ಅ.ಎಜ್‌. ಶ್ರೀಧರ 


ಸಮರ್ರ ಸಾಹಿತ್ಯ 


ಸಂಪುಟ- ೭ 


| ಬಡಿಲೇಬನಗಆು - ೧ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 
ಸಂಪುಟ - ೭ 


ಬಿಡಿಲೇಖನಗಳು - ೧ 


ಸಂಪಾದಕರು 


ರಾಜಶೇಖರ ಹೆಬ್ಬಾರ 


ತೇಜು ಪಬ್ಲಿಕೇಷನ್ಸ್‌ 
ನಂ. 1014, 24ನೇ ಮುಖ್ಯರಸ್ತೆ, 16ನೇ ಕ್ರಾಸ್‌, 
ಬಿ.ಎಸ್‌.ಕೆ. 2ನೇ ಹಂತ, ಬೆಂಗಳೂರು - 560 070. 


+ ೨ 


B.H. Shridhar’s Complete Works 
Volume - 7 
BIDILEKHANAGALU -1 


Edited by 
Rajashekhar Hebbar 


Published by 
V. Padmavathi, on behalf of Teju Publications 
# 233, 7th 'A' Cross, Shastrinagar, 
Bangalore - 560 028. Mob : 9900195626 


© Rajashekhar Hebbar 
First Edition : 2022 
Pages : 552 (Box Binding) 
Price : ₹600 ಬೆಲೆ: ರೂ. ೬೦೦ 
No. of Copies : 1000 


70 GSM N.S. Maplitho - 1/8 Demy 


Cover Design : Bagur Markandaya 


Typeset at: Page Designers 
Bangalore - 560 004. E-mail : bsmadhu75@gmail.com 


Printed at: Satyananada Printers 
Pipeline Service Road, Magadi Road, 
Bangalore. 


ನೋವು ನುಂಗಿ ನಕ್ಕ ಶ್ರೀಧರರ ಧರ್ಮಪತ್ನಿ 
ಶ್ರೀಮತಿ ರಮಾದೇಪಿಯವರಿಣೆ 


ಚಂ೦ದ್ರಲೋಕದ ತಾಲಖ 


ತುಸುವೆ ನೋಡಿದೆವು ಎನ್ನುವಂತಿಲ್ಲ 

ಅರೆಗಳಿಗೆ ಕಂಡರೂ ಅದು ಪೂರ್ಣವೇ 

ಕಂಡದ್ದಲ್ಲ, ಕಣ್ಣ ತುಂಬಿತು ನೋಟ 
ಕಣ್ಣುತುಂಬಿದ ಮೇಲೆ ಮನ ಬಾಕಿಯೇ? 


ಹಲವೊಮ್ಮೆ ನೋಡಿದ್ದಕ್ಕೆ ಹೆಚ್ಚಾಗಲಿಲ್ಲ 

ಹೊಟ್ಟೆಯಲಿ ಹುಟ್ಟಿದ್ದಕ್ಕೇ ಮಕ್ಕಳೆನಿಸಿದ್ದಲ್ಲ 
ದೂರ ನಿಂತವರೂ ತಮ್ಮ ಹತ್ತಿರದ ಬಂಧುಗಳೇ 

ಅರಿಯದಿದ್ದವರೂ ತಮ್ಮ ಸ್ವಂತದವರೇ! 


ಹುಲ್ಲು ಸಸಿ ಕಲ್ಲುಗಳೆಲ್ಲವನೂ ಹಾದು 
ಹೊಳೆಸುತ್ತ ಹರಿಸುತ್ತ ಮತ್ತೆ ಹಡೆದಿರಿ ತಾವು 
ಭೂಮಿಯೆಂದೆನಲಾರೆ ಚೆಂದ್ರನಂಥವರನ್ನು 
ಮಣ್ಣಾಗಬಹುದೇ ಬೆಳದಿಂಗಳು? 
-—ಎಸ್‌.ಮಂಜುನಾಥ್‌ 
(ಖ್ಯಾತ ಕವಿ) 


ಕವಿ ಕಾವ್ಯ ವಿಚಾರ 


ಕವಿ, ಚಿಂತಕ, ವಿಮರ್ಶಕ, ವಾಗ್ತಿ, ಬಹುಶ್ರುತ ವಿದ್ವಾಂಸ 
ಪ್ರೊಬಿ.ಎಚ್‌.ಶ್ರೀಧರರ ಜನನ ೧೯೧೮, ಏಪ್ರಿಲ್‌ ೨೪ ರಂದು ಬಿಜೂರಿನ 
(ದ.ಕನ್ನಡ) ಬವಲಾಡಿಯಲ್ಲಿ. ತಂದೆ ಸೀತಾರಾಮ ಹೆಬ್ಬಾರ, ತಾಯಿ 
ನಾಗಮ್ಮ ಲಕ್ಷ್ಮಿಯದಿಲ್ಲದಿದ್ದರೂ ಸರಸ್ವಶಿಯ ಕೃಪಾಕಟಾಕ್ಷ ಧಾರಾಳವಾಗಿ 
ಇದ್ದ ಆಶುಕವಿಗಳ, ಪಂಡಿತರ, ಸತ್ಯವ್ರತರ ಕುಟುಂಬ. ಮೈಸೂರಿನ 
ಮಹಾರಾಜಾ ಕಾಲೇಜಿನಲ್ಲಿ ಜ್ಞಾನನಿಧಿಗಳೂ, ಗುಣನಿಧಿಗಳೂ ಆದ 
ಶಿಕ್ಷಕರಿಂದ ಬೋಧನೆ, ಸಂಸ್ಕೃತ ಎಮ್‌.ಎ. ಪೂರೈಕೆ (೧೯೪೨). 
ರಮಾದೇವಿಯವರೊಡನೆ ೧೯೪೬ರಲ್ಲಿ ವಿವಾಹ. ನಾಲ್ಕು ಹೆಣ್ಬು. 
ಒಂದು ಗಂಡು ಮಕ್ಕಳ ತಂದೆ. ೧೯೪೨ರಲ್ಲಿ ಮಿಲಿಟರಿ ಅಕೌಂಟ್ಸ್‌ 
ಆಫೀಸಿನಲ್ಲಿ ಗುಮಾಸಗಿರಿಯಿಂದ ಆರಂಭವಾದ ಉದ್ಯೋಗಪರ್ವ 
ಶಿಕ್ಷಕವೃತ್ತಿ, ಪತ್ರಿಕೋದ್ಯಮ ಪ್ರಾಚಾರ್ಯಗಿರಿಯವರೆಗೆ ಹಬ್ಬಿದೆ. ಈ ಎಲ್ಲ 
ಕಾಲಘಟ್ಟಗಳಲ್ಲೂ (೧೯೪೫ರಿಂದಲೇ) ವಿವಿಧ ಸಾಹಿತೃಪ್ರಕಾರಗಳಲ್ಲಿ 
ಅವಿರತವಾಗಿ ಬರಹ, ಬರಹ-ದೇಹ ಸಂಪೂರ್ಣವಾಗಿ ಸೋಲುವ 
(ನಿಧನ ೧೯೯೦ ಏಪಿಲ್‌ ೨೪) ತುಸು ಮುಂಚಿನವರೆಗೂ. 
ಶಿಶುಸಾಹಿತ್ಯದಿಂದ ಹಿಡಿದು ವಿಮರ್ಶೆ, ಇತಿಹಾಸ, ದರ್ಶನಗಳವರೆಗೂ 
ಶ್ರೀಧರರ ಆಸಕ್ತಿ, ಅಭ್ಯಾಸ, ಕೊಡುಗೆ. ಕಾವ್ಯಸೂತ್ರ, ಜ್ಞಾನಸೂತ್ರ, 
ರಾಷ್ಟ್ರಸೂತ್ರಗಳು ಸೂತ್ರತ್ರಯಗಳೆನಿಸಿಕೊಂಡವುಗಳು, ಬಹು- 
ಬಹುಮಾನಿತವಾದವುಗಳು. ಜೀವನದ ಮತ್ತು ಸಾಹಿತ್ಯ ಶ್ರೇಷ್ಠತೆಯ 
ನಿಕಷದ ಅನ್ಹೇಷಣೆಯಲ್ಲಿ ಪಾಶ್ಲಾತ್ಯ-ಪೌರಾತ್ಯ ಇತಿಹಾಸ, ಸಾಹಿತ್ಯ 
ದರ್ಶನಗಳನ್ನು ಅಭ್ಯಸಿಸಿ ಅರಗಿಸಿಕೊಂಡು ನಿಖರ ನಿಲುವಿಗೆ ಬಂದು 
ಅದನ್ನು ತಮ್ಮ ಐವತ್ತಕ್ಕೂ ಹೆಚ್ಚಿನ ಕೃತಿಗಳಲ್ಲಿ, ಅಸಂಖ್ಯಾತ ಲೇಖನಗಳಲ್ಲಿ 
ಸಷ್ಟವಾಗಿ (“ಧರ್ಮಾದರ್ಥಶ್ವ ಕಾಮಶ್ಚ” ಎಂದ ವ್ಯಾಸನಷ್ಟೇ ಖಚಿತವಾಗಿ) 
ಅಭಿವ್ಯಕ್ತಿಸಿದ ವಿಶಿಷ್ಟ ಲೇಖಕ. 


ಬಿಡಿಲೇಖನಗಳ ಬೆನ್ನುಹತ್ತಿ... 


ಕವಿ, ವಿಮರ್ಶಕ, ಚಿಂತಕ ಬಿ.ಎಚ್‌. ಶ್ರೀಧರರ ಅಲಭ್ಯವಾಗಿದ್ದ ಕೃತಿಗಳ 
ಪುನರ್ಮುದ್ರಣ ಆರು ಸಂಪುಟಗಳಲ್ಲಿ (ಕಾವ್ಯ, ವಿಮರ್ಶೆ, ವಿಚಾರ, ಸಂಕೀರ್ಣ, 
ಅನುವಾದ-೧ ಮತ್ತು ಅನುವಾದ-೨) "ಬಿ.ಎಚ್‌. ಶ್ರೀಧರ ಸಮಗಸಾಹಿತ್ಯ ಸರಣಿ”'ಯ 
ಭಾಗವಾಗಿ ಪೂರ್ಣವಾಗಿರುವುದು ಸುವೇದ್ಧ. ತದನಂತರ, 'ವೇದರಹಸ್ಯ' (ಫೀ ಅರವಿಂದರ 
The Secret of the Vedaಕೃಶಿಯ ಕನ್ನಡಾನುವಾದ), "ಬೇತಾಳಗಳ ಕುಣಿತ' (ಹರಟಿ), 
'ಪಂಚಮುಖಿ' (ಪ್ರಬಂಧ ಸಂಕಲನ) ಮತ್ತು 'ಶೀರಮಣ ಮಾರ್ಗ ಭಾಗ-೧, 
ಭಾಗ-೨” (ಶ್ರೀ ಸಾಧು ಓಂ ಅವರ The Path of sri Ramana - Part One ಮತ್ತು 
Part Two ಕೃತಿಗಳ ಕನ್ನಡಾನುವಾದ) ಕೃತಿಗಳು ಪ್ರತ್ಯೇಕವಾಗಿ ಬಂದವು. 


ಹಾಗಾದರೆ, ಇಲ್ಲಿಗೆ ಶೀಧರ ಸಾಹಿತ್ಯದ ಮುದಣಕ್ಕೆ ಪೂರ್ಣವಿರಾಮವೇ ಎಂದರೆ, 
ಹಾಗಲ್ಲ. ೪೦ರ ದಶಕದಿಂದಲೇ ಬರೆಯಲು ಆರಂಭಿಸಿದ್ದ ಶ್ರೀಧರರು ೮೦ರ ದಶಕದ 
ಕೊನೆಯವರೆಗೂ ಬರೆಯುತ್ತಲೇ ಇದ್ದರು. ಜೀವನ, ಜಯಂತಿ, ಜಯಕರ್ನಾಟಕ, 
ಕನ್ನಡನುಡಿ, ತಾಯಿನುಡಿ, ಕನ್ನಡ ಸಾಹಿತ್ಯ ಪರಿಷತ್ತತ್ರಿಕೆ ಪ್ರಬುದ್ಧ ಕರ್ನಾಟಕ, ಯುಗಪುರುಷ, 
ಮಂಜುವಾಣಿ, ಹಲವಾರು ಅಭಿನಂದನ ಗಂಥಗಳು, ವಿಶೇಷಾಂಕಗಳು.... ಒಂದೇ, 
ಎರಡೇ? ಎಲ್ಲೆಲ್ಲಿಯೂ ಶ್ರೀಧರರ ಲೇಖನಗಳಿದ್ದವು. ಅವುಗಳ ಸಂಕಲನವಾಗದೇ 
ಶ್ರೀಧರ ಸಾಹಿತ್ಸಕ್ಕೆ ಸಮಗ್ರತೆ ಸಿದ್ದಿಸದು. ಆದರೆ ಅಸಂಖ್ಯ ಪ್ರಮಾಣದಲ್ಲಿ ಅಲ್ಲಿ ಇಲ್ಲಿ 
ಹಂಚಿಹೋಗಿರುವ ಬಿಡಿಲೇಖನಗಳನ್ನು ಒಂದೆಡೆ ಸೇರಿಸುವ ಕೆಲಸ ಸುಲಭದ್ದಲ್ಲ. 
ಆದರೂ ಈ ನಿಟ್ಟಿನಲ್ಲಿ ಕಿಂಚಿತ್‌ ಪ್ರಯತ್ನ ಪ್ರಾರಂಭಿಸಿದ್ಧಾಯ್ತು. 

ಶ್ರೀಧರರ ಸ್ವಂತ ಸಂಗ್ರಹದಲ್ಲಿದ್ದ ಕೆಲ ಲೇಖನಗಳನ್ನು ಮೊದಲು ಸೇರಿಸಿ ಬಳಿಕ 
ಇನ್ನುಳಿದ, ಹೊಳೆದ ಮೂಲಗಳನ್ನು ಹುಡುಕುವ ಕಾರ್ಯದಲ್ಲಿ ತೊಡಗಿಕೊಂಡೆವು. ಈ 
'ಹುಡುಕುವ' ಕೆಲಸಕ್ಕೆ ಮಾರ್ಗದರ್ಶಕರಾಗಿ, ಸ್ಪೂರ್ತಿಯಾಗಿ ನಿಂತವರು ನಮ್ಮವರೇ 
ಆದ ಖ್ಯಾತ ವಿಮರ್ಶಕ ಡಾ. ಎಮ್‌.ಜಿ. ಹೆಗಡೆಯವರು. ಬಿಬಿಲೋಗಫಿಯಿಂದಲೋ., 
ಇನ್ಯಾವಾವ ಮೂಲಗಳಿಂದಲೋ ಅವರು ಕಳಿಸುತ್ತಿದ್ದ ಲೇಖಕ ಸೂಚಿಯಿಂದ ಒಂದಿಷ್ಟು 
ಲೇಖನಗಳ ಪಟ್ಟಿ ಸಿದ್ದವಾಯಿತು. ಆ ಪಟ್ಟಿಯ ಬೆನ್ನುಹತ್ತಿ ಹೊರಟವರು ಶ್ರೀಧರರ 
ಅಳಿಯ ಶೀ ಕೃಷ್ಣಲೋಕರೆಯವರು. ಬೆಂಗಳೂರಿನ ಕರ್ನಾಟಕ ಸಾಹಿತ್ಯ ಪರಿಷತ್ತಿನಲ್ಲಿ 
ಜಯಂತಿ, ಜಯಕರ್ನಾಟಕ, ಪಬುದ್ಧ ಕರ್ನಾಟಕ, ಕರ್ನಾಟಕ ಸಾಹಿತ್ಯ ಪರಿಪತ್ರತ್ರಿಕೆಗಳಲ್ಲಿನ 


+ ೬ 


ಕೆಲವು ಲೇಖನಗಳು ದೊರೆತವು. "ಮಾಸ್ತಿ ಕನ್ನಡದ ಆಸ್ಲಿ” ಎಂದು ಶ್ರೀಧರರು 
ಅಕ್ಕರೆಯಿಂದ ಕರೆದಿದ್ದ ಶ್ರೀ ಮಾಸ್ಲಿಯವರ ಎಜ್ರಾ p ಪತ್ರಿಕೆಯ ಶ್ರೀಧರ ಲೇಖನಗಳ 
ಯಾದಿಯನ್ನು ತಾವೇ ತಯಾರಿಸಿ ಸಕಾಲದಲ್ಲಿ ನಮಗೆ ಅವುಗಳನ್ನು ಒದಗಿಸಿದ್ದು 
ಮಾಸ್ತಿಯವರ ಮೊಮ್ಮಗಳು ಡಾ. ವಿ. ವಸಂತಶ್ರೀ! ಅವರಿಗೆ ನಮ್ಮ ತುಂಬು ಹೃದಯದ 
ಕೃತಜ್ಞತೆಗಳು ಸಲ್ಲಲೇಬೇಕು. ಹಾಗೆಯೇ, ಕಿನ್ನಿಗೋಳಿಯ ಶ್ರೀಭುವನಾಭಿರಾಮರು 
ನೀಡಿದ ಸಾದರ ಸಹಕಾರದಿಂದ "ಯುಗಪುರುಷ" ಸಂಚಿಕೆಯಲ್ಲಿನ ಹಲವು ಲೇಖನಗಳು 
ದೊರೆತವು. ಅಷ್ಟೇ ಆಸಕ್ತಿಯಿಂದ ಧರ್ಮಸ್ಥಳದ ಶ್ರೀಜಯೇಂದರು "ಮಂಜುವಾಣಿಯ 
೦ರ ದಶಕದ ಸಂಚಿಕೆಗಳನ್ನು ನೀಡಿದರು. ಅಲ್ಲಿಂದ ಶ್ರೀಧರರು ಪ್ರಾಧ್ಯಾಪಕರಾಗಿ 
ಸೇವೆ ಸಲ್ಲಿಸಿದ್ದ ಕುಮಟೆಯ ಕೆನರಾ ಕಾಲೇಜಿನ ಗಂಥಾಲಯದಿಂದ ವಾರ್ಷಿಕ 
ಸಂಚಿಕೆಗಳನ್ನು ಪಡೆದು ಕೆಲವು ಬರಹಗಳನ್ನು ಸಂಗಹಿಸಿದೆವು. ಈ ಸಂಗಹಕಾರ್ಯ್ಕದಲ್ಲಿ 
ಸಹಕರಿಸಿದ ಎಲ್ಲ ಮಹನೀಯರಿಗೂ ಹಾರ್ದಿಕ ಧನ್ಯವಾದಗಳು. 

ಅಂತೂ ನಿಧಿ ಹುಡುಕಲು ಹೊರಟ ಈ ರೋಚಕ ಪಯಣದಲ್ಲಿ ಈವರೆಗೆ 
ದೊರೆತ ಲೇಖನಗಳನ್ನು ಸೇರಿಸಿ ನೋಡಿದಾಗ ಸಾವಿರಕ್ಕೂ ಅಧಿಕ ಪುಟಗಳಷ್ಟಿದ್ದವು 
ಅವು! ಸದ್ಯಕ್ಕೆ ಎರಡು ಸಂಪುಟಗಳಲ್ಲಿ ಅವುಗಳನ್ನು ತಂದುಬಿಡೋಣವೆಂದು ತಮ್ಮ 
ಎಂದಿನ ಆಸಕ್ತಿ, ಉತ್ಸಾಹಗಳಿಂದ ಸೂಚಿಸಿದವರು "ಬಿ.ಎಚ್‌. ಶ್ರೀಧರ - ಸಮಗ್ರ 
ಸಾಹಿತ್ಯ ಸರಣಿ'ಯನ್ನು ಪ್ರಕಟಿಸಿದ "ತೇಜು ಪಬ್ಲಿಕೇಷನ್ಸ್‌'ನ ಮಾರ್ಗದರ್ಶಕರಾದ ಶ್ರೀ 
ಎನ್‌. ರಾಮನಾಥರು. ಅಲ್ಲಿಗೆ ಈಗ ಶ್ರೀಧರರ ಬಿಡಿಲೇಖನಗಳು ಎರಡು ಸಂಪುಟಗಳಲ್ಲಿ 
ಬರುತ್ತಿವೆ. ಸ್ಥೂಲವಾಗಿ ಅವುಗಳನ್ನು ಸಾಹಿತ್ಸಿಕ, ವ್ಯಕ್ತಿಚಿತ್ರ ಚಾರಿತ್ರಿಕ, ತಾತ್ಮಿಕ ಇತ್ಯಾದಿಯಾಗಿ 
ವರ್ಗೀಕರಿಸಿಕೊಂಡಿದ್ದೇವೆ. ಶ್ರೀಧರರ ಈವರೆಗಿನ ಕೃತಿಗಳಲ್ಲಿ ಕಂಡಿರದ ನೋಟವುಳ್ಳ 
ವಶಿಷ್ಟ ಲೇಖನಗಳು ಇಲ್ಲಿ ಸಿಗುತ್ತವೆ. ಆ ವೈಶಿಷ್ಟ್ಯವನ್ನು ತೋರಿಸುವ ಕೆಲವು 
ಉದಾಹರಣೆಗಳು. 
(i) ವಿಚಾರಕ್ಕೆ ಬಹಿಷ್ಕಾರ 

ವಿಚಾರಕ್ಕೆ ವ್ಯಕ್ತಿಹಿತ, ಸಮಾಜಹಿತ, ರಾಷ್ಟ್ರಹಿತ, ವರ್ಗಹಿತ, ಕುಟುಂಬಹಿತ, 
ಜಾತಿಹಿತ ಮುರಿದ. ಅನೇಕ ಸರ್ಪಗಳು ಪರಿಬಂಧಗಳಾಗುತ್ತವೆ. ವ್ಯಕ್ತಿಯಲ್ಲೇ ಪ್ರಿಯ 
ಮತ್ತು ಹಿತಗಳಲ್ಲಿ ವಿರೋಧ ಉಂಟಾಗುವುದುಂಟು. ಈ ಹಿತ- ಪ್ರಿಯಗಳ ವೈಯಕ್ತಿಕ, 
ಸಾಮೂಹಿಕ, ಐಹಿಕ, ಆಮುಷ್ಠಿಕ ವಿರೋಧಗಳ ತಾಂಡವದಿಂದ ಭಾಂತಿಯೆದ್ದಿರುವುದನ್ನು 
ಮಾನವೇತಿಹಾಸ ತೋರಿಸುತ್ತದೆ. ವೇದವಾದಿಗಳಿಂದ ಹಿಡಿದು ವ್ಯಾಪಾರಿಗಳವರೆಗೆ 
ತಮ್ಮ ತಮ್ಮ ಹಿತಸಂರಕ್ಷಕ ತತ್ವ, ಧ್ಯೇಯ, ಆದರ್ಶಗಳ ಆರಾಧನೆ ಅಂತಃಸತ್ಯವಾಗಿದೆ, 
ಬಹಿಃಸತ್ಯವಾಗಿಯೂ ಪ್ರಕಟಿವಾಗಿದೆ. ಪ್ರಪಂಚಪುಜ್ಞೆಯುಳ್ಳ ಮನದ ವಿಚಾರ ವ್ಯಂಜಿಸುವ 
ಸತ್ಯ ಸರ್ವಥಾ ನ್ಮೂನ, ಅವ್ಮಾಪಕ, ಅಸಾರ್ವತ್ರಿಕ ಎಂದು ತಿಳಿದ ಮನ "ನ ಧರ್ಮೋ 
ನ ಚಾರ್ಥೊೋನ ಕಾಮೋನ ಮೋಕ್ತಃ। ಜಿೆದಾನಂದರೂಪಃ ಶಿವೋಹಂ ಶಿವೋಹಂ” 
ಎಂದ (Cchಂiceless) ಅವಧೂತ ಸ್ಥಿತಿಯನ್ನಲ್ಲದೆ ಮತ್ತೇನನ್ನು ಹಿಡಿದೀತು? 


(i) ವಿಗ್ರಹಾರಾಧನೆ 

ಸೃಶ್ಯ - ದೃಶ್ಯವಾದ ಪದಾರ್ಥವು ಇದ್ದರೇನೇ ಆ ಪದಾರ್ಥದ ಅದೃಶ್ಯ - 
ಅಸ್ಪೃಶ್ಯವಾದ ಚಿತ್ರ ಮನೋಭಿತ್ತಿಯಲ್ಲಿ ನಿಲ್ಲುವುದು. ಆದುದರಿಂದ ವಿಗ್ರಹದ 
ಅವಶ್ಯಕತೆಯುಂಟಾಯಿತು. ದೃಶ್ಯ ಪ್ರಪಂಚದ ಸಾಕಾರ ಕಲ್ಲನೆ ಇಲ್ಲದೆ ಸ್ಪಷ್ಟವಾದ 
ಆಲೋಚನೆಯನ್ನು ಮಾಡುವುದು ಅಸಾಧ್ಯವಾದುದರಿಂದಲೇ ಸಾಕ್ಷಾತ್‌ 
ಮೂರ್ತಿಯನ್ನಲ್ಲದಿದ್ದರೂ ಶಿಲುಬೆಯನ್ನು, ಚಂದ್ರನಕ್ಷತ್ರಗಳನ್ನು - ಕಿಶ್ಚಿಯನ್ನರೂ, 
ಮುಸಲ್ಲಾನರೂ ಪ್ರತೀಕಗಳನ್ನಾಗಿ ಆರಿಸಿಕೊಂಡಿದ್ದಾರೆ. ಅತಿಯಾದ ಭಾವಿಕತೆಯಿಂದ 
ಭಕ್ತಿಯೋಗ ಅಧಃಪತಿತವಾದಂತೆ, ಅತಿ ಬೌದ್ಧಿಕತೆಯಿಂದ ಜ್ಞಾನಯೋಗ ಕೆಲವೊಮ್ಮೆ 
ಅಧಃಪಾತ ಹೊಂದಿತು; ಚಾರ್ವಾಕತೆ ಅಥವಾ ವಂಚಕ ಪಾರಮಾರ್ಥಿಕತೆಗೆ ಇಳಿದಿತು; 
ಭೌತವಾದಕ್ಕೆ ಬಂದು ಮುಟ್ಟಿತು. ಪೂಜ್ಯಪೂಜಾವ್ಯತಿಕಮ. ಅಪೂಜ್ಯಪೂಜೆ ಮತ್ತು ಅಪೂಜೆ 
ಈ ಮೂರೂ ಸಮಾಜ ಕಂಟಕಗಳು. 


(ii) ಸಾಹಿತ್ಯ ಮತ್ತು ಮಹಾಕಲ್ಲನೆ 

ಭಾರತ ಸ್ಪಾತಂತ್ರ್ಯವನ್ನು ಸಂಪಾದಿಸುವಾಗ ಹೋರಾಟದ ಗುರಿ ಎಂದಿಟ್ಟುಕೊಂಡಿದ್ದ 
ಸ್ಪರಾಜ್ಯದ ಕಲನೆ ಕೂಡ "ಮಹಾ' ಎನ್ನಿಸಲಿಲ್ಲ ಎನ್ನಬಹುದು. ಅನಂತರ ಹುಟ್ಟಿದ 
ಸಾಹಿತೃಕೃತಿಗಳನ್ನು ಅವಲೋಕಿಸಿದರೆ. ಏಕೆ? ಸ್ತರಾಜ್ಯವೊಂದು ಸಾಧನವಲ್ಲದೆ ಸಿದ್ದಿಯಲ್ಲ 
— ಸಿದ್ದಿಗೆ ಮುಟ್ಟಬೇಕಾದ ಸಾಧ್ಯವು ಅಥವಾ ಜನಜೀವನದ ಅಂತಃ ಸಮಾಧಾನಕ್ಕೆ 
ಕಾರಣವಾದ ಮಹಾಮೌಲ್ಕವು ಸ್ವರಾಜ್ಯ ಸ್ಟಾತಂತ್ರ್ಯಗಳಲ್ಲ - ಶಾಂತಿ. "ಅಶಾಂತಸ್ಯ 
ಕುತಃ ಸುಖಳ' ಎಂಬುದು ಹೃದ್ಗತವಾಗಿ ನೆಲೆ ನಿಂತಿರುವ ಜನಾಂತರಂಗವು 
ಸತ್ಸಪೂರ್ಣವಾದ ಶಾಂತಿಯನ್ನಲ್ಲದೆ ಅದಕ್ಕಿಂತ ಕಡಿಮೆ ಮಟ್ಟದ ಸಾಧನಾತ್ಮಕ ಕಲ್ಪನೆಯನ್ನು 
ಸರ್ವದಾರಾಧ್ಯವನ್ನಾಗಿ ಗಹಿಸೀತೇ? ಮಹಾಯುದ್ದವನ್ನು ಚಿತ್ರಿಸುವ ಮಹಾಭಾರತದ 
ಮಹಾರಸ ಶಾಂತ - ವೀರವಲ್ಲ! 


(iv) ನವ್ಯಕಾವ್ಯದ ನವ್ಯ ಸೌಂದರ್ಯ 

ಜೀವನದ ಬಗ್ಗೆ ವಾಸ್ತವಿಕ ಜ್ಞಾನವಿಲ್ಲದೆ ಹಳೆಯ ಕಾಲದ ಕನಸು-ಕಲ್ಲನೆಗಳನ್ನೇ 
ಇಟ್ಟುಕೊಂಡು ಸರ್ವತ್ರ ಅವನ್ನೇ ಕಾಣಬಯಸುವ ಜಡಮನಗಳು ನವ್ಯಕಾವ್ಯವನ್ನು 
ಮೆಚ್ಚಲಾರವು. ಹಳೆಯ ಬಾಳಿನಲ್ಲಿಯ ನಿತ್ಯ ನೂತನ ಕಲನೆಗಳನ್ನು ಬಿಡದೆ ಅದರಲ್ಲಿಯ 
ಹೆಣವಾದ ಕಲ್ಲನೆಗಳನ್ನೂ ಭಾವನಾಂಶಗಳನ್ನೂ ಬಿಟ್ಟು, ಯುಕ್ತವೆನಿಸಿದ ಹೊಸ 
ಬಾಳ್ಗನಸುಗಳನ್ನು ಗಹಿಸಿ, ಅಯುಕ್ತವನ್ನು ಬತ್ತಲೆಯಾಗಿ ಬಿಂಬಿಸಿ, ಹೊಸ ಓಜಸಿನಿಂದ 
ಹರಿಯುವುದು ನವ್ಯಕಾವ್ಯಧಾರೆಯ ನೀಳ್ನಡೆ. ಕನ್ನಡದ ನವ್ಯಕವಿದೃಷ್ಟಿ ಪಾಶ್ಲಾತ್ಯ ಅಥವಾ 
ಇತರ ನವ್ಯವಾದದ ದಾಸ್ಯದಲ್ಲಿಲ್ಲ. ಅದು ಪರಪುಷ್ಠವೆಂದೊಮ್ಮೆ ಹೇಳಿಸಿಕೊಂಡರೂ 
ಪರಜಾತವಲ್ಲ, ಪರಕೀಯವಲ್ಲ, ಪರಾನುಕರಣಪರವಲ್ಲ. ವಿಮರ್ಶಕ ಘಟೋತ್ಕಚನ 
ವಕೀಲಿಯ ಮಾಯೆಯನ್ನು ಅವಲಂಬಿಸಿ ಪ್ರಶಿಷ್ಠೆಯನ್ನದು ಸಂಪಾದಿಸಬೇಕಿಲ್ಲ. ಇಂದಿನ 


+೮ 


ನಿರ್ವೀರ್ಯ ಬಾಳಿಗೆ ಅಮೃತವೆರೆದು ಓಜಸೇಜೋದ್ಯುತಿಗಳನ್ನು ಉಂಟು ಮಾಡಬಲ್ಲ 
ಮಂತ್ರಕಾವ್ಯವೇ ಆದರ್ಶ ನವ್ಯಕಾವ್ಯ. ಅದಕ್ಕೆ ಐಹಿಕ ತ್ಯಾಜ್ಯವಲ್ಲ. ಪಾರತ್ರಿಕ ನಿಂದ್ಯವಲ್ಲ. 

ಇವು ಕೆಲವು ಸಂಕ್ಷಿಪ್ತ ನೋಟಗಳಪ್ಪೆ. ಶೀಧರಚಿಂತನದ ಒಟ್ಟಂದವನ್ನು ವಿಸ್ತಾರವನ್ನೂ 
ಅರಿಯಲು ಅವರ ಎಲ್ಲ ಬರಹಗಳನ್ನೂ ವಾಚಿಸುವುದಷ್ಟೇ ದಾರಿ. ಈ ಬಿಡಿಲೇಖನಗಳ 
ಸಂಕಲನದ ಸಂದರ್ಭದಲ್ಲಿ ಶ್ರೀ ಎಮ್‌.ಜಿ. ಹೆಗಡೆಯವರು ಹೇಳಿದ ಒಂದು ಮಾತು 
ನೆನಪಾಗುತ್ತದೆ - “ಶ್ರೀಧರರ ಬಿಡಿಲೇಖನಗಳು ಸಂಪೂರ್ಣವಾಗಿ ಸಂಕಲಿತವಾಗದೇ 
ಇರುವಾಗ ಶ್ರೀಧರ ಸಾಹಿತ್ಯ "ಸಮಗ' ಎನ್ನಿಸಿಕೊಳ್ಳುವುದು ಹೇಗೆ? ಈ ಕಾರ್ಯದಲ್ಲಿರುವ 
ದುಷ್ಪರತೆಯನ್ನು ಗಮನಿಸಿದರೆ ಇದು ಇಷ್ಟೊಂದು ಸಮೃದ್ಧ ಸಾಹಿತ್ಯ ಸೃಷ್ಟಿಸಿದ 
ಶ್ರೀಧರರ ಗೆಲುವು ಮತ್ತು ನಾವು ಹೆಮ್ಮೆಯಿಂದ ಒಪ್ಪಿಕೊಳ್ಳಬೇಕಾದ ಸೋಲು!” 
ಅಲ್ಲವೇ? ಹಾಗೆಂದು ಸುಲಭದಲ್ಲಿ ಸೋಲೊಪ್ಪಿಕೊಳ್ಳದೆ ಈ ನಮ್ಮ "ಹುಡುಕಾಟ'ದ 
ಕಾಯಕವನ್ನಂತೂ ಮುಂದುವರಿಸುತ್ತೇವೆ! 

ಇನ್ನೊಂದು ಸಂಪುಟಕ್ಕಾಗುವಷ್ಟಿರುವ ಬಿಡಿಲೇಖನಗಳು, ಶ್ರೀಧರರ 
ನೋಟ್‌ಬುಕ್ಕುಗಳಲ್ಲಿ ಮಲಗಿರುವ 'ಅನಿಮಿಷಾಂತರಂಗ' ಎಂಬ ಕವನಸಂಗಹ, 
"'ವೇದಪಾಠ' ಎಂಬ ಯಗ್ವೇದದ ಆಯ್ದಸೂಕ್ತಗಳ ಕನ್ನಡಾನುವಾದ, ವಿವಿಧ ಸಂಚಿಕೆಗಳಲ್ಲಿನ 
ಬಿಡಿಪದ್ಯಗಳ ಸಂಗಹ, ಇಂಗ್ಲೀಷ್‌ ಲೇಖನಗಳ ಸಂಗಹ... ಇನ್ನೂ ಹಲವು... ಬೆಳಕು 
ಕಾಣಬೇಕಿದೆ; ಕಾಣುತ್ತವೆ. ಈ ಎಲ್ಲ ಸು-ಸಾಹಸಗಳಿಗೆ ಸದಭಿರುಚಿಯ ವಾಚಕರ 
ಪ್ರೋತ್ಸಾಹ ಇರಲೆಂಬುದೇ ಆಶಯ. 


- ರಾಜಶೇಖರ ಹೆಬ್ಬಾರ 


ವಿ.ಸೂ. - ಬಿ.ಎಚ್‌. ಶ್ರೀಧರರ ಕೃತಿಗಳು "ಸಂಚಯ'ದ ಶೀ ಓಂ ಶಿವಪ್ರಕಾಶರಿಂದ 
ವ್ಯವಸ್ಥಿತವಾಗಿ ಡಿಜಿಟಲೀಕರಣಗೊಂಡು ಆಸಕ್ಷರ ಓದಿಗೆ ಮುಕ್ತವಾಗಿ ಲಭ್ಯವಿದೆ. ಅವುಗಳನ್ನು 
ಓದಲು ಈ ಕೆಳಗಿನ ಕೊಂಡಿಯನ್ನು ಬಳಸಬಹುದು. 


https://bhshridhar.sanchaya.net/ 


ಪ್ರಕಾಶಕರ ಮಾತು 


“ತಂದೆಯವರ ಬಿಡಿಲೇಖನಗಳಿವೆ' ಎಂದರು ರಾಜಶೇಖರ ಹೆಬ್ಬಾರ. “ರೇಖನಗಳು 
ಬಿಡಿ ಇರಬಹುದು. ಆದರೆ ಅವನ್ನು "ಬಿಡಿ' ಎನ್ನಲು ಆಗುವುದಿಲ್ಲ. ಎಲ್ಲವನ್ನೂ 
ಸೇರಿಸಿ” ಎಂದೆ. ಶ್ರೀಧರರ ಮಗಳು ರಾಜೇಶ್ವರಿ ಅಣ್ಣನಿಗೆ ಸಾಥ್‌ ನೀಡಿದರು. ಬಿಡಿ 
ಲೇಖನಗಳ ಸಂಗಹಕಾರ್ಯ ಸೀತೆಯನ್ನು ವಾನರರು ಹುಡುಕಲು ತೋರಿಸಿದ 
ಆಸ್ಥೆ, ಶಮವನ್ನೂ ಮೀರಿಸಿತು. ಅತ್ತಣಿಂದಿಷ್ಟು, ಇತ್ತಣಿಂದಿಷ್ಟು ಎನ್ನುತ್ತಾ ಲೇಖನಗಳು 
ಜೋಡಣೆಯಾಗತೊಡಗಿ ಗುಡ್ಡವಾಗಬಹುದೆಂದು ಎಣಿಸಿದ್ದದ್ದು ಬೆಟ್ಟವೇ ಆಯಿತು. 

ಬಿ.ಎಚ್‌. ಶ್ರೀಧರ ನಾಡಿನ ಶ್ರೇಷ್ಟ ವಿಮರ್ಶಕರ ಸಾಲಿಗೆ ಸಲ್ಲುವ ವಿದ್ವಾಂಸರು. 
ಪರಮೇಶ್ವರಭಟ್ಟರು, ಗೋಪಾಲಕೃಷ್ಣ ಅಡಿಗರ ಸಮಕಾಲೀನರಾದ ಇವರು ಅವರಷ್ಟೇ, 
ಅಷ್ಟೇ ಏಕೆ. ಅವರಿಗಿಂತ ಒಂದು ಗುಲಗಂಜಿ ತೂಕದಷ್ಟು ಹೆಚ್ಚೇ ವಿದ್ಧತ್ತನ್ನು ಹೊಂದಿದ್ದರೆಂದು 
ನಿಘಂಟುತಜ್ಞ ಜಿ.ವೆಂಕಟಸುಬ್ಬಯ್ಯನವರು ಶ್ರೀಧರರ ಕೃತಿಯೊಂದರ ಬಿಡುಗಡೆಯ 
ಸಮಾರಂಭದಲ್ಲಿ ನುಡಿದಿದ್ದರು. ಕನ್ನಡದ ಸಾರ್ವಕಾಲಿಕ ವಿದ್ವಾಂಸರಲ್ಲೊಬ್ಬರಾದ ಇವರ 
ಸಮಗ ಬರಹವು ವಿವಿಧ ಶೀರ್ಷಿಕೆಗಳ ಅಡಿಯಲ್ಲಿ ಆರು ಸಂಪುಟಗಳಲ್ಲಿ ಹೊರಬಂದಿವೆ. 
ಅವನ್ನು ಹೊರತಂದಷ್ಟೇ ಸಂತೋಷದಿಂದ ಈ ಬಿಡಿಲೇಖನಗಳ ಜೋಡಿ 
ಸಂಪುಟಗಳನ್ನೂ ಹೊರತರುತ್ತಿದ್ದೇವೆ. 

ಈ ಬಿಡಿಬರಹ ಸಂಚಯವು ಬಿ.ಎಚ್‌. ಶ್ರೀಧರರ ಅಧ್ಯಯನದ ವ್ಯಾಪ್ತಿಗೆ ಹಿಡಿದ 
ದರ್ಪಣವಾಗಿದೆ. ಹಳೆಗನ್ನಡವನ್ನೂ ಒಳಗೊಂಡ ಸಾಹಿತ್ಯದ, ಕಾವ್ಯದ ಮೀಮಾಂಸೆಯಿಂದ 
ಹಿಡಿದು ನವ್ಯಕಾವ್ಯದ ಮತ್ತು ನಾಳಿನ ಕನ್ನಡದವರೆಗೆ ಅವರ ಲೇಖನಗಳ ವಿಷಯವ್ಯಾಪ್ತಿ 
ಹರಡಿದೆ. ಹಿಂದಿನದಷ್ಟೇ ಶ್ರೇಷ್ಠ ಎನ್ನದೆ ನವ್ಯಕಾವ್ಯದ ವೈವಿಧ್ಯ-ವೈಶಿಷ್ಟ್ಯಗಳನ್ನು 
ಗುರುತಿಸುತ್ತಲೇ ನವ್ಯ ಕಾವ್ಯದಲ್ಲಿನ ನವ್ಯ ಸೌಂದರ್ಯವನ್ನೂ ಸೊಗಸಾಗಿ 
ಪರಿಚಯಿಸಿದ್ದಾರೆ. ವಿ.ಕೃ, ಗೋಕಾಕರು, ಅ.ನ.ಕೃ. ಸಿದ್ದಯ್ಯ ಪುರಾಣಿಕರು, ಪಾಂಡೇಶ್ವರರು 
ಮುಂತಾದ ಕಲಾನಿಧಿಗಳೂ, ಸಾಹಿತ್ಯವರೇಣ್ಯರೂ ಆದ ವ್ಯಕ್ತಿಗಳ ಪರಿಚಯವನ್ನು 
ದೃಗ್ಲೋಚರವಾಗುವಂತೆ ಕಟ್ಟಿಕೊಟ್ಟಿದ್ದಾರೆ. 

ಸಿರಸಿ, ಸಿದ್ದಾಪುರ ಮುಂತಾದ ಕ್ಷೇತ್ರಗಳಲ್ಲಿ ಬಹಳ ಪ್ರಸಿದ್ದವಾದ ಕಲೆಯೆಂದರೆ 
ಯಕ್ಷಗಾನ. ಪ್ರತಿ ಪಾತ್ರವೂ ತನ್ನದೇ ಆದ ಘನತೆ ಮತ್ತು ವೈಭವದಿಂದ ವಿಜೃಂಭಿಸುವ 


[ರತ್‌ 


ಈ ಕಲೆಯು ಅಭಿನಯಕ್ಕೆ ಎಷ್ಟು ಪ್ರಾಮುಖ್ಧತೆಯನ್ನು ನೀಡುವುದೋ ಅಷ್ಟೇ ಮಹತ್ವವನ್ನು 


3) 


+ ೧೦ 


ನಿತ್ಯನಾವೀನ್ಯತೆಗೂ ನೀಡುತ್ತದೆ. ಅರ್ಥಧಾರಿಯು ಪ್ರಮುಖ ಪಾತ್ರಗಳೊಡನೆ 
ಸಂವಾದಕ್ಕಿಳಿದಾಗ ಪುರಾಣೇತಿಹಾಸಗಳ ಮಂಡಣೆಯಲ್ಲಿ ಅನೇಕ ನವೀನ ಹೊಳಹುಗಳು 
ಮೂಡುತ್ತವೆ. ಗಟ್ಟಿಯಾದ ಸಾಹಿತ್ಯ ಮಟ್ಟುಗಳ ಮೇಲಿನ ಹಿಡಿತ, ಅಭಿನಯಕೌಶಲಗಳ 
ಮೇಳೈಸಿ ರಾತ್ರಿಯಿಡೀ ಆಡಲ್ಲಡುವ ಯಕ್ಷಗಾನದ ಒಳಹೊರಗುಗಳ ವಿಶ್ಲೇಷಣೆಯನ್ನು 
ಶ್ರೀಧರರು ತಮ್ಮ ಯಕ್ಷಗಾನಕ್ಕೆ ಕುರಿತಾದ ಲೇಖನಗಳಲ್ಲಿ ಸಕ್ಷಮವಾಗಿ ಮಂಡಿಸಿದ್ದಾರೆ. 
ಇವರ “ಕುಂದಗನ್ನಡ” ಲೇಖನಗಳು ಕುಂದಾಪುರಕ್ಕೇ ಸೀಮಿತವೂ, ವಿಶಿಷ್ಠವೂ ಆದ 
ಕನ್ನಡಭಾಷಾವೈವಿಧ್ಯವನ್ನು ಆಪ್ತವಾಗಿ ಪರಿಚಯಿಸಿವೆ. 

ಭಾಷೆಯು ಕಠಿಣವಾಗಿದ್ದಾಗ ಅದನ್ನು ಕಬ್ಬಿಣದ ಕಡಲೆ ಎನ್ನುವುದು ಸಾಮಾನ್ಯ. 
ಶ್ರೀಧರರು "ವೆಲ್ಲೆಡ್‌ ಕಬ್ಬಿಣದ ಕಡಲೆಯ ಸರ” ಎನ್ನಬಹುದು. ಸಾಮಾನ್ಯರಿಗೆ ಏನೇನೂ 
ಅರ್ಥವಾಗದ ಭಾಷಾಪ್ರೌಢಿಮೆಯು ಇವರ ಹಲವು ಲೇಖನಗಳಲ್ಲಿ ಕಂಡುಬರುತ್ತದೆ. 
ತತ್ಸ್ತಮಯದಲ್ಲೇ "ಗೊಂದಲಪುರ'ದಂತಹ ಲೇಖನಗಳು ಏನೇನೂ ಗೊಂದಲ 
ಮೂಡಿಸದೆ ಮತ್ತೆ ಮತ್ತೆ ಓದಿಸಿಕೊಳ್ಳತಕ್ಕ ಸ್ವಾರಸ್ಯ, ಸರಳತೆಗಳನ್ನು ಹೊಂದಿವೆ. 

ಸರಿಸುಮಾರು ಏಳು ದಶಕಗಳ ಹಿಂದಿನಿಂದ ಮೂರು ದಶಕಗಳ ಹಿಂದಿನವರೆಗೆ 
ಎಲ್ಲೆಲ್ಲಿಯೋ ಪ್ರಕಟವಾದ ಲೇಖನಗಳನ್ನು ಸಂಗಹಿಸಿ ಪ್ರಕಟಿಸಿದಾಗ ಬರಹಗಾರನ 
ಬೆಳವಣಿಗೆಯ ವಿವಿಧ ಮಜಲುಗಳು ಸಷ್ಟವಾಗಿ ಗೋಚರಿಸುತ್ತವೆ. ಕಾಲಕ್ರಮೇಣ 
ಮೂಡುವ ಮಂಡಣಶೈಲಿಯಲ್ಲಿನ ಬದಲಾವಣೆ, ವಿಕಸಿಸುವ ಪ್ರೌಢಿಮೆ, ಸಾಮಾಜಿಕ 
ಪಲ್ಲಟಗಳ ಈಕ್ಷಣಕಮ, ಆ ಅವಧಿಯಲ್ಲಿನ ಶೈಕ್ಷಣಿಕ ಕ್ಷೇತದ ಆರೋಹಾವರೋಹಗಳ 
ಚಿತ್ರಣ, ಇವೆಲ್ಲವೂ ಮುಂದಿನ ಪೀಳಿಗೆಗೆ ದಿಕ್ಲೂಚಿಗಳಾಗಬಲ್ಲವು. ಶ್ರೀಧರರ 
ಬಿಡಿಲೇಖನಗಳ ಸಂಗಹದ ಮೊದಲ ಭಾಗವನ್ನು ಕೊಂಡು, ಓದಿ, ಪ್ರತಿಕ್ರಿಯೆ ನೀಡಿರೆಂದು 
ವಿನಂತಿಸುತ್ತೇನೆ. 

ಎನ್‌. ರಾಮನಾಥ್‌ 


೧೧ + 


ಸಾವನೆ 


p-) 


(€ 


ಶ್ರೀಧರರ ಸಮಸ್ತ ಸಾಹಿತ್ಯ ಪ್ರಕಟಣೆಯ ಯೋಜನೆ ಮುಕ್ತಾಯಕ್ಕೆ ಬರುತ್ತಿದೆ. 
ಅವರ ಪೂರ್ವಪ್ಪಕಟಿತ ಕೃತಿಗಳನ್ನೆಲ್ಲ ಒಳಗೊಂಡ ಯೋಜನೆ ಇದೀಗ ಅವರ ಅಸಂಗಹಿತ 
ಪತ್ರಿಕಾ ಬರಹಗಳ ಎರಡು ಸಂಪುಟಗಳನ್ನು ಓದಿಗೆ ಲಭ್ಯವಾಗಿಸುತ್ತಿದೆ. ಇಷ್ಟಾದರೂ 
ಶ್ರೀಧರರ "ಸಮಸ್ತ ಸಾಹಿತ್ಯ' ಎಂಬುದೇ ಮರೀಚಿಕೆಯಂತೆ. ಅದೊಂದು ಎಂದೂ 
'ಸಮಸ್ತ'ವಾಗದ ಯೋಜನೆ ಎಂದೇ ಅನಿಸುತ್ತದೆ. ಅವರ ಸಮಗ್ರ ಕಾವ್ಯ ಸಂಪುಟ 
ಪ್ರಕಟವಾದ ಮೇಲೂ ಆ ಸಂಪುಟವನ್ನು ಪ್ರಕಟಣೆಗೆ ಸಿದ್ಧಗೊಳಿಸುವಾಗ ಕಣ್ಣಿಗೆ 
ಬೀಳದಿದ್ದ ಕವನಗಳು ಅವರ ಗದ್ಯ ಬರಹಗಳನ್ನು ಹುಡುಕುವಾಗ ಕಣ್ಣಿಗೆ ಬಿದ್ದಿದ್ದಿದೆ. 
ಹೀಗಾಗಿ ಈ ಪತ್ರಿಕಾ ಬರಹಗಳ ಸಂಪುಟಗಳೂ "ಸಮಸ್ಸ'ವಾಗಲಾರವು. ನಲವತ್ತರಿಂದ 
ಎಂಭತ್ತರ ದಶಕದವರೆಗಿನ ಸಾಹಿತ್ಯ ಪತ್ರಿಕೆಗಳು, ವಿಶೇಷಾಂಕಗಳು, ಅಭಿನಂದನ ಗಂಥಗಳು, 
ವೃತ್ತಪತ್ರಿಕೆಗಳು ಕಡ್ಡಾಯವೆಂಬಂತೆ ಶ್ರೀಧರರ ಬರಹವನ್ನು ಒಳಗೊಂಡಿರುತ್ತಿದ್ದವು. 
ನವಚೇತನ, ನಂದಿನಿ, ಸಹಚರ, ಜನತಾ, ಕಡಲಧ್ದನಿ, ರಾಯಭಾರಿ, ಕರ್ಮವೀರದಂತಹ 
ಎಷ್ಟೋ ಪತ್ರಿಕೆಗಳ ಸಂಚಿಕೆಗಳು ಇಂದು ಎಲ್ಲಿಯೂ ದೊರಕುವುದಿಲ್ಲ. ಶ್ರೀಧರರು 
ಬೇರೆ ಬೇರೆ ಹೆಸರಿನಲ್ಲಿ ಬರೆಯುತ್ತಿದ್ದುದೂ ಅವುಗಳನ್ನು ಗುರುತಿಸುವಲ್ಲಿ ಒಂದು 
ತೊಡಕು. ಸ್ವತಃ ಶ್ರೀಧರರು ತಾವು ಬರೆದದ್ದನ್ನಾಗಲಿ, ಪಕಟಿಸಿದ್ದನ್ನಾಗಲಿ ವ್ಯವಸ್ಥಿತವಾಗಿ 
ಕಾಪಿಡುವ ಶಿಸ್ಲಿನವರಾಗಿರಲಿಲ್ಲ. ಅಚ್ಚಿನ ಮನೆ ಸೇರಿದ್ದ ಅವರ ಇಡೀ ಪುಸ್ತಕವೇ 
ಅಚ್ಚಾಗದೇ ಅಲ್ಲೇ ಉಳಿದಿದ್ದು ಶ್ರೀಧರರು ಗತಿಸಿದ ದಶಕಗಳ ನಂತರ ಅವರ 
ಕುಟುಂಬವರ್ಗದ ಕೈಸೇರಿದ್ದೂ ಇದೆ. ಈ ಹಿನ್ನೆಲೆಯಲ್ಲಿ ಸುಲಭ ಲಭ್ಯವಿಲ್ಲದ ಇಷ್ಟೆಲ್ಲ 
ಬರಹಗಳನ್ನು ಅಪಾರ ಶ್ರಮದಿಂದ ಸಂಗ್ರಹಿಸಿ ಪ್ರಕಟಿಸುತ್ತಿರುವ ಸಂಪಾದಕರೂ 
ಪಕಾಶಕರೂ ಅಭಿನಂದನಾರ್ಹರು. 

ಹಲವು ಸಾವಿರ ಪುಟಗಳಾಗುವ ಈ ಲಲಿತ ಹಾಗೂ ವೈಚಾರಿಕ ಬರವಣಿಗೆಯ 
ಹಿಂದಿನ ಪೇರಣೆ ಒತ್ತಾಸೆಯಾದರೂ ಏನು? ಸಾಹಿತ್ಯ ಪರಿಷತ್ತತ್ರಿಕೆ. ಸಾಧನೆ, ಮಾನವಿಕ 
ಕರ್ನಾಟಕದಂತಹ ವಿದ್ಧತ್‌ ಪ್ರೌಢಿಮೆಯಿಂದ ಕೂಡಿದ ಲೇಖನಗಳಿಗಾಗಿ ಮೀಸಲಾದ 
ನಿಯತಕಾಲಿಕೆಗಳಾಗಿರಲಿ, ಜೀವನ ಜಯಂತಿಯಂತಹ ವಿಶೇಷ ಆಸಕ್ತಿಯ 
ಕಿರುಪತ್ರಿಕೆಗಳಾಗಿರಲಿ, ಶಿರಸಿ ಸಮಾಚಾರ, ತಾಯಿನುಡಿ, ಸಹಚರದಂತಹ ಸ್ಥಳೀಯ 
ಪ್ರಸಾರದ ಪತ್ರಿಕೆಯೇ ಆಗಿರಲಿ ಶ್ರೀಧರರ ಬರಹದ ಶೈಲಿಯಲ್ಲಾಗಲಿ, ಓಫಘದಲ್ಲಾಗಲಿ, 
ಅವರು ಓದುಗರನ್ನು ಪರಿಭಾವಿಸುವ ಕ್ರಮದಲ್ಲಾಗಲಿ ಯಾವ ವ್ಯತ್ಯಾಸವನ್ನೂ 


+ ೧೨ 


ಕಾಣಲಾರೆವು. "ಕೌಸ್ತುಭ'ದ ಸಂಪಾದಕರು ಶ್ರೀಧರರ ಬರಹವೊಂದಕ್ಕೆ “ಮಂಡನೆ 
ವಿದ್ವತ್ಲೂರ್ಣವಾಗಿದ್ದರೂ ಬರವಣಿಗೆ ಸಾಮಾನ್ಯರಿಗೆ ನಿಲುಕದಂಥ ಕ್ಲಿಷ್ಟ ಶೈಲಿಯಲ್ಲಿ 
ಮೂಡಿಬಂದಿದೆ” ಎಂಬ ಟಿಪ್ಪಣಿಯನ್ನು ಸೇರಿಸಿದರು. ಇದನ್ನೆಲ್ಲ ಶ್ರೀಧರರು ಖಂಡಿತಕ್ಕೂ 
ಸಂಪತ್ತಿಗೊ, ಯಶಸಿಗೊ, ಕೀರ್ತಿಗೊ ಬರೆದದ್ದಲ್ಲ " ಪ್ರತಿಫಲಾಪೇಕ್ಸೆಯಾದ ಬರವಣಿಗೆಯೇ 
ಅದಲ್ಲ. ವೃತ್ತಿಯಿಂದಲೂ ಪ ಪವೃತ್ತಿಯಿಂದಲೂ ಪ್ರಾಧ್ಯಾಪಕರಾಗಿದ್ದ" ಅವರು ಜನಶಿಕ್ಷಣವನ್ನು 
ಕರ್ತವ್ಯವೆಂದು ತಿಳಿದು ಬರೆದ ಬರೆಹವು ಅವು, ತಾವು ಓದಿದ, ಅರಿತುಕೊಂಡ, 
ಆಲೋಚಿಸಿದ ಸಂಗತಿಗಳ ಬುತ್ತಿಯನ್ನು ಸಹಯಾತಿಕರೊಂದಿಗೆ ಹಂಚಿಕೊಳ್ಳುವುದರಲ್ಲೇ 
ಕೃತಕೃತ್ಯವಾಗುವ ಬರವಣಿಗೆಯದು. ಕಲೆ, ಸಾಹಿತ್ಯ ರಂಗದಲ್ಲಿ "ಅಭಿರುಚಿ ದಾಸ್ಯ'ವನ್ನೋ 
ಶುಚಿರುಚಿಗಳ ಅರಕೆಯನ್ನೋ ಭಾಷೆಯ ಬಳಕೆಯಲ್ಲಿ ಸ್ವಾಚ್ಛಂದ್ಯವನ್ನೊ ಅನೌಚಿಕ್ಕವನ್ನೊ 
ಕಂಡಾಗಲೆಲ್ಲ ವೃಗರಾಗುತ್ತಿದ್ದ ಶಿ ಶ್ರೀಧರರು ಶುಚಿರುಚಿಗಳು" ಸಾಪೇಕ್ಷ ಕಲನೆಗಳೆನು ವುದನ್ನು 
ಪೂರ್ತಿಯಾಗಿ ಮರೆತು ನಿರ್ಭಿಡೆಯಿಂದ ಅವನ್ನು ಖಂಡಿಸಲು ಮುಂದಾಗುತಿದ್ದರು. 
ಇದರಿಂದ ಅವರ ಮಂಡನೆಯಲ್ಲಿ ಅತ್ಯುಕ್ತಿ, ವಿಷಯಾಂತರ, ಪೂರ್ವಾಭಿಮಾನ, 
ಆಗಹಗಳಲ್ಲ ಸೇರಿಕೊಂಡು ಬರವಣಿಗೆ ಸಮತೋಲನ ದೃಷ್ಟಿಗೆ ಎರವಾಗಿರುವುದೂ 
ಇದೆ; ಅವರು ಅನುಶಾಸನಕ್ಟಾಗಿ ಆಗಹಿಸಿರುವುದೂ ಇದೆ. ಆದರೆ ಶ್ರೀಧರರ ಪಾಂಡಿತ್ಯ, 
ಪಾಠಶ್ರದ್ಧೆ, ಪ್ರಾಮಾಣಿಕತೆಗಳಿಂದಾಗಿ ಅರಕೆಗಳನ್ನು ಅತಿ ಮಾಡದೇ ಮನಕ್ಕೆ 
ಮುಂದಾಗುವಂತಾಗುತ್ತದೆ. 


ಪ್ರಸ್ತುತ ಶ್ರೀಧರರ ಪತ್ರಿಕಾ ಬರಹಗಳ ಎರಡು ಸಂಪುಟಗಳಲ್ಲಿ ಮೊದಲನೆಯದು 
ಸಾಹಿತ್ಯ ಸಮೀಕ್ಷೆಗಳನ್ನು ಒಳಗೊಂಡಿದ್ದರೆ ಎರಡನೆಯದು ಅವರ ಬಹುಶ್ರುತ 
ಅಭಿರುಚಿಯ ಇನ್ನೊಂದು ಕೇಂದ್ರವಾದ ಸಂಸ್ಕೃತ, ಸಂಸ್ಕೃತಿ ಮತ್ತು ಇವುಗಳಿಗೆ 
ಸಂಬಂಧಿಸಿದ ಬರಹಗಳ ಸಂಪುಟವಾಗಿದೆ. ಸಾಹಿತ್ಯ ಸಮೀಕ್ಷೆಯ ಬರಹಗಳಲ್ಲಿ ಸಮೀಕ್ಷಕನ 
ಚಾರಿತ್ರ್ಯ, ವಿದ್ಧತ್ತೆ ಅನುಭವಗಳು ಪಕ್ಕವಾಗಿರಬೇಕೆ೦ದು ಶ್ರೀಧರರು ಒಂದೆಡೆ ಹೇಳುತ್ತಾರೆ; 
ವೈದಗ್ಗ ಮತ್ತು ಪಾಂಡಿತ್ಯಗಳ ನಡುವೆ ವ್ಯತ್ಯಾಸವನ್ನು ಕಲ್ಲಿಸುವ ಅವರು ಮನಃಶಾಸ್ತ್ರ 
ಅಲಂಕಾರಶಾಸ್ತ್ರವೇ ಮೊದಲಾದ ಹತು ು ಜ್ಞಾನಶಾಖೆಗಳ ಸ ಸಾಮಾನ್ಯ ಆಳದ ತಿಳಿವಳಿಕೆಯ 
ಭಾಷಾತ್ರಯ 'ಜ್ಞಾನವೂ ಇದ್ದಾಗ ವಿದ್ವಾಂಸರು *ವಿದಗ್ಗ'” ಎನ್ನಿ ಸಿಕೊಳ್ಳುತ್ತಾನೆ ಎಂದು 
ಅಭಿಪ್ರಾಯಪಡುತ್ತಾರೆ. ಶ್ರಿ ಶ್ರೀಧರರು ಪಳೆಗಿದ್ದು ಇಂತಹ ವಿದಗ್ಗ 'ಪಂಡಿತರ ಗರಡಿಯಲ್ಲಿ 
ಎಂಬುದು "ಮೈಸೂರಿನಲ್ಲಿ ಮಹನೀಯರೊಡನೆ' ಲೇಖನದಿಂದ ವಿದಿತವಾಗುತ್ತದೆ. 
ಶ್ರೀಧರರ ವ್ಯಕ್ತಿತ್ತ ಮೂಲತಃ ಪಾಂಡಿತ್ಯಕ್ಕೆ ಒಲಿದದ್ದಾದರೂ ಅವರು ಮುಂದುವರಿಸಲು 
ಬಯಸಿದ್ದು ತಾವು ಗುರುಸ್ಥಾನದಲ್ಲಿದ್ದು ಗೌರವಿಸಿದ ಮಹನೀಯರ ಘನವಾದ 
ಪರಂಪರೆಯನ್ನೇ. 

ಶ್ರೀಧರರ ವಿಮರ್ಶೆಯ ವ್ಯಾಪ್ತಿ ಸಾಮಸ್ತ್ಯದ ಕಡೆ ಮುಖಮಾಡಿದ್ದು, ಪ್ರಸ್ತುತ 
ಸಾಹಿತ್ಯ ಸಂಬಂಧಿ ಬರಹಗಳಲ್ಲಿ ಒಂದು ಗುಚ್ಛ ಸಾಹಿತ್ಯ ಮೀಮಾಂಸೆ, ಪರಿಭಾಷೆ 
ಪ್ರಕಾರ, ಪಸ್ಥಾನಗಳನ್ನು ಚರ್ಚಿಸುತ್ತದೆ. ಛಂದಸ್ಸು" ಮೀಮಾಂಸೆಗಳನ್ನು ಅತಿಶಯವಾದ 


೧೩ + 


ಆಸಕ್ತಿಯಿಂದ ವಾಸಂಗ ಮಾಡಿದ ಅವರ ಈ ಬಗೆಯ ಬರಹಗಳಲ್ಲಿ ಮಿಂಚುನೋಟಗಳು 
ಹಾದುಹೋಗುತ್ತವೆ. ಅಂತೆಯೇ ಇವುಗಳಲ್ಲಿ ಆಗಹವೂ ಮಿಗಿಲಾಗಿದೆ. ಪ್ರಬಂಧ 
ಸಾಹಿತ್ಯದ ಬೆಳವಣಿಗೆ, ಕಾರವಾರ ಜಿಲ್ಲೆಯ ಕೊಡುಗೆ, ನವ್ಯಕಾವ್ಯ, ಮೀಮಾಂಸೆಯ 
ಕೃತಿಗಳು ಮೊದಲಾದ ನಿರ್ದಿಷ್ಟ ಪ್ರಕಾರದಲ್ಲೋ, ಸಾಹಿತ್ಯ ಮಾರ್ಗದಲ್ಲೊ ಆದ 
ಬೆಳವಣಿಗೆಯನ್ನೂ ಮುಖ್ಯ ಕೃತಿಗಳನ್ನೂ ಸಮೀಕ್ಷಿಸುವ ಪ್ರಬಂಧಗಳದು ಇನ್ನೊಂದು 
ಗುಂಪು. ಮೂರನೆಯದು ಸಾಹಿತ್ಯ ಕ್ಷೇತದ ಮಹನೀಯರ ಗುಣವನ್ನು ಗೌರವಿಸುವ 
ಬರಹಗಳ ಗುಚ್ಛ. ಬಹುತೇಕವಾಗಿ. ಅಭಿನಂದನ ಗಂಥಗಳಲ್ಲಿ ಪ್ರಕಟವಾದ ಇವು 
ಮುಖ್ಯವಾಗಿ ವಕಿತವನ್ನೂ ಆನುಷಂಗಿಕವಾಗಿ ಕರ್ತೃತ್ವದ ಗುಣವಿಶೇಷವನ್ನೂ 
ನಿರೂಪಿಸುತ್ತವೆ. ನಾಲ್ಕನೆಯದು ಸಾಹಿತ್ಯ ಕೃತಿಗಳ 'ರಸೆಯಿಮರ್ಶೆಯ ಬರಹಗಳ 
ಗೊಂಚಲು. ಇವುಗಳಲ್ಲಿ ಮುದ್ದಣನ ಕುರಿತಾದ ಲೇಖನವನ್ನು ವಿಶೇಷವಾಗಿ 
ಉಲ್ಲೇಖಿಸಬೇಕು. ಮುದ್ದಣನ ಬಾಲ್ಕದ ಗೆಳೆಯರಾಗಿದ್ದ ಬವಲಾಡಿ ವೆಂಕಟರಮಣ 
ಹೆಬ್ಬಾರರೊಂದಿಗಿನ ಮಾತುಕತೆಯಲ್ಲಿ ಬಂದಿರುವ ವಿವರಗಳು ಮುದ್ದಣನ ವ್ಯಕ್ತಿತ್ವ 
ಮತ್ತು ಶ್ರೀರಾಮಪಟ್ಟಾಭಿಷೇಕ ಪಠ್ಯದ ತೊಡಕಿನ ಮೇಲೆ ಹೊಸ ಬೆಳಕು ಚೆಲ್ಲುತವೆ. 
ಇದೇ ರೀತಿ ಅಡಿಗರ “ಗೊಂದಲಪುರ' ಪಕಟವಾದ ಮರುವರ್ಷವೇ ಬಂದ ಶ್ರೀಧರರ 
"ರಿವ್ಯ' ನವ್ಯಕಾವ್ಯದ ಆರಂಬಿಕ ವಿಮರ್ಶೆಗಳಲ್ಲೊಂದು. "ರಸಿಕನಿಗೆ 
ರಸತಾದಾತ್ಮ್ಯವಿದೆಯಲ್ಲದೇ ಲೇಖಕತಾದಾತ್ಮ್ಯವಿಲ್ಲ' ಎಂಬ ಶ್ರೀಧರರ ನಿಲುವಿಗೆ 
ನಿದರ್ಶನವಾದ ಬರಹವದು. ಬೇಂದ್ರೆಯವರ "ಕನ್ನಡ ಮೇಘದೂತ'ದ ಸಮೀಕ್ಷೆ 
ಹಾಗೂ ಚೌಂಡರಸನ ಅಭಿನವ ದಶಕುಮಾರ ಚರಿತೆ ಅನುವಾದದ ಸಮಸ್ಯೆಯನ್ನು 
ಚರ್ಚಿಸುವ ತೌಲನಿಕ ವಿಮರ್ಶೆಯ ಮಾದರಿಗಳು. ನಲ್ಮೆ ರಂಗಬಿನ್ನಪ, ಕುವೆಂಪು 
ಕಾವ್ಯ ಮೊದಲಾದ ಲೇಖನಗಳ ಧಾಟಿ ವರ್ಣನಾತ್ಸಕವೂ. ರಸಪರಿಚಯಾತ್ಮಕವೂ 
ಆಗಿದ್ದರೆ ಅವುಗಳ ಧಾತು ಗುಣಗ್ರಾಹಕತೆ, ಸಹೃದಯತೆ. ಐದನೆಯದು ಭಾಷೆಯ 
ಕುರಿತಾದ ಬರಹಮಂಜರಿ. ಭಾಷೆಯ ಉದ್ದೇಶ, ಸ ಸಾಂಸ್ಕತಿಕ ಮಹತ್ತ್ವ ಭಾಷಾಭಿಮಾನ, 
ಕುಂದಗನ್ನಡ ಕಡಲ್ಲನ್ನಡದಂತಹ ಪ್ರಾದೇಶಿಕ ಪ್ರಭೇದಗಳು ಇವುಗಳ ಚರ್ಚೆ ಇಲ್ಲಿ 
ಸಮಾವೇಶಗೊಂಡಿದೆ. 


ಬಿಡಿಬರಹಗಳ ಇನ್ನೊಂದು ಸಂಪುಟವು ಸಂಸ್ಕೃತಿ ಚಿಂತನೆ, ಅನುವಾದ ಹಾಗೂ 
ಲಘು ಬರಹಗಳನ್ನೊಳಗೊಂಡು ಮಿಶ್ರ ಸ್ತರೂಪದ್ದಾಗಿದೆ. ಭಾರತೀಯ ಸಂಸ್ಕೃತಿ, 
ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯ ಇವುಗಳ ಕುರಿತಾದ ಲೇಖನಗಳಲ್ಲಿ ಪೈತ್ರ್ತಕ ಸಂಪತ್ತಿಯ 
ಸತ್ತ್ವ ಮತ್ತು ಸ್ವರೂಪದ ಪರಿಶೀಲನೆಯಿದ್ದರೆ ಪ್ರಾದೇಶಿಕ ಚರಿತ್ರೆಯನ್ನು ನಿರೂಪಿಸುವ 
ಲೇಖನಗಳು ಆಯಾ ಪ್ರಾದೇಶಿಕರಲ್ಲಿ ಅಭಿಮಾನವನ್ನು ಚೋದಿಸುವಂತಿವೆ. ಈ ಎರಡೂ 
ಬಗೆಯ ಬರಹಗಳಲ್ಲಿ ಚರಿತ್ರೆಯನ್ನು ಒಂದು ಪಕ್ರಿಯೆಯಾಗಿ ಪರಿಭಾವಿಸುವುದಕ್ಕಿಂತ 
ಒಂದು ಮೌಲ್ಕವಾಗಿ ಗಹಿಸಿರುವಂತಿದೆ; ಒಂದು ಮಹಾಜನತೆಯ ಸಮಷ್ಟಿ ವ್ಯಕ್ತಿತ್ತವನ್ನು 
ಇವು ಗಹೀತವಾಗಿ ಇಟ್ಟುಕೊಂಡಿರುವಂತಿವೆ. ಹೀಗಾಗಿಯೇ ತುಂಬಾ ಚರ್ಚಾಸದವಾದ 
ತೀರ್ಮಾನಗಳಿಗೆ ಅವು ಬರುತ್ತವೆ. 


+ ೧೪ 


ಇಲ್ಲಿಯೇ ಗಮನಿಸಬೇಕಾದ ಒಂದು ಅಂಶವೆಂದರೆ ಐದು ದಶಕಗಳಷ್ಟು ಸುಧೀರ್ಫ್ಪ 
ಅವಧಿಯಲ್ಲಿ ಪಕಟವಾಗಿರುವ ಈ ಬರಹಗಳಲ್ಲಿ ಶ್ರೀಧರರ ನಿಲುವಿನಲ್ಲಿ ತೀರ್ಮಾನಗಳಲ್ಲಿ 
ಬದಲಾವಣೆಗಳಾಗಿರುವುದನ್ನು ಗುರುತಿಸುವುದು ಸಾಧ್ಯ. ಉದಾಹರಣೆಗೆ ಆರ್ಯ 
ಸಮಸ್ಯೆ, ಶುರುವಾತಿನಲ್ಲಿ ಆರ್ಯರು ಮಧ್ಯ ಏಶಿಯದಿಂದ ಹೊರಟು ಭಾರತವನ್ನು 
ತಲುಪಿದರು ಎಂಬ ತೀರ್ಮಾನವನ್ನು ಅವರು ಒಪ್ಪಿಕೊಂಡಿದ್ದರು. ೧೯೫೦ರ "ಭಾರತೀಯ 
ಪುರಾತನ ನಾಗರಿಕತೆ” ಲೇಖನ ಆರಂಭವಾಗುವುದೇ ಈ ಮಾತಿನಿಂದ. ೧೯೬೯ರಲ್ಲಿ 
ಕಾರಂತರ "ಯಕ್ಷಗಾನ ಬಯಲಾಟ'ವನ್ನು ವಮರ್ಶಿಸುತ್ತ ಆರ್ಯರ ಮೂಲದ ಕುರಿತು 
ಪೂರ್ತಿ ವಿರುದ್ಧವಾದ ನಿಲುವು ತಳೆಯುತ್ತಾರೆ; ಕುಲಶಾಸ್ತ್ರದ ಶಾಸ್ತ್ರೀಯತೆಯನ್ನೇ 
ಪಶ್ಲಿ; ಸುತ್ತಾರೆ. ಕೀರ ಇತ್ತೀಚಿನ ಲೇಖನಗಳಲ್ಲಿ ಆರ್ಯ ಸಮಸ್ಯೆಯೆ ಕುರಿತು” ಇತ್ತಾತ್ತಕವಾಗಿ 
ತೀರ್ಮಾನಿಸಲು ಪ್ರಮಾಣಗಳಿಲ್ಲವೆನ್ನು ತಾರೆ. ಇದೇ ರೀತಿ "ನವ್ಯ ಕಾವೃಶಾಸ್ತದ "ಕುರಿತ 
ಅರವತ್ತರ ದಶಕದ ಬರಹಗಳ ಕೀರ್ಮಾನಗಳಿಗೂ ಆ ನಂತರದ ತೇಖನಗಳ 
ಶೀರ್ಮಾನಗಳಿಗೂ ತುಂಬ ವ್ಯತ್ಯಾಸವಿದೆ. ಹೀಗೆ ಸತತ ವ್ಯಾಸಂಗ ಮತ್ತು ಚಿಂತನೆ, 
ಚಿಂತನೆಯ ಬೆಳಕಿನಲ್ಲಿ ತೀರ್ಮಾನಗಳ ಪುನರ್ವಿಮರ್ಶೆ, ಪುನರ್ಮಿ-ಮರ್ಕೆಯ ಫಲಿತವನ್ನು 
ದಾಖಲಿಸುವ ಪ್ರಾಮಾಣಿಕತೆ - ಇದು ಶ್ರೀಧರರ ವೈಶಿಷ್ಟ್ಯ. 


- ಡಾ। ಎಂ.ಜೆ. ಹೆಗಡೆ 


% Ap SCP LD 


ಪರಿವಿಡಿ 


; ಸೌಂದರ್ಯ ಮೀಮಾಂಸೆ 


ರೀತಿ 


. ಸಾಹಿತ್ಯ ವಿಮರ್ಶೆ ಮತ್ತು ಪ್ರಸ್ಥಾನಗಳು 
. ಸಾಹಿತ್ಯ ಮತ್ತು ಮಹಾಕಲ್ಲನೆ 


ಕನ್ನಡದಲ್ಲಿ ಕಾವ್ಯಮೀಮಾಂಸೆ 


. ಕಾವ್ಯದಲ್ಲಿ ಪ್ರಾಸ ಏಕೆ ಬೇಕು? 
. ಪ್ರತಿಮೆಗಳು 
. ವಿಮರ್ಶೆ 


೧೦. ಸಾಹಿತ್ಯಚಿಂತನ 

೧೧. ಲಲಿತ ಸಾಹಿತ್ಯ ಮತ್ತು ಕಲ್ಪನೆಯ ಮಹತ್ವ 
೧೨. ಕಲೆ ಮತ್ತು ಅಭಿರುಚಿ ದಾಸ್ಯ 

೧೩. ಕಲೆ ಮತ್ತು ಭಾವಪ್ರಕಾಶನ 

೧೪. ಹೊಸಗನ್ನಡ ಛಂದೋವಿಕಾಸ 

೧೫. ಆಧುನಿಕಸಾಹಿತ್ಯ ಸಮೀಕ್ಷೆ 

೧೬. ಕನ್ನಡ ಅಭಿನವ ಕಾವ್ಯ 


0೭. 


೧೮. ನವ್ಯದೃಷ್ಟಿಕೋನ 
೧೯. ನವ್ಯ ಕಾವ್ಯದ ವೈವಿಧ್ಯ-ವೈಶಿಷ್ಟ ಗಳು 


ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಕಾರವಾರ ಜಿಲ್ಲೆಯ ಕೊಡುಗೆ 


೧೫ + 


೧೯ 
ಹಿ 
೩೦ 
೩೩ 
೩೮ 
೪೩ 
೫೪ 
೬೧ 
೬೭ 
೭೬ 
೮೨ 
೮೭ 
€೧ 
೯೫ 
೧೦೭ 
೧೧೯ 
೧೨೪ 
೧೩೨ 
೧೩೬ 


+ ೧೬ 


೨೦. 
೨೧. 
ಖಲಿ. 
೨೩. 
೨೪. 
೨೫. 
ವಿಕ 
೨೭. 


೨೮. 
ಮ್‌ 
೩೦. 
೩೧. 
೩೨. 
ಷಿ. 
ಷಿ೪. 
೩೫. 
ಹಿ೬. 
೩೭. 
ಷಲ. 
ರೀ 
೪೦. 
೪೧. 
೪೨. 


ನವ್ಯ ಕಾವ್ಯದ ನವ್ಯ ಸೌಂದರ್ಯ 
೨೦ನೆಯ ಶತಮಾನದ ಕಾವ್ಯಾನುಶಾಸನ 
ಬಂಡಾಯ-ಒಂದು ಅವಲೋಕನ 
ಕಾವ್ಯ ಸಂಕಲನ 

ಐತಿಹಾಸಿಕ ಕಾದಂಬರಿ 

ಜೀವನಶಿಕ್ಷಣ ಮತ್ತು ಅಭಿಜಾತಸಾಹಿತ್ಯ 
ಭಾಷೆ ಮತ್ತು ಅದರ ಉದ್ದೇಶ 


ಶಬ್ದ, ಅರ್ಥ, ಪರಿವರ್ತನ 
(ಒಂದು ಸ್ಥೂಲಾವಲೋಕನ) 


ಭಾಷೆಯ ಸಾಂಸ್ಕೃತಿಕ ಮಹತ್ವ 

ನಾಳಿನ ಕನ್ನಡ 

ಕುಂದಗನ್ನಡ : ಲೇಖಾಂಕ-೧ 
ಕುಂದಗನ್ನಡ : ಲೇಖಾಂಕ-೨ 
ಕುಂದಗನ್ನಡ : ಲೇಖಾಂಕ-ಹಿ 

ಹಿಂದಿ ಮತ್ತು ಕನ್ನಡ 

ಸ್ಥಾತಂತ್ಯ ಪೂರ್ವದ ಕನ್ನಡ ಪ್ರಬಂಧ ಸಾಹಿತ್ಯದ ಬೆಳವಣಿಗೆ 
ಇಂದಿನ ಕನ್ನಡ ಪ್ರಬಂಧಗಳು 

ಇಂದಿನ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕಾರ 
ಕನ್ನಡ ಮತ್ತು ಅಭಿಮಾನ 

ಕನ್ನಡ ಸಂಸ್ಕೃತಿ ಒಂದೇ 

ನನ್ನಿಗನ್ನಡಂ ಗೆಲ್ಲೆ 

ಮಹಾಸಂಸ್ಥೆಗಳ ಮಾರ್ಗದರ್ಶನ ಅಗತ್ಯ 
ಸಾಹಿತ್ಯ ಮತ್ತು ಮತಧರ್ಮ 


ಸಂಸ್ಥ ತಿಯ ಬಗೆ ಟೀ.ಎಸ್‌.ಕಲಿಯಟರ ವಿಚಾರ 
೨) [a ಬ 


HO 
೧೪೫ 
೧೬೧ 
೧೬೫ 
೧೬೯ 
೧೭೪ 
೧೭೯ 


೧೮೨ 
೧೮೯ 
೧೯೮ 
೨೦೨ 
೨೦೬ 
೨೧೧ 
೨೧೬ 
೨೨೨ 
ವಿ೨) 
೨೪೮ 
೨೫೯ 
೨೬೪ 
೨೬೯ 
೨೮೬ 
೨೮೯ 
೨೯೬೭ 


೪ಡಿ. 
ಅಲ್ಲ, 
೪ಜಿ. 
೪೬, 
೪೭, 
೪ಲ್ರಿ. 
೪೯. 


೫೦. 


ಚೌಂಡರಸ 

ಶ್ರೀ ಗುರುಗಳಿಗೆ ನಮಸ್ಕಾರ (ಕುವೆಂಪು) 
ಪುಟ್ಟಪ್ಪನವರ ಪದ್ಯಕೈಲಿ 

ರಾಷ್ಟ್ರಕವಿ ಕುವೆಂಪು 

ಬೇಂದ್ರೆ ಕಾವ್ಯಸ್ರೋತ 

ಅಂಬಿಕಾತನಯದತ್ತರು ಮತ್ತು ಆರು ಮಾತುಗಳು 


ಕನ್ನಡ ಸಾಹಿತ್ಯಕ್ಕೆ ಶ್ರೀ ಮುಗಳಿಯವರ ಕಾಣಿಕೆ 
(ಒಂದು ವಿಹಂಗಮಾವಲೋಕನ) 
ಕಣವಿಯವರ ಜ್ಞಾನಪ್ರಸಾರ ಕಾರ್ಯದಲ್ಲಿ 
ರುಚಿಭೇದದ ಅರ್ಥ ಮತ್ತು ವ್ಯಾಪ್ತಿ 


. ಸಂಸ್ಕೃತ ನಾಟಕ 
. ಶ್ರೀ ಬೇಂದ್ರೆಯವರ ಕನ್ನಡ ಮೇಘದೂತ 


(ಕಾವ್ಯಾವಲೋಕನ) 


. ಅಭಿಜಾತ ಕೃತಿ-"ನಲ್ಲೆ' 
. ರಂಗ ಬಿನ್ನಪ 
. ಗೊಂದಲಪುರ 
. ಮುದ್ದಣನಿಗೆ ಸಂಬಂಧಿಸಿದ ಒಂದು ಹೇಳಿಕೆ 
R ಯಕ್ಷಗಾನ ಬಯಲಾಟ 
f ಮೈಸೂರಿನಲ್ಲಿ ed ಮಹನೀಯರೊಡಸನೆ..... 
. ಕನ್ನಡದ ದ್ರೋಣಾಚಾರ್ಯ ಕೃಷ್ಣಶಾಸ್ತಿಗಳು 
. ಶೀ ಎಂ.ಪಿ.ಎಲ್‌.ಶಾಸ್ತಿಗಳು-ದಕ್ಷತೆಯ ಪರ್ಯಾಯ 
. ಸಿದಯ್ದ ಪಮರಾಣಿಕರು 
ಧಿ“ 
. ಬೆಂಗಳೂರ ಭಾರ್ಗವ (ಅ.ನ.ಕೃ) 
. ಶ್ರೀ ವಿನಾಯಕ ಕೃಷ್ಣ ಗೋಕಾಕ್‌ 


೧೬೭ + 


೩೧೦ 
ಹಿಷಿ೬ 
೩೪೨ 
ಖಿಲ 
ಹಿ೬೬ 
೩೭೮ 


೩೮೨ 


೩೯೨ 
೩೯ 


೪೦೯ 
೪೧೬ 
೪೨೭ 
೪೪ದಪಿ 
ಅಳ" 
೪೫೫ 
೪೭೧ 
೪೭೯ 
೪೮೪ 
೪ಲಲಿ 
೪೯೪ 
೪೯೮ 


+ ೧೮ 


೬೪. ವಿದ್ಧತ್ವವ ದಿ.ಪಾಂಡೇಶ್ವರರು 
೬೫. ಯಕ್ಷಗಾನ ಮತ್ತು ದಿ. ಹಿರಿಯಣ್ಣ ಹೆಬ್ಬಾರರು 
೬೬. ಯಕ್ಷಗಾನ - ಉಗಮ ಮತ್ತು ವಿಕಾಸ 


೬೭. ಕಾವ್ಯಮೀಮಾಂಸೆಯ ದೃಷಿಯಿಂದ 
ತಾಳಮದ್ದಳೆಯ ಅರ್ಥಗಾರಿಕೆ 


ಅನುಬಂಧಗಳು 


೫೦೨ 
೫೦೫ 
೫೧೦ 


೫೧೬ 
೫೨೫ 


೧೯ + 


ಛು; ಸೌಂದರ್ಯ ಮೀಮಾಂಸೆ 


ಯಾವ ವಿಷಯವನ್ನು ವಿಚಾರಿಸಲು ಎತ್ತಿಕೊಂಡರೂ ಅದು ವಿಚಾರ ಮಾಡುತ್ತಿದ್ದ 
ಕಾಲಕ್ಕಿಂತ ಹಿಂದಿನ ಕಾಲಕ್ಕೆ ಸೇರಿದ್ದಾಗಿರುತ್ತದೆ. ಬಹಳ ಕಡಿಮೆ ಹಿಂದಿನದೆಂದರೆ 
ಒಂದು ಕ್ಷಣವಾದರೂ ಹಿಂದಿನದು. "ಇದು ಸುಂದರ ಅಥವಾ ರಸವತ್‌' ಎಂಬ 
ತಿಳಿವಳಿಕೆಯು ಅಂಥ ಅನುಭವವಾದ ಉತ್ತರಕ್ಷಣದ್ದು. ಈಗ ತನಗಾದ ಅನುಭವ 
ಸುಂದರವಾದದ್ದು ಎಂದೆನಿಸುವುದು ಆಮೇಲೆ. ಅಂಥ ಅನುಭವಕ್ಕೆ ಪ್ರೇರಕವಾದ 
ವ್ಯಕ್ತಿ-ವಸ್ತು-ಕಲ್ಲನೆಯನ್ನು ಸುಂದರವೆಂದು ತಿಳಿಯಲಾಗುತ್ತದೆ. 

ಲೌಕಿಕ ಲಾಭಾಲಾಭ, ಜಯಾಪಜಯ, ಸುಖದುಃಖಗಳ ಸರ್ಶವಿಲ್ಲದ ಮತ್ತು 
ಸತ್ಯಾಸತ್ಯ, ಒಳಿತುಕೆಡುಕು, ವ್ಯರ್ಥ-ಸಾರ್ಥಕ ಎಂಬೀ ಆಲೋಚನೆಗಳಿಗೆ ಸ್ಥಳಕೊಡದ., 
ಅದಕ್ಕದೇ ಪ್ರಯೋಜನವೆನಿಸುವ ವಿಶಿಷ್ಣಾನುಭವವನ್ನು ರಸಾಸ್ತಾದ ಎನ್ನಲಾಗುತ್ತದೆ. 
ರಸಿಕನಿಗೂ ರಸ್ಯಮಾನ ಪದಾರ್ಥಕ್ಕೂ ಇರುವ ಸಂಬಂಧವು ಪ್ರೇರಣಾಸ್ಟರೂಪದ್ದು. 
ಈ ಪ್ರೇರಣೆಯನ್ನು ಭರತನು ನಿಷ್ಪತ್ತಿಯೆಂದರೆ ಇತರರು ಉತ್ತತ್ತಿ ಅನುಮಿತಿ, ಭೋಗ, 
ಅಭಿವ್ಯಕ್ತಿ ಎಂದು ಮುಂತಾಗಿ ವ್ಯಾಖ್ಯಾನಿಸಿದರು. ರಸಿಕನ ಮನಸ್ಸು ಪೇರ್ಯ, ರಸವು 
ಪ್ರೇರಿತ ಮ ಸ್ಥಿತಿ, ರಸವಸ್ತುವು ಪ್ರೇರಕ. 

ವಲಿಯಂ ಮೆಕ್‌ಡೂಗಲ್ಲನೆನ್ನುತ್ತಾನೆ: "ಸುಂದರವಾದ ಬಣ್ಣ, ಸ್ಪರ ಅಥವಾ ರುಚಿ 
ಎಂಬ ಯಾವ ಒಂದು ಶುದ್ಧವೂ ಸರಳವೂ ಆದ ಸ್ವರೂಪದಲ್ಲಿ ದೊರಕಲಾರದು. 
ಅವ್ಯಗವೂ ಪರಿಪೂರ್ಣವೂ ಆದ Pೀrಂivin (ಪ್ರತ್ಯಕ್ಷಾನುಭವವು) ಯಾವಾಗಲೂ 
Pleasant (ಆಹ್ಲಾದಕರ); ಆದರೆ ಅಂಥ ಯಾವುದಾದರೊಂದು ಸರಳವಾದ ಅನಿಸುವಿಕೆ 
(Impression) ಅದರ Setting (ಪರಿಸರ), ಆವರಣ ಅಥವಾ 
ಸನ್ನಿವೇಶವನ್ನವಲಂಬಿಸಿಯೇ ಸುಂದರವಾಗಿ ತೋರುತ್ತದೆ: ಅದಕ್ಕೂ ಅದಕ್ಕೆ 
ಅರ್ಥಕೊಡುವ, ಪ್ರಾಮುಖ್ಯವೀಯುವ, ನಮ್ಮಲ್ಲಿ ಆಸಕ್ತಿಯನ್ನು ಹುಟ್ಟಿಸುವ ಶಕ್ತಿಯನ್ನು 
ಕೊಡುವ, ನಮ್ಮಲ್ಲಿ ಚಟುವಟಿಕೆಯನ್ನುಂಟು ಮಾಡುವ ಮತ್ತು ಪೂರ್ಣಭಾವ ಗಹಣಕ್ಕಾಗಿ 
ಹೆಣಗುವಂತೆ ಮಾಡುವ ಬಲವನ್ನೀಯುವ ಇತರ ಪದಾರ್ಥಗಳಿಗೂ ನಡುವೆ ಇರುವ 
ಸಂಬಂಧಗಳೇ ಅಂಥ ಅನಿಸುವಿಕೆಯ ಸುಂದರತೆಗೆ ಆಧಾರ. 

ಮೇಲಿನ ಮಾತು ಆವರಣದ ಉದ್ದೀಪನಕಾರ್ಯದ ಅನಿವಾರ್ಯತೆ 
ಸೌಂದರ್ಮಾನುಭೂತಿಯಲ್ಲಿ ಎಷ್ಟಿದೆ ಎಂಬುದನ್ನು ಸಷ್ಟಪಡಿಸುತ್ತದೆ. ಪ್ರೇರ್ಯ ಅಥವ 
ಪೇಕ್ಷಕನು ಯಾವುದಾದರೊಂದನ್ನು ರಸಪ್ರೇರಕವೆಂದು ಆಯ್ದುಕೊಳ್ಳಲು ಅಥವಾ 
ವರಣ ಮಾಡಲು ಆವರಣ (ಇಲ್ಲವೇ ಸಂಬಂಧವಿಶೇಷು) ಅಪರಿಹಾರ್ಯವೆಂದಾದ 
ಮೇಲೆ ಸುಂದರವೆಂಬ ಗುಣವು ಸ್ವತಂತ್ರವಾಗಿ ಪ್ರೇರಕ ಪದಾರ್ಥದಲ್ಲಿ ಇರುವಂಥದಲ್ಲ 


+ ೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಎಂದ ಹಾಗಾಯಿತು. ಇದು ನೀತ್ಯತೀತತೆಯಂತೆಯೇ ( Amoralism) 
ಸುಂದರಾಸುಂದರ ಭಾವಗಳಿಗೆ ಪದಾರ್ಥವು ಮೂಲತಃ ಅತೀತ ಎಂಬುದಕ್ಕೆ 
ಎಡೆಕೊಡುತ್ತದೆ. ಮನಸಸ್ಸಿ ಸ್ಥಿತಿಯ ಸ್ವ ಸ್ವರೂಪದಲ್ಲಿ ಸಹ ವಿಸಂಬದ್ಧ ವಾದಾಗ 
(ಅನಾವ್ಯ ತವಾದಾಗ) ಸೌಂದರ್ಯಗುಣವು “ಕಾಣಿಸದಿರಬಹುದು. ಸಂಬಂಧರೆಹಿತವಾದ 
ಪಜ್ಞಾವಸ್ಥೆಯು ಅಸಂಭವವೆಂಬಪು ಅಪೂರ್ವವಾಗಿರುವುದರಿಂದ ಒಳಿತು-ಕೆಡಕುಗಳೆಂಬ 
ದ್ವಂದೃದಂತೆಯೇ ಸುಂದರ-ಅಸುಂದರ ಎಂಬ ದ್ವಂದ್ದವೂ ಸಾಮಾನ್ಯ ಮಾನವರ 
ಅನುಭವಕ್ಕೆ ಬಾರದೆ ಉಳಿಯುವುದಿಲ್ಲ. 

ಯಾವುದಾದರೂ ಒಂದು ಒಬ್ಬನಿಗೆ ರಸವಸ್ತುವೆಂದು ತೋರಿದಾಗ ಅದು 
ಪೇಕ್ಷಕನಲ್ಲಿ Submission (ಪರವಶತೆ)ಯನ್ನೂ Wonder (ಅದ್ಭುತ) ವನ್ನೂಚೋದಿಸುತ್ತದೆ 
ಎಂದೂ ಮೆಕ್‌ಡೂಗಲ್‌ ಹೇಳಿದ್ದಾನೆ. ರಸವಿವೇಚನೆಯಲ್ಲಿ "ಮನೋಹರ' ಮತ್ತು 
"ಚಮತ್ಕಾರ' ಎಂಬೆರಡು ಪದಗಳು ಬಳಕೆಗೆ ಬರಲು ಮೇಲಿನ ಮಾತು ಆಧಾರವಾಗಿದೆ. 
ಜೊತೆಗೆ, ಪದಾರ್ಥದ ಹೊಸತನವಳಿದು ಸುಪರಿಚಿತತೆ ಬೆಳೆದ ಹಾಗೆ ಅದರ 
ಮನೋಹಾರಿತ್ಸವು ಕಡಿಮೆಯಾಗುತ್ತ ಹೋಗುತ್ತದೆ ಎಂದೂ ಮಾನಸಶಾಸ್ತವು ಹೇಳುತ್ತದೆ. 
ಅಂದರೆ ಪೇರ್ಯ ಪ್ರೇರಕಗಳ ಸಂಬಂಧವು ಬದಲಾದಂತೆ ಪ್ರೇರಕದ ಪೇರಣಾಶಕ್ತಿಯು 
ಬದಲಾಗುತ್ತ ಹೋಗುತ್ತದೆ. ಈ ಮಾತು ಸರಳ ಸುಂದರ ವಸ್ತುಗಳಿಗಷ್ಟೇ ಅನ್ವಯಿಸುತ್ತದೆ. 
ಆದರೆ ಒಂದು ಭಗಪ್ರದೇಶದ ಜೆ೦ದವು ಜಟಿಲವಾದದ್ದಾ, ಹೆಚ್ಚು 
ಭಾವನೋದ್ದೀಪಕವಾದದ್ದು. ಅದರಿಂದಾಗುವ ಸೌಂದರ್ಯ ಪ್ರತೀತಿಯು ಅದರ 
ಬಗ್ಗೆ ಪ್ರೇಕ್ಷಕನಿಗಿರುವ Sentiment(ಲೌಕಕ ರಸ) ಮತ್ತು Associations 
(ಅರ್ಥಸಂಬಂಧ)ಗಳನ್ನು ಹೆಚ್ಚಾಗಿ ಅವಲಂಬಿಸಿರುತ್ತದೆ. ಶ್ರಂಗಾರದಲ್ಲಿಯ ಸ್ಪೀ ಪುರುಷ 
ಪಾತ್ರಗಳ ಪರಸ್ತರ ಸೌಂದರ್ಯಾವಲೋಕನವು ಉಕ್ತ ಅನಲರಿಬನಗಳ ಮೆಹತ್ತವನ್ನು 
ಚೆನ್ನಾಗಿ ನಿದರ್ಶಿಸುತ್ತದೆ. 

ಸಂಸ್ಕಾರ, ವಾಸನೆ ಅಥವಾ ಸಹೃದಯತೆ ಎಂಬುದಕ್ಕೆ ಲೌಕಿಕರಸ ಮತ್ತು 
ಅರ್ಥಸಂಬಂಧಗಳೇ ಬಂಡವಾಳ; ಅವೇ ಅದಕ್ಕೆ ಸ್ಪರೂಪಾಧಾಯಕ. ಸಂದರ್ಭಾನುಸಾರ 
ಲೋಕದಲ್ಲೂ ಸಾಹಿತ್ಯದಲ್ಲೂ ಗುಣವು ದೋಷವಾಗಿಯೂ ದೋಷವು ಗುಣವಾಗಿಯೂ 
ಸ್ಥಾನ ಪಡೆಯುವಂತೆ ಮನುಷ್ಯನು ರಸವಸ್ತುವಿಗೆ ಪ್ರೇರ್ಯನಾಗುವುದು ಕೂಡ ಒಮ್ಮೆ 
ಸಾಮರ್ಥ್ಯವೆನಿಸಿದರೆ ಇನ್ನೊಮ್ಮೆ ದೌರ್ಬಲ್ಕವೆನಿಸಬಹದು. ಅದರಿಂದಲೇ ಏನೋ 
ಬಹುಶಃ "ಕಾವ್ಯಾಲಾಪಾಂಶ್ಚ ವರ್ಜಯೇತ್‌ ಎಂಬ ಮಾತೊಮ್ಮೆ ಹೊರಟಿರಬಹುದು. 
ಎಲ್ಲ ಸಂದರ್ಭಗಳಲ್ಲೂ ಎಲ್ಲರಿಗೂ ಅನುಕೂಲ ಸಂವೇದನೆಯನ್ನುಂಟುಮಾಡುವ 
ಲೌಕಿಕ ಪದಾರ್ಥವು ಯಾವುದಿದೆ? ಈ ದೃಷಿಯಿಂದಲೇ- 

"ಶ್ಲಾನಃ ಪುಚ್ಚಾಂಚಲಕುಟಿಲತಾಂ ಸೂಕರಾಃ ಕುಕ್ಷಿಪೋಷಂ 

ಕೀಶಾ ದಂತಪ್ಪಕಟನವಿಧಿಂ ಗರ್ದಭಾ ರೂಕ್ಷ ಘೋಷಂ । 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೧ + 


ಮರ್ತ್ಯಾ ವಕ್ಷಃ ಶ್ಲಯಥುಮಥ ಚ ಸ್ತೀಷು ದೃಷ್ಟ್ಯಾ ರಮಂತೇ 

ತತೌಂದರ್ಯಂ ಕಿಮಿತಿ ಫಲಿತಂ ತತ್ತದಜ್ಞಾನತೋತನ್ಯತ್‌ IW 

ಎಂಬ ಉದ್ದಾರವು ಹೊರಟಿರಬಹುದಾಗಿದೆ. ಜೊತೆಗೆ, ರಸಾಸ್ಟಾದಕ್ಕೆ 
ಅನಿವಾರವಾದಷ್ಟೇ ಪರಿಸರಜ್ಞಾನದಿಂದ ರಸಗ್ಗಹಣಸಕ್ಕೆ ಸಿದ್ಧವಾಗುವ ಮನಸ್ಸೂ ದುರ್ಲಭ, 
ಅತಿ ವಿರಳ. ಶ್ರೀ ವಿ.ಕೃ.ಗೋಕಾಕರೆಂದಿರುವಂತೆ ನಿಜ ಕಲೆಗಾರನಷ್ಟೇ ನಿಜ ರಸಿಕನೂ 
ವಿರಳ, ಅಪೂರ್ವ. ಇತರ ಸಂಬಂಧರಹಿತವಾದ ಶುದ್ಧ ರಸದೃಷ್ಟಿಯು ವರಳವೆಂಬುದಕ್ಕೆ 
ರಸಾಸ್ಟಾದವು "ಬಹ್ಮಾಸ್ಟಾದ ಸಹೋದರ” ಎಂದಿರುವುದೂ ಪ್ರಮಾಣ. ಜಗತ್ತಿನಲ್ಲಿ 
ಬಾಯಲ್ಲಿ ಯಾರು ಏನೇ ಹೇಳಲಿ-ವಾಸ್ತವಿಕವಾಗಿ ಬಹುಜನರಲ್ಲಿ ಪ್ರಧಾನವಾಗಿರುವುದು 
ರಸೇತರವಾದ ಪ್ರಯೋಜನ ದೃಷ್ಟಿಯೇ. "ಪ್ರಯೋಜನಮನುದ್ದಿಶ್ಯ ನ ಮಂದೋಪಿ 
ಪ್ರವರ್ತತೇ” ಎಂಬುದು ವಸ್ತುಸತ್ಯ, ಆಯಾ ವ್ಯಕ್ತಿಯು ಪ್ರಯೋಜನವೆಂದು ಗಹಿಸಿರುವ 
ಕಲ್ಪನೆ ಭಿನ್ನ ಭಿನ್ನ ಸಂದರ್ಭಗಳಲ್ಲಿ ಭಿನ್ನ ಭಿನ್ನವಾಗಿರಬಹುದು. ಅರವಿಂದ ಮತಾನುಸಾರ 
ರಸಾನುಭವವು ಕೇವಲ ಲೋಕೋತ್ತರವಲ್ಲ-ಲೋಕಾತೀತ ಎನ್ನಿಸಿರುವುದಾದರೂ 
ಲೋಕಪ್ರಜ್ಞೆಯ ಪ್ರಯೋಜನ ಪ್ರಾಧಾನ್ಯವನ್ನು ಬೊಟ್ಟು ಮಾಡಿ ತೋರಿಸುತ್ತದೆ. ಧರ್ಮ 
ಪ್ರಪಂಚದಲ್ಲಿ ತಿಳಿದೋ ತಿಳಿಯದೆಯೋ ಕಪಟಸಂನ್ಯಾಸಿಗಳು ಬಹುಸಂಖ್ಯರು 
ಉತ್ತನ್ನವಾದಂತೆ ರಸಿಕಪಪಂಚದಲ್ಲೂ ಖೋಟಾನಾಣ್ಯಗಳು ಬೇಕಾದಷ್ಟಿವೆ. ರಸದೃಷ್ಟಿಯದು 
"ಈ ಕ್ಷಣ ಮಾತ್ರ ಜಗತ್‌' ಅವಲೋಕನದಲ್ಲೇ ಪ್ರಯೋಜನದ ಅವಸಾನ, ಪೂರ್ಣತೆ. 
ಅದು ಲೋಕದ ಖರ್ಚಿಗೆ ಸಾಕಾಗುವುದಿಲ್ಲ. ಅದರಿಂದ ಬಲ್ಲವರು ಸಹ ಪಾಯಸ- 
ಕಜ್ಞಾಯಗಳನ್ನು ಹಬ್ಬ ಹುಣ್ಣಿಮೆಗಳಿಗಷ್ಟೇ ಮೀಸಲಿಟ್ಟಂತೆ ರಸಪ್ರೇರ್ಯತೆಯನ್ನೂ ವಿಶಿಷ್ಟ, 
ವಿರಳ ಸಂದರ್ಭಗಳಿಗಷ್ಟೇ ಪರಿಮಿತಗೊಳಿಸಿಕೊಂಡಿರುತ್ತಾರೆ. ರಸಸಮಾಧಿಯಲ್ಲಿ 
ಮೈಮರೆತು ಅಲಸಿಗತನ ಹಿಡಿದರೆ ಲೋಕಯಾತ್ರೆ ನಡೆಯದು. ಆದುದರಿಂದಲೇ 
ಸೌಂದರ್ಯಕ್ಕೂ Luxury (ಐಪಾರಾಮೆವಿಲಾಸ)ಕ್ಕೂ ಲೋಕದಲ್ಲಿ ಅತಿ 
ನಿಕಟಸಂಬಂಧವುಂಟಾದದ್ದು; Leisure and ೩r(ವಿರಾಮಕ್ಕೂ ಕಲೆಗೂ) ಅನಿವಾರ್ಯ 
ಸಂಬಂಧವುಂಟಾದದ್ದು! 

ಕಲೆಗಾಗಿ ಕಲೆ ಎಂಬ ಶುದ್ಧ ರಸದೃಷ್ಟಿಗೆ ಬರಬಹುದಾದ ಉಕ್ತ ಅಪವಾದವನ್ನು 
ತಪ್ಪಿಸಲೋಸುಗವೇ- 

'ಧರ್ಮಾರ್ಥಕಾಮಮೋಕ್ಷಾ ಣಾಂ ವೈಚಕ್ಷಣ್ಯಂ ಕಲಾಸು ಚ 

ಕರೋತಿ ಕೀರ್ತಿಂ ಪ್ರೀತಿಂ ಚ ಸಾಧುಕಾವ್ಯನಿಷೇವಣಂ I 

ಎಂದು ಭಾಮಹಾದಿಗಳು ಉದ್ದರಿಸಿದ್ದು. ಅಥವಾ- 

"ಕಾವ್ಯಂ ಯಶಸೇsರ್ಥಕೃತೇ ವ್ಯವಹಾರವಿದೇ ಶಿವೇತರಕ್ಷತಯೇ 

ಸದ್ಯಃ ಪರನಿರ್ವ್ವತಯೇ ಕಾಂತಾಸಂಮಿತತಯೋ ಪದೇ ಶಯುಜೇ ॥' 


ಎಂದು ಮಮ್ಮಟನು ಸಾರಿದ್ದು, 


+ ೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ರಸವಸ್ತುವು ರಸಿಕನಲ್ಲಿ ಉಂಟುಮಾಡುವ ಮನಃಸ್ಥಿತಿಯನ್ನು The emotional 
quality seems to be, or to result from, a blending of wonder and the 
submissive emotion-Sದ್ದುತ ಅಥವಾ ಚಮತ್ಕಾರ ಮತ್ತು ರಸಿಕನ 
ಪರವಶತಾಭಾವನೆಗಳ ಸಂಮಿಶ್ರಣ ಎಂದು ಮೆಕ್‌ಡೂಗಲ್ಲನು ಹೇಳಿದ ಮಾತು "ರಸೇ 
ಸಾರಃ ಚಮತ್ವಾರಳ ಎಂಬುದಕ್ಕೆ ಸಮರ್ಥನೆಯಾಗಿದೆ. ಚಮತ್ವಾರವು ಕ್ಷಣಿಕ, ಚಂಚಲ, 
ಪಭಾತರಲವಾದ ಜ್ಯೋತಿಯಂಥದು. ಅದಕ್ಕೆ ಮಾರುವೋಗುವ ಮನವು ತಲ್ಲೀನ, 
ಅಸ್ಹಾಧೀನ- ತಾತ್ಕಾಲಿಕವಾಗಿ ಪ್ರಭಾವ್ಯ. ಮನಸ್ಸಿನ ಪ್ರೇರ್ಯತೆ ಅಥವಾ ಪ್ರಭಾವ್ಯತೆಯು 
ಒಂದು ಬಗೆಯಿಂದ ದೌರ್ಬಲ್ಯ, ಅಜ್ಞಾನ ಎನ್ನಿಸೀತು. ಅನಿರೀಕ್ಷಿತತೆಯು ಆಶ್ನರ್ಯಭಾವದ 
ಉದಯಕ್ಕೆ ಕಾರಣ; ಅನಿರೀಕ್ಷಿತತೆಗೆ ತಾತ್ವಾಲಿಕ ಅಜ್ಞಾನವು ಆಧಾರ. ಆದುದರಿಂದ 
ಸೌಂದರ್ಯ ಭಾವ ಅಥವಾ ಗುಣವು ಚಂಚಲ, ವ್ಯಭಿಚಾರಿ. ವಿವಿಧ ರಸಪಜ್ಜೆಗದು 
ಬೀಜವಾದರೂ ಅದೇ ಒಂದು ಸ್ಥಾಯಿಭಾವವಲ್ಲ. ಸೌಂದರ್ಯ ಪ್ರೇರ್ಯತೆಯನ್ನು ಭಾವಿಕತೆ 
ಮತ್ತು ಮುಗ್ಧತೆ ಎನು ,ವುದಾದರೂಿ ಉಕ್ತಕಾರಣದಿಂದಲೇ. ಸರ್ವಜ್ಯತೆ ಮನುಷ್ಯರಲ್ಲಿ 
ಇಲ್ಲದವರೆಗೆ "ಒಂದಲ್ಲ ಸ ಸನ್ನಿ ವೇಶದಲ್ಲಿ ಅವರ ಮನ ಮುಗ್ಗವಾಗುತ್ತದೆ. ರಸಿಕರು 
ಮುಗ್ಬರು(ಕೆಲವಿಷಯಗಳಲ್ಲಿ 'ಕಲಸಂದರ್ಭಗಳಲ್ಲಿ ಮೂಡರು) ಅಥವಾ 
ಸುಕುಮಾರಮತಿಗಳು, ಸುಲಭವಶ್ಯರು. ವಶ್ಯತೆಯ ಉಪಾಧಿಗಳು ಬೇರೆ ಬೇರೆ ವ್ಯಕ್ತಿಗಳಿಗೆ 
ಬೇರೆ ಬೇರಾಗಿರಬಹುದು.ವಿವಿಧ ವಸ್ತು-ವ್ಯಕ್ತಿ-ಕಲ್ಲನೆಗಳ ಅಂಗಸಂಯೋಗ ಔಚಿತ್ಯ 
ಅಥವಾ ಸಮನ್ನಿತತೆಯು ಸೌಂದರ್ಯಪ್ರತೀತಿಯನ್ನು ಉಂಟುಮಾಡುತ್ತದೆ. "sa is 
bodied forth when there is a harmonious co-ordination of all the parts, 
the subordination of the parts to the whole, of particular beauties and 
even of outstanding characterisation to the basic attitude of the artist’ 
ಎಂದು ಶ್ರೀ ವಿ.ಕೃ.ಗೋಕಾಕರು ಹೇಳಿದ್ದು ಮೇಲಿನ ಅರ್ಥದ ರಸಕ್ಕೆ 
ಸಮರ್ಥನೆಯಾಗುತ್ತದೆ. ಕಣ್ಣಿನ ಅಥವಾ ಇಂದ್ರಿಯಗಳ ತುತ್ತಾಗುವ ಸೌಂದರ್ಯ ಇಂತಿದೆ 
ಎಂದುಕೊಳ್ಳಬಹುದು; ಇದಕ್ಕೆ ಬಾಲಿಕೆಯಾದ ಪಾರ್ವತಿಯನ್ನು ಕಾಳಿದಾಸನು 
ಕುಮಾರಸಂಭವದಲ್ಲಿ ವರ್ಣಿಸಿದ್ದನ್ನು ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಬಹುದು. 
“The object is pleasing to us in so far as it ಸ a system of relations 
that evoke in us a smoothy flowing stream of perceptive activity ad- 
equate to the objec” ಎ೦ಬ ಮೆಕ್‌ಡೂಗಲ್ಲನ ವಿವರಣೆ ಇದಕ್ಕೆ ಸಾಕು. 

ಆದರೆ ಅಲೌಕಿಕ ಅಥವಾ ಲೋಕಸೀಮಾತಿವರ್ತಿ ಎನಿಸುವ Supra-rational 
Beauty (ವಿಚಾರಾತೀತವಾದ ಸೌಂದರ್ಯ) ಅಥವಾ ರಸ ಇದೆ ಎಂಬುದನ್ನು ಕೆಲವರು 
ಹೇಳುವುದನ್ನು ಆಗಲೇ ಉಲ್ಲೇಖಿಸಲಾಗಿದೆ. ಇದು ಅರ್ಥ-ಕಾಮಾಸಕ್ತಿರಹಿತವಾದ 
ಮನಸ್ಸತೆಗೆ ಗಮೃವೆನ್ನಬಹುದು. ಬಹ್ನಾಸ್ತಾದ ಸಹೋದರತ್ತವನ್ನು ಇಂಥ ಸಾಕ್ಷಾತ್ವಾರಕ್ಕಲ್ಲದೆ 
ಮಿಕ್ಸದ್ದಕ್ಕೆ ಹೇಳುವುದನುಚಿತ. ರಾಜನು ಯಷಿ ಎನ್ನಿಸಿಕೊಳ್ಳುವಂತೆ ಇಂಥ ಪೇರಕವಸ್ತುವಿನ 
ನಿರ್ಮಾತನು ಯಷಿಯೆನ್ನಿಸಿಕೊಂಡಾನು. ಈ ಅನುಭವವು ವಿಚಾರಾತೀತ, 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೩ + 


ಅವಿಶ್ಲೇಷಣೀಯ ಎನ್ನಿಸಿರುವುದರಿಂದ "ನೈಷಾ ತರ್ಕೇಣ ಮತಿರಾಪನೇಯಾ'” 
ಎಂಬುದನ್ನಿಲ್ಲಿ ಅನ್ವಯಿಸಬೇಕಾಗುತ್ತದೆ. 

"ಯದುಚ್ಛತೇ ಪಾರ್ವತಿ ಆಪವೃತ್ತಯೇ 

ನ ರೂಪಮಿತ್ಯವ್ಯಭಿಚಾರಿ ತದ್ವಚಃ | 

ತಥಾ ಹಿ ತೇ ಶೀಲಮುದಾರದರ್ಶನೇ 

ತಪಸ್ಪಿನಾಮಷ್ಯುಪದೇಶತಾಂ ಗತಂ ॥" 

ಎಂದು ಶಿವಧ್ಯಾನಪರಾಂಯಣೆಂಯಾದ ತಪೆಸ್ಥಿನಿ ಪಾರ್ವತಿಯನು 
ಉಕ್ತಮಹಾಕಾವೃದಲ್ಲಿ( ೪-೩೬) ಕಾಳಿದಾಸ ಬಣ್ಣಿಸಿರುವುದು ಮೇಲೆ ಹೇಳಿದಂಥ "ರಸೋ 
ೈ ಸಳ ಎಂಬಂತಹ ಸಾಕ್ಷಾತ್ವಾರಕ್ಕೆ ದಿಕ್ಸೂಚಿ ಎನ್ನಬಹುದು. ಮಾತಿನ ಧ್ವನಿಯುಳ್ಳ 
ಮೌನ ಅಥವಾ ಅತ್ಯಂತ ಸೂಚ್ಯಭಾಷಣ ಮಾತ್ರ ಅಂಥ ಚಿತ್ರವನ್ನು ಪಾತ್ರರ ಮನದಲ್ಲಿ 
ಮೂಡಿಸೀತು. ಈ ಕ್ಷೇತದಲ್ಲಿ Objective proof(ಪರತಃ ಪ್ರಾಮಾಣ್ಯ)ವಿಲ್ಲ. ಬಹುಶಃ 
ಶಾಂತರಸವು ನಾಟ್ಕದಲ್ಲಿಲ್ಲ ಎಂದು ಭರತ ಹೇಳಿದ್ದು ಇಂಥ "ಗುರೋಸ್ತು ಮೌನಂ 
ವ್ಯಾಖ್ಯಾನ ೦' ಎಂಬ ಪುರಿಸ್ಸಿ ತಿಯನ್ನು ಅನುಲಕ್ಷಿಸಿಯೇ ಇರಬಹುದು! 
ಅನಿರ್ವಚನೀಯವಾದ ಆ ಅನುಭವ ಅನಭಿನೇಯವಾಗಿರುವುದು ಸಹಜ! ಸಾಮಾನ್ಯ 
ಶೃಂಗಾರದ ರಸ್ಯಮಾನತೆಯು ಪಾತಾಳವಾದರೆ ಅದು ಆಕಾಶ! ಒಂದು ಕಲೆಯಬುಡ, 
ಇನ್ನೊಂದು ತಲೆ! 

ಶ್ರೀ ಅರವಿಂದರು ದಿವ್ಯಸೌಂದರ್ಯದ ವಿಷಯವನ್ನೆತ್ರಿ ಅದು ಆನಂದ ತತ್ವದ 
Joy, Love, Beauty-ಸಂತೋಷ ಪ್ರೇಮ, ಸೌಂದರ್ಕ(ರಸ) ಎಂಬ ಮೂರು ಅಂಗಗಳಲ್ಲಿ 
ಒಂದು ಎಂದಿದ್ದಾರೆ. ಅದೊಂದು ಅಖಂಡರಸವೆಂದೂ ಆ ಅನುಭವದಲ್ಲಿ sl"- 
regardingemotions(ಸ್ವಪ್ರಜ್ಞಾಬದ್ಧವಾದ ಬಾವನೆ)ಗಳಿಗಾಗಲಿ, ದುಃಖ- 
ಕೇಡುಗಳಿಗಾಗಲಿ ಎಡೆಯಿಲ್ಲವೆಂದೂ ಅವರು ಉಲ್ಲೇಖಿಸಿದ್ದಾರೆ. ಒಳಿತು-ಕೇಡು, 
ಸುಂದರ-ಅಸುಂದರ ಮುಂತಾದ ಇಂದ್ರಿಯೋತ್ತೇಜಕ ಅಂಶಗಳೂಂದೂ ಅದರಲ್ಲಿಲ್ಲ; 
ಅಂಥ ದಿವ್ಯರಸಾನುಭೂತಿಯು ಬಹ್ನಾಸ್ಟಾದಕ್ಕೆ ಕಿಂಚಿದೂನ. ಅದು ಸತ್‌ಹಾಗೂ 
ಸುಂದರಗಳ ಅಭೇದ ರೂಪ; ಅದೊಂದು ಜೀವನದ ಮೂಲಭೂತ ಸತ್ಯ. 
ಶಂಕರಾಚಾರ್ಯರು ಸ್ತುತಿಸಿದ ತ್ರಿಪುರಸುಂದರಿ ಮತ್ತು ಪಂಡಿತರಾಜ ಜಗನ್ನಾಥ ಬಣ್ಣಿಸಿದ 
ಗಂಗೆ ಆ ಬಗೆಯ ಅನುಭವಗಳ ಮಾದರಿಗಳನ್ನಬಹುದು. ಶ್ರೀ ಕುವೆಂಪುಗಳ 
ಮಾತಿನಲ್ಲದು "ಸಕಲಾರಾಧನ ಸಾಧನ ಬೋಧನದನುಭವ ರಸ? 

ಪಾಶ್ಚಾತ್ಯ ರಸವಿವೇಚನೆಯ ಇತಿಹಾಸವನ್ನು ಬರೆದ ಬೊಸಾಂಕೆಯು ಪುಸ್ತಕದ 
ಕೊನೆಯಲ್ಲಿ Content and expression(ಭಾವ ಮತ್ತು ಆವಿರ್‌ಭಾವ)ಗಳ ಅಥವಾ 
ಆ ಎರಡರ ಸ್ವರೂಪಗಳ ಮತ್ತು ಅದರ ರಸ್ಯಮಾನತೆಯ ನಡುವೆ ಇರುವ Psychic 
connect (ಮಾನಸಿಕ ಸಂಬಂಧವು) ಯಾವ ಬಗೆಯದು? ಎಂಬ ಪ್ರಶ್ನೆಯನ್ನು 


+ ೨೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಇಟ್ಟಿದ್ದಾನೆ; ಸುಖದುಃಖಗಳ ಸಂವೇದನೆಯ ಸಾಮಾನ್ಯ ಸಿದ್ಧಾಂತಕ್ಕೂ ಸೌಂದರ್ಯದ 
ಮತ್ತು ಕುರೂಪದ ರಸಾತ್ಮಕ ಸಿದ್ಧಾಂತಕ್ಕೂ ಸಂಬಂಧವೇನು? ಎಂದು ಕೇಳಿದ್ದಾನೆ. 
ಇದಕ್ಕೆ ಉತ್ತರವಾಗಿ, ಸೀಗhೀt(ರಸಪ್ರಜ್ಞೆ) ಎಂದರೆ ಸೌಂದರ್ಯದ ಮೆಚ್ಚುಗೆಯಲ್ಲಿ 
ಕಂಡುಬರುವ ಭಾವನಾಂಶ(೫ೀlಃn್ರ) ಮತ್ತು ಭಾವನೆ(Emotion); ನಮ್ಮನ್ನು ಉಳಿದ 
ಚಟುವಟಿಕೆಗಳತ್ತ ಉನ್ನುಖಗೊಳಿಸದೆ, ರಸವಸ್ತುವಿನ Delighted contemplation 
(ಸಂತುಷ್ಟ ದರ್ಶನ ಅಥವಾ ಸಮಾಧಿ ಪ್ರಣಿಧಾನ)ದತ್ತ ಉದ್ದೋಧಿಸುವ ವಸ್ತುಗುಣವೇ 
ರಸ, ಸೌಂದರ್ಯ ಎಂಬ ಮೆಕ್‌ಡೂಗಲ್ಲನ ಮಾತನ್ನು ಉದ್ದರಿಸಬಹುದು. ಈ ಮಾತು 
ಲೋಕವೃತ್ತ ಚಿತ್ರದ ಮಾನಸಿಕ ಪ್ರತಿಮೆಗಳ ಸಮಂಜಸ ಸಂಯೋಗವೇ 
ಸುಂದರಗುಣವೆಂದೂ ಅದು ರಸಿಕರಲ್ಲಿ ಮೆಚ್ಚಿಗೆಯ ಮೂಲಕವಾಗಿ ಭಾವನೋದ್ಲೋಧ 
ಮಾಡಬಲ್ಲುದೆಂದೂ ಪ್ರಶಿಪಾದಿಸಬಲ್ಲದು. ರಸವಸ್ತುವು ಉದ್ದೋಧಿಸುವ ಮೆಚ್ಚಿಗೆಯೆಂದರೆ 
ಕುತೂಹಲ ಮತ್ತು ಪರವಶತೆಗಳ ಏಕಕಾಲಿಕ ವ್ಯಾಪಾರ. ಪದ-ಅರ್ಥಗಳ, ಶರೀರ- 
ಆತ್ಮಗಳ, ಆವೃತ-ಆವರಣಗಳ ಸಂಬಂಧದ ತಿಳಿವಳಿಕೆಗೆ ಹೇಗೆ ನಿಯಾಮಕ 
ಉಪಾಧಿಗಳಿವೆಯೋ(Conditions) ಹಾಗೆ ಪೇರ್ಯ ಪ್ರೇರಕ ಪದಾರ್ಥಗಳ ಸಂಬಂಧವೂ 
ವಿವಿಧ ನಿಯಾಮಕಗಳಿಂದ ಪರಿಚ್ಛಿನ್ನ. ಸರಗಳು ಮಿದುಳಿಗೆ ಮುಟ್ಟಿಸುವ 
ಚೋದನೆ(॥IMpulse) ಯಾವ ಸ್ವರೂಪದೆ೦ಬುದು ಹೇಗೆ ಅಜ್ಞಾತವಾವಾಗಿದೆಯೋ 
ಹಾಗೇ ಮನೋವಶೀಕರಣದ ವ್ಯಾಪಾರದ ಸ್ವರೂಪವೂ ಅವಿವೃ; ತವಾಗಿದೆ. ಆದರೆ ಆ 
ವ್ಯಾಪಾರ ಮಾತ್ರ ಅನುಭವಸಿದ್ದ. ಅದೇ ಮೆಂರೆಗೆ ಪದಾರ್ಥಗಳೆರಡರ ಪೇರ್ಯ-ಪ್ರೇರಕ 
ಸಂಬಂಧದ ಸ್ವರೂಪವೂ ಅವಿದಿತ-ಆದರೆ ಪರಿಣಾಮತಃ ಅನುಭವಸಿದ್ಧ. 
ಸ್ಥಾಯಿಗಳ ಪ್ರೇರಣೆಗೆ ಸುಂದರಗುಣವು ನಿಮಿತ್ತಕಾರಣ. ಅದರ ನೈಮಿತ್ತಿಕ 
ವ್ಯಾಪಾರದ ಸ್ವರೂಪವು ಜ್ಞಾತೃ-ಜ್ಞೇಯಗಳ ನಡುವಿನ ಜ್ಞಾನ ವ್ಯಾಪಾರದಷ್ಟೇ ಅಸ್ಪಷ್ಟ 
ಮಿದುಳಿನಲ್ಲಿಯ ಭಾವನಾಪೀಠಕ್ಕೂ ಇಂದ್ರಿಯ ಪ್ರದೇಶಗಳಿಗೂ ನಡುವಿನ ಸಂಪರ್ಕ 
ಪ್ರದೇಶದ ಕಾರ್ಯ ವೈಲಕ್ಷಣ್ಯ ಸುಪ್ರಸಿದ್ದ. ಆದರೆ ನಮಗೊಮ್ಮೆ ಆದುದು ಇಂಥ ಭಾವನೆ 
ಎಂಬ ಅರಿವಂತೂ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದು ಅನುಭವಸಿದ್ದ. ಹಾಗೇ 
ರಸಪ್ರತೀತಿಯ ವಿಲಕ್ಷಣತೆ ಇದೆಯಲ್ಲದೆ ಅದಕ್ಕೂ ಹೆಚ್ಚು ವಿಲಕ್ಷಣವಾಗಿಲ್ಲ. 
ಜಗತ್ತಿನಲ್ಲಿ ಏಳು ಅದ್ಭುತ ವಸ್ತುಗಳಿರುವುದು ಅಷ್ಟು ಅದ್ದುತವಲ್ಲ. ಮಾನವನ 
ಮಿದುಳಿನ ರಚನೆ ಹಾಗೂ ಕಾರ್ಯಶಕ್ತಿಗಳು ನಿಜವಾಗಿ ಎಲ್ಲಕ್ಕಿಂತಲೂ ಅದ್ಭುತವಾದುದು. 
ಮಿದುಳಿನ ಶಾಸ್ತ್ರೀಯ ವಿಶ್ಲೇಷಣೆ ಸಂಶೋಧನೆಗಳು ಎಷು ಮುಂದುವರಿದರೂ ಅಲ್ಲಿ 
ಅಜ್ಜೇಯಾಂಶವೊ ಉಳಿದೇ ತೀರುತ್ತದೆ. ಏಕೆಂದರೆ ಸ್ಥೂಲಸಾಧನಗಳ ಶಕ್ತಿಯು ಪರಿಮಿತ, 
ಮನಸ್ಸಿನ ಸೂಕ್ಷ್ಮಃ ಕಾರ್ಯಜಾಲವನ್ನು ಸೂಕ್ಷ್ಮಜ್ಞ ಮನಸ್ನೊಂದೇ ತಿಳಿಯಬಲ್ಲುದು. 
ಅದರಿಂದಲೇ ಅತೀಂದ್ರಿಯ ಪ್ರತಿಭೆಯ 'ಕಾರ್ರವೆಂದೂ ಇಂದ್ರಿಯಗಾಹ್ಠವಾಗದೆ ಉಳಿದಿದೆ. 
ಕೊನೆಗೂ ಬುದ್ದನು ಉದ್ದರಿಸಿದಂತೆ-ಕಾಲಿಗೆ ಚುಚ್ಚಿದ ಮುಳ್ಳನ್ನು ಕಿತ್ತೊಗೆಯಲಷ್ಟೇ 
ಮಾನವನಿಗಧಿಕಾರವಲ್ಲದೆ, ಆ ಮುಳ್ಳಿನ ಇತಿಹಾಸವನ್ನು ಶೋದಧಿಸುವುದರಲ್ಲಿ ಕಾಲ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೫ + 


ಕಳೆವ ಅಪ್ರಯೋಜಕತೆಗೆ ಎಂದಾದರೂ ಜಯ ಲಭಿಸೀತೆ? ರಸಾನುಭೂತಿಯ 
ಬೌದ್ದಿಕಶೋಧ ಬಹಳ ಮುಂಬರಿದಂತೆ ಬುದ್ಧೋಕ್ತಿಯ ಸಮಾಧಾನವಷ್ನರಿಂದಲೇ 
ಮನುಷ್ಯ ತೃಪ್ಪನಾಗಬೇಕಾದೀತು ಎನ್ನಿಸುತ್ತದೆ. ರಸಪ್ರಜ್ಞೆಯ ಉತ್ಸರೋತ್ತರ ಪ್ರಸ್ತಾರಗಳತ್ತ 
ಏರಿ ಅನುಭವ ಬಲದಿಂದ ಜೀವನವನ್ನು ಉದಾತ್ತೀಕರಿಸಿಕೊಳ್ಳುತ್ತ ಹೋಗುವ 
ಪ್ರಯತ್ನವೊಂದೇ ಬಹುಶಃ ಮಾನವನ ಕರ್ಮಾಧಿಕಾರಕ್ಕೆ ಒಳಗು! 


['ಉಪಾಯನ' - ಹುಟ ೩೭೬, ೧೯೬೭] 


*+ ೨೬ 


ವಿ ಬಔಚಿತ್ಯ 


ರಸಬಜಾರದಲ್ಲಿಯ ಅಳವಿಗ ಅಡುವಳ ಕೇಳುತ್ತಾನೆ; ನಿಮಗೆ ಯಾವ ರಸವಸ್ತು 
ಬೇಕು? ಎಂದು. ಕವಿಯೇನೋ ಆತ್ಮಾನಂದಕ್ಕಾಗಿ ಸ್ಫೊರ್ತಿಯಿಂದ ಬರೆಯುತ್ತಾನೆ 
ಎನ್ನುಃ ತ್ತಾರೆ. ಅದು ನಿಜವಿರಲೂ ಬಹುದು. ಆದರೆ ಅವನ ಬರಹವನ್ನು ಮಂದಿ 
ಓದಲಿಕ್ಕೆ ಹತ್ತಿದರೆಂದರೆ ಅದು ವಿಮರ್ಶೆಗೆ ಬೀಳುವುದು ಸಹಜಪಲ್ಲವೆಗ ಒಂದು 
ತಿನಿಸನ್ನು ತಿಂದವನು ಅದು ಕಹಿಯೋ ಹುಳಿಯೋ ಸಿಹಿಯೋ ಎಂದು ಹೇಳುವಂತೆ 
ಸಾಹಿತ್ಯದ ರಸಪಾಕವನ್ನು ಸವಿದವನು ಅದು ಶೃಂಗಾರವೋ ವೀರವೋ ಕರುಣವೋ 
ಎಂದು ಮುಂತಾಗಿ ಹೇಳುವುದು ಸಹಜ. 

ರಸಿಕ ಮನದ ಸುಂದರ ಸ್ಥಿತಿಯ ಪೂರ್ಣ ರೂಪವು ರಸವಾದರೆ ಅಪೂರ್ಣ 
ರೂಪವು ಭಾವ ಅಥವಾ ಸೀಃ!hೀic Emotion ಎನ್ನಬಹುದು. ಅಗ್ಗ್ಲಿಪುರಾಣದ 
ಪ್ರಕಾರ ಅಕ್ಷರರೂಪದ ಪರಮಬಹ್ನನಿಗೆ ಆನಂದವು ಸಹಜ. ಅದು ಕೆಲವೊಮ್ಮೆ ವ್ಯಕ್ತವಾಗುತ್ತೆ 
ಅದರ ಅಂಥ ಅಭಿವ್ಯಕ್ತಿಯೊಂದು ಚೈತನ್ಯ ಚಮತ್ನಾರ, ಅದೇ ಮೂಲ ರಸತತ್ತ 
ಅದರಿಂದ ಮನುಷ್ಯನಲ್ಲಿ ಅಹಂಕಾರ- NE ಎರಡು ವಿಕಾರಗಳು ಹುಟುತಸೆ. 
ಆ ಮಮಕಾರ ಅಥವಾ ಅಭಿಮಾನದಿಂದ ಮೂಲರತಿ ಚಿತ್ತದಲ್ಲಿ ಮೂಡುತ್ತದೆ. ಆ 
ರತಿಯು ಪರಿಪುಷ್ಠವಾದಲ್ಲಿ ಶೃಂಗಾರವಾಗಿ ನಿಲ್ಲುತ್ತದೆ. ಈ ಮೂಲ ಶೃಂಗಾರದಿಂದ 
ಹಾಸ್ಕಾದಿ ಇತರ ರಸಗಳು ಫಲಿಸುವುವು! ಮೂಲ ರತಿಯ ಅಂಗಗಳಾದ ರತಿ, ಹಾಸ, 
ಭಯ, ಜುಗುಪೆೆ, ವಿಸ್ಮಯ, ಕ್ರೋಧ, ಶೋಕ, ಉತ್ಸಾಹ ಮತ್ತು ಶಮಗಳು ವಿಭಾವ- 
ಅನುಭಾವ- ವ್ಯಭಿಚಾರಿ. ಭಾವಗಳಿಂದ ಉದ್ದುದ್ದವಾದಾಗ ಕ್ರಮವಾಗಿ ಶೃಂಗಾರ, ಹಾಸ್ಯ, 
ಭಯಾನಕ, ಬೀಭತ್ತ ಅದ್ಭುತ, ರೌದ್ರ, ಕರುಣ, ವೀರ ಮತ್ತು ಶಾಂತರಸಗಳಾಗಿ 
ನಿಲ್ಲುವುವು. ತನ್ನ ಮನದ ನಂಥ ಒಂದು ಸ್ಥಿತಿಯನ್ನು ರಸಿಕ "ಅನುಭವಿಸುವುದಕ್ಕೆ 
ರಸಾಸ್ತಾದವೆಂದು ಹೆಸರು. ಅವನ ಮನಸ್ಸು ಅಥವಾ ಹೃದಯ ಅಂಥ ಸ್ಥಿತಿಗೆ ಏರಲು 
ತಕ್ಕ ಪ್ರೇರಣೆ ಕೊಡುವ ಕಾವ್ಯವು ಒಂದು ಪ್ರಧಾನ ತಾತ್ತರ್ಯವುಳ್ಗ ಕಲಾಕೃತಿ, ಅದರ 
ರಚಿನೆ ಸುಂದರವೆನಿಸುವ ಅರ್ಥವನ್ನು ಪ್ರತಿಪಾದಿಸುವ ಶಬ್ದ ಅಥವಾ ವಾಕೃಗಳಿಂದ 
ಆಗುತದೆ. 


ಒಬ್ಬನಿಗೆ ಒಂದು ಅರ್ಥವು ಸುಂದರವಾಗಿ ತೋರಬೇಕಾದರೆ ಅದರಲ್ಲಿ 
ಕಿಂಚಿತ್ತಾದರೂ ಅಪೂರ್ವತೆ ಕಂಡುಬರಬೇಕು. ಅಂಥ ಅಪೂರ್ವ, ಆಕರ್ಷಕ ಚಮತ್ಕಾರ 
ಅಥವಾ ಅಲೌಕಿಕ ಲಕ್ಷಣ ಒಂದು ಚೂರೂ ಇಲ್ಲದ ಅರ್ಥವು ರಸಿಕರನ್ನು ರಂಜಿಸದು. 
ಒಳ್ಳೆಯ ಬರಹಗಳನ್ನು ಓದಿ ಸುಸಂಸ್ಥತನಾದ ಸಭ್ಯಗೃಹಸ್ಥನೇ ರಸಿಕ. ಅವನು ವ್ಯಾಕರಣ, 
ತರ್ಕ, ಸಾಹಿತ್ಯ ವಮರ್ಶಿಗಳು ಜೆಂದವೆಂದು ಹೇಳುವ ಪರಿಷ್ಠತಶ ಶಬ್ದ, ಅರ್ಥ, ತ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೭ + 


ಭಾವ, ಪ್ರಬಂಧಗಳನ್ನು ಓದಿ ಮೆಚ್ಚಿಕೊಂಡವನು. ಆದುದರಿಂದ ಅವನಲ್ಲಿ ರಸೋದಯಕ್ಕೆ 
ಪೇರಕವಾಗಬಲ್ಲ ಕಾವ್ಯ ಅಥವಾ ಸಾಹಿತ್ಯ ಕೃತಿಯು ಅನುದ್ದೇಜಕ ಅಂಗಗಳಿಂದ 
ರಜಿತವಾಗಿರಬೇಕು. ಉದ್ದೇಗ ಉಂಟು ಮಾಡುವ ರಚನೆ ವಿರಸವುಂಟು ಮಾಡುತ್ತದೆ. 
ಆದುದರಿಂದ ಸಾಹಿತ್ಯದ ಬರಹವು ಅನುದ್ವೇಜಕವಾಗಿರಬೇಕಾದ್ದು ಉಜಿತ. 
"ಅನೌಚಿತ್ಯಾದೃತೇ ನಾನ್ಸದಸಭಂಗಸ ಯೈ ಕಾರಣಂ” ಎಂಬ ಮಾತನ್ನು ಈ ದೃಷಿಯಿಂದಲೇ 
ಆಡಿದ್ದು. ಎಷ್ಟೇ ಸುಂದರವಾದ ಶರೀರವಾದರೂ ಒಂದೇ ಮು ಅವಲಕ್ಷಣದ 
ಗುರುತು ಮೋರೆಯ ಮೇಲೆ ಉಂಟಾದರೆ ತನ್ನು ಆಕರ್ಷಕತೆಯನ್ನು 
ಕಳೆದುಕೊಳ್ಳುವುದಿಲ್ಲವೇ? ಅದೇ ಮೇರೆಗೆ ಅಶುದ್ಧಪದ, ಗ್ರಾಮಾರ್ಥ. ಅಸಂಬದ್ಧ 
ವಾಕ್ಯ, ಅಪಚ್ಚ ೦ದ, ಅಸೂತ್ರಬದ್ಧ ತಾತೆರ್ಯ ಮುಲಿತಾದ ದೋಷಗಳಿಂದ ತುಂಬಿದ 
ಬರಹವಾದರೂ ನಮ್ಮನ್ನು ಅಕರ್ಷಿಸದು. ರಸಿಕನ ಮನದಲ್ಲಿ ಶೃಂಗಾರವನ್ನು ಪೇರಿಸುವ 
ಇಷ್ಟವಿದ್ದಾಗ ಕೃತಿಯ "ಮುಖ್ಯ ತಾತ್ತರ್ಯ ಅದಕ್ಕೆ ಅನುಗುಣವಾಗಿರಬೇಕು. 
ಶ್ವಂಗಾರಾರ್ಥವನ್ನು ವಂಜಿಸಬಲ್ಲ ವಿಭಾವ-ಅನುಭಾವ ಸಂಚಾರಿ ಭಾವಗಳ ವರ್ಣನೆ 
ಅಲ್ಲಿ ಅಗತ್ಯ. ಅಂದರೆ ಹರೆಯದವ, ಹರೆಯದವಳು, ಸುಂದರ ನೈಸರ್ಗಿಕ ಆವರಣ, 
ಪ್ರಣಯಿಗಳ ಮುಖದಲ್ಲಿ ಉಂಟಾಗುವ ಭಾವಸೂಚಕ ಚಿಹ್ನೆಗಳು, ಅವಾಂತರ 
ಮನೋಭಾವಗಳು- ಇವುಗಳ ವಿವರವನ್ನು ಸಾಕಷ್ಟು ಸುಸಂಬದ್ಧವಾಗಿಯೂ 
ಸಮರ್ಥವಾಗಿಯೂ ಕೊಡಬೇಕು. ಹೀಗೆ i ಉದಿಷ್ಟ ತಾತ್ತರ್ಯವನ್ನು ಸ್ಪಲವೂ 
ಹೆಚ್ಚು ಕಡಿಮೆಯಾಗದಂತೆ ವ್ಯಂಜಿಸಬಲ್ಲ ಅರ್ಥಾತ್‌ ಉಚಿತವಾದ ಪದ, ಅರ್ಥ. 
ವಸ್ತುಭಾವಗಳು ಸಂಘಟಿತವಾಗಬೇಕು. ಅಂಥ ಸಂಘಟನೆಯು ತಕ್ಕ ಶಬ್ದಗುಣ, 
ಅರ್ಥಗುಣ, ಅಲಂಕಾರ, ರೀತಿ ಧ್ಹನಿಗಳಿಂದಾಗುತ್ತದೆ. ಸುಂದರವಾದ ಅರ್ಥವನ್ನು 
ಪ್ರತಿಪಾದಿಸುವ ಪದಗಳ ಸಂಘಟನೆಯೇ ರೀತಿ. ಅಂಥ ಪದಗಳು ಸುಂದರವಾಗಿ 
ಉದ್ದಿಷ್ಟಾರ್ಥವನ್ನು ಹೇಳುವ ಬಗೆ ಅಲಂಕಾರ ಹಾಗೂ ಧ್ಲನಿ. ಸೌಂದರ್ಯ, ಚಾರುತ್ವ, 
ರಮಣೀಯತೆ, ಚೆಂದ, ಚಮತ್ವಾರ, ವಕ್ರತೆಗಳು ಸಾಮಾನ್ಯವಾಗಿ ಏಕಾರ್ಥಕಗಳು. 
ಕಾವ್ಯಸ್ಥ ರಸವು ಅಥವಾ ಇಡಿ ಬರಹದ ತಾತರ್ಯವು ಸುಂದರವಾಗಿ 
ಒಡಮೂಡುವುದು ಉಚಿತ, ಹಾಗೆ ಒಡಮೂಡಲು ಒಟ್ಟುಗೂಡುವ ಸಾಮಗಿಗಳು 
ಸ್ಪರೂಪತಃ, ಪ್ರಮಾಣತಃ ಬಂಧತಃ&, ಉಚಿತವಾಗಿರಬೇಕು. ಸುಮಾರು ಒಂಬತ್ತನೆಯ 
ಶತಮಾನದಲ್ಲಿದ್ದ ಕಾವ್ಯಾಲಂಕಾರ ಕರ್ತನಾದ ರುದಟನು ಔಚಿತ್ಯವನ್ನು ಹೆಸರಿಸಿದ್ದಾನೆ. 
ಆಮೇಲೆ ಧ್ಹನ್ಯಾಲೋಕದಲ್ಲಿ ಅದರ ಅರ್ಥವನ್ನು ವಿಶದ ಪಡಿಸಲಾಯ್ತು. (೧೧ನೆಯ 
ಶತಕದಲ್ಲಿದ್ದ ಕ್ನೇಮೇಂದನು ಔಚಿತ್ಯವು ರಸದ 'ಅತ್ತವೆಂದು ಔಚಿತ್ಯದ "ವ್ಯಾಪ್ತಿಯನ್ನು 
ವಿಸ್ತಾರವಾಗಿ ವಿವರಿಸಿದನು. ಕಾವ್ಯಾರ್ಥವನ್ನು ಹೇಳಲು ಳಿಸುವ. ಸಾ 
ಸಾಮಗಿಗಳತಕ್ಕು, ಯುಕ್ತತೆ, Fitness, , Worthiness a೦ಬುದೇ ಔಚಿತ್ಯ. 


ಉಚಿತಂ ಪ್ರಾಹುರಾಚಾರ್ಯಾಃ ಸದೃಶಂ ಕಿಲ ಯಸ್ಯ ಯತ್‌ | 
ಉಚಿತಸ್ಯ ಚ ಯೋ ಭಾವಸ್ತದೌಚಿತ್ಯಂ ಪ್ರಚಕ್ಷತೇ ॥ 


+ ೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಈ ಔಚಿತ್ಯವು ಆಯಾ ಕರಣದ ಸರ್ರಾಂಗೀಣವಾದ ಸಾಮರ್ಥ್ಯವನ್ನು ಅವಲಂಬಿಸಿದೆ. 
ಅದರ ನಿರ್ಣಯ ಇಡಿ ರಚನೆಯ ತಾತ್ತರ್ಯದ ನಿರೂಪಣವನ್ನು ಹೊಂದಿಕೊಂಡಿದೆ. 
ಅದರಿಂದಲೇ ರಸಾಪಕರ್ಷಕ ಅಂಶಗಳನ್ನು ದೋಷಗಳೆಂದು ಹೇಳಲಾಗಿದೆ. ಅವೇ 
ಅನೌಚಿತ್ಯಗಳು. ಏಕೋದ್ದೇಶದಿಂದ ಕಾರೃಪರವಾಗುವ ಕಾರಣ ಸಾಮಗಿಗಳ ಪ್ರತ್ಯೇಕವಾದ 
ಹಾಗೂ ಸಾಮೂಹಿಕ ಸಂಘಟನೆಯ ಅರ್ಹತೆಯೇ ಔಚಿತ್ಯವೆನ್ನಬಹುದು. 
ಮೂಲೋದ್ದೇಶಕ್ಕೆ ಅಲ್ಲ್ದಾಂಶವಾದರೂ ಭಂಗವನ್ನು ಉಂಟು ಮಾಡುವ ಕಾರಣ 
ಸಾಮಗಿ ಹಾಗೂ ಅದರ ಜೋಡಣೆ ಅನುಚಿತ. ಅದರಿಂದಲೇ "ಔಚಿತ್ಯೈಕನಿಕೇತನಃ 
ಕವಿ? ಎಂಬ ಗತ ಪದ ಪ್ರಯೋಗಜ್ಞಾನ ಅತ್ಯನಿವಾರ್ಯ. ಈ ಔಚಿತ್ಯಜ್ಞತೆಯಿಲ್ಲದೆ ಬರೆದ 
ಬರಹ ವಿಮರ್ಶಾತೀತ; ಅದು ಭಾರತೀಯ ಸಾಹಿತೃಕ್ಕೆ ಸೇರಬಲ್ಲ ಕೃತಿಯಾಗಲಾರದು. 
"ಕಾವ್ಯದ ಆತ್ಮ ಔಚಿತ್ಯ' ಎಂಬುದು ಇದರಿಂದ ಮತ್ತಷ್ಟು ಅರ್ಥಪೂರ್ಣವೆನಿಸುವುದಿಲ್ಲವೇ? 

ಔಚಿತ್ಯವು ಕಾವ್ಯದ ಅಥವಾ ರಸ ಸಂಬಂಧಿಯಾದ ಎಲ್ಲ ಬರಹಗಳ ವ್ಯಾಪಕ 
ಸೂತ್ರವಾಗಿರುವುದರಿಂದ ಅದು ಆತ್ಮ ಪ್ರಾಣ ಎನ್ನಿಸಿರುವುದೂ ಕಾವ್ಯ ರಚನೆಯ 

ಸರ್ವಾಂಗವ್ಯಾಪಿಯಾಗಿ ಪ್ರಧಾನಾವಲಂಬನವಾಗಿರುವುದೂ ಲಕ್ಷಿಸತಕ್ಕದ್ದು. ಹೀಗೆ ಪದ 
ಪ್ರಯೋಗದಿಂದ ಪ್ರಾರಂಭವಾಗುವ ಔಚಿತ್ಯ ವಿವೇಕವು ಪದಗಳೆಂಬ ಇಟ್ಟಿಗೆಗಳಿಂದ 
ಕಟ್ಟಿದ ಇಡಿ ಕಾವ್ಯಭವನದ ಸಂಪೂರ್ಣ ನಿರ್ಮಾಣದವರೆಗೂ ವ್ಯಾಪಿಸುತ್ತದೆ. ಈ 
ಶರೀರ ಆತ್ಮಗಳ ರೂಪಕದಲ್ಲಿ ಶಬ್ದಾರ್ಥಗಳು ಅವಿನಾಭಾವವುಳ್ಳ ಅರ್ಧನಾರೀಶ್ವರ 
ಧರ್ಮದಲ್ಲಿರುವುದರಿಂದ ಕಾವ್ಯ ಮತ್ತು ಕಾವ್ಕಾರ್ಥವಾದ ರಸ ಪರಸ್ತರಾವಲಂಬಿಗಳು. 
ಈ ವಾಗರ್ಥ ಸಂಪರ್ಕವು ಉಚಿತವಾಗಿದ್ದಾಗ ಮಾತ್ರ ಆತ್ಸರೂಪದ' ರಸದ ಪ್ರಕಾಶವು 
ಶರೀರ ರೂಪದ ಕಾವ್ಯ ರಚನೆಯಿಂದ ಸ ಸಾಧ್ಯವಾಗುತ್ತದೆ. 'ಕಾವ್ಯವು ಶರೀರವೆಂದಾಗ 
ರೀತಿ, ವಕ್ರೋಕ್ತಿ, ರಸಗಳು ಆತ್ಮದ ಸ್ಥಾನವನ್ನು ಪಡೆದವು. ಆದರೆ ರೆಸವೇ ಶರೀರವೆಂದು 
ರೂಪಿಸಿದ ಸಂದರ್ಭದಲ್ಲಿ ಔಚಿತ್ಯವು ಅದರ ಆತ್ಮವೆಂದೆನಿಸಿತು. 


"ರೀತಿರಾತ್ಮಾ ಕಾವಸ್ಯ' ಎಂದ ರೀತಿವಾದಿ ರಸವನ್ನು ಸುಪುಸಿದ್ದ, ಸರ್ನಕಲಾ 


ಸಾಧಾರಣ, ಗದ್ಧಪದ್ಧಮಯವಾದ ದೃಶ್ಯ-ಶ್ರವ್ಯ ಕಾವ್ಯಗಳ ಅವಜೆ €ದಕವಲ್ಲ-ಎಂದು 
ತಿಳಿದೇ ಕಾವೃಪುಪ ಪ್ರಪಂಚದಲ್ಲಿ ರೀತಿಯ ಗಣ್ಣತೆಯನ್ನು ಸಾರಿರಬಹುದು. ಹೀಗೆ ಊಹಿಸದಿದ್ದರೆ 
ಅವನು ರಸಿಕನೇ ಅಲ್ಲವೆಂದೋ ವಿಚಾರಶಕ್ತಿಯೇ ಇಲ್ಲವೆಂದೋ ನಿರ್ಣಯಿಸುವ 
ಪ್ರಸಂಗವುಂಟಾಗುತ್ತದೆ. ಇದು ಅಸಂಭವನವೆನಿಸುವುದರಿಂದ ರೀತಿವಾದಿಯಾದರೂ 
ರಸಾನುಗುಣವಾಗಿ ಉಚಿತ ರೀತಿಯಿರುವುದನ್ನೇ ಇಂಗಿತವಾಗಿಟ್ಟುಕೊಂಡು ಮೇಲಿನ 
ಮಾತನ್ನಾಡಿದ್ದಾನೆ ಎನ್ನಬೇಕಾಗುತ್ತದೆ. ರಸದ ಅಸ್ತಿತ್ವ ಪ್ರಾಚೀನತಮನಾದ ಭರತಾಚಾರ್ಯನಿಂದ 
ಪ್ರಸ್ಥಾಪಿತವಾಗಿ ಸರ್ಸಮಾನ್ಯವೆಂದು ಆಗಲೇ ಗಣಿಸಲಟ್ಟಿದ್ದು ಸುವಿದಿತ. ದಂಡಿ ಭಾಮಹರ 
ಕಾಲದಲ್ಲಿ ರಸವನ್ನು ಅಲಂಕಾರದ ವರ್ಗದಲ್ಲಿ ಸೇರಿಸಿದ್ದು ನಿಜ. ಆದರೆ ಹಾಗೆ 
ಮಾಡುವಲ್ಲಿ "ನಭಾವ ಹೀನೋಸ್ತಿ ರಸಃ ನರಸೋಭಾವವರ್ಜಿತಃ”' ಎಂಬ ತತ್ವವನ್ನು 
ಅವರು ಆಧರಿಸಿರಲಿಕ್ಕಲ್ಲ. "ಇಷ್ಟಾರ್ಥ ವೃವಚ್ಚಿನ್ನಾ ಪದಾವಲೀ' ಎಂದು ದಂಡಿ ಕಾವದ 
ಶರೀರವನ್ನು ಲಕ್ಷಿಸುವಾಗ ಇಷಾರ್ಥವು ಕಾವ್ಯಾದಿ ಕಲೆಗಳಲ್ಲಿ ಭಾವರೂಪದ ರಸಿಕ 


1 


ಸಂಪುಟ - ೭ : ಬಿಡಿಲೇಖನಗಳು - ೧ ರಿ + 


ಮನಸ್ಸಿತಿಯನ್ನಾದರೂ ಉದ್ದಿಷ್ಟ ಪರಿಣಾಮವೆಂದು ಇಟ್ಟುಕೊಂಡಿರಲಿಕ್ಕೇಬೇಕು. ಅಥವಾ 
ಕಾವ್ಯಪುಸ್ತಕಸ್ಥ ಪರತ್ರನಿಷ್ಠ ಪ್ರಬಂಧಾರ್ಥವನ್ನಾದರೂ ಪದಾವಲಿ ಹೇಳುವ ಇಷ್ಟಾರ್ಥದ 
ಗುರಿಯೆಂದು” ತಿಳಿದಿರಬೇಕು. ಅದು ಸ್ವ ವೇದ್ಧ ಆಗಲೇ ಭಿನ್ನಾ ಭಿಪ್ರಾಯಕ್ಕೆಡೆಯಿಲ್ಲದಂತೆ 
ಸಿದ್ದವಾದದ್ದು ಎಂಬ ಅರಿವಿನಿಂದಲೇ ಶಿವನು ಕಾವ್ಯದ ಶರೀರದ ಲಕ್ಷಣವನ್ನು ಹೇಳಲು 
ಎತ್ತಿಕೊಂಡ; ಕಾವ್ಯದ ಆತ್ಮದ ಸುದ್ದಿಯನ್ನು ಎತ್ತಲಿಲ್ಲ. ಶರೀರವೆಂಬ ಪದವನ್ನು ಅವನು 
ಪ್ರಯೋಗಿಸಿರುವಾಗ ಆತ್ನವೆಂಬ ಕಾವ್ಕಾಂಗದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತೆಂದು ಸುಲಭವಾಗಿ 
ಊಹಿಸಬಹುದು. ವಕ್ರೋಕ್ತಿವಾದಿಗಾದರೂ ಇದೇ ಮಾತು ಅನ್ವಯಿಸುತ್ತದೆ. 
ರೀತಿವಾದಿಯಂತೆಯೇ ಅವನಾದರೂ ರಸ-ಭಾವರೂಪದ ಸಹೃದಯ ಮನಸಸ್ಥಿತಿ 
ಅನ್ಯಥಾ ಸಿದ್ದವೆಂದೋ ಸರ್ವಕಲಾ ಸಾಧಾರಣವೆಂದೋ ಸರ್ವಗೃಹೀತವೆಂದೋ 
ಪಧಾನಿಸಿ ಹೇಳದಿರಬೇಕು. ಲಕ್ಷಣ ಹೇಳುವ ತಾರ್ಕಿಕ ದೃಷ್ಟಿಯಲ್ಲಿ ಕಾವ್ಯ ಉತ್ತಾಮಧಮ 
ಮಧ್ಯಮ ಭೇದಗಳು ನಿಲ್ಲುವುದಿಲ್ಲ. ಲಕ್ಷಣವು ಎಲ್ಲ ಬಗೆಯ ಕಾವ್ಯವನ್ನು 
ವ್ಯಾಪಿಸುವಂಥದಾಗಿರಬೇಕು. ಮತ್ತು ಕಾವ್ಯೇತರ ಕಲೆಗಳಿಂದ ಕಾವ್ಯವನ್ನು ಬೇರ್ಪಡಿಸಿ 
ತೋರಿಸುವಂಥದಿರಬೇಕು. ಆದುದರಿಂದ ರೀತಿ ವಕ್ರೋಕ್ತಿವಾದಿಗಳು ಶುದ್ದ ಲಾಕ್ಷಣಿಕರು. 
ಔಚಿತ್ಯವಾದಿ ಇಂಥ ಲಾಕ್ಷಣಿಕನಲ್ಲ. ಔಚಿತ್ಯವು ಕಾವ್ಯದ ಅವಮಚ್ಛೆ ದಕಪೌಗಲಾರದು. 
ಔಚಿತ್ಯ ವೆಂಬುದು ಮನುಷ್ಯ ಜೀವನದ ದೈ ಹಿಕ- ಮಾನಸಿಕ ವ್ಯಾಪಾರಕ್ಕೂ 
ಅನ್ವಯಿಸುವಂಥದು. ವ್ಯಾಪಿಸುವಂಥದ್ರು ಅಟ ಯಾರಿಗೆ ಗ್ರಾಹ್ಟವಾದೀತು, 
ಎಲ್ಲ ಗ್ರಾಹ್ಯವಾದೀತು? ಅದರೆ ಔಚಿತ್ಕವಿಚಾರದ ಚರ್ಚೆಯನ್ನು ಪ್ರಾರಂಭಿಸಿದ ಸಂಸ್ಕೃತ 
ವಿಮರ್ಶಕರು ಅಪೂರ್ವವೂ ಅಸಾಧಾರಣವೂ ಸೂಕ್ಷ ಪೊ ಆದ ರಸ್ಯಮಾನತೆಯ 
ವಿವರಗಳನ್ನು ಒದಗಿಸಿಕೊಟ್ಟು ಉತ್ತಮ ಕಾವ್ಯದ ಆದರ ಮಟ್ಟವನ್ನು ಕಲ್ಪಿಸಿಕೊಳ್ಳಲು 
ಸಹ್ಯ ದಯರಿಗೆ ಸದವಕಾಶವನ್ನು ಒದಗಿಸಿಕೊಟ್ಟು ಮಹೋಪಕಾರ "ಮಾಡಿದ್ದಾರೆ. "ಇಟನ್ನು 
ಬಿಡಯ್ಯಾ ಹರನೇ ಎಂಬುದಕ್ಕಿಂತ " ಸಿಟ್ಟನ್ನು ಬಿಡಯ್ಯಾ ಶಿವನೇ” ಎಂಬುದು ಹೆಚ್ಚು 
ಉಜಿತ ನರಬರತಹ ಅರ್ಥ ಸರಿದರ್ಭದ ಔಚಿತ್ಯ ನಿರ್ಣಯಕತೆಯನ್ನು ಎತ್ತಿ ಓಡಿದ 
ಅವರ ಪದದೋಷಜ್ಯತೆ ಅಪಾರವಾದುದು. ಈ ಔಚಿತ್ಯವಾದಿಗಳಾದರೂ ರಸದೃಷ್ಟಿಯಿಂದ 
ಅಸಮರ್ಥನೀಯವಾದ ಪದ ಪ್ರಯೋಗದ ಬಗ್ಗೆ ಸೋದಾಹರಣವಾಗಿ ವಿವೇಚಿಸಿ, 
ಬರೆವಣಿಗೆಯ ಶೈಲಿ ಪರಿಷ್ಠಾರಕ್ಕೆ ಬಹಳ ಸಹಾಯ ಮಾಡಿದ್ದು ಭಾ 
ಕಾವ್ಯವೆಂಬ ಕಲೆಯ ಆವಿಷ್ಠಾರ ಮಾಧ್ಯಮವು ಅಕ್ಷರ, ಪದ, ವಾಕ್ಯ, ಪ್ರಬಂಧಗಳ 
ರೂಪದ್ದೇ ಆಗಿರುವುದರಿಂದ ಕೊನೆಯ ಪ ಪಸಿದ್ದ ಆಲಂಕಾರಿಕನಾದ ಜಗನ್ನಾಥ ಪಂಡಿತನು 
ರಮಣೀಯಾರ್ಥ ಪ್ರತಿಪಾದಕವಾದ ಶಬ್ದವೇ ಕಾವ್ಯ ಎಂದು ಸಾರಿದ. ಶಬ್ದ ಘಟಿತ 
ವಾಕ್ಕವು ಅನುಚಿತವಾದರೆ ಅದು ಉದ್ದಿಷ್ಠರಸ ಅಥವಾ 'ಭಾವವನ್ನು ಉದ್ದೇಶಕ್ಕೆ ಅನ್ಯ್ಕೂನ- 
ಅನತಿರಿಕ್ಷವಾಗಿ ವ್ಯಂಜಿಸಲಾರದು. ಆತ್ಮಕ್ಕಿಂತ ಶರೀರಕ್ಕೇ ಔಚಿತ್ಯ ವಿವೇಕ ಹೆಚ್ಚಾಗಿ 
ಅನ್ನಯಿಸುತ್ತದೆ. ಇನ್ನು ಅನುಚಿತ ಆತ್ಮದ ಮಾತೇ ಬೇರೆ, ಅದು ಹೇಗಿದ್ದರೂ ಅನುಚಿತ, 
ಅಗಾಹ್ಯ. ಆದ್ದರಿಂದ ಅದರ ಚಿತ್ರಣದ ಪ್ರಶ್ನೆ ದೂರವೇ ಉಳಿಯಿತು. 


[ಧಾರವಾಡ ಆಕಾಶವಾಣಿಯ ಕೃಪೆಯಿಂದ] 
[ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ ೧೯೫೭] 


+ ೩೦ 


೩. ರೀತಿ 


ನಮ್ಮ ಸಾಂಪ್ರದಾಯಿಕ ಸಾಹಿತ್ಯಶಾಸ್ತದಲ್ಲಿ ವೈದರ್ಭೀ, ಗೌಡೀ, ಪಾಂಚಾಲೀ ಎಂದು 


ಮೂರು ಸಾಹಿತ್ಯರೀತಿಗಳನ್ನು ಹೇಳಿರುತ್ತಾರೆ. ಈ ರೀತಿಗಳ ವೈಶಿಷ್ಟ ೪ ವೈಲಕ್ಷಣ್ಯಗಳೇನು? 
ಸ್ಥಾನಮಾನಗಳೇನು? - ಸಂಪಾದಕ. 


"ರೀತಿ' ಎಂಬುದು ಬಹಳ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಮಾತು. ಇದರ 
ಜೊತೆ ಬಿಡದೆ ಇರುವ ಇನ್ನೊಂದು ಮಾತೆಂದರೆ "ನೀತಿ” ಎಂಬುದು. ರೀತಿ-ನೀತಿ 
ಎಂಬುದು ನಡೆ-ನುಡಿ ಇತ್ಕಾದಿಗಳಂತೆ ಪ್ರಯೋಗಿಸುವ ಒಂದು ಜೊತೆವಾತು. ಈ 
ಜಗತ್ತಿನಲ್ಲಿ ಪ್ರತಿಯೊಂದು ಕರ್ತ್ವವಿಗೂ ಒಂದೊಂದು ನೀತಿ ಇರುವಾಗ, ರೀತಿಗೂ 
ಒಂದು ನೀತಿ ಇರಲೇಬೇಕಲ್ಲವೆ? ಹೌದು, ಎಂಬುದೇ ಉತ್ತರ. 


ಅವನ ರೀತಿ ಚೆನ್ನಾಗಿಲ್ಲ ಇವಳ ಮೂಗೇ ಒಂದು ತರಹ, ಅದರ ವಿಧವೇ 
ನನಗೆ ತಿಳಿಯದು, ಇತ್ಯಾದಿ ವಾಕ್ಯಗಳನ್ನು ವ್ಯವಹಾರದಲ್ಲಿ ಸರ್ವರೂ ಬಳಸುತ್ತಾರೆ. 
ರೀತಿ, ತರಹ, ವಿಧ, ಬಗೆ ಇವುಗಳಲ್ಲಿ ಅರ್ಥಾಂತರವಿಲ್ಲವೆಂಬುದು ಸಷ್ಟ. ಈ ಶಬ್ದಗಳನ್ನು 
ಪ್ರಯೋಗಿಸಿದ ವಾಕ್ಯಗಳು, ತಿಳಿಸತಕ್ಕದ್ದನ್ನು ಬೇಗ ತಿಳಿಸುವುವಾದರೂ, ಇವುಗಳಲ್ಲಿ 
ಒಂದನ್ನು ಎತ್ತಿ ತೆಗೆದು ಅದರ ಅರ್ಥಾವಚ್ಛೇದಕ್ಕೆ ಹೊರಟರೆ ಥಟ್ಟನೆ ಅದು 
ಸಿದ್ದವಾಗಲಾರದು. 


ಮನುಷ್ಠನ ದಿನಚರಿಯ ವ್ಯಾವಹಾರಿಕ ರೀತಿಗೆ ಒಂದು ನೀತಿ, ಒಂದು ನಿಯಮ, 
ಒಂದು ಕಟ್ಟುಪಾಡು ಇವನ್ನು ಹೇಗೆ ಸಮಾಜವು ನಿರ್ಮಿಸಿದೆಯೋ, ಹಾಗೇ 
ಬರೆವಣಿಗೆಯಲ್ಲಿ ಅರ್ಥಾತ್‌ ಸಾಹಿತ್ಯದಲ್ಲಿ ವಿದ್ಧತ್‌ ಸಮಾಜವು ಒಂದು ವಿಧಾನ 
ಅಥವಾ ಪದ್ಧತಿಯನ್ನು ಸರ್ವಹಿತ ದೃಷ್ಟ್ಯಾ ಜಾರಿಗೆ ತಂದಿತ್ತು ತಂದಿದೆ ಮತ್ತು 
ತರುವುದು. ರೀತಿಯು ಒಂದಲ್ಲದಿರಬಹುದು; ಆದರೆ ಅದು ಎಷ್ಟಾದರೂ ಕೊನೆಯವರಿಗೆ 
ರಸಿಕಮನೋಲ್ಲಾಸಕತೆಯೊಂದಿದ್ದರೆ, ರೀತಿ ಅರ್ಥಾತ್‌ ವಿದ್ವದಾರಾಧ್ಯ ರೀತಿ 
ಎನಿಸಿಕೊಳ್ಳುತ್ತದೆ. 

ಪೂರ್ವದಲ್ಲಿ ಸಾಹಿತ್ಯದ ಆತ್ನಸ್ತರೂಪವಾದ ಪ್ರಧಾನ ಪದಾರ್ಥವಾವುದು ಎಂಬ 
ಬಗ್ಗೆ ಅನೇಕ ವಿಚಾರ-ವಿಮರ್ಶೆಗಳೆದ್ದುವು. ಅಲಂಕಾರ, ರಸ, ರೀತಿ, ಧ್ವನಿ ಇವುಗಳಲ್ಲಿ 
ಒಂದೊಂದನ್ನು ಒಬ್ಬೊಬ್ಬ ಆಚಾರ್ಯನು ಕಾವ್ಯದ ಆತ್ಮವೆಂದು ಘೋಷಿಸಿದನು. 
ಮೇಲೆ ಹೇಳಿದ ಕಾರಣಗಳಿಂದ ಸಾಹಿತ್ಛಕ್ಕೆ ರೀತಿ ಇದೆ ಎಂದ ಹಾಗಾಯ್ತು. "ನಡೆಗಳು 
ನರನನ್ನು ನರನನ್ನಾಗಿಸುತ್ತವೆ” ಎಂಬುದು ಒಂದು ಆಂಗ್ಲಗಾದೆ. ನಮ್ಮ ನಿತ್ಯ ಜೀವನದಲ್ಲಿ 
ಯಾವನು ಯೋಗ್ಯವಾದ ನಡೆ ಅಥವಾ ಆಚಾರವುಳ್ಳ್ದವನೋ ಅವನನ್ನು ಯೋಗ್ಯನೆಂದು 


(b 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೧ + 


ಆದರಿಸುತ್ತೇವೆ. ಉತ್ತಮ ಮಾರ್ಗದಲ್ಲಿ ನಡೆವುದು ಉತ್ತಮ ಜೀವನಕ್ಕೆ ಕಾರಣವೆಂಬುದು 
ಸರ್ವ ವಿದಿತವಾದುದು, ಸರ್ವ ವಿಹಿತವಾದುದು. ಹಾಗೆಯೇ ಯೋಚಿಸಿ ನೋಡಿ 
ಸಾಹಿತ್ವದಲ್ಲಿ ಉತ್ತಮ ರೀತಿಯಲ್ಲಿ ಅಥವಾ ಮಾರ್ಗದಲ್ಲಿ ಪದಪ್ರಯೋಗ ಮಾಡುವವನಿಗೆ 
ಉತ್ತಮ ಸಾಹಿತಿಯೆನ್ನುವುದು ಸಹಜವಲ್ಲವೆ? ಅವನ ಬರೆವಣಿಗೆಯು ಉತ್ತಮ 
ಸಾಹಿತ್ಯವೆನಿಸುವುದಿಲ್ಲವೆ? 

ಬರೆವಣಿಗೆಯಲ್ಲಿ ವೈಯಕ್ತಿಕ ರೀತಿ ಎಂದರೆ ಒಬ್ಬ ವ್ಯಕ್ತಿಯ ವಿಶಿಷ್ಟ 
ಲಕ್ಷಣಗಳನ್ನೊಳಗೊಂಡ ರೀತಿ ಎಂಬುದನ್ನು ಉತ್ತಮ ಲೇಖಕರನೇಕರಲ್ಲಿ ವಿಮರ್ಶಕರು 
ಗುರುತಿಸುತ್ತಾರೆ. ಆ ಅನನ್ಯ ರೀತಿಯನ್ನು ವಿವರಿಸುವುದು ಕಷ್ಟಸಾಧ್ಯ. ಅದು ನಿಸರ್ಗದ 
"ಅವಾಜ್ಜಯ ಛಂದಃಪ್ರಾಸ”ದಂತಿದೆ; ಸ್ವಭಾವ ಪ್ರಶಿಫಲಕವಾಗಿದೆ. ಅದನ್ನುಳಿದು ಸಾಮಾನ್ಯ 
ರೀತಿಯತ್ತ ನಡೆದರೆ, ನಾವು ಅನೇಕ ರಹಸ್ಯಗಳನ್ನು ಕಾಣಬಹುದು. ಒಂದು ವ್ಯಕ್ತಿಯು 
ತನ್ನ ವೈಯಕ್ತಿಕ ರೀತಿಯನ್ನು ರೂಪಿಸುವುದಾದರೂ ಈ ಸಾಮಾನ್ಕರೀತಿಯ ತಳಪಾಯದ 
ಮೇಲೆಯೇ. ಆದುದರಿಂದ ಸಾಹಿತ್ಯದ ಈ ಪ್ರಸಿದ್ಧ ಮಾರ್ಗಗಳಾವುವೆಂಬುದನ್ನು 
ತಿಳಿಯೋಣ. ಹಿಂದೆ ವೈದರ್ಭೀ, ಗೌಡೀ, ಪಾಂಚಾಲೀ ಎಂಬ ಮೂರು ಪ್ರಸಿದ್ಧ 
ರೀತಿಗಳಿದ್ದುವು. ಕಾಳಿದಾಸನ ರೀತಿ ಅಥವಾ ಶೈಲಿಯು "ವೈದರ್ಭೀ" ಎಂದು ಹೇಳುತ್ತಾರೆ; 
ಜಯದೇವನು "ಗೀತಗೋವಿಂದ' ಕಾವ್ಯವನ್ನು 'ಪಾಂಚಾಲಿ'ಯಲ್ಲಿ ಬರೆದನೆನ್ನುತ್ತಾರೆ. 
ಗೌಡಶೈಲಿಯಲ್ಲಿ ಬರೆವವರಾದ ಗೌಡರು” ಟಂಕಾರಾಡಂಬರರೆಂದು ಒಬ್ಬ ವಿದ್ವಾಂಸನು 
ಟೀಕಿಸಿದ್ದಾನೆ. ಈ ವಾಕ್ಯಗಳ ಮೇಲಿಂದ ಶೈಲಿಯು ವಿವಿಧ ಮತ್ತು ವಿಶಿಷ್ಟ 
ಸ್ಪರೂಪವುಳ್ಳದ್ದೆಂದು ಸ್ಪಷ್ಟವಾಗುತ್ತದೆ. 

ಈ ಶೈಲಿಗೆ ಸ್ವರೂಪ ಸಂವಿಧಾಯಕವಾದುವು ಗುಣಗಳು. ಗುಣಗಳು ಹತ್ತೆಂದು 
ಆಚಾರ್ಯದಂಡಿಯೂ, ಮೂರೇ ಎಂದು ಭಾಮಹಾಚಾರ್ಯನೂ, ಮೊದಲಿನ ಹತ್ತು 
ಗುಣಗಳು ಎರಡನೆಯ ಮೂರರಲ್ಲಿ ಅಂಗರ್ತತವಾಗುತ್ತವೆಂದು ಇನ್ನೊಬ್ಬನೂ 
ಹೇಳುತ್ತಾರೆ. ಮಾಧುರ್ಯ, ಓಜಸ್ಸು, ಪ್ರಸಾದ ಎಂಬುವೇ ಮುಖ್ಯವಾದ ಮೂರು ಗುಣಗಳು. 
ಗೌಡಶೈಲಿಂಶಯು ಎಂದರೆ ಶ್ರೀಮದ್ದಂಬೀರವಾದ ಪಂಡಿತಶೈಲಿಂಶು 
ಓಜೋಗುಣಪ್ರಧಾನವಾದುದೆನ್ನುತ್ತಾರೆ; ಇದು ಗದ್ಯಕ್ಕೆ ಭೂಷಣವೆಂದು ವಿದ್ವಾಂಸರ 
ಅಭಿಪ್ರಾಯ. ಅದು ಹೇಗೇ ಇರಲಿ, ಎಲ್ಲಿ ಮೃದು ಮಧುರ ನಾದಲೀಲೆಯನ್ನು 
ಅನುಬ'ವಿಸುತ್ತೇವೋ ಅದು "ಪಾಂಚಾಲಿ' ಎಂದೂ, ಎಲ್ಲಿ ಸಮುದ್ರ 
ಘೋಷವನ್ನನುಭವಿಸಿದಂತೆ ಎನಿಸುವುದೋ ಅದು "ಗೌಡ'ವೆಂದೂ, ಎಲ್ಲಿ ಇವೆರಡರ 
ಹದನಾದ ಸಮ್ಮೇಳನವಿದೆಯೋ ಅದು "ವೈದರ್ಭಿಲ'ಯೆಂದೂ ನಾವು ಮೊಟ್ಟಮೊದಲು 
ಗುರುತಿಸಬಹುದಾಗಿದೆ. 

ಪದವಿನ್ಮಾಸ ಅಥವಾ ಬಂಧವೇ ರೀತಿಯ ಅಸ್ಥಿಪಂಜರ. ಒಳ್ಳೆಯ ಬಂಧವಿದ್ದರೆ 
ಒಳ್ಳೆಯ ಪ್ರಬಂಧ, ಇಲ್ಲದಿದ್ದರೆ ಇಲ್ಲ. ಒಳ್ಳಯದಾದ ಬಂಧವೆಂದರೆ ಉಚಿತವಾದ 
ಬಂಧ. ವೀರ್ಯ, ದರ್ಪ, ಗಾಂಭೀರ್ಯ, ಗೌರವ ಇಂತಹ ಭಾವಗಳು ಗೌಡಶೈಲಿಯಲ್ಲಿದ್ದರೆ 


+ ೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಶೋಭಿಸುತ್ತವೆ; ಆದರೆ, ಆತಿಥ್ಯ, ಮೈತ್ರಿ, ವಾತ್ತಲ್ಕ ಮೊದಲಾದ ಭಾವಗಳು ವೈದರ್ಭಿಯಲ್ಲಿ 
ಸೊಗಸಾಗಿರುತ್ತವೆ; ಪ್ರೇಮ, ಭಕ್ತಿ ಇತ್ಯಾದಿ ಅತಿ ಕೋಮಲ ಭಾವಗಳು ಪಾಂಚಾಲಿಯಲ್ಲಿ 
ಬಹಳ ಚೆನ್ನಾಗಿ ರೂಪುಗೊಳ್ಳಬಹುದಾಗಿದೆ. ಇನ್ನು ಶೈಲಿ ಎನ್ನಿಸಿಕೊಳ್ಳದ ವಿಸಂಗತಪದಗಳ 
ರಾಶಿಯ ವಿಷಯವಾಗಿ ಏನನ್ನೂ ಹೇಳಬೇಕಾಗಿಲ್ಲವಲ್ಲ! 

ಒಂದು ನುಡಿಗೆ ಆರ್ಥಿಕ ಮತ್ತು ಶಾಬ್ದಿಕ ಎಂಬ ಎರಡು ಬೆಲೆಗಳಿವೆ. ಅರ್ಥದಿಂದ 
ಮನನ, ಶಬ್ದದಿಂದ ಶ್ರವಣ; ಇವೆರಡರಿಂದ ಒಂದು ಪೂರ್ಣ ಅರ್ಥಾವಬೋಧ. 
ಇದನ್ನರಿತು ಪೂರ್ವದಲ್ಲಿ ಅರ್ಥಾಲಂಕಾರ, ಶಬ್ದಾಲಂಕಾರ, ಅರ್ಥ ಶಕ್ತಿ ಶಬ್ದಶಕ್ತಿ ಇತ್ಯಾದಿಗಳು 
ಪರಿಗಣಿತವಾದುವು. "ವಾಗರ್ಥಾವಿವ ಸಂಪೃಕೌ' ಎಂಬ ಕಾಳಿದಾಸನ ವಾಕ್ಯದಲ್ಲೂ 
ಇದೇ ಮಾತು ಧ್ಲನಿತವಾಗುತ್ತದೆ. ಇದರಿಂದಲೇ ಪೂರ್ವಾಚಾರ್ಯರು ಕಾವ್ಯಲಕ್ಷಣವನ್ನು 
ಹೇಳಹೊರಟಾಗ, ಮೊಟ್ಟಮೊದಲು "ಶಬ್ದಾರ್ಥೌ್‌ ಸಹಿತೌ” ಎಂದರು. ಉತ್ತಮ ಬಂಧದಲ್ಲಿ 
ಶಬ್ಬಾರ್ಥಸೌಷ್ಟವವೇ ಎದ್ದು ಕಾಣುವ ಗುಣ. ಆದುದರಿಂದ ಶಬ್ದಾರ್ಥಗಳು ಶಬ್ದಾರ್ಥ 
ಪ್ರತಿಪತ್ತಿಗೆ ಉಮಾ ಮಹೇಶ್ವರರಂತೆ ಏಕಜೀವ ದೇಹದ್ದಯ ನ್ಯಾಯದಲ್ಲಿವೆ ಎಂದರೆ 
ಸಷ್ಟವಾಗುತ್ತದೆ. ಮೇಲೆ ಹೇಳಿದ ಕಾರಣಗಳಿಂದ ಪದವಿನ್ಯಾಸದ ನೀತಿಯು ರೀತಿಯನ್ನು 
ಪರಿಚ್ಛೇದಿಸಿ ತೋರಿಸುತ್ತದೆ. ಹೀಗೆ *ಪದಗತಿಯಿಂದ ಭಾವಗತಿ, ಭಾವಗತಿಯಿಂದ 
ಕಾವ್ಯಗತಿ, ಕಾವ್ಯಗತಿಯಿಂದ ಕವಿ ಅಥವಾ ಲೇಖಕನ ಗತಿ ನಿರ್ಣಯಿಸಲ್ಲಡುತ್ತದೆ. 


[ಜಯಂತಿ - ಸಂಪುಟ ೭, ಪುಟ ೨೬] 


* ನಿರಂತ ರಸೋದ್ದಾರ ಗರ್ಭಿಸಂದರ್ಭನಿರ್ಭರಾಃ ಗಿರಃ ಕವೀನಾಂ ಜೀವಂತಿ ನ ಕಥಫಾಮಾತಮಾಶಿತಾಃ॥ 
-— ಕು.ಸಂ. 


೩೩ + 


೪. ಸಾಹಿತ್ಯ ವಿಮರ್ಶೆ ಮತ್ತು ಪ್ರಸ್ಥಾನಗಳು 


[ 


(ಪರಿಶೀಲನದೊರೆಗಲ್ಲಿನಲೊರೆಯಲು 

ಲಭಿಸಿದೆ ಗುಣದೋಷಗಳರಿವು 

ಚರ್ಚೆ ವಿಚರ್ಚೆಗೆ ಜನಿಸಿಹ ತಾತ್ತಿಕ 

ಶೋಧಕ ಬೋಧಕ ಸುಂದರವು 

ವಾದ ವಿವಾದಾತ್ಮಕ ವಿಶ್ಲೇಷಣ 

ಪೋಷಣ ಮಧುರಾಮೃತದೊಸರು 
ಭಾವುಕನೇಪ್ಲಿತ ಮಾನಸ ಮೋ 

ಪಾವನ ಕಾವ್ಯವು ಕಲ್ಪತರು) - ಸಂಪಾದಕ. 


ವಿಚಾರದ ಶುದ್ಧೀಕರಣಕ್ಕೆ ಚರ್ಚೆಯು ನಾಗರಿಕವಾದ ಸಾಧನ ಎಂಬುದನ್ನು 
ಒಪ್ಪದವರು ವಿರಳ. ಹಾಗೇ ಸಾಹಿತ್ಯ ವಿಮರ್ಶೆಯೂ ಒಂದು ವೈ ಜಾರಿಕ 
ಶಾಸ್ತವೆಂಬುದನ್ನೂ ಬಹಳ ಜನರು ಅಲ್ಲಗಳೆಯಲಾರರು. ಚರ್ಚೆಯ ವ್ರವಪಾರೃತೆಗೆ 
ಕೆಲಪೊಂದು Sh ತತ್ಪಗಳಲ್ಲಿ, ಪ್ರಮಾಣಗಳಲ್ಲಿ ಅಥವಾ ನಿಕಷಗಳಲ್ಲಿ ಇಕ್ಕರ್ಕರಲ್ಲಿ 
ಐಕಮತ್ಯವಿರುವುದು ಅನಿವಾರ್ಯ. ಯಾವ ಅಂಶದಲ್ಲೂ ಐಕಮತ್ಯವಲ್ಲದ "ಎರಡು 
ಪಕ್ಷಗಳು ಯಾವ ಚರ್ಚೆಯನ್ನೂ ಪ್ರಯೋಜನಕರವಾಗಿ ನಡೆಸಲಾರವು. 


"ಇದು ಸಾಹಿತ್ಯ ಎ೦ದು ಒಂದು ಕೃತಿಯನ್ನು ಗುರುತಿಸಲು ಅನಿವಾರ್ಯವಾದ 
ಸಾಹಿತ್ಯಗುಣ ಯಾವುದೆಂಬುದನ್ನು ನಿಷ್ಕರ್ಷಿಸಿಕೊಳ್ಳದೆ ಚರ್ಚೆಗೆ ಆರಂಭಿಸುವುದು 
ವಿಮರ್ಶೆ ಎಂದೆನಿಸದು. ಸಾಹಿತ್ಯ ವಿಮರ್ಶೆಗೆ ದೇಶ-ವಿದೇಶಗಳಲ್ಲಿ ವಿವಿಧ 
ಪ್ರಸ್ಥಾನಗಳಿರುವುದು ಸುಪಸಿದ್ದ. ಪ್ರಸ್ಥಾನ ಭೇದಗಳಲ್ಲಿ ಹಲವಕ್ಕೆ ಸಾಹಿತ್ಯಗುಣಗಳಲ್ಲಿಯ 
ಆ ಈ ಒಂದನ್ನು ಉಳಿದವುಗಳಿಗಿಂತ ಹೆಚ್ಚಾಗಿ ಒತ್ತಿ ಅಥವಾ ಪ್ರಾಧಾನ್ಯವಿತ್ತು. 
ವಿಚಾರಸೌಧವನ್ನು ಕಟ್ಟುತ್ತ ಹೋದುದೇ ಕಾರಣ. ತುಲನಾತ್ಮಕ ಸಾಹಿತ್ಯ ವಿಮರ್ಶೆಯ 
ಆಧುನಿಕ ಕಾಲದಲ್ಲಿ ಸಾಹಿತ್ಯದ ಸಾಹಿತ್ಯತ್ವವನ್ನು ಅಥವಾ ಶಾಸ್ತೇತರತ್ವವನ್ನು ಮತ್ತು 
ಸಾಮಾನ್ಯ ವ್ಯಾವಹಾರಿಕ ವಾಜ್ಜಯ ರಚನೆಗಳಿಂದ" ಭಿನ್ನ ವಾಗಿರುವ8ೆಯನ್ನು ಗುರುತಿಸಲು 
ಅಗತ್ಯವಾಗಿ ಬೇಕಾದ ಅತ್ಯಂತ ಸಂಖ್ಯೆಯ ಸಾಹಿತ್ವ. ಗುಣಗಳನ್ನು ಕಾವ್ಯ ಗುಣಗಳ 
ಸಾಹಿತ್ಯ ವಿಮರ್ಶಕರು ಗುರುತಿಸಿ, § ವಿಷಯದಲ್ಲಿ ಕ್ಕವನ್ನು ಸ್ಫಾಪಿಸಿಕೊಳ್ಳದೆ 
ಹೋದರೆ, ಅವರಲ್ಲಿ ಹಲವರ ವಿಮರ್ಶಕತ್ವವು ಕೇವಲ "ಆಬುಸಿಕವೆಂದು 
ಸಿದ್ದವಾಗಿಬಿಡುವದುಂಟು. 


* ೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸರ್ವಕಲಾ ಸಾಮಾನ್ಯವಾದ ರಸವತ್ತೆಯು REL EE 
ಕೊಡಬೇಕಾದಪ್ರು ಪ್ರಾಧಾನ್ಯವನ್ನು ಕೊಡದಿರುವುದು ಅವೆ ೈಜ್ಞಾಧಿಕ. ನವರಸಸಿದ್ದಾಂತವನ್ನು 
ಒಪ್ಪದವರು ಅದಕ್ಕೂ ಹೆಚ್ಚ ್ರ ವೈಜ್ಞಾನಿಕವಾದ Systems of Art Emotions ಸೌರಿದರ್ಯ 
ಪ್ರೇತಿಪ್ತಕಾರಗಳನ್ನು ವರ್ಗೀಕರಿಸಿ ಮುಂದಿಡಬೇಕು. ಹಾಗೆ ಮಾಡದೆ ಅಂಥ ಪ್ರತೀತಿಗಳು 
ಅನಂತ, ಅಸಂಖ್ಯ ಅನಭಿದೇಯ ಎಂದು ಮುಂತಾಗಿ ವಾದಿಸುವುದು ಅವ್ಯವಸ್ಥಿತ 
ಬುದ್ದಿಯ ದುರ್ವಾದ. ಅದೊಂದು ವಿಧದ ಅನೇಕಾಂತವಾದ ಸ್ಕಾದ್ದಾದ. ಸ್ಪಾದ್ವಾದದ 
ಅವ್ಯವಹಾರ್ಯತೆಯು ಅನುಭವ ವೇದ್ಯ. ಹೆಸರಿಸಲು ಸಾಧ್ಯವಿಲ್ಲದ ಸೌಂದರ್ಯ 
ಪ್ರಶೀತಿಗಳಿರುವುದನ್ನು ಒಪ್ಪಿಕೊಂಡಾಗ ಬೆರ್ಟಿ ಅವ್ಯಾವಹಾರಿಕವಾಗುತ್ತದೆ. ಹೇಳಲು 
ಬಾರದ ಒಂದು ಅನುಭವ ಇದೆ ಎಂದು ಹೇಳುವುದು Mysticism ಅತೀಂದ್ರಿಯ 
ವಸ್ತು (ಭಾವಗಳ) ವರ್ಣನೆಗಳಷ್ಟೇ ಪರಿಸೀಮಿತ. ಸಾಹಿತ್ಯದ (ಬಹುಸಂಖ್ಯ) ಕೃತಿಗಳು 
ಅತೀಂದ್ರಿಯಾನುಭವಗಳ ಅಭಿಲೇಖನಗಳಾಗಿಲ್ಲ. ಬುದ್ದ ಶೀತ ಮಾನಸ ಕ್ರಿಯೆಗಳಲ್ಲ. 
ಅವು ಪ್ರೇರಿಸುವ ಸೌಂದರ್ಯಾನುಭೂತಿಗಳೂ ಹಾಗೇ ವಿಚಾರಾತೀತ, ಅನೂಹ್ಯ 
ಎನಿಸಿಲ್ಲ. ಅವುಗಳ ಧ್ವನಿತಾರ್ಥದ ಸ್ಪಷ್ಟತೆಯನ್ನು ಬುದ್ಧಿ ಗುರುತಿಸಬಲ್ಲುದು. ಆದುದರಿಂದಲೇ 
ಸಾಹಿತ್ಯದಲ್ಲಿ ವಿಮರ್ಶೆಗೆ ಸ್ಥಾನ ದೊರಕಿದೆ. 

ಸೌಂದರ್ಯ ಪ್ರತೀತಿಯ ಗಾಢತೆಗೆ ಅಂಥ ಪ್ರೀತಿಯನ್ನು ಉಂಟು ಮಾಡಲು 
ಸಾಹಿತಿಂಶಹು ಬಳಸಿದ ಪ್ರೇರಣ ಸಾಮಗೀ ಸಂಂಯೋಜನದ ವಿಶ್ಲೇಷಣೆ 
ನೆರವಾಗುವುದೆಂಬುದಕ್ಕೆ ವಿಮರ್ಶಕರು ಎದುರಾಡಲಾರರು. ಓದುಗನ ಕೈಗೆ ದೊರಕುವ 
ಸಾಹಿತ್ಯ ಕೃತಿಯೊಂದು ಭಾಷಾಮಯ ರಚೆನೆ. ಆ ರಚನೆಯ ಸಾಮರ್ಥ್ಯವು ಎಷ್ಟಿರುವುದೋ 
ಅಷ್ಟು ಪರಿಮಾಣದ ಹಾಗೂ ಪ್ರಕಾರದ ಸೌಂದರ್ಯಾನುಭವವು ರಸಿಕನಲ್ಲಿ 
ಪೇರಿತವಾಗುವುದು. ಸಾಮಗೀ ಯೋಜನೆಯ ವಿಶ್ಲೇಷಣೆ (Analysis) ವಿಮರ್ಶೆಯ 
ಮುಖ್ಯ ಕಾರ್ಯ, ಅದರ ಉದ್ದೇಶ ಸಾಧಕತ್ವದ ಔಚಿತ್ಯ ಪರೀಕ್ಷೆಯೇ ಪರಾಮರ್ಶೆ, 
ಸಾಮಗಿಗಳ ಆಯ್ಕೆಯ ಔಚಿತ್ಯ ಮತ್ತು ಆಯ್ದ ಸಾಮಗಿಗಳ ಯುಕ್ತ ಸಂಯೋಜನೆ 
ಎಂದು ವಿಶ್ಲೇಷ್ಠವನ್ನು ಇಬ್ಬಾಗ ಮಾಡಬಹುದು. ಅರ್ಥಯುಕ್ತವಾದ ಶಬ್ದಗಳಿಂದ 
ರಚಿತವಾದ ವಾಕ್ಯವು ಮೂಲಿ ಘಟಕ. ಕಾವ್ಯಭಾವನೋದ್ಲೋಧಕವಾದ 'ವಾಕ ವು 
ಕಾವ್ಯ ವಾಕ್ಯ. ಅದರ Aesthetic Function ಸೌಂದರೋದ್ಲೋಧಕ ಕರ್ತವ್ಯವು ಮುಖ್ಯ 
ಕಾವ ಭಾಪನಾರ್ಥವೇ ಸೌಂದರ್ಯ ಕಲ್ಲನೆಯ ಧನಿ ಸಂಕೇತ. ಬೌದ್ದಿಕ ಕಲನೆಗಳು 
ಈ be ಸೌಧದ ಇಟ್ಟಿಗೆಗಳು. ಆದರೆ ಈ ಇಟ್ರಿಗೆತನದ ಬೆಲೆಯು ಇಟ್ಟಿಗೆಗಳು 
ಕಟ್ಟುವ ಸೆ ಸೌಧದ ಬೆಲೆಗಿಂತ ಕಿಂಚಿನ್ನಾತ್ರ ನ್ಯೂನ. 

ಬೌದ್ದಿಕ ಕಲನೆಗಳು ಅನುಭವದ ಪ್ರಶಿಮಿತವಾದ ಚಿತ್ರಗಳು. ಅನುಭವನವಿಲ್ಲಿ 
ಭಾವನಾ ಪ್ರಧಾನ. ಅದರ ಗೌಣಾಂಗಗಳಾಗಿ (Thought, wish) ವಿಚಾರ ಆಸೆಗಳೂ 
ಸಮನ್ನಿತವಾಗಿರುತ್ತವೆ. ಆದರೆ ಅದರ ಹೊರ ರೂಪವು ವಿಚಾರವೇ. 1dea (thought) 
of Emotion, of wish or voilition wವನೆಂಯು (Abstract form or Image) 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೫ + 


ಪ್ರತಿರೂಪ (ಪಲ) ಇಚ್ಛೆಯ ಪ್ರತಿರೂಪ (ಪ್ರತಿಮೆ)ಗಳು ವಿಚಾರದ 
ಪ್ರತಿಬಿಂಬದಂತೆಯೇ “ಭಾವ” ಚೆತ್ರಗಳಾಗಿರುವುದು ಕಾವ್ಯಾದಿ ಕಲೆಗಳಲ್ಲಿ ವಾಸ್ತವಿಕ 
ಸಂಗತಿಯಾಗಿದೆ. ಈ ಭಾವಗಳ ಮಾನಸಿಕ ಮೂರ್ತಿ ಸಾಂದ್ರತೆಯು (ಅವುಗಳ 
ಇಂದ್ರಿಯ ಗ್ರಾಹ್ಯವಾದ ದವೃತ್ತವನ್ನು ಪ್ರಕಟಿಸುವ ಗುಣಗಳ ಪ್ರಖರತೆಯು) ಒಂದು 
ಭಾವವನ್ನು “ಬ೦ದ್ರಿಯ” “(concrete)” “ಇಂದ್ರಿಯಾತೀತ” “(Abstract)” ಎ೦ದು 
ವರ್ಗೀಕರಿಸಲು ನೆರವಾಗುತ್ತದೆ. ವಾಸ್ತವಿಕ ಜೀವನದ ವೈಜ್ಞಾನಿಕ ಪರಿಭಾಷೆಗಳಲ್ಲಿ 
ಸರ್ವತ್ರ ಕಾಲನಿಕ ಪ್ರತಿರೂಪಗಳು. ಕಲಾಪಜ್ಞೆಯದು ಶುದ್ದವಾದ ಪ್ರಜ್ಞಾ ಪ್ರಪಂಚದ 
ಉಪಾಹಿತ "ಸುಖ ದುಃಖಗಳು”. ಕ್ಷೌರಿಕನ ಕೈಯಲ್ಲಿ ತಲೆಯನ್ನು ಕೊಡುವ ಹಾಗೆ 
ರಸಿಕನು ತನ್ನ ಮನಸನ್ನು ಕಾವ್ಯಾವಲೋಕನದ ಅವಧಿಯಲ್ಲಿ ಕಾವ್ಯಕೃತಿಗೆ 
ಅರ್ಪಿಸಿಕೊಂಡಿರುವುದೇ ಉಪಾಧಾನ (Conditioning). ಜಾಗತ್‌, ಸ್ಪಷ್ಟ 
ಸುಮುಪ್ಪಿಗಳ೦ಬ ಪಜ್ಞಾವಸ್ಥೆಗಳಲ್ಲಿ ಮೊದಲನೆಯದರ ವಿಶಿಷ್ಟ ರೂಪದಲ್ಲಿ ಕಲಾ (ಕಾವ್ಯ 
ಪ್ರಜ್ಞೆ ಉದಯವಾಗುವುದು; ಇದನ್ನೇ ಸೌಂದರ್ಯ ಪಜ್ಞೆ (Aethetic conscious- 
ness) ಎ೦ದೂ ಹೇಳುತ್ತಾರೆ. ಈ ಉಪಜಾಗ್ರದವಸ್ಥೆಯು ಜಾಗ್ರತ್‌ ಮತ್ತು ತುರೀಯ 
(Supersensous) ಪುಜ್ಞೆಗಳ ನಡುವಿನ ಹಾಗಿರುತ್ತದೆ. ಇದನ್ನು ಬೇಂದ್ರೆ ವಾಣಿ “ಅರೆ 
ಎಚ್ಚರ * ಅರೆನಿದ್ರೆ” ಎಂದು ಕರೆದಿದೆ. 

ಕಾವ್ಯದ "ಸುಖದುಃಖಗಳು” ಉಪಾಧಾನದ ದೆಸೆಯಿಂದ Aesthetic plea- 
sure, Aesthetic expreience ಸೌಂದರ್ಯದ ಆನಂದ, ಸೌಂದರ್ಯಾಸ್ಟಾದ 
(ಸೌಂದರ್ಮಾನುಭವ) - ಎಂದು ಮುಂತಾಗಿ ಕರೆಯಲ್ಪಡುತ್ತವೆ. ಹಲವಾರು ಆಧುನಿಕ 
ಪ್ರಾಸ್ಥಾನಿಕರು ಈ ಅನುಭವದ ಪ್ರಾಧಾನ್ಯವನ್ನು ಗೃಹೀತವಾಗಿ ಇಟ್ಟುಕೊಳ್ಳದೆ ಸಾವಿರಾರು 
ಪುಟಗಳಷ್ಟು “ವಿಮರ್ಶೆಯ ವಿಮರ್ಶೆ” ಯನ್ನು ಬರೆದಿದ್ದಾರೆ. ಅದರಿಂದ ಮಾನ್ಯನೆಂದು 
ಕೊಂಡ ಸಾಮಾನ್ಯ ವಿದ್ಧಾಂಸನು ವಂಚಿತನಾಗಿದ್ದಾನೆ. ಅವನಿಗೆ ಒಣಚರ್ಚೆಯೇ 
ವಿಮರ್ಶೆಯೆನ್ನಿಸುವಂತಾಗಿದೆ. ಕಾವ್ಯ ಸಾಮಗ್ರಿಯ ಸಮನ್ಸಿತರೂಪದ (ಶರೀರದ, 
ಆಕಾರದ, ಕೃತಿರೂಪದ) ಅಂಗಗಳಾದ ಭಾವಗಳನ್ನು "ವಿಭಾವ, ಅನುಭಾವ, 
ಸಂಚಾರಿ”ಗಳೆಂದು ವರ್ಗೀಕರಿಸಿದ್ದು ಹಿಠತಪುಸ್ಸಾನ, ರಂಜನೀಯತೆಯು ಮನಸಿನ 
ಸೌಂದರ್ಯಸ್ಥಾಯಿ, ಸುಪ್ತವಾದ ರಸ ವೃತ್ತಿ (Acsthelic tendency). ಮನದ pS 
ಮೂಲ ಪ್ರವ್ಯ ಶಯ ಆನುಕೂಲಿಕ 'ವಗೆನೇಕರಣವನ್ನೇ ನವರಸ ಸಿದ್ದಾಂತವು 
ಅವಲಂಬಿಸಿದೆ. 

ಪ್ರಸ್ತುತವಾದ ಭಾವಗಳ ವಾಕ್ಯಮಾಧ್ಯಮದ ರಚನಾ ಕ್ರಮವೇ ಶೈಲಿ, ರೀತಿ, 
ಬಂಧ, ನಿರ್ಮಾಣ. ಕಲಾಸಂಕಲನ ಎನ್ನಿಸುತ್ತದೆ. ಭಾವಪ್ರೇರಕ ಶಕ್ತಿಯ ಉತ್ಪರ್ಷಕ್ಕೆ 
ಕಾರಣವಾದುದು ಸಮರ್ಥ ವಾಕ್ಯ ಉತ್ಕರ್ಷ ಕಾರಣ ವಿಧಾನವನ್ನಿಂದು ತಂತ್ರವೆಂದು 
ಹೇಳುವುದುಂಟು. ತಂತ್ರಗಳೆಲ್ಲವೂ ಅನಿರ್ವಚನೀಯ ಶಕ್ತಿಮತ್ತೆಯುಳ್ಳವಂಥವು. ಅವುಗಳಲ್ಲಿ 
ತಾರತಮ್ಯ ಹೇಳುವುದು ಸಂಕುಚಿತ ಸಂದರ್ಭಗಳಿಗಷ್ಟೇ ಪರಿಸೀಮಿತವಾದುದು. 


* ೩೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


“ರಾಮಾಯಣವನ್ನು ಕಾವ್ಕೋದಾಹರಣೆಯನ್ನಾಗಿ ತೆಗೆದುಕೊಂಡು ವಾಲ್ಗೀಕಿಯನ್ನು 
ಅಳೆಯಲು ಹೊರಟಾಗ ತಿಳಿದುಕೊಳ್ಳಬೇಕಾದ ಸಾಧಾರಣ ಅಂಶಗಳು ಯಾವುವೋ 
ಅವು ಕಾವ್ಯಕಲೆಯ ವಿಶ್ವಸೂತ್ರಗಳು. ತುಲನಾತ್ಮಕ ಸಾಹಿತ್ಕಾಭ್ಯಾಸದ ಈ ನವಮನ್ನಂತರದಲ್ಲಿ 
ಸರ್ವದೇಶಕಾಲ ವ್ಯಾಪಕವಾದ ಮಾನಸ ಶಾಸ್ತೀಯ ಹಿನ್ನೆಲೆಯಿರುವ ಸೌಂದರ್ಯದ 
ಅನುಭವವರ್ಣನೆಯ ನಿಯಮಗಳಲ್ಲದೆ ಇನ್ನಾ )ಪೆವೂ ಉಪಯುಕ್ತವಾಗಲಾರವು; ಇತರ 
ನಿಯಮಗಳು ಅವುಗಳಷ್ಟು ಹೃದಯಬುದ್ಧಿಸ್ಪರ್ಕಿಗಳನ್ನೆ ನಿಸಲಾರವು. ರಾಮಾಯಣವು 
ಭಾರತದ ಅದ್ವಿತೀಯ ಸಾಹಿತ್ಯಿಕ ಉಚ್ಚ ಕಲಾಕೃತಿಯಲ್ಲವೇ? (ಅಲ್ಲವಾದರೆ ಅಂಥ 
ಇನ್ನೊಂದನ್ನು ಆ ಸ್ಥಾನದಲ್ಲಿಟ್ಟು ನೋಡಬಹುದು). ಅದರ ತಂತ್ರದ ಉಭಯರಂಜಕ 
ಶಕ್ತಿಯು ಸಾಹಿತ್ಯ ಶಕ್ತಿಯ ಪರಾಕಾಷ್ಠೆ ಭಿನ್ನಪ್ರಸ್ಥಾನವಾದಿಗಳು ಸತ್ಯವನ್ನು ಬಹಳ ಸಲ 
ಮರೆತಂತೆ ತೋರುತ್ತದೆ. 

ಹೋಲಿಸುವುದೇ ಬೆಲೆ ಕಟ್ಟುವುದರ ಮೂಲ ತತ್ವ. ಪದಗಳ ನಾದ ಮತ್ತು 
ಸಂಕೇತಶಕ್ತಿಗಳ ಅರ್ಥ ದ್ಯೋತಕತೆಯಲ್ಲಿ ಅರ್ಥಗಳ ಭಾವದ್ಯೋತಕತೆಯಲ್ಲಿ, ಭಾವಗಳ 
ಸೌಂದರ್ಯ ದ್ಯೋತಕತೆಯಲ್ಲಿ ನಾದ ನಾದಗಳೆ, ಅರ್ಥ-ಅರ್ಥಗಳ, ಭಾವ-ಭಾವಗಳ 
ಸಾಮರ್ಥ್ಯ, ತಾರತಮ್ಮ - ಔಚಿತ್ಯಭೇದಗಳನ್ನು ಗುರುತಿಸುವ ಸೂಕ್ಷ ಹಜ್ಞತೆಯೇ ಕಾವ್ಯ 
ಮನಃ ಶಾಸ್ತಜ್ಞಶೆ, ಕಾವ ್ರ'ತತ್ಯಜಾನಿವಂತಿಸ ಇಂದಿನ ಕೆಲ ವಿದ್ದಾಂಸರು ತತ್ವಜ್ಞಾನ ದ್ವೆ ದೇಷಿಗಳಾಗಿ 
ಬಾಯಿಗೆ ಬಿಂದದ್ದನ್ನೇ ವಿಮರ್ಶಾ ಸೂ ತಗಳೆಂದಿರುವುದು” ದೇಶ- ವಿದೇಶಗಳಲ್ಲಿ ಪ ಪಸಿದ್ಧ, 
ಆಂಗ್ಗರಲ್ಲಿ ಮತ್ತು ಅವರ ಅನುಯಾಯಿಗಳಲ್ಲಿ ಅಂಥ ಅಪರಂಜಿಗಳೂ ಶಾ 
ಜನರ ಲಕ್ಷ್ಯವನ್ನು ಸೆಳದದ್ದುಂಟು. ಕನ್ನಡದ ಕೆಲ ದಾಸಪಂಧೀಯ (ಅಥವಾ 
ಶರಣಪಂಧೀಯ) ವಿಮರ್ಶಕರು ಅದೇ ದಾರಿ ಹಿಡಿದವರು ಎಂಬುದು ವಿಮರ್ಶಿಸಿದರೆ 
ಯಾರಿಗೂ ಹೊಳೆಯದಿರದು. 

ಪಸ್ಥಾನ ಭೇದಗಳಿಗೆ ಅವುಗಳು ಕಾವ್ಯವನ್ನು ಕಲ್ಲಿಸಿಕೊಂಡ ಮೂಲಭೂತ ಕಲ್ಪನೆಗಳಲ್ಲಿ 
ಭೇದವಿರುವುದೇ ಕಾರಣ. ಸಾಹಿತ್ಯವು ಒಂದು ದರ್ಶನ, ಕೌಶಲಯುಕ್ತವಾದ ಯೋಜನೆ, 
ಕಲಾತ್ಮಕ ಅನುಕರಣ, ವಿಶಿಷ್ಟ ರೀತಿಯ ಅನುಭವ, ಪ್ರತಿಭಾನ್ವಿತ ಕಲನೆ ಅಥವಾ 
ಭಾವನಾಕಲಲ, ಸಂಕೇತ ಸಮುದಾಯ, ಕ್ರಿಯಾಸಮವಾಯ ಇಲ್ಲವೆ ಸಂಬಂಧ ಸಮನ್ವಯ 
ಎಂದು ಭಿನ್ನಭಿನ್ನವಾಗಿ ಭಾವಿಸಿಕೊಂಡಾಗ ಸಾಹಿತ್ಯಗುಣಗಳಲ್ಲಿ ಗೌಣಾಗೌಣ ವಿವೇಕ 
ಮಸುಳಿಸಿ ಹೋಗಿ ಹೆಜ್ಜೆಹೆಜ್ಜೆಗೆ ಅತ್ತಇತ್ತ ಒಲೆವ ವಿಮರ್ಶಧಾರೆ ಉದ್ದಮಿಸುತ್ತದೆ. 
ಅಲಂಕಾರ, ಗುಣ, ರೀತಿ, ಧ್ವನಿ, ರಸ ಪ್ರಸ್ಥಾನಗಳು ಭಾರತದಲ್ಲಿ ಪ್ರಸಿದ್ಧವಾದರೆ, 
ತಾಕಿಕ (Dialectical), ವೈಜ್ಞಾನಿಕ (Scientific), ಸಾಹಿತ್ಯಿಕ (Poetic), ವೈದುಷ 
(Scholarly), S038 (Technical), 7de0ಕ (Formal) sow ಪ್ರಸ್ಥಾನಗಳು 
ವಿದೇಶಗಳಲ್ಲಿ ಹೆಸರಾದವು. ಕಾರ್ಯ ಕಾರಣ ಸೂತ್ರವನ್ನು ಹಿಡಿದು ಅಂಗಾಂಗಿಗಳನ್ನು 
ವಿಶ್ಲೇಷಿಸುವುದು ಮತ್ತು ಕೃತಿಯ ಪರಿಣಾಮಕತೆಯನ್ನು ಒರೆಗೆ ಹಚ್ಚುವುದು ತಾರ್ಕಿಕ 
ಪದ್ಧತಿ. ಕವಿವೈಶಿಷ್ಟ್ಯ, ಕವಿಯ ಮಾಧ್ಯಮ, ಅವನು ಆಯ್ದುಕೊಳ್ಳುವ ವಸ್ತು ಮತ್ತು 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೭ + 


ಕಲಾಕೃತಿಗಳ (ಸಿ ಂrms) ಆಕರ್ಷಕತೆ ಮುಂತಾದುವುಗಳನ್ನು ಕಾವ್ಯದಲ್ಲಿ 
ಕಾಣಹೋಗುವುದು ವೈಜ್ಞಾನಿಕ ಪದ್ಧತಿ. ಸಾದೃಶ್ಯ ತತ್ವವನ್ನು ಕಾರ್ಯಕಾರಣ ಸೂತ್ರದ 
ಬದಲು ಆಧರಿಸಿ, ಸ್ಪಾಭಾವಿಕ ಮತ್ತು ಕೃತಕ ಪ್ರೇರಕ ಸಾಮಗಿಗಳ ಸಹಕಾರದಿಂದ 
ಉದಾತ್ತ ಭಾವವನ್ನು ಮೂಡಿಸಹೊರಡುವ ಕವಿ ಪ್ರತಿಭೆಯನ್ನು ಹದದಲ್ಲಿಟ್ಟುಕೊಳ್ಳುವ 
ದೃಷ್ಟಿಯು ಸಾಹಿತ್ಯಿಕ ಪ್ರಸ್ಲಾನದಲ್ಲಿ ಗಣ್ಯ. ಕವಿಯ ಸಾಮಾಜಿಕ ಆವರಣದ ಸಂಸ್ವಾರವನ್ನು 
ಪೂರ್ಣವಾಗಿ ಬದಿಗಿಟ್ಟು, ಅವನ ಪ್ರತಿಭೆಯನ್ನೂ, ವಾಣಿಯನ್ನೂ ಸರ್ವಸ್ಪತಂತ್ರವೆಂದು 
ಭಾವಿಸುವುದು ವಿದ್ದದ್‌ ವಿಮರ್ಶೆಯ ಮೂಲಾಧಾರ. ಕವಿ ಸ್ಥಭಾವವನ್ನೂ ಸಹೃದಯದ 
ಮಟ್ಟಗಳನ್ನೂ ಗಣನೆಗೆ ತೆಗೆದುಕೊಂಡು, ಚಿತ್ರವಾದ ಜೀವನ ಮತ್ತು ಅದರ 
ಪದ್ಧತಿಗಳನ್ನೊಳಗೊಂಡ ವಸ್ತುವಿಗೆ ಪ್ರಾಧಾನ್ಯ ಕೊಟ್ಟು ಆ ಮೂಲಕ ಪರಿಣಾಮಕತೆಯನ್ನು 
ತೂಗಿ ನೋಡುವುದು ತಾಂತಿಕ ಪದ್ದತಿ. ಉಕ್ತಿಯ ಅಥವಾ ಇತರ ತಾಂತ್ರಿಕ ಉಪಾಯಗಳ 
ಮೂಲಕ ಕವಿಯು ತನ್ನ ಮಾಧ್ಯಮವನ್ನು ತಾನು ಆಯ್ದುಕೊಂಡು ಅದಕ್ಕೆ ಶಕ್ಕವಿದ್ದ 
ಪರಿಣಾಮವನ್ನು ಉಂಟುಮಾಡಲು ಬಳಸಿಕೊಳ್ಳುವ ಬಗೆ ಶಾರೀರಿಕ ಪದ್ಧತಿಯಲ್ಲಿ 
ಗಣ್ಳ್ಕವಾದದ್ದು. ಸರ್ವಪದ್ಧತಿಗಳ ವಿಸಂಗತ ಬಳಕೆಯು ಕನ್ನಡ ವಿಮರ್ಶ ಜಗತ್ತಿನಲ್ಲೀಗ 
ಸಾಮಾನ್ಯ. 

“ & & 


['ಯುಗಪುರುಷ' - ದಸರಾ ವಿಶೇಷಾಂಕ - ೧೯೬೬] 


+ ೩೮ 


೫. ಸಾಹಿತ್ಯ ಮತ್ತು ಮಹಾಕಲ್ಲನೆ 


ಇಂದಿನ ಮನಃ ಶಾಸ್ತ್ರವು ಮಾನವನ ಪ್ರಜ್ಞೆಯು ಅಜ್ಞಾತ ಪ್ರಜ್ಞಾಸ್ತರದಿಂದ 
ಆರಂಭವಾಗಿ ಜ್ಞಾತ ಪ್ರ ಪ್ರಜ್ಞಾಸರದಲ್ಲಿ ಕೊನೆಗೊಳ್ಳುವುದನ್ನು ಸಾರಿದೆ. ಅಜ್ಞಾತಪ್ರಜ್ಞೆಯ 
ಚಟುವಟಿಕೆಗಳು ಅನುಮೇಯ. ಅದರ ಪ್ರಜೋದನೆಗಳ ಪರಿಣಾಮಗಳನ್ನಿ೦ದು 
ಶಾಸ್ತ್ರೀಯವಾಗಿ ಗುರುತಿಸಲು ಬಹಳ ಮಟ್ಟಿಗೆ ಸಾಧ್ಯವಾಗಿದೆ. ಸಾಹಿತಿಯೊಬ್ಬ 
ಸಮೌಾಜಜೀವಿ. ಅದರವನ ವ್ಯಕ್ತಿತ್ವದಲ್ಲಿ ಕಲಾಪುಜ್ಞೆಯಲ್ಲಿ ಹೆಚಾಗಿ ಲೀನವಾಗುವ ಪ್ರವೃತ್ತಿ 
ಎದ್ದು ಕಾಣುತ್ತದೆ. ವ್ಯಕ್ತಿತ್ವವು : ಬುದ್ಧಿ, ಚಾರಿತ್ಯ. ಮನಃಪವೃತ್ರಿ, ಸಂಚಾರಿ ಭಾವನ 
ಸ್ಥಾಯಿಭಾವನೆಗಳಿಂದ * ರೊಪಿಸಲ್ಪಟಿದ್ದು.” ಯಾರ ಪಜ್ಞಾಸ್ತರದಲ್ಲಿಯೂ ರಸದೃಷ್ಟಿ 
ಒಡೆಮೂಡಬಹುದು.” ಪ ಪುಜ್ಞಾಸ್ತರಗಳ ಉತ್ತಮಾಧಮ ತಾರತಮ್ಯವನ್ನು ನೈತಿಕ ನಿಯಮಗಳ 
ಸಾರ್ವಕಾಲಿಕ ಸಾರ್ವತಿಕ ಅಂಶಗಳಿಂದ ಅಳೆದು ನಿಷ್ಠರಿಸಿಕೊಂಡರೆ ಕಲಾಸೃಷ್ಟಿಯ 
ತಾರತಮ್ಯವನ್ನು ಆಧರಿಸಿ ಕಲಾದೃಷ್ಟಿಯ ಉಚ್ಚಾವಚ ಮಟ್ಟಗಳನ್ನು ನಿರ್ಣಯಿಸಲು 
ಸಾಧ್ಯವಾಗುತ್ತದೆ. ಮಹಾಕಲ್ಲನೆಗಳು (Great 1s) ಯಾವಾಗಲೂ ಮೂಲತಃ 
ನೈತಿಕ ಪುಜ್ಞೆಯಲ್ಲಿ ನೆಲೆಯುಳ್ಳಂಥವು. ತರ್ಕಶುದ್ದವಾದ ನೀತಿಮತ್ತೆಯು ವಸ್ತು ನಿಷ್ಟತೆಯನ್ನು 
ಹೊಂದುವುದು ಸಾರ್ವಜನಿಕ ವ್ಯವಹಾರ, ಸಮಷ್ಟಿ ಹಿತ, ಬಹುಜನ ಜೀವನಾಧಾಯಕ 
ಎಂದೆನ್ನಿಸಿದಾಗಲೇ. ರುಚಿಭೇದದ ಅತ್ಯಂತಿಕವಾದ ವೈಯಕ್ತಿಕ ಪ್ರತ್ಯೇಕತೆಯು ಸಾಹಿತ್ಯ 
ವಿಮರ್ಶೆಯಲ್ಲಿ ಹೇಗೆ ಅವ್ಯವಹಾರ್ಯವಾಗುವುದೋ ಹಾಗೆ ನೈತಿಕ ಅಭಿಪ್ರಾಯಗಳ 
ಭೇದವೂ ಅನಿಯಂತ್ರಿತವಾಗುವಷ್ಟು ಬೆಳೆದರೆ ಸಮಾಜ, ಜೀವನ, ಸಾಹಿತ್ಯಗಳು 
ಉಳಿಯಲಾರವು. ಜೀವಿಗಳಲ್ಲಿ ಡಾಂಭಿಕತೆ ಇರುವಂತೆ ಸಾಹಿತ್ಯಾದಿ ಕಲೆಗಳ 
ಕಸಬುದಾರರಲ್ಲೂ ಡಾಂಭಿಕತೆ ಕೃತಿಗಳ ಮೂಲಕ ಗೋಚರವಾಗಬಹುದು. ರತ್ನ 
ಪರೀಕ್ಷಕರು ವಿರಳವಾಗಿಯಾದರೂ ಇರುವಂತೆ ಸೂಕ್ಷ್ಮಜ್ಞರಾದ ವಿಮರ್ಶಕರಿರುತ್ತಾರೆ. 
ಅವರಿಗೆ ಅಂಥ ಡಾಂಭಿಕತೆ ನಿಮಿಷಾರ್ಧದಲ್ಲಿ ಗೊತ್ತಾಗುವುದು. 


ಮಹಾಕಲ್ಲನೆಗಳ ಮಹತ್ವವು ಅವುಗಳ ಸಂಜೀವಕ ಶಕ್ತಿಯ ವ್ಯಾಪಕತೆಯನ್ನು 
ಅವಲಂಬಿಸಿರುತ್ತದೆ. ಮಹಾಸಾಹಿತಿಗಳು, ಕಾಲಜ್ಞಾನಿಗಳು ತಮ್ಮ ಸುತ್ತಮುತ್ತಲಿನ ಸಮಾಜದ 
ಅನುಭವದ ಸಾರವನ್ನು ಸಾರ್ಥಕವಾಗಿ ಅನುಭವಿಸಬಲ್ಲ ತಲ್ಲೀನತಾತಂತ್ರಜ್ಞಧು. 
ಜನಜೀವನದ ಆತ್ಸಸ್ಥಾನವನ್ನಾಕ್ರಮಿಸಿರುವ ಕಲ್ಪನೆಗಳೇ ಮಹಾಕಲನೆಗಳು-ಮಹಾಚಿಂತಕರು 
ಸಮಾಜಾತ್ನರಾಗಿ ಕಂಡ ದರ್ಶನಗಳೇ ಮಹಾದರ್ಶಗಳು. ಜೀವನದ ಆ ಈ ಐತಿಹಾಸಿಕ 
ಸಂದರ್ಭಗಳು ಪ್ರತಿಭಾನೇತ್ರರಿಗೆ ಉದ್ದಾರಕವಾದ, ಸರ್ವರಸ್ಯ ಮಾನವಾದ ಮಹಾ 


*( Personality=Intellect+Character+Disposition+Temper+ Temperament 
#9- Sri Aurobindo in his ‘Life Divine.’ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೯ + 


ವಿಚಾರಗಳು ಗೋಚರವಾಗುವಂತೆ ಮಾಡುವವು. ಭಾರತೀಯ ದರ್ಶನದ ಧರ್ಮ- 
ಅರ್ಥ-ಕಾಮ-ಮೋಕ್ಷಗಳು ಅಂಥ ವ್ಯಾಪಕ ಕಲ್ಪನೆಗಳು. 

ಮಹಾಸಾಹಿತ್ವ ಕೃತಿಗಳಲ್ಲಿ ಸೃಷ್ಟರಾದ ಕಥಾನಾಯಕರು ಮಹಾಕಲ್ಲನೆಯ ಸ್ಪೂರ್ತಿಯ 
ನೆರಳಲ್ಲಿ ವರ್ತಿಸುವ ಸತ್ವಶಾಲಿಗಳಾಗಿರುತ್ತಾರೆ. ನಳ, ಯುಧಿಷ್ಠಿರ, ರಾಮ, ಕೃಷ್ಣರೂ, 
ದಮಯಂತಿ, ದೌಪದಿ, ಸೀತೆ, ರುಕ್ಕೀಕಿಯರೂ ಮೂರ್ತಿವೆತ್ತ ಮಹಾಕಲ್ಲನೆಗಳು. 
ಮಹಾವೀರ, ಮಹಾಪತಿವತೆ, ಮಹರ್ಷಿ, ಮಹಾತ್ಮರು ಸಮಾಜಪೂಜ್ಯರಾಗಲು 
ಜನಹೃದಯಾಂತರಾಳದ ಮೂಲಭೂತ ಒಲವುಗಳನ್ನವರು ಪ್ರತಿನಿಧಿಸುವುದೇ ಕಾರಣ. 
“Liberty, Equality, Fraternity” ಸ್ಥಾತಂತ್ರ್ಯ, ಸಮಾನತೆ, ಭ್ರಾತೃಭಾವಗಳನ್ನಿಂದು 
ಮಹಾಕಲ್ಲನೆಗಳನ್ನುತ್ತಾರೆ. ಭಾರತದ ಶಾಶ್ವತ ದರ್ಶನವಾದ ಬ್ರಾಹ್ಮೀಸ್ಟಿತಿಯ "ಸತ್ಯತೆ, 
ಅನಂತತೆ” ಎಂಬ ಕಲ್ಲನೆಗಳದುರು ಅಷ್ಟೇನೂ "ಮಹಾ' ಎನ್ನಿಸಲಾರವು-ಇವು. ಜೊತೆಗೆ 
ಭಾರತೀಯ ಜನಜೀವನದ ಸಮುದ್ರಮಥನದ ಫಲಗಳಾಗಿಲ್ಲ ಇವು. ಆದುದರಿಂದ 
ಇವುಗಳನ್ನಾಧರಿಸಿ ನಮ್ಮಲ್ಲಿ ಮಹಾಕಾವ್ಯಗಳಾಗಲೀ, ಮಹಾನಾಟಕಗಳಾಗಲಿ, 
ಮಹಾಕಾದಂಬರಿಯಾಗಲಿ ಉದಯವಾಗಲಿಲ್ಲ. ಇವು "ಅಭಾತೀದಂ ರೂಪಮಾತ್ನನ್ಯ 
ಸತ್ಯಂ' ಎಂಬಂತಾಗಿವೆ, ನಮ್ಮ ಇಂದಿನ ಜೀವನದಲ್ಲಿ. 


ಭಾರತ ಸ್ಥಾತಂತ್ಯವನ್ನು ಸಂಪಾದಿಸುವಾಗ ಹೋರಾಟದ ಗುರಿ ಎಂದಿಟ್ಟುಕೊಂಡಿದ್ದ 
ಸ್ಪರಾಜ್ಯದ ಕಲ್ಲನೆ ಕೂಡ "ಮಹಾ' ಎನ್ನಿಸಲಿಲ್ಲ ಎನ್ನಬಹುದು-ಅನಂತರ ಹುಟ್ಟಿದ 
ಸಾಹಿತ್ಯ ಕೃತಿಗಳನ್ನು ಅವಲೋಕಿಸಿದರೆ, ಏಕೆ? ಸ್ಪರಾಜ್ಯವೊಂದು ಸಾಧನವಲ್ಲದೆ ಸಿದ್ದಿಯಲ್ಲ- 
ಸಿದ್ದಿಗೆ ಮುಟ್ಟಬೇಕಾದ ಸಾಧ್ಯವು ಅಥವಾ ಜನಜೀವನದ ಅಂತಃ ಸಮಾಧಾನಕ್ಕೆ 
ಕಾರಣವಾದ ಮಹಾಮೌಲ್ಕವು ಸ್ವರಾಜ್ಯ ಸ್ಥಾತಂತ್ಯಗಳಲ್ಲ-ಶಾಂತಿ. "ಅಶಾಂತಸ್ಯ ಕುತಃ 
ಸುಖಂ?” ಎಂಬುದು ಹೃದ್ಗತವಾಗಿ ನೆಲೆ ನಿಂತಿರುವ ಜನಾಂತರಂಗವು, 
ಸತ್ತಪೂರ್ಣವಾದ ಶಾಂತಿಯನ್ನಲ್ಲದೆ ಅದಕ್ಕಿಂತ ಕಡಿಮೆ ಮಟ್ಟದ ಸಾಧನಾತ್ಮಕ ಕಲ್ಪನೆಯನ್ನು 
ಸರ್ವದಾರಾಧ್ಯವನ್ನಾಗಿ ಗೃಹಿಸೀತೇ? ಮಹಾಯುದ್ದವನ್ನು ಚಿತ್ರಿಸುವ ಮಹಾಭಾರತದ 
ಮಹಾರಸ ಶಾಂತ-ವೀರವಲ್ಲ! ಯುದ್ದ, ಸಂಘರ್ಷ, ಹೋರಾಟ, ತಪಸ್ತು, ಸಾಹಸಗಳಲ್ಲಾ 
ಕಾರ್ಯಗಳಲ್ಲದೆ ಫಲಗಳಲ್ಲ. ಅದೇಕೆ? ಮಹಾಕಲ್ಲನೆಗಳಲ್ಲಿ ಪ್ರಜಾಪುಭುತ್ಸವನ್ನೊಂದು 
ಜೀವನ ಧರ್ಮವೆಂದು ಹೇಳಾಗುತ್ತಿದ್ದರೂ ಅದು ಅಂಥ ಮಹಾಸ್ಪೂರ್ತಿಯನ್ನೇನೂ 
ನಮ್ಮ ಜನರಿಗೆ ಈವರೆಗೆ ಕೊಟ್ಟಂತೆ ಕಂಡು ಬರುವುದಿಲ್ಲ. "ಯತೋ ಧರ್ಮಃ, 
ತತೋ ಜಯಃ, "ಧರ್ಮಾದರ್ಥಶ್ವ ಕಾಮಶ್ನ' ಎಂಬ ಉಕ್ತಿಗಳಲ್ಲಿ ಸೂಚಿತವಾದ 
ಮಹಾನೀತಿ ಪ್ರಾಧಾನ್ಯವು ನಮಗಿನ್ನೂ ಅನುಭವಕ್ಕೆ ಬರುವಂತಾಗಿಲ್ಲ. ಸಾಮಾಜಿಕ 
ನ್ಯಾಯವೆಂದು ಇಂದು ಕಲ್ಪಿಸುವ ಭಾವ ನಮ್ಮ ಧರ್ಮದ ಕಲ್ಪನೆಯ ಕೇಂದ್ರ ಬಿಂದು 
ಸಮಷ್ಠಿಗಿಂದು ಸಮಾಜವಾದದ ಆದರ್ಶವನ್ನು ಎದುರಿಡಲಾಗಿದೆ. ಅದು ಜನತಾ 
ಸ್ಫೂರ್ತಿದಾಯಕವಾಗಿದ್ದರೂ ವಶಿಷ್ಟ ಹಿತಾರ್ಥಿಗಳ ವಕ್ರವರ್ತನೆಗಳಿಂದ ಅರ್ಥವತ್ತಾದ 
ಸಾಮ್ಯಾರ್ಥ ಸಿದ್ದಿಯ ಮಾರ್ಗದಲ್ಲಿ ನಿಜವಾದ ಪ್ರಗತಿ ಕಂಡುಬಂದಿಲ್ಲ. ಆದುದರಿಂದ 


[20 


eo 


+ ೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಜೀವನದ ಪ್ರತಿಬಿಂಬ ಸದೃಶವಾದ ಅತೃಪ್ತ ವ್ಯಕ್ತಿಗಳ ಚಿತ್ರಗಳು ಪ್ರತ್ಯಕ್ಷಾಪತ್ಯಕ್ಷವಾಗಿ 
ಇಂದಿನ ಕೃತಿಗಳಲ್ಲಿ ಕಂಡುಬರುವಂತಾಗಿದೆ. ಆಶಾಭಂಗ, ಒದ್ದಾಟ, ಹೋರಾಟ, 
ದುರಂತ, ದುಃಖಗಳು "ಏಕೋರಸಳ' ಎಂಬಂತೆ ಮೂಡಿರುವ ಕೃತಿಗಳು ಚೆಂದವಾಗಿ 
ರೂಪಿಸಲಡುವುದು ಇಂದು ಸಹಜ. ಅದರ ಇನ್ನೊಂದು ರೂಪವಾದ ವಿಡಂಬನದ 
ನಿಂದಾತ್ಮಕ ಹಾಸ್ಯ ಮುಖ ಯಶಸ್ವಿಯಾಗುವುದೂ ಸಹಜ. ತೃಪ್ತಿ ಶಾಂತಿ ಬಾಡಿಗೆಯ 
ಮಹಾಕಲ್ಲನೆಗಳಿಂದ ಬಡಿದು ಮಾಡಿದ ಸ್ಪೂರ್ತಿ ಮತ್ತೆ ಶುಷ್ಠ್ಟ ಮಂಗಳ, ಮುಗ್ದ 
ಆಶಾವಾದ, ಕೃತಕೋತ್ಲಾಹಗಳ ವಾಹಿನಿಗಳುಳ್ಳ ಕೃತಿಗಳು. ಕಲಾಪರಿಪೂರ್ಣ ರೂಪದಲ್ಲಿ 
ಹೊರಬೀಳುವ ಸಂಭವ ಕಡಿಮೆ. ಅವು Doctor INSPITE of Himself ow 
ಪ್ರಹಸನದ ಕಥಾನಾಯಕನಂತಾಗುವುವು. ಅವನ್ನೇ ಮಹಾಕೃತಿಗಳೆಂದು ಪುರಸ್ಕರಿಸುವ 
ಆಷಾಢಭೂತಿತ್ಸವು ದೇಶದ ರಾಜಕೀಯ ನೇತಾರರಲ್ಲಿ ಉದಯವಾಗಬಹುದು. ಹೆಸರಿಗೆ 
ಮರುಳಾಗುವ, ಸ್ಥಾನುಕೂಲವಾದ ಬರಹಗಳನ್ನೇ ಹೊಗಳುವ ಬಾಯ್ದಡಿಕರು 
ಪ್ರೋತ್ಲಾಹಿಸುವ ಐತಿಹಾಸಿಕ ಅವಧಿಯ ಸಾಹಿತ್ಯಕೃತಿಯಾವುದೂ ದೇಶದ ಸಾಂಸ್ಕೃತಿಕ 
ಆಸ್ಲಿಯಾಗಿ ಉಳಿಯಲಾರದು. ಪ್ರದರ್ಶನ ಶೀಲರ ಜೀವನದ ಪ್ರದರ್ಶನ ಸಹಜವಾದ 
ಬಾಹ್ಯಾಡಂಬರದ ನೀರಸ ಸಾಹಿತ್ಯಕೃತಿಯಾಗಿ ಮಾತ್ರ ಉದ್ದಮವಾದೀತು. ಇಂಥ 
ನಡೆದು ಬರುತ್ತಿರುವ ದಾರಿಗಳು ಜನತಾಮಾರ್ಗಗಳಲ್ಲ, ಗುಡ್ಡಗಾಡಿನ ಮುಳ್ಳುಕಂಟಿಯ 
ಮಾರ್ಗಗಳು. 


ಕೇವಲಾಭಿಮಾನದಿಂದ ಸ್ಪದೇಶೀಯವನ್ನು ಹೊಗಳುವ ಅಂಧಭಕ್ತಿಗಿಂತ ಸಾಹಿತ್ಯ 
ಮತ್ತು ಮಹಾಕಲ್ಲನೆಗಳಲ್ಲೂ ಕೇವಲ ವಿಪರೀತಾಭಿಮಾನದಿಂದ ವಿಸಂಗತ, 
ಪರದೇಶೀಯವನ್ನು ಹೊಗಳುವ ಹುಚ್ಚು ಜೀವನ ಸಾಹಿತ್ಯಗಳಲ್ಲಿ ಮಹಾಕೃತಿಗಳು 
ಬೆಳೆಯಲು ವಿಫ್ಮಕಾರಿ. ಐದ್ಲೆಂಡಿನ ಬಟಾಟೆಯ ಭೋಜನವನ್ನು ಭಾರತದಲ್ಲಿ 
ಮಹಾಕವಿಯೊಬ್ಬ ಬಣ್ಣಿಸಿದರೂ ಯಾರ ಬಾಯಲ್ಲೂ ನಿಜವಾಗಿ ನೀರೂರದು. 
"ಸಣ್ಣಕ್ಕಿಯೋಗರಂ ಹೆಸರ ತೊವ್ವೆ ಹೊಚ್ಚ ಹೊಸ | ಬೆಣ್ಣೆ ಕಾಸಿದ ತುಪ್ಪ ಹಪ್ಪಳಂ 
ನಸುನಿಂಬೆ | ವಣ್ಣನಿಕ್ಕಿದ ಹಲವು ಪರಿಯ ಹೋರಕ ಶಾಕ ಬಾಳಕಾವಳಿಯ ಪಳಿದ್ಯ'ಗಳ 
ಭೋಜನವನ್ನದು ಮೀರಿಸಲಾರದು. ಸಾಹಿತ್ಕಾದಿ ಕಲೆಗಳ ಹಾರ್ದಿಕ ಜನಪ್ರಿಯತೆಗಾದರೂ 
ಈ ನಿಯಮ ಅನ್ವಯಿಸುತ್ತದೆ. ಕೆಂಚುಕೂದಲು ಮುಂತಾದ ಯುರೋಪಿಯನ್‌ ಲಕ್ಷಣಗಳ 
ಸುಂದರಿಯನ್ನು ವಸ್ತುವನ್ನಾಗಿಟ್ಟುಕೊಂಡು ಬರೆದ ಕನ್ನಡ ಕವಿತೆಯ ಶೃಂಗಾರ ಭಾವದ 
ರಸ್ಕಮಾನತೆ "ಜನತಾ' ಆಗಲಾರದು. ಸಾಹಿತ್ಯದ ರೂಪ ಮತ್ತು ರಸಗಳು(ಹಾಗೇ 
ಅವುಗಳ ಅಂತಃಸಾರವಾದ ಮಹೋನ್ನತ ಕಲ್ಪನೆಗಳು) ದೇಶ್ಯತೆಯನ್ನಿಃ ಟ್ರುಕೊಂಡಾಗ 
ಮಾತ್ರ ಜನಜೀವನಕ್ಕೆ ಅದು ಸ್ಫೂರ್ತಿದಾಯಕವಾದೀತು. ಇಲ್ಲವಾದರೆ ಅದೊಂದು 
ಸಂಟು'. ತಾತ್ಕಾಲಿಕ ನುನೋವಿನೆಫೀದನ, ಅಭಾಸಿಕ ರಂಜನೆ, ಆತ್ಮವಂಚನೆ ಅನ್ನಿಸೀತು. 
ಇಂದಿನ ಶಿ್ಷಶಾ ಶಿಕ್ಷಿತರಲ್ಲಿರುವ ಅಂತರವೂ ಸಾಹಿತ್ಯ ಕೃತಿಗಳಿಗೂ ಜನಗಳಿಗೂ 
ಇರುವ ಅಂತರವೂ ಒಂದೇ ಸಮನಾಗಿವೆ. ಅದರಿಂದಲೇ ಕನ್ನಡದಲ್ಲಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೧ + 


ಗಣ್ಯಸಂಖ್ಯವಾಚಕರಿಲ್ಲ. ಅದರಲ್ಲೂ ಕೊಂಡು ಓದುವ ವಾಚಕರು ಕಡಿಮೆ. 

ನಿಜವಾದ ರಸಿಕತೆಯು ರಸವತ್ಕಾವ್ಯ ಪರಂಪರೆಯುಳ್ಳ ಕನ್ನಡಿಗರಲ್ಲಿದೆ; ಆದರದು 
ಬೂದಿ ಮುಚ್ಚಿದ ಕೆಂಡದಂತಿದೆ. ಆ ಬೂದಿಯನ್ನು ಉಃಪೆಂದು ಊದಿ ಹಾರಿಸಬಲ್ಲ 
ಸಾಹಿತ್ಯ ಪ್ರಸಾರಕ ನೇತೃತ್ವ ಬಹಳ ಕಡಿಮೆ. "ಯಸ್ಕಾಸ್ತಿ ವಿತ್ತಂ ಸ ನರಃ ಕುಲೀನಃ 
ಎಂಬಂತೆ ಸಾಹಿತ್ಯೇತರ ಕಾರಣಗಳಿಂದ ಗಣ್ಯತೆಯನ್ನು ಪಡೆದವರು ಸಾಹಿತ್ಯಾದಿ 
ಸರ್ವಕ್ಷೇತಗಳಲ್ಲೂ ಬುದ್ದಿವಂತರು ಎಂದು ತಿಳಿದುಕೊಳ್ಳುವಂಥ ಇಂದಜಿನ್ನಾಯೆಯನ್ನು 
ನಮ್ಮ ಶಿಕ್ಷಿತ ಪ್ರಪಂಚವು ಬೆಳೆಯಗೊಟ್ಲುದರಿಂದ ಸ್ಪಶಿಕ್ಷಣದಲ್ಲಿ ಅಭಾರತೀಯ ಕಂಟಕ 
ಮುರಿದಿರುವುದರಿಂದ ಉಗುಳಿದರೆ ತುಪ್ಪ ಕೆಡುತ್ತದೆ, ನುಂಗಿದರೆ ಗಂಟಲು ಸುಡುತ್ತದೆ 
ಎಂಬಂತಹ ದಾಕ್ಷಿಣ್ಯಶ್ರಾದ್ದದ ವರ್ತಮಾನ ಸಾಹಿತ್ಯ ವಿಮರ್ಶೆಗಳು ಜನಸಂಸ್ಕಾರ 
ವಿಮುಖವಾಗಿ ಬಂದದ್ದು ಬಹಳ. ಅದರಿಂದ ಸಾಹಿತ್ಕಾಭ್ಯಾಸದ ಆವರಣವು ಸಂಮಿಶ್ರ 
ಅರ್ಥ ನೀತಿಯ ಆವರಣದಂತಾಗಿ, ಮಹಾಕಲ್ಲನೆಗಳ ಗರ್ಭಧಾರಣೆಯು ಸಮರ್ಥರ 
ಮಿದುಳಿನಲ್ಲೂ ಸದ್ಯ, ನಿಂತು ಹೋಗುವಂತಾದ ಹಾಗೆ ಕಾಣುತ್ತದೆ. 


ನಾವಿಂದು ಒಂದು Transitional Sag ಪರಿವರ್ತನ ಯುಗದ ಹೊಸಿಲಲ್ಲಿದ್ದೇವೆ 
ಎಂದುಕೊಳ್ಳುವ ಒಂದು ಟೊಳ್ಳು ಸಮರ್ಥನೆ ಆಗೀಗ ಎದ್ದಿದೆ. ಪರಿವರ್ತನಗಳಲ್ಲಾ 
ಒಳ್ಳೇಯದಕ್ಕೇ ಎಂದು ಯಾರೂ ಹೇಳಲಾರರು; ಜೊತೆಗೆ, ಪರಿವರ್ತನ ಮಾಡುವ 
ಸಾಮರ್ಥ್ಯವು ಅತ್ಯಲ್ಪ ಸಂಖ್ಯ ವಿಪರೀತ ಮತಿಗಳಲ್ಲಿದೆ ಎಂಬುದೂ ಸುಳ್ಳು. 
ಮಹಾತ್ಕಾಗಾಂಧಿಯವರ ಮಹಾತ್ಮವು ಜನರಿಗೆ ಆಪ್ಯಾಯಮಾನವಾಗಲು ಅವರು 
ಜೀವನದಲ್ಲಿ ನಡೆಸಿದ ಸತ್ಯಶೋಧನ ಎಷ್ಟು ಕಿನವತವೋ ಅಷ್ಟೇ ಕಠಿನವಾದ ಆತ್ಮಸಂಸ್ಕಾರಕ 
ಧ್ಯೇಯಸಾಧಕತ್ವವನ್ನು ಹಿಡಿದವರಿಗೆ ಮಾತ್ರ ಮಹಾಕಲ್ಲನೆಯ ತಂದೆತನ ಸಿದ್ದಿಸೀತು. 
ಅವರಿಂದ ಜನಹೃದಯ ಪರಿವರ್ತಕವಾದ ಮೇರುಕೃತಿ ಉದಯವಾದೀತು. ಅಲತೃಪ್ಪರ 
ಐಷಾರಾಮದ ಆತ್ಮಸ್ತುತಿನಿರ್ಭರ ಉದ್ದಾರಗಳು ಬಾಡಿಗೆಯ ಮಹಾಕಲ್ಲನೆಗಳನ್ನು 
ಶಬ್ದಶಃ ಗರ್ಭೀಕರಿಸಿ ಕೊಂಡಿದ್ದರೂ ಉಪಯೋಗಕ್ಕೆ ಬರಲಾರವು. ಸಾಮಾಜಿಕ 
ಸ್ಥೆ 4ರೃವನ್ನೂ ಸಾಹಸವನ್ನೂ ಪ್ರಚೋದಿಸಲಾರವು. ನಮ್ಮ ಪ್ರಜಾಪುಭುತ್ಸದ ಸಂವಿಧಾನಕ್ಕೆ 
ಇಷ್ಟು ಬೇಗ ೧೦-೧೨ ತಿದ್ದುಪಡಿಗಳನ್ನು ಮಾಡಲು ಅದರ ನಿರ್ಮಾಪಕರೂ 
ಅವರ ಅನುಯಾಯಿಗಳೂ ಮುಂದಾದದ್ದು ಅದರ ಅನಾದರ್ಶತ್ವಕ್ಕೆ ಸಾಕ್ಷಿಯಲ್ಲವೇ? 
ಅದು ಮಹಾಕಲನಾಗರ್ಭಿತವಾಗಿದೆ ಎಂದು ಅವರಿಗೇ ಆತ್ಮಸಾಕ್ಷಿಯಾಗಿ ಎನ್ನಿಸದುದೇ 
ಅವರು ಅದನ್ನು ರೂಪಾಂತರಿಸಲು ಹಿಂದೆ ಮುಂದೆ ನೋಡಲಾರದಂತೆ ಮಾಡಲು 
ಕಾರಣವಾಗಿರಬಹುದಲ್ಲವೇ? 

ನ್ಯಾಯನಿಷ್ಟುರತೆಯಲ್ಲೂ, ಧ್ಯೇಯ ನಿಷ್ಣುರತೆಯಲ್ಲೂ ರಾಜಿ, ಮಧ್ಯಸ್ಥಿಕೆ Golden 
Mean ಮಧ್ಯವರ್ತಿತ್ವ ಎಂಬುದಿಲ್ಲ. ಸತ್ಯ ಅಹಿಂಸೆಗಳ೦ಂಬ ಮಹಾವಿಚಾರಗಳಲ್ಲಿ 
ವ್ಯಾಪ್ತಿ ಸಂಕೋಚ ಮಾಡುವ ಯಾವ ವಿಶೇಷಣವನ್ನೂ ಗಾಂಧಿಯವರು ಒಪ್ಪಿದ್ದಿಲ್ಲ. 
ಅವುಗಳ ಸಾರ್ವತಿಕ ಸ್ವರೂಪವನ್ನವರು ಆಡಿ, ಮಾಡಿ, ತೋರಿಸಿದರು. ಇದು ನಿಜವಾದ 


+ ೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕರ್ಮವೀರತೆ, ಸನ್ಯಾಸಿತ್ಸದ ಸತ್ಪೋದೇಕ. ಆದರೆ ಅಲವಾದ ತಾತ್ಕಾಲಿಕ ಇಂದ್ರಿಯ 
ಸುಖಸಾಧನಗಳಿಗಾಗಿ ಬಾಯಿ ನೀರು ಬಿಡುವ ಬೃಹಸ್ಪತಿಗಳ ವಾಗ್ದಾಲದ ಆಶೀರ್ವಾದ, 
ಅನುಕಂಪ, ಆಧುನಿಕತಾಪ್ರದರ್ಶನ, ಮಹಾವಾಕ್ನ ಗಳೆ ಉದ್ದಾರ ಉದ್ದಾರಗಳು 
ಮಹಾಕಲ್ಲನೆಗಳಂದು ಜನಾಂತರಾತ್ಮ ತಿಳಿದುಕೊಂಡಿತೇಂ ಭಾರತದ ಭೂರಿಜನಕ್ಕೆಂದೂ 
ಹಾಗೆನ್ನಿಸದು. ಅದರಿಂದಲೇ ಆಶಾವಾದ, ಶುಭೋಕ್ತಿ ಕೊಂಡಾಟ, ಮಂಗಲ ಸಹನ್ನನಾಮ 
ಜಪ, ವಿಜ್ಞಾನ ಪಾರಿಭಾಷಿಕ ಪ್ರದರ್ಶನ, ವಿದೇಶೀಯ ಶಬ್ದಾರ್ಥಗಳ ಮಕ್ತಿಕಾನುವಾದ, 
ಪುರಸ್ಕರಾಮಿಷದಿಂದ ಬರೆಯಿಸುವ ವೀರರಸ, ವಿಜ್ಞಾನ ಕಲ್ಲನೆಗಳ ಬರಹ, ಪ್ರೋತ್ಸಾಹ, 
ಪರಸ್ಪರ ಪ್ರಶಂಸೆಗಳ ಉದ್ದೇಶದಿಂದ ಹೊರಟ ಸಾಹಿತ್ಯವಿಮರ್ಶ ವ್ಯವಹಾರ ಈ 
ಯಾವುದೂ ಜನತಾಂತರಂಗವನ್ನು ಸೋಂಕಲಿಲ್ಲ. ನಾಟಕದ ರಾಮನೆಂದಾದರೂ 
ವ್ಯಕ್ತಿಶಃ ರಾಮನಂತೆ ಆರಾಧ್ಯನಾದಾನೇ? 

ಭಾರತದ ಶಿಕ್ಷಿತರಿಂದು ಸಮಾಜ ಮನೋವಿಜ್ಞಾನವನ್ನು ವ್ಯಾವಹಾರಿಕವಾಗಿ 
ಶೋಧಿಸಿ ನೋಡುವುದಗತ್ಯ. ಮನೋವಿಜ್ಞಾನದ ಪುಸ್ತಕಗಳಲ್ಲಿರುವ ವಿಕೃತ ಮನಸ್ಕರ 
ವರ್ಣನೆಗಳನ್ನು ಓದಿ, ಅವರ ನಕಲನ್ನು ಚಿತ್ರಿಸುವ ಮನೋವಿಶ್ಲೇಷಣಾತ್ಮಕ ಕೃತಿಗಳನ್ನು 
ಬರೆದು ಕೃತ ಕೃತ್ಯರಾದೇವೆಂದು ತಿಳಿಯುವುದು ಬರಿ ಭಮೆ. ಭಾರತೀಯ ಸಂಸ್ಕೃತಿಯ 
ಬಗ್ಗೆ ಶುಷ್ವಾಭಿಮಾನವನ್ನಿಟ್ಟುಕೊಳ್ಳುವುದೂ ಅದನ್ನು ಕೃತಿಯಲ್ಲಿ ಅಗೌರವಿಸುವುದೂ 
ನಮ್ಮಲ್ಲಿ ಪ್ರಾಪ್ತವಾದ ವಿಕೃತ ಮನಃಸ್ಥಿತಿ. ಮಹಾಕಲ್ಲನೆಯೊಂದು ಮಹಾಜೀವನವನ್ನು 
ರೂಪಿಸುವ ಆಕೃತಿ ಶಿಲ್ಲ ಅದರ ರೂಪಣವು ಅವಶವರ್ತಿಯೂ ಅಸಂಗತ ರುಚಿದಾಸವೂ 
ಆದ ಮಿದುಳಿಗೆ ಅಶಕ್ಕ ಆಂಗ್ಲಾಯನ ಬುದ್ಧಿಯು ರಾಮಾಯಣ ಬರೆದಂತಾಗುವ 
ಸಂಭವ ಅಂಥ ಅಪರಿಪಕ್ಕ ಕೃತಿ ರಚನಾರಂಭದಿಂದ ಆಗುವುದು ಅತ್ಯಂತ ಸಹಜ; 
ಅದು ಅಜ್ಜಿಯನ್ನು Grasd Mother ಎಂದರೆ ಆಗುವ ಮನಃ ಸಮಾಧಾನದಷ್ನೇ 
ಸಫಲ; ಹೆಂಡತಿಯನ್ನು Better Half ಎಂದು ಕರೆದುಕೊಳ್ಳುವುದರಿಂದಾದ 
ಖೋಟಾತನದಷ್ನ್ಟೇ ಸಾರ್ಥಕ. 


ನಮ್ಮ ಮುಂದಿನ ಪೀಳಿಗೆಯಿಂದ ಕೃತಜ್ಞತೆ ಪಡೆಯಬೇಕೆಂಬ ಸದಾಶಯವಿರುವ 
ಶಿಕ್ಷತರಾದರೂ ನಿರಸ್ತ ಭಮರಾಗಿ ಸಾಹಿತ್ಯ ಜೀವನಗಳ ಇಷ್ಟ ಭವಿತವೃಕ್ಕೆ ವಿಘ್ನಕಾರಿಗಳಾದ 
ಅಲಕಲ್ಲನೆಗಳನ್ನು ವ್ಯಾಮೋಹರಹಿತರಾಗಿ ದೂರ ಎಸೆಯಬೇಕು. ಆಗ ಭಾರತೀಯ 
ಜೀವನವನ್ನು ಉದಾತ್ತಗೊಳಿಸಬಲ್ಲ ಶಕ್ತಿಯುಳ್ಳ ಕೃತಿಗಳು ಅವರ ಕೈಯಿಂದ 
ಉದ್ಭವಿಸಿಯಾವು; ಕನ್ನಡದಲ್ಲಿ ಕೊಂಡು ಓದುವ ರಸಿಕರ ಸಂಖ್ಯೆ ಏರೀತು. ಪ್ರಾಜ್ಞಂಮನ್ಯ 
ಅಜ್ಞಧ ಮುಖಸ್ತುತಿಯೆಂಬ ಹಾಲಾಹಲನಿಂದ ದೂರ ಉಳಿಯುವ, ಅಪಪ್ಪಚಾರದಿಂದ 
ಸೋಲಾದ ಮಹಾತ್ಮಶಕ್ತಿ ನಮ್ಮಲ್ಲಿ ಉದಯಿಸುವ ಸುಮೂಹರ್ತವಾಗಲಿ ಆಗಸ್ಟ್‌ 
ಹದಿನೈದು! 

& & 8B 


['ಜನತಾ ಪತ್ರಿಕೌ- ೧೨-೦೮-೧೯೬೫] 


೪೩ + 


೬. ಕನ್ನಡದಲ್ಲಿ ಕಾವ್ಯಮೀಮಾಂಸೆ 


(ಪಾಶ್ನಾತ್ಯ ವಿಮರ್ಶೆಯ ಮಧ್ಯಯುಗ; ಮಹಾಕಾವ್ಯದ ಸ್ವರೂಪ; ಭಾರತೀಯ 
ಕಾವ್ಯಮೀಮಾಂಸೆಗೆ ಕನ್ನಡ ಕವಿಗಳ ಕೊಡುಗೆ; ಕಾವ್ಯದಲ್ಲಿ ರಸಧ್ದನಿ; ಕಾವ್ಯಸ್ಥಾರಸ್ಯ; 
ಸ್ಫೋಟವಾದ-ಇವೇ ಮುಂತಾದ ಕಾವ್ಯಮೀಮಾಂಸೆಯ ಕೆಲವು ಮುಖ್ಯವಿಚಾರಗಳ 
ಬಗೆಗೆ ಈಚಿನ ವರ್ಷಗಳಲ್ಲಿ ವಿದ್ವಾಂಸರು ಹೊರತಂದಿರುವ ಗ್ರಂಥಗಳ ವಿಮರ್ಶಾತ್ಮಕ 
ಸಮೀಕ್ಷೆಯನ್ನು ಕವಿ- ವಮರ್ಶಕರೂ ಕಾವ್ಯ ಶಾಸ್ತಜ್ನರಧೂ ಆದ ಬಿ.ಎಚ್‌.ಶ್ರೀಧರ ಅವರು 
ಈ ಠೇಖನದಲ್ಲಿ ಬಹಳ ವಿದ್ವತ್‌ಪೂರ್ಣವಾಗಿ ಮೆಂಡಿಸಿದ್ದಾೆ. ಸಂಸತ ಅಲಂಕಾರಶಾಸ್ತ್ರದ 
ಮೇಲಿನ ಅವರ: ಪುಭುತ್ನದ ಪ ಪರಿಣಾಮವಾಗಿಯೋ ಏನೋ, ಅವರ ಬರೆವಣಿಗೆ ಸ ಸಾಮಾನ್ಸರೆಗ 
ನಿಲುಕದಂಥ ಕ್ಷಿಷ್ಟ ಶೈಲಿಯಲ್ಲಿ ಮೂಡಿಬಂದಿದೆ; ಭಾರತೀಯ ಕಾವ್ಯ ಶಾಸ್ತ್ರದ ಸಿದ್ದಾಂತಗಳ 
ಬಗೆಗೆ ಅವರ ಒಲವು ಎದ್ದುಕಾಣುತ್ತದೆ. "ಸಾಹಿತ್ಯದರ್ಪಣ'ದ 'ವ್ಯಾಶೆಂಗ ಮುಂದಿನ 
ದಿನಗಳಲ್ಲಿ ವಿಶೇಷವಾಗಿ ನಡೆಯಬೆಣೆಂಬ ಅವರ ಸೂಚನೆ ಮಾನ್ಮವಾದುದು. ಅದು 
ಕನ್ನಡಕ್ಕೆ ಅನುವಾದವಾಗಬೇಕಷ್ಟೆ ಯುರೋಪಿಯನ್ನರ ವಿಚಾರ ಪ್ರಣಾಲಿಗಳನ್ನು ಹಿಂದೆ 
ಮುಂದೆ ನೋಡದೆ ನಮಗೆ ತಕ್ಕವುಗಳೆಂದೂ ಅತ್ಯಾಧುನಿಕವೆಂದೂ ಅತಿವೈಜ್ಞಾನಿಕವೆಂದೂ 
ದೇಶಭಾಷೆಗಳಲ್ಲಿ ಅಂಧಾನುಕರಣ ಮಾಡುವುದು ಸರಿಯಲ್ಲವೆಂಬುದು ಅವರ 
ಅಭಿಪ್ರಾಯವಾದರೂ ಅವುಗಳ ವ್ಯಾಸಂಗ ಕೂಡದೆಂಬುದು ಅದರಿಂದ ಹೊರಡುವುದಿಲ್ಲ.) 


- ಸಂಪಾದಕರು. 


ಈ ದಶಕ ಮುಗಿತಾಯಕ್ಕೆ ಬಂದಿದೆ ಎಂಬುದು ಗೃಹೀತ. ಇದರ ಅವಧಿ 
ಚಿಕ್ಕದು. ಆದರೆ, ಈ ಕಾಲದಲ್ಲಿ ಪೌರ ಕೋಲಾಹಲ ಬಹಳ. ಜನಪದವು 
ಗಂಗಾಪ್ರವಾಹದಂತೆ ತುಲಸೀ ಬಿಲ್ಪಗಳ ಜೊತೆಗೇ ಹೇತಾರಿ ನಸುಗುನ್ನಿಗಳನ್ನೂ 
ತೇಲಿಸಿಕೊಂಡು ಹೋಗುತ್ತಿದೆ; ತೀರ್ಥದ ಜೊತೆಗೇ ಶವವನ್ನೂ ಕೊಂಡೊಯ್ಯುತ್ತಿದೆ. 
ಸತ್ಕಾನೃತ ಮಿಶ್ರಿತವಾದ ಈ ಪ್ರಪಂಚದಲ್ಲಿ ಎರಡನೆಯದರ ಆರ್ಭಟವೀಗ ಪತ್ರಿಕೆಗಳ 
ವರದಿಯ ಮೂಲಕ ಅಧಿಕವೆಂದು ತೋರಲಾರಂಭಿಸಿದೆ! 


ವಿ.ಎಂ.ಇನಾಮದಾರರು ಬರೆದ "ಪಾಠಶ್ಲಾತ್ರ ವಿಮರ್ಶೆಯ ಮಧ್ಯಯುಗದ” 
ಅರಿಷ್ರಾಟಲನ ಅನಂತರವೆಂಬ ಶೀರ್ಷಿಕೆಯಲ್ಲಿ ಕೊಟ್ಟ ಹಿನ್ನಲೆಯ ಚರ್ಚೆ, ಖಂಡನೆ- 
ಮಂಡನೆಗಳು ಅಂದಿನ ಪಾಶ್ಚಾತ್ಯ ವಿಮರ್ಶಲೋಕದ ಯಥಾವದ್ದರ್ಶನ ಮಾಡಿಸುತ್ತವೆ. 
ಸಾಹಿತ್ಯ ಮೀಮಾಂಸಕನಾಗಿದ್ದು ಅವನು ಹೋಮಿಸಿದ ಘೃತಾದಿಗಳ ರಸ-ರುಚಿಗಳು 
ಅಗ್ನಿಗಾಹ್ಯ. ಸಾಹಿತಿಯು ತನ್ನ ಕೃತಿಯ ವಸ್ತುವನ್ನು ಕಡೆಗಣಿಸಬಾರದೆಂಬ ಹೊರೇಸನ 
ಅಭಿಪ್ರಾಯಕ್ಕೆ ಸರಿಸಮವೆಂಬಂತೆ, ಕಾಲಾಯಸದಿಂದ ನಿರ್ಮಿಸಿದ ಕಂಠಿಕೆ 
ಕಾಂಚನಮಾಲೆಯಂತೆ ಉಪಾದೇಯವೆ? ಎಂದು ಅಭಿನವ ಪಂಪ ಕೇಳಿದ್ದಿಲ್ಲ 


+ ೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸ್ಥರಣೀಯವಾದ ಸತ್ಯ. ಕೃತಿಯೊಂದರ ತೂಕ ಹೆಚ್ಚಬೇಕಾದರೆ ಅದರ ರೀತಿಯಷ್ಟೇ 
ವಸ್ತು-ಪಾತ್ರಗಳೂ ಘನತೆಯುಳ್ಳವುಗಳಾಗಿರಬೇಕು ಎಂಬುದು ಈಗಲೂ ಅನುಭವ 
ಸಿದ್ಧವಾದುದು. 


ಹೊರೇಸನ ಕಾವ್ಯಚರ್ಚೆಯಲ್ಲಿ ಕಾವ್ಯತತ್ನದ ಸಮಗ್ಗ ಸಿದ್ದಾಂತವಿಲ್ಲ; ಕಾವ್ಯಕಲೆಯ 
ಬಗೆಗಿನ ವ್ಯವಸ್ಥಿತ ಪ್ರತಿಪಾದನೆಯಿಲ್ಲ ಎಂದ "ಇನಾಮದಾರರು ಕೊನೆಯಲ್ಲಿ 'ಅಷನು 
ಪಾಶ್ಚಾತ್ಯ ವಿಮರ್ಶ ಪರಂಪರೆಯಲ್ಲಿ ಅವಿಸ್ಮರಣೀಯನು ಎಂದಿರುವುದು ವ್ಯಾಘಾತ. 


pe ಉದಯದವರೆಗೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಒಂದು ಸಾವಿರ 
ವರ್ಷಕಾಲ ಮೌನಧಾರಣೆ ಮಾಡಿತ್ತೆಂಬುದು ಇನಾಮದಾರರ ಇತಿಹಾಸಿಕ ದರ್ಶನ. 
ಅವರು, ಡಾಂಟಿ ಮಾಡಿದ್ದು ಕಾವ್ಯಭಾಷಾವಿಮರ್ಶೆ ಎಂದಿದ್ದಾರೆ. "ಶಬ್ದಾರ್ಥ ಸಹಿತೌ 
ಕಾವ್ಯಂ” ಎಂಬ ಭಾರತೀಯ ಮತವಿಲ್ಲಿ ಸಂಸ್ಥರಣೀಯ. ರೆನೆ ವೆಲೆಕ್‌ ಮತ್ತು ಆಸ್ಟಿನ್‌ 
ವಾರೆನ್ಸರೂ ಭಾಷೇತರ ಶರೀರ ಕಾವ್ಯಕ್ಕೆ ಸಾಹಿತ್ಯಕ) ಇಲ್ಲವೆಂದಿದ್ದಾರೆ. ಕಾವ್ಯದಲ್ಲಿ 
ಉತ್ತಮ. ಮಧ್ಯಮ. ಅಧಮ ಎಂದು ಡಾಂಟೆ ವರ್ಗೀಕರಿಸಿದ್ದು ಭಾರತೀಯ ಸಂತ, 
ಜ್ಞಾನ. ಪತಿಭೆಬದವರು ಮಾತ್ರ, ಉತ್ತಮ ದೇಶೀಯ ಭಾಷೆಯನ್ನು ಪ್ರಯೋಗಿಸಲು 
ಯೋಗ್ಯರು ಎಂದು ಡಾಂಟೆ ಹೇಳಿದ್ದರ ಜೊತೆಗೆ- 

ಶಕ್ತಿರ್ನಿಪುಣತಾ ಲೋಕ ಶಾಸ್ತ್ರ ಕಾವ್ಯಾದ್ಯವೇಕ್ಷಣಂ 

ಕಾವ್ಯಜ್ಞ ಸಶಿಕ್ಷಯಾಂಭ್ಯಾಸ ಇತಿ ) ಹೇತುಸ್ತದುದ್ದವೇ 


ಎಂಬ ಮಮ್ಮಟಾನುಭವವನ್ನು ಇಡಬಹುದು. ಅದೇ ಪ್ರಕಾರ ಕಾವ್ಯದ 
ಭಾಷಾಸ್ಪರೂಪವನ್ನು- 

ನಿರಂತರ ರಸೋದ್ದಾರ ಗರ್ಭ ಸಂದರ್ಭ ನಿರ್ಭರಾಃ 

ಗಿರಃ ಕವೀನಾಂ ಜೀವಂತಿ ನ ಕಥಾಮಾತ್ರಮಾಶ್ರಿತಾಃ 


ಎಂಬ ಭಾರತೀಯ ಉತ್ಪರ್ಗ ಸೂತ್ರವು ಹೇಳಿದೆ. ಕಾವ್ಯದ ಪರಿಣಾಮ 
ಪ್ರಾಧಾನ್ಯವನ್ನು ಡಾಂಟೆ ಒತ್ತಿ ಹೇಳಿದ್ದಾದರೂ ನಮ್ಮ ರಸಪರಿಣಾಮಕತೆಯೊಡನೆ 
ತುಲನೀಯವಾಗಿದೆ. ಗಂಥದ ೧೦೫-೧೦೬ನೆಯ ಪುಟಗಳಲ್ಲಿ ಹೋಲಿಕೆಗಾಗಿ 
ಇನಾಮದಾರರು ಕೊಟ್ಟ ಪಂಪಾಭಿಪ್ರಾಯಕ್ಕೆ ಪೂರಕವಾಗಿ, ತತ್ಸಮ ಪದಗಳನ್ನು 
ಸಂಸ್ಕೃತವೆಂದೂ ತದ್ದವಾದಿಗಳನ್ನು ದೇಸಿ ಎಂದೂ ತಿಳಿದಿರಲಿಲ್ಲವೆಂಬುದನ್ನೂ, ಅವನು 
ಬಳಸಿದ ಪುಲಿಗೆರೆಯ ತಿರ್ಲುಳನ್ನಡ ಅವನ ಕಾವ್ಯಗಳ ಸರ್ವ ವಾಕ್ಯಗಳಲ್ಲೂ 
ಕಂಡುಬರುತ್ತದೆ ಎಂಬುದನ್ನೂ ಹೇಳುವುದಗತ್ಯ. 

ಇನಾಮದಾರರು ಅನಂತ-ನಿಜಸೃಷ್ಟಿ ಹಿತ್ತಾಳೆ, ಕವಿಸೃಷ್ಟಿ ಚಿನ್ನ-ಎಂಬ ಸರ್‌ 
ಫಿಲಿಪ್‌ ಸಿಡ್ನಿಯ ಸಿದ್ದಾಂತವನ್ನು ಮಂಡಿಸಿ ದಾರೆ. ಈ ಮಾತು- 


[8) 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೫ + 


ನಿಯತಿಕೃತ ನಿಯಮ ರಹಿತಾಂ 
ಹ್ಲಾದೈಕ ಮಯೀಮನನ್ಯ ಪರತ್ರಂತಾಂ । 
ನವರಸರುಚಿರಾಂ ನಿರ್ಮಿತಿ 
ಮಾದಧತೀ ಭಾರತೀ ಕವೇರ್ಜಯತಿ ॥ 


ಎಂಬ ಮಾತನ್ನು ಓದುಗರಿಗೆ ನೆನಪು ಮಾಡಿಕೊಡುತ್ತದೆ. ಹಾಗೇ ಒಳಿತರ 
ನೆನಪಷ್ಟೇ ಸಾಲದು. ಅದನ್ನು ಆಚರಿಸುವುದರತ್ತ ಓದುಗನನ್ನು ಪ್ರೇರಿಸುವ ಶಕ್ತಿ ಕೂಡ 
ಕಾವ್ಯದಲ್ಲಿ ಇರಬೇಕೆಂಬ ಸಿಡ್ನಿಯ ಮಾತು- 

ಕಾವ್ಯಂ ಯಶಸೇರ್ಥಕೃತೇ ವ್ಯವಹಾರವಿದೇ ಶಿವೇತರಕ್ಷತಯೇ 

ಸದ್ಯಃ ಪರನಿರ್ವೃತಯೇ ಕಾಂತಾಸಂಮಿತತಯೋಪದೇಶಯುಜೇ ॥ 

ಎಂಬ ಮಮ್ಮಟೋಕ್ಷಿಯನ್ನು ನೆನಪಿಗೆ ತರುತ್ತದೆ. ಸಮಕಾಲೀನ ಕಾವ್ಯದ ದುಸ್ಥಿತಿಗೆ 
ಅಂದು ಯೂರೋಪಿನಲ್ಲಿ ಬರೆಯುತ್ತಿದ್ದವರ ಅನರ್ಹತೆ ಕಾರಣ ಎಂದದ್ದು, ಕೆಲವು 
ನವ್ಯಾಪನವ್ಯಗಳ ಕನ್ನಡ ಬರೆಹಗಾರರಿಗೂ ಅನ್ನಯಿಸುತ್ತದೆ. ಹಾರ್ದಿಕತೆ- 
ಭಾವೋತ್ಸರ್ಷಗಳು ಇಲ್ಲದ ಬಣ್ಣದ ಮಾತುಗಳ ಸರಮಾಲೆಯನ್ನು ಸಿಡ್ನಿ ಕಾವ್ಯವೆನ್ನಲಾರ. 
ಈ ಲೇಖಕನೂ ಹೇಳಲಾರ. ಕಾವ್ಯದೇಹರೂಪಕ ಶಕ್ತಿಯನ್ನು ಕಾವ್ಯಕಲೆ ಎಂದು 
ಸೇಂಟ್ಸ್‌ಬರಿ ಹೇಳಿದುದಾಗಿ ಇನಾಮದಾರರು ಉಲ್ಲೇಖಿಸಿದ್ದಾರೆ. ಹಾಗೇ ಕಾವ್ಯಕ್ಕೊಂದು 
ಆತ್ಮವಿರುವುದನ್ನೂ ಆತನ ಅಭಿಪ್ರಾಯವೆಂದು ಅವರು ಎತ್ತಿ ಹೇಳಿದ್ದು, 
ಆನಂದವರ್ಧನೀಯರಿಗೆ ತೃಪ್ತಿಕರ. ಸಿಡ್ನಿ ಹೇಳಿದ್ದಕ್ಕೆ ಪೂರಕವಾಗಿ ಆತನು-ವಸ್ತು, 
ರೂಪ, ಪ್ರಕಾರ, ಶೈಲಿ ಸ್ಪೂರ್ತಿ, ಉತ್ಪಾಹ, ಭಾವೋತ್ಸರ್ಷಗಳು ಕಾವ್ಯ ಸಪ್ತಾಂಗಗಳೆಂದು 
ಇನಾಮದಾರರು ಕೊನೆಯದಾಗಿ ಉಲ್ಲೇಖಿಸಿದ್ದು ಸತ್ಯ. 

ಜಿ.ಎಸ್‌.ಶಿವರುದಪ್ಪನವರು "ಮಹಾಕಾವ್ಯ ಸ್ವರೂಪ'ವನ್ನು ತಮ್ಮ ಗ್ರಂಥದಲ್ಲಿ 


ಸಂಗಹಿಸಿದ್ದಾರೆ. "ಭಾವಗೀತೆ'(1yr)ಯನ್ನು ಕುರಿತ ಚರ್ಚೆ ನಮಲ್ಲಿ ನಡೆಯಲೇ 
ಇಲ್ಲ ಎನ್ನುವ ಗಂಥಕರ್ತರು "ಕಾವ್ಯಸೂತ'ವನ್ನು ಓದಬೇಕಾಗಿತ್ತು ಆಂಗ್ಲರುಕೊಟ್ಟ 
ಭಾವಗೀತಾ ಲಕ್ಷಣ ತಪ್ಕು ರಸಮನಃಶಾಸ್ಸ್ಕ ವಿರುದ್ಧ. ಆದುದರಿಂದಲೇ ಭಾರತೀಯರು 
ಅಂಥ ಒಂದು ಕಾವ್ಯಜಾತಿಗೆ ಕಾವ್ಯಮ್‌ಮಾಂಸೆಯ ಗಂಥಗಳಲ್ಲಿ ಜಾಗ ಕೊಟ್ಟಿಲ್ಲ. 
ಆದರೆ ನಿಜವಾದ ಭಾವ- ವ್ಯಂಜಕ ಗೀತಗಳನ್ನು ನಾವಿಲ್ಲಿ ಯಗ್ಸೇದ ಕಾಲದಿಂದಲೂ 
ಕಾಣಬಹುದು. ಗೇಯತೆ-ಭಾವವತ್ತೆಗಳು ಸೂಕ್ತ-ಖಲಿಡಕಾವ್ಯ-ಗೀತಗಳ 
ಗುರುತುಗಳಾದಾವು-ಪ್ರತ್ವೇಕವಾಗಿ ಅಲ್ಲ. 

ವ್ಯಕ್ತಿವಾಣಿ, ದೇಶವಾಣಿಗಳೆಂದು ಲೇಖಕರು ಅಲ್ಲಕಾವ್ಯ, ಮಹಾಕಾವ್ಯಗಳನ್ನು 
ಗುರುತಿಸುವುದು ಕೂಡ ಸೌಂದರ್ಯಶಾಸ್ತಾನುಸಾರವಾಗಿ ತರ್ಕಶುದ್ಧವಲ್ಲ. ಕವಿ ನಂಬಿ 
ಮಾನವನ ವ್ಯಕ್ತಿತ್ವದ ಲೌಕಿಕ ಭಾವಗಳು ತವನ ಕಲಾಕೃತಿಯಲ್ಲಿರಲಾರವು ಎಂಬುದನ್ನು 
ರಸವು ಅನುಕಾರ್ಯಗತವೋ ಅನುಕರ್ತ್ಯಗತವೋ ಸಾಮಾಜಿಕ(ರಸಿಕ)ಗತವೋ ಎಂಬ 


* ೪೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಚರ್ಚೆಯಲ್ಲಿ ನಮ್ಮವರು ಎಂದೋ ಕೊನೆಯ ನಿರ್ಣಯವನ್ನು ಕೊಟ್ಟುಬಿಟ್ಟಿದ್ದಾರೆ. 
ಕವಿಯು ತನ್ನ ಭಾವನೆಗಳನ್ನು ತನ್ನ ಕಾವ್ಯಕೃತಿಯಲ್ಲಿ ಅಭಿವ್ಯಕ್ತಗೊಳಿಸುತ್ತಾನೆ ಎಂಬ 
ಅಶಾಸ್ತ್ರೀಯ, "ಅನನುಭವಸಿದ್ದ ಅಬಿಪ್ರಾಯ ಕೇವಲ ಪಾಶ್ಚಾತ್ತ ಕವಿಯ `ಕೈಯಿಂದ 
ಕೃತಿ ಹೊರಬಿದ್ದ ಮೇಲೆ ಅದು ರಸಿಕ ಮನೋಗತವಾದ ರಸಪ ಪಜ್ಜೆಯ ಪೆ ಫೇರಕಸಾಮಗಿ 
ಮಾತ್ರ ಅದು ಕವಿಯ ವೈಯಕ್ತಿಕ, ಲೌಕಿಕ ಭಾವನೆಗಳ ಆಕರವಲ್ಲ. 

ಗಂಥದಲ್ಲಿ ಶಿವರುದಪುನವರು ಇತಿಹಾಸ-ಪುರಾಣಗಳನ್ನೂ(Primary Epics), 
ಪಂಚಿ ಮಹಾಕಾವ್ಯಗಳನ್ನೂ( Secondary Epics) ವಿಂಗಡಿಸಿರುವುದಂ 
ಉಭಯಖಂಡಪ್ರಸಿದ್ಧ. ಕಾವ್ಯಗಳ ಉತ್ತಮ ಮಧ್ಯಮಾಧಮತೆಗೆ ಕಾಲವು 
ಲಕ್ಷ ತೌಮಚ್ಛೆ €ದಕವಲ್ಲ. ತದಿತರ' ವ್ಯಾವರ್ತಕವಲ್ಲ- ಎಂದು ಅಭಿಪ್ರಾಯ ಪಟ್ಟದ್ದು 
ಸೌರಿದರ್ಯ(ರಸುಶಾಸ್ತ್ರದ ಸತ್ಯ. ಮಹಾಕಾವ್ಯಗಳ. ವಸ್ತು ಪಾತ್ರ ರಸಗಳ ವಿವೇಚನೆ 
ಗಂಥದಲ್ಲಿ ಶಾಸ್ತೀಯಪಾಗಿದೆ. ಮಹಾಕಾವ್ಯವನ್ನು ಹುಟ್ಟಲಾರದು ಎಂಬುದನ್ನು 
ಗಂಥಕರ್ತರು ಪೆಂಡಿಸಿದ್ದು ನ್ಯಾಯ. ಅಷ್ಟಾದಶ ವರ್ಣನೆಯನ್ನು ಯಾಂತ್ರಿಕವಾಗಿ 
ಅನುಸರಿಸಿದ ಕವಿಗಳಿರುವ೦ತೆಯೇ, ಆ ಚೌಕಟ್ಟನೊಳಗೇ ತಮ್ಮ ಪ್ರಠಿಭೆಯನ್ನು. ಮೆರೆದ 
ಕವಿಗಳಿದ್ದಾರೆ ಎಂದು ಅವರು ಸಾರಿದ್ದು ಸತ್ಯ. "ದ್ವಿತೀಯಾಕ್ಷರ 'ಧಾಸದ ಗಹಣಿ ಮತ್ತು 
ತ್ಯಾಗಗಳಿಗೂ ಈ ಮಾತು ಅನ್ವಯಿಸುತ್ತದೆ-ಎಂಬುದಿಲ್ಲಿ ಸ್ಥರಣೀಯ. ಜೀವನದ 
ಯಾವ(ಅಂಶವೂ) ಸಂಪ್ರದಾಯ ರಹಿತವಲ್ಲ. ಕಾವ್ಯದಲ್ಲಿಯೂ ಹಾಗೆ ಒಂದು 
ಸಂಪ್ರದಾಯದ ಆ ಈ ಅಂಶಗಳಿಗೆ ಮತ್ತೊಂದು ಸಂಪ್ರದಾಯದ ಆ ಈ ಅಂಶಗಳು 
ಆದೇಶವಾಗಿ ಬರಬಹುದು-ಅಷ್ಟೇ. ಸಂಪ್ರದಾಯಮುಕ್ತತೆ ವಿಶೃಂಖಲ, ವಿಕೃತಕ, ವಿಕ್ಷಿಪ್ಪ 
ಅಶಾಸ್ತ್ರೀಯ, ಅಸಂಬದ್ಧ. ಅಶಾಸ್ತ್ರೀಯವು ಶಾಸ್ತ್ರೀಯವಲ್ಲ, ವಿಸಂಗತವು ಸಂಗತವಲ್ಲ 
ಮುಕ್ಕ ಂದವು ಛಂದೋಮುಕ್ತ ಮುಕ್ತರಸವು' ರಸಮುಕ್ತ. ಪಾತ್ರರಹಿತವು ಅಪಾತ್ರ 
ವಸ್ತುರಓಿತವು ಅವಸ್ತು. ಅಷ್ಟಾದಶ ವರ್ಣನೆಯ ಯಾಂತಿಕತೆಯು ವಿಕೃತಕತೆ, ಅನುಚಿತ. 
"ಕಾವ್ಯಸ್ಯಾತ್ಮಾ ರಸದ್ಧನಿಃ ರಸಸ್ಟಾತ್ಮಾ ಔಚಿತ್ಯಂ' ಎಂಬ ಸೂತ್ರವನ್ನು ತ್ವಜಿಸಿದ ಯಾವನು 
ಸಾರ್ಥಕ ಕವಿ ಎನ್ನಿಸಿಯಾನು? ನ ಭಾವಹೀನೋಸ್ತಿ ರಸೂನ ರಸೋ ಭಾವವರ್ಜಿತಃ- 
ಅಲ್ಲವೇ? ರಸಮೈತ್ರಿ-ಭಾವಮೈತ್ರಿಗಳ ಸಿದ್ದಾಂತದ ಚರ್ಚೆ ಇನ್ನೂ ಚೆನ್ನಾಗಿ. ಸಷ್ಟವಾಗಿ 
ಬರಬೇಕಾಗಿತ್ತು ಆನಂದವರ್ಧನೋಕ್ತ ಪಬಂಧರಸದ ಉಲ್ಲೇಖ ಸಂದರ್ಭೋಚಿತವಾಗಿದೆ. 

ಮಹಾಕಾವ್ಯದ ಭಾಷೆಯ ಸ್ವರೂಪವನ್ನು ಕುರಿತು ಭಾರತೀಯ ಲಾಕ್ಷಣಿಕರು 
ವಿಶೇಷವಾದದ್ದೇನನ್ನೂ ಹೇಳಿದಂತೆ ತೋರುವುದಿಲ್ಲ- ಎಂದಿರುವುದು ಕಾವೃಶಾಸ್ತದ 
ಅಸಮಗ್ರ ಓದಿನ ಪರಿಣಾಮ. ಟಿ.ಎಸ್‌.ಎಲಿಯಟ್‌, ಅಸ್ಸಿನ್‌ ವಾರನ್‌, ರೆನೆ "ಎ 
ಮುಂತಾದವರು ಕಾವ್ಯದ ಕಾವೃತ್ತಕ್ಕೆ ಒರೆಗಲ್ಲಾದ ಭಾಷಾ ವೈಶಿಷ್ಟ್ಯ ವನ್ನು ಹೇಳಿದಂತೆಯೇ 
ನಮ್ಮವರೂ ತಾತ್ತರೃತಃ ಹೇಳಿದ್ದಾರೆ. ಮಹಾಕಾವ್ಯದ ಲಕ್ಷಣವನ್ನು (Definition) ಹೇಳಿದ 
ಮೇಲೆ ಉಳಿದ ಅಂಶಗಳನ್ನು ಹೇಳುವುದು ಅಮುಖ್ತ ಅವು ಸರ್ವಕಾವ್ಯ ಸಾಧಾರಣ. 
ಅಲ್ಲದೆ ಮಹಾಕಾವ್ಯದ ಮಹತ್ವವು ಕಾರಣ್ಯೈಕ್ಕ ಜನ್ನವಲ್ಲ ಪ್ರತಿಯೊಂದು ಬಾಹ್ಮಕಾರೃಕ್ಕೂ 
ಪ್ರತಿಬಂಧಕಾಭಾವ ವಿಶಿಷ್ಟಕಾರಣ ಸಾಮಗ್ರಿ ಇರುವುದು ಸುವೇದ್ಯ, ಮಹಾಕಾವ್ಯದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೬೭ + 


ರಸಪರಿಣಾಮಕತೆಯ ಅಗಾಧತೆ, ಸುದೀರ್ಪ ಸ ಸ್ಮತಿಕಾರಕತೆ, ವಿಚಾರ ಶುದ್ದೀಕರಣ 
ಶಕ್ತಿ ಧರ್ಮ ರಹಸ್ಯಜ್ಞಾನ, ನುಡಿಗಟ್ಟಿನ ಆಕರ್ಷಕ ಸ್ವರೂಪಗಳು ವಶಿಷ್ಟ. ಅರವಿಂದರು 
ಒ೦ದೇ ಮಾತಿನಲ್ಲಿ ಮಹತ್ವದ ಪರಾಕಾಷ್ಠೆ "'ಮಂತ್ರ' ದ ಮಟ್ಟ ಎಂದು ಹೇಳಿಬಿಟ್ಟಿದ್ದಾರೆ. 
ಹಾಗೇ "ಮಹೋಪಮೆ'ಯ ಪಾಶ್ಚಾತ್ಯಜನ್ಯತೆ ಅಷ್ಟು 'ಸಮರ್ಥನೀಯವಾಗಿಲ್ಲ. 
ರಾಮಾಯಣ-ಮಹಾಭಾರತಗಳಲ್ಲಿ ಮಹೋಪಮೆಗಳಿಲ್ಲವೆನ್ನುವುದು ಧಾರ್ಟ್ಯ. ಅವು 
ಸಂಸ್ಕೃತಗಂಥಗಳಾದಾಕ್ಷಣ ಅಭಾರತೀಯವಲ್ಲ. "ನಮಲ್ಲಿ' ಎಂದರೆ ಸಾಂಸ್ಕೃತಿಕವಾಗಿ 
"ಭಾರತದಲ್ಲಿ' ಎಂದರ್ಥ; ಕನ್ನಡ ಭಾಷೆಯ ಅಲಂಕಾರ ಗಂಥಗಳಲ್ಲೂ ಕಾಷ್ಕೆಗಳಲ್ಲೂ 
ಒಮ್ಮೆ ಮಹೋಪಮೆಗಳಿಲ್ಲವೆಂದಾದರೂ ಅದರಿಂದ ನಮ್ಮ ಅಭಿಮಾನಕ್ಕೆ 
ಕೊರತೆಯಾಗದು. ಸಂಸ್ಕೃತದ ಭಾರತೀಯತೆ ಸರ್ವ ಅಪಭ್ರಂಶ ಭಾಷೆಗಳಿಗೂ 
ಆಸ್ತಿಯಾಗಿದೆ. ಕನ್ನಡ-ಸಂಸ್ಕೃತಗಳ(ಸಾವಿರಾರು ವರ್ಷಗಳ) ಮಹಾಕಾವ್ಯ 
ಪರಂಪರೆಯನ್ನುಳ್ಳ ನಾವು ಪಾಶ್ಲಾತ್ಯ ಮಹೋಪಮೆಗೆ ಶರಣಾಗಬೇಕಾಗಿಲ್ಲ. ಗಂಥದಲ್ಲಿ 
ಕೊಟ್ಟ ಮಹೋಪಮೆಯ ಆಂಗ್ಲೋದಾಹರಣೆಗೆ ಸರಿಸಮವಾದ ಸಂಸ್ಕೃಕ-ಕನ್ನಡ 
ಉದಾಹರಣೆಗಳಿವೆ. 

ಮಹತ್ತು ಅನ್ನುವುದು, ಮಹಾಕಾವ್ಯದ ಕವಿಗಳು ಭಾವಿಸಿದಂತೆ ಉದಾತ್ತ ವ್ಯಕ್ತಿಗಳಲ್ಲಿ 
ಮಾತ್ರವಲ್ಲ. ಸರಳ ಸಾಮಾನ್ಯ ವ್ಯಕ್ತಿಗಳಲ್ಲೂ ಉಂಟು-ಮಾನವೀಯ ದೃಷ್ಟಿಯಿಂದ 
ಸರಿಯಾಗಿ ನೋಡಿದರೆ-ಎಂಬ ಮಾತು ಕೇವಲ ಆಧುನಿಕವಲ್ಲ. ಅನುದಾತ್ತವ್ಯಕ್ಷಿಯು 
ಯಾವಕಾಲದಲ್ಲೂ ಮಹಾತ್ಸನೆನ್ನಿಸನು. ಅನುದಾತ್ತನು ಉದಾತ್ತನಾದ ಮೇಲೆ ಉದಾತ್ತನೇ, 
ಉದಾತ್ತನು ಅನುದಾತತೆಗಿಳಿದ ಮೇಲೆ ಅನುದಾತ್ತನೇ. “ಗುಣಾಃ 8 ಪೂಜಾಸ್ಥಾನಂ 
ಗುಣಿಷು ನ ಚ ಲಿಂಗಂ ನ ಚ ವಯ! ಎಂದ ಭಾರತವು ರಾಮನನ್ನೂ ಕನಕದಾಸನನ್ನೂ 
ಉದಾತ್ತನೆಂದಿದೆ; ರಾವಣನನ್ನೂ ವೀರಬಾಹುಕನನ್ನೂ ಉದಾತಸೆಂದಿಲ್ಲ. ಹಾಗೇ 
ಅಲಕಾವ್ಯವನ್ನು ಬರೆದವನು ಮಹಾಕವಿಯಾಗುವನೆನು: ವುದು ವದತೋ ವ್ಯಾಘಾತ. 
ರಾಷ್ಟೀಯ ಭಾವನೆಗಿಂತ ಜಗತ್ಕುಟುಂಬಿತ್ಸದ ಭಾವನೆ "ಮಹತ್ತರ. ಇಷ್ಟೆಲ್ಲ ಗೊತ್ತಿದ್ದು 
ಗಂಥಕರ್ತರು "ಆಧುನಿಕ ಕಾಲ ಮತ್ತು ಮಹಾಕಾವ್ಯ: ಎಂಬ ಆರನೆಯ ಅಧ್ಯಾಯದಲ್ಲಿ 
"ಈ ವಾದದ ಅನೇಕ ಅಂಶಗಳಲ್ಲಿ ಹುರುಳಿದೆ' ಎಂದಿರುವುದು ಆಶ್ರರ್ಯಕರ! ಅಲ್ಲಿ 
ಉಕ್ತವಾದ ಐದು ವಾದಗಳೂ ಅವಾಸ್ತವಿಕ. ಮಹಾಕಾವ್ಯ ರಚನೆಗೆ ಅಗತ್ಯವಾದ 
ವಸ್ತುನಿಷ್ಠತೆ ಇಂದಿನ ನಾಗರಿಕ ಪರಿಸರದಲ್ಲಿ ಬದುಕುವ ಕವಿಗೆ ಸಾಧ್ಯವಾಗುತ್ತಿಲ್ಲ- 
ಎಂಬುದಂತೂ ಹಾಸ್ಯಾಸದ. ಕವಿಯ ಕವಿತ್ಛ್ಕ ನಾಗರಿಕ ಪರಿಸರವು ಯಾವುದಾದರೂ 
ಒಂದು ಕಾಲದಲ್ಲಿ 'ಅವಸ್ತು- ನಿಷ್ಠತೆ'ಯನ್ನು ತರುತ್ತದೆ- ಎಂಬುದು ನಮಗೆ ಅರ್ಥವಾಗದು. 
Knowledge by Identity "ವಸ್ತುತಾದಾತ್ವ ವಿಲ್ಲದ ವ್ಯಕ್ತಿಶಕ್ತಿಗೆ ಯಾವ ವಸ್ತುವಿನ 
ಪೂರ್ಣಜ್ಞಾನವೂ(ಅತ್ವಲ್ಲ ಸಾಪೇಕ್ಷ) ಲಭಿಸದು. ಜಗತ್ತಿಡೀ ಇಂದು ಗೊಂದಲಪುರವಾಗಿಲ್ಲ; 
ಆಗಿದ್ದರೂ ಏಕಾಗ್ರತೆಯನ್ನಿಟ್ಟುಕೊಳ್ಳಬಲ್ಲವರು ನಮ್ಮಲ್ಲಿದ್ದಾರೆ. ಶ್ರೀ ಅರವಿಂದರೂ 
ರಮಣಮಹರ್ಷಿಗಳೂ ಆಧುನಿಕರು; ಅವರಿದ್ದದ್ದು ನಾಗರಿಕ ಪರಿಸರದಲ್ಲಿ; ಅನಾಗರಿಕ 
ಪರಿಸರದಲ್ಲಲ್ಲ. Notes towards the definition of Culture ಎ೦ಬ ಗಂಥದಲ್ಲಿ 


* ೪೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಟಿ.ಎಸ್‌.ಎಲಿಯಟ್‌, ಜ್ಞಾನಸಾಮಗ್ರೃಕ್ಕೆ ವಸ್ತುನಿಷ್ಠತೆಯ ತಾದಾತ್ಮ್ಯಭಾವ ಅಗತ್ಯ 
ಎಂಬುದನ್ನು ಉಲ್ಲೇಖಿಸಿದ್ದಿಲ್ಲಿ ಸ್ಮರಣೀಯ. ಗದ್ದಲವಿಲ್ಲದಲ್ಲಿ ತದೇಕಧ್ಯಾನಪರತೆಯ 
ವಸ್ತುನಿಷ್ಠೆ ಸುಲಭವಾದೀತು. ಆದರೆ; 

ವಿಕಾರ ಹೇತೌ ಯದಿ ವಿಕ್ತಿಯಂತೇ 

ಯೇಷಾಂ ನ ಚೇತಾಂಸಿ ತ ಏವ ಧೀರಾಃ 


ಎಂಬಂತಹ ಧೀರಕವಿಗಳೂ, ಧೀರಯೋಗಿಗಳೂ ಇಲ್ಲವೇ ಇಲ್ಲ-ನಮ್ಮ 
ನಗರಗಳಲ್ಲಿ-ಎನ್ನುವುದು ಕಷ್ಟ-ಅಷ್ಟೆ "'ಮಹಾಕಾವ್ಯವೊಂದನ್ನೇ ಬರೆಯುವ ಅನಿವಾರ್ಯತೆ 
ಈಗ ಇಲ್ಲ ಎಂಬ ಕಾರಣಕ್ಕಾಗಿ ಮಹಾಕಾವ್ಯ ರಚನೆಯೇ ಅಸಾಧ್ಯೆನ್ನುವುದು ಸರಿಯಲ್ಲ” 
ಎಂದು ಶಿವರುದಪ್ಪನವರೆಂದಿರುವುದು ಸದುತ್ತರ. ಆದರೆ, ಮಹಾಕವಿಯಾಗಬೇಕೆಂಬವನಿಗೆ 
ಮಹಾಕಾವ್ಯವನ್ನು ಬರೆಯದೆ ಗತ್ಯಂತರವಿಲ್ಲ. ಮಹಾಕಾವ್ಯವನ್ನು ಬರೆಯದೆ ಯಾರೂ 
ಮಹಾಕವಿಗಳಾಗರು. ಮಹಾಕಾವ ವನ್ನು ಬರೆಯದವರು" ಇನ್ನಾವುದಾದರೂ 
ಮಹತ್ತದುದನ್ನು ಬರೆದು, ಅಂಥ ಮಪಾಧಿಕಾರಿಗಳಾದಾರಲ್ಲದೆ ಮಹಾಕಾವ್ಯಕರ್ತರಾದ 
ಮಹಾಕವಿಗಳೆನ್ನಿಸಲಾರರು. ಅವರು-Major Poets-ಮುಖ್ಯ ಕವಿಗಳೆನ್ನಿಸಿಯಾರು- 
ಅಷ್ಟೆ. ಇದನ್ನು ಗಂಥಕರ್ತರು ಒಪ್ಪಿರುವುದು ಶ್ಲಾಘನೀಯ. 

"ಭಾರತೀಯ ಕಾವ್ಯಮೀಮಾಂಸೆಗೆ ಕನ್ನಡ ಕವಿಗಳ ಕೊಡುಗೆ” ಎಂಬ ಪುಸ್ತಕದಲ್ಲಿ 
ಎಂ.ವಿ. ಸೀತಾರಾಮಯ್ಯನವರು ಕಾವೃಸ್ಥರೂಪ, ಕಾವ್ಯಪ್ರಭೇದ ಎಂಬ ವಿಷಯಗಳನ್ನು 
ನ ಅದರ ಮೊದಲ ಮಾತಿನಲ್ಲಿ ತರ್ಕಶುದವಾಗಿ ಹಿಂದಿನವರು ಹೇಳಿದ 

ವ್ಯಭೇದವನ್ನು ವರ್ಗೀಕರಣದ ಸೂತ್ತವನ್ನಾಗಿ ತಗೆದುಕೋಂಡಿರುವುದು 
ರ ಆದರೆ ಯೋಗಶಾಸ್ತದಲ್ಲಿ ನಾದಕ್ಕೆ, ನಾಭಿಚಕವಲ್ಲ- ಮೂಲಾಧಾರವೇ 
ವೈಜ್ಞಾನಿಕವಾದಮೂಲ- -ಎಂಬುದನ್ನು ನಾದ “ಮೂಲವಾದ 'ಸಂಗೀತಕಲೆಯನ್ನು 
ಬಿತ್ತರಿಸುವಾಗ ಮರೆಯುವಂತಿಲ್ಲ. (ನೋಡಿರ; ಆಧಾರೇ ಲಿಂಗನಾಭಾ ಹೃದಯಸರಸಿಜೇ 
ತಾಲುಮೂಲೇ ಲಲಾಟೇ...)ನಾದವು ಶಬ್ದದವ್ಯವೆನ್ನುವಾಗ ತಾರ್ಕಿಕರು ಶಬ್ದವನ್ನು 
ಗುಣಗಳ ಪಟ್ಟಿಗೆ ಸೇರಿಸಿದ್ದನ್ನು ಕಡೆಗಣಿಸಲು ಸಾಧ್ಯವಿಲ್ಲ. (ನೋಡಿರಿ: ಶಬ್ದ 
ಗುಣಕಮಾಕಾಶಂ) ಆದರೆ ಅನುಭವದಲ್ಲಿ ಗುಣ- ದವ್ಯಗಳು ಅವಿನಾಭಾವಿಗಳು. ಈ 
ಅಂಶದ ದೆಸೆಯಿಂದ ಶಬ್ದವನ್ನು ಕಾವ್ಯಶಾಸ್ತವು. ಗುಣವೆಂದು ತೆಗೆದುಕೊಂಡರೆ, ಅದು 
ದರ್ಶನಕಾರರೊಪುದ ಧನರ್ಥವನ್ನು ಅಂಕು ಒಪ್ಪಿಕೊಂಡ ಹಾಗೆ ಸಾಧುವೆನ್ನಿಸೀತು. 
"ಕನ್ನಡಕವಿಗಳು ಸರಸ್ವತೀ ತತ್ವವನ್ನು ಮೂರ್ತೀಕರಿಸಿ ವರ್ಣಿಸಿದ ರೀತಿಯಲ್ಲಿ ಕಾವೃತತ್ತವನ್ನು 
ವರ್ಣಿಸಿರುವುದು ಹೆಚ್ಚಾಗಿ ಕಂಡುಬಂದಿಲ್ಲ'-ಎಂದು ಸೀತಾರಾಮಯ್ಯನವರು. 
ಉಲ್ಲೇಖಿಸಿರುವುದು ಗಮನಾರ್ಹ. "ಕಾವ್ಯಧರ್ಮ'ವನ್ನು "ಧರ್ಮವನ್ನು ಬೋಧಿಸುವ 
ಕಾವ್ಯದ ಗುಣ” ಎಂಬಂತೆ ಅರ್ಥ ಹೇಳಿರುವುದು ಪ್ರಶ್ನಾರ್ಹವಾಗಿದೆ. ಕಾವ್ಯದ ಧರ್ಮ 
ಎಂದರೆ ಕಾವ್ಯದ ಗುಣ-ಪ್ರಸಾದ, ಮಾಧುರ್ಯ, ಓಜಸ್ಸು-ಎಂದರೆ ಹೆಚ್ಚು 
ಸಮಂಜಸವಾದೀತು. 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೯ + 


ಸಂಸ್ಕೃತದ "ಸೌಂದರನಂದ'ವು ಕನ್ನಡ ಪರಿಭಾಷೆಯಲ್ಲಿ ಧಾರ್ಮಿಕ ಕಾವ್ಯ- 
ಲೌಕಿಕ ಕಾವ್ಯವಲ್ಲ. ಅದರಲ್ಲಿ ಕಾಂತಾ ಸಂಮಿತಿಂ೫ಖ "ಕಾಂತ 
ಸಂಮಿತಿಯನ್ನೊಳಗೊಂಡಿರುತ್ತದೆ-ನೇರವಾದ ಉಪದೇಶವು "ಯಶೋಧರ ಚರಿತ್ರೆ'ಯಲ್ಲಿ 
ಬಂದಂತೆ ಬಂದಿರುತ್ತದೆ. “ದರ್ಮ” ಇಲ್ಲಿ ನೀತಿ ಮತಬೋಧ ಎಂಬುದು ಸಷ್ಟ. 
"ಕಾವ್ಯಧರ್ಮಮುಮನಮಳ ಜಿನಧರ್ಮಮುಮಂ' ಎಂಬುದು ಈ ಅಭಿಪ್ರಾಯವನ್ನು 
ಎತ್ತಿ 'ಒಡಿಯುತ್ತದೆ. ಗಂಥಕರ್ತರ ಇಂಥ ಅಭಿಪ್ರಾಯವನ್ನು ಅಭಿನವ ಪಂಪನು 
ಸಮರ್ಥಿಸಿದ್ದು ಹೀಗೆ- 

"ಪರಮ ಬ್ರಹ್ಮ ಶರೀರ ಪುಷ್ಟಿ ಜನತಾಂತರ್ಯಷ್ಟಿ ಕೈವಲ್ಯಬೋ- 

ಧ ರಮಾಮೌಕ್ತಿಕಹಾರಯಷ್ಟಿ ಕವಿತಾವಲ್ಲೀ ಸುಧಾವೃಷ್ಟಿ ಸ- 

ರ್ವರಸೋತ್ಪಾದ ನವೀನ ಸ್ಥ ಸೃಷ್ಠಿ ಬುಧಹರ್ಹಾಕ್ಕಷ್ಟಿ ಸರ್ವಾಂಗ ಸುಂ- 

ದರಿ ವಿದ್ಯಾನಟಿ ನಾಟ್ಯಮಂ ನಲಿಗೆ ಮತ್ಯಾವ್ಯಸ್ಥಲೀ ರಂಗದೊಳ್‌' 


"ಕಾವ್ಯದಲ್ಲಿ ಧ್ಲನಿ' ಎಂಬುದನ್ನು ಗುರುಪಾದ ಕೆ. ಹೆಗ್ಗಡೆಬರೆದಿದ್ದಾರೆ. ಕಾವ್ಯದಲ್ಲಿ 
ಧ್ಹನಿಸುವ ಅರ್ಥ-ಪರಂಪರೆಯಿಂದಲೇ ಕಾವ್ಯವು ಸಹ್ನ ;ದಯನಿಗೆ ಪಿಯವಾಗುತದೆ. 
ಎಂಬ ಅವರ ನಿಗಮನ ಯಥೋಚಿತ. ಆದರೆ ಮಹಿಮ ಭಟ್ಟನ ಪ್ರತಿವಾದವನ್ನಃ ವರು 
ವಿಮರ್ಶಿಸಬೇಕಾಗಿತ್ತು 


"ಭಾರತೀಯ ಕಾವ್ಯ ಮೀಮಾಂಸೆ'-ತತ್ವ್ತ ಮತ್ತು ಪ್ರಯೋಗ ಎಂಬುದು 
ಕೆ.ಕೃಷ್ಣಮೂರ್ತಿಗಳು ಬರೆದ ಪುಸ್ಪಕ. ಇದರಲ್ಲಿ ಇವರು ಮಹಿಮಭಟ್ಟನ "ವ್ಯಕ್ತಿವಿವೇಕ'ವನ್ನು 
ಅಲಕ್ಷಿಸಿದ್ದಾರೆ. ಉಳಿದ ಆಲಂಕಾರಿಕರ ಅಭಿಪ್ರಾಯಗಳನ್ನು ತಮ್ಮದೇ ಆದ ರೀತಿಯಿಂದ 
ವಿವರಿಸಿ ಸಮರ್ಥಿಸಿರುವುದು ಚೆನ್ನಾಗಿದೆ. ಈ ಸಮನ್ವಯ ದೃಷ್ಟಿಯುಕ್ತ, ಗ್ರಾಹ್ಯ. 

"'ರಸ' ಎಂಬುದು "ಜ. ಚ. ನಿ” ಬರೆದ ಪುಸ್ತಕ. ಅದರಲ್ಲಿ ಅವರು "ರುಚಿ 
ಎಂದು ಶಿರೋನಾಮೆಯನ್ನು ಕೊಟ್ಟ ಅಧ್ಯಾಯದಲ್ಲಿ "ಅಲಂಕಾರ, ದ್ಧನ, ರಸಗಳನ್ನು 
ಸಾಂಪುದಾಯಿಕವಾಗಿ ವಿವರಿಸಿದ್ದಾರೆ. ಕಾವ್ಯ- ಲಕ್ಷದಿಂದ ಆರಂಭವಾಗುವ ಈ ಗಂಥದಲ್ಲಿ 
ಕಾವ್ಯಭೇದ, ರಸ ಸ್ವರೂಪ, ರಸ ವರೋದ. ಗುಣ, ರಚನೆ, ಭಾವದ್ಧನಿ, ರಸಾಭಾಸ, 
ಭಾವಶಾಂತಿ, ಧ್ವನಿ, ಅಭಿಧೆ, ಲಕ್ಷಣೆ. ಅರ್ಥಾಲಂಕಾರಗಳನ್ನು ಶಾಸ್ತ್ರೀಯವಾಗಿ ವಿವರಿಸಿದ್ದಾರೆ. 

"ದನಿ "ಜ. ಚ. ನಿ? ಅವರ ಮತ್ತೊಂದು ಹೊತ್ತಗೆ. ಇದರಲ್ಲಿ ಅವರು ಧ್ವನಿಯ 
ತತ್ವಶಾಸೀಯ ಅರ್ಥದಿಂದ ಆರಂಭಿಸುವಾಗ ನಾದವನ್ನು ಶಿವನೆಂದೂ ಅವರ್ಣನೆಂದು 
ಅಕಾರಶೂನ್ಸವೆಂದೂ ಅತ್ಯಂತ ಸೂಕ್ಷ್ಮವಾದ ಅಚಿಂತ್ಯಾತಕ ವಸ್ತುವೆಂದೂ ಹೇಳುತ್ತಾರೆ. 
ಬಿಂದುವು ಅದರ ಪಥಮ ಪ್ರ ಪಸವರೂಪವಾದ ಕಾರ್ರವಂತೆ. ಈ ಕಾರೈ ವರ್ಣಾತ್ತಕವಾದರೂ 
ಅನಿರ್ವಾಚ್ಯವಂತೆ. ಇದು "ಅವ್ಯಕ್ತವಾದ ಹಾಗೂ ರಸದ್ಯ ಶ್ರವಾದ ಕಲೆಯಾಗಬಲ್ಲದು. 
ಅದರ ಸ್ಥೂಲಕಲೆಯೇ ಶಬ್ದ, ಅರ್ಥಯುಕ್ತ ಆಕಾರಯುಕ್ತ, ವಾಚ್ಯ ಪದಾರ್ಥ ಪುಿಪಾದಕ- 
ಎಂದೂ ಹೇಳುತ್ತಾರೆ. ಆದರೆ, ಅತ್ಯಂತಿಕ ಸತ್ಯವನ್ನು ನಾದ-ಬಿಂದು-ಕಲಾತೀತ ಎಂಬುದು 


+ ೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ವೇದಾಂತ ಪರಿಭಾಷೆ. ಅಂತ್ಯದಲ್ಲಿ ಅವರು, ಕಾವ್ಯಾರ್ಥದ ಅನಂತ್ಯಕ್ಕೆ ಆಧಾರವಾದ 
ವ್ಯಂಗ್ಯ-ವ್ಯಂಜಕ ಭಾವವು ಕಾವ್ಯದಲ್ಲಿ ಬಗೆಬಗೆಯಾಗಿದ್ದರೂ ಕವಿಯು ಮಾತ್ರ 
ರಸಾದಿಮಯವಾದ ಒಂದರಲ್ಲಿ ಅವಧಾನವುಳ್ಳವನಾಗಿರಬೇಕು; ಆಗ ಕೃತಿಗೆ ರಸವತ್ತೆ 
ಒದಗುತ್ತದೆ. ರಸಾದಿರೂಪವಾದುದು ವ್ಯಂಗ್ಯ-ವ್ಯಂಜಕ ಭಾವ, ಅದರಲ್ಲಿ ಪೂರ್ಣ 
ಗಮನವಿರಬೇಕು; ಇದ್ದರೆ ಕಾವ್ಯದ ಸೌಂದರ್ಯ-ಮಾಧುರ್ಯಗಳು ಹೆಚ್ಚುತ್ತವೆ-ಎಂದಿದ್ದಾರೆ. 
ಮಹಿಮಭಟ್ಟನ "ವ್ಯಕ್ತಿವಿವೇಕ'ವನ್ನು ಇವರೂ ಗಮನಿಸಿಲ್ಲ. 

"ಕಾವ್ಯ' ಎಂಬುದು ಜ. ಚ. ನಿ. ಅವರ ಇನ್ನೊಂದು ಕೃತಿ. ಅದರಲ್ಲಿ ಅವರು 
ಅನಿರ್ವಚನೀಯ ದಿವ್ಯ ವಚನೀಯ ಕಾವ್ಯ-ಅದು ನಿಃಶಬ್ದ್ಬ, ಇದು ಶಬ್ದ್ಬಾರ್ಥಮಯ; 
ಅದು ಸಚ್ಚಿದಾನಂದ ಸ್ವರೂಪ, ಇದು ಭಾವದ್ಧನಿ ರಸ ಸ್ಪರೂಪ-ಎಂದಿದ್ದಾರೆ. ದಿವ್ಯವು 
ದೇವತಾಶಕ್ಷಿಸಂಪನ್ಯ ದೇವತೆಗಳು ಅನಂತವೂ ಸಾಕಾರವೂ ಆಗಿರುವುದು ಉಪನಿಷದುಕ್ತ 
ಆದ್ದರಿಂದ ಅದು "ಅನಿರ್ವಚನೀಯ' ಎಂದರೆ ಮಾಯಾತ್ಮಕ ಎಂದಾಗುತ್ತದೆ.(ಶಾಂಕರ 
ಬ್ರಹ್ಮಸೂತ್ರ ಭಾಷ್ಯದ ಅನಿರ್ವಚನೀಯಖ್ಯಾತಿಯನ್ನು ನೋಡಿರಿ) ಕಾವ್ಯ 
ರಸಾಸ್ಟಾದಜನ್ಮವಾದ ಹರ್ಷವು ಕಾವ್ಯಪ್ರಯೋಜನವೆಂದಿರುವುದನ್ನು "ಸದ್ಯಃ ಪರನಿರ್ವ್ಯತಿ' 
ಪರ್ಯಾಯ ಎಂದು ತಿಳಿದುಕೊಳ್ಳದಿದ್ದರೆ ತಪ್ಪಾಗುತ್ತದೆ. ಏಕೆಂದರೆ, ಮಮ್ಮಟೋಕ್ಷವಾದ 
ಕಾಂತಾಸಂಮಿತವು "ರಾಮಾದಿವತ್‌ ಪ್ರವರ್ತಿತವ್ಯಂ, ನತುರಾವಣಾದಿವತ್‌' ಎಂಬಂತಹ 
ನೀತಿಬೋಧ-ಹರ್ಷ ಅಥವಾ ಆನಂದವಲ್ಲ. ಯಶಸ್ಸು, ಅರ್ಥ (ಐಶ್ಪರ್ಭ). ವ್ಯವಹಾರಜ್ಞಾನ, 
ಅಶಿವಪರಿಹಾರ, ಸದ್ಯಃ ಪರನಿರ್ವ್ವತಿ ಮತ್ತು ಕಾಂತಾಸಂಮಿತ ರೂಪದ ಉಪದೇಶ- 
ಎಂಬೀ ಆರೂ ಕಾವ್ಯಪ್ರಯೋಜನ ಎಂಬುದು ಮಮ್ಮಟನ ಮತ. 

"ಕಾವ್ಯ ಸ್ಟಾರಸ್ಯ' ಡಿ.ವಿ.ಜಿ. ಬರೆದ ಗಂಥ. ಅದರಲ್ಲಿ ಸೌಂದರ್ಯ ತಿಕೂಟ, 
ಸಹಿತತೆಯಿಂದ ಸಾಹಿತ್ಯ, ಸಾಹಿತ್ಯ ಸಂಹಿತೆ, ರಸ, ರಸಬ್ರಾಂತಿ, ಕಾವ್ಯದ ಕೆಲಸ, 
ಷೇಕ್ಸ್‌ ಪಿಯರಿಗೆ ನಮಸ್ವಾರ, ಮಹಾಭಾರತದ ಪಾತ್ರಗಳು ಮತ್ತು ಕಾವ್ಯವು ಸ್ಪಭಾವೋಲ್ಲಾಸ 
ಎಂಬ ಒಂಭತ್ತು ವಿಷಯಗಳ ಪ್ರತಿಪಾದನೆಯಿದೆ. 

ಪಕೃತಿವೈಭವ(ಬNatural Beauty) ಶಿಲ್ಲ, ಜೀವದೈವ ಸಮಾಗಮಗಳು ಸೌಂದರ್ಯ 
ತಿಕೂಟ-ಎಂಬ ಮಾತಿನಲ್ಲಿ ಪ್ರಕೃತಿ, ಮಾನವ ಕೃತಿ ಮತ್ತು ಪರಮಕೃತಿ ಎನ್ನಬಹುದಾದ 
ಜೀವನ್ಮುಕ್ತಿಗಳು ಉಕ್ತವಾಗಿವೆ; ಆದುದರಿಂದ ಡಿ.ವಿ.ಜಿ. ಅವರ ಪ್ರಕಾರ 
ಸೌಂದರ್ಕೋಪಾಸನೆಯಲ್ಲಿ ಅತಿಭೌತಶಾಸ್ತೀಯವಾದ ಅಹಂಕಾರಮುಕ್ತತೆಯೂ ಸೇರುತ್ತದೆ. 
ದೈವವಿಲ್ಲಿ ದೇವ(ಈಶ್ನರ)ಅಲ್ಲ-ಪರಬ್ರಹ್ಮ "ಸಾಹಿತ್ಯ'ದ ಸಹಿತತ್ನದ ೧೦ ಬಗೆಗಳನ್ನು 
ಅವರು ಹೇಳಿರುವುದರಿಂದ "ಸಾಹಿತ್ಯಕ್ಕೆ ಅವರು "'ವಾಜ್ಜಯ'ದ ಅರ್ಥವನ್ನು ಕೊಟ್ಟಿದ್ದಾರೆ 
ಎಂದು ತಿಳಿದುಕೊಳ್ಳಬಹುದು. ಸಾಹಿತ್ಯ ಸಂಹಿತೆಯು ಪುರುಷತಂತ್ರವಾದುದರಿಂದ 
ಅದು ಉಪನಿಷದುಕ್ತ ವಿಶ್ವಪ್ರಕೃತಿಯ ಸಂಹಿತೆ(ಸಂಧಿಕೇಂದ)ಗಳಿಂದ ಭಿನ್ನ ಮತ್ತು ಅಲ್ಲ 
ಎಂಬುದು ಡಿ.ವಿ.ಜಿ. ಅವರ ಮತ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೧ + 


"ರಸ' ಎಂದರೆ ಪ್ರಾಕೃತಿಕವಾಗಿರಲಿ ಮಾನವಿಕವಾಗಿರಲಿ ಅದೊಂದು ಪರಮಾತ್ಮ 
ಮಹಿಮೆ ಎಂದು ವೇದ ಹೇಳುತ್ತದೆಯಂತೆ. ಅಂದರೆ "ಸರ್ವಂ ಖಲ್ಲಿದಂ ಬಹ್ನ' 
ಆಗಿರುವುದರಿಂದ ಪರಮಾತ್ನೇತರ ಅಥವಾ ಬಹ್ನೇತರ ಪದಾರ್ಥಗಳೆಲ್ಲವೂ ಪರಮಾತ್ಮ 
ಮಹಿಮೆಗಳೆಂದೂ ಅವುಗಳಲ್ಲಿ ಕಾವ್ಯಾತ್ಸವಾದ ರಸವೂ ಒಂದೆಂದೂ ಅರ್ಥವಾಗುತ್ತದೆ. 
ಗಣ್ಯತೆಯ ದೆಸೆಯಿಂದ ರಸಾತ್ಮಕ ಮಹಿಮೆಯನ್ನು ಮನುಷ್ಯ ಎತ್ತಿ ಹೇಳುತ್ತಾನೆ. 
ಅದರ ಹಿಂದೆ ಹೇಳಿದ ಬಹ್ನಾತ್ಮೈಕವು ಸೌಂದರ್ಯದ ಒಂದು ಬಗೆ ಎಂಬುದನ್ನು 
ಒಪ್ಪಿಕೊಂಡರೆ, ಬಹ್ನ್ಮವೂ ಸ್ಪತಃ ಒಂದು "ಮಹಿಮೆ' ಎನ್ನಬೇಕಾಗುತ್ತದೆ. ರಸವು 
ಸೌಂದರ್ಯಾರ್ಥಕವೆಂದು ಗೃಹೀತವಾಗಬೇಕಾಗುತ್ತದೆ. ಅರವಿಂದರ ಭಾಷೆಯಲ್ಲಿ 
ಬಹ್ಮಸೌಂದರ್ಯವು Supra-rational Beauty ಬುಧ್ಯತೀತರಸ. ಪರಮಾತ್ಮನೂ ಅವನ 
ಮಹಿಮೆಯೂ "ಶಕ್ತಿ ಶಕ್ತಿ ಮತೋರಭೇದಃ' ಎಂಬ ನ್ಯಾಯದಂತೆ ಅಭಿನ್ನವಾಗುತ್ತದೆ! 
"'ರಸಭ್ರಾಂತಿ'ಯಲ್ಲಿ ಕಾವ್ಯರಸ ಅಡಗಿರುವುದನ್ನು. ನಾವು ಕಂಡುಕೊಳ್ಳಬೇಕಾದ 
ಸಂದರ್ಭಗಳಿರುವುದನ್ನು ಡಿ.ವಿ.ಜಿ.ಎತ್ತಿ ತೋರಿಸಿದ್ದಾರೆ. "ರಸವು ಎದೆಯೊಳಗಿನ ಓಡಾಟ. 
ನಾವು ಕಾವ್ಯವನ್ನು ಓದಿದಾಗ ನಮ್ಮ ಹೃದಯಸ್ಸ್ಥಾನದಲ್ಲಿ ಏನೋ ಚಲಿಸಿದಂತಾಗಬೇಕು; 
ಏನೋ ಓಡಾಡಿದಂತೆ ಆಗಬೇಕು. "ಆಹಾ' ಎಂದು ನಮ್ಮ ಒಳಗಡೆ ಅನ್ನಿಸಬೇಕು; 
'ಅಯ್ಯೋ' ಎನ್ನಿಸಬೇಕು. ಕಣ್ಣು ಒದ್ದೆಯಾಗಬೇಕು. ನಮ್ಮ ಹೃದಯವು ಕಂಪಿಸುವಂತೆ 
ಅನುಭವವಾಗಬೇಕು. ಇದು ವರಪ್ರಸಾದದಿಂದ ಬರುವ ಸೂಕ್ಷ್ಮ ವೇದನ ಶಕ್ತ" ಎಂದು 
ಡಿ.ವಿ.ಜಿ. ಹೇಳಿದ್ದು- 

ಲೋಕೋತ್ತರ ಚಮತ್ಕಾರ ಪ್ರಾಣೈಃ ಕೈಶ್ಲಿತ್‌ ಪ್ರಮಾತೃಭಿಃ 

ಸ್ಪಾಕಾರವದಭಿನ್ನತ್ವೇನಾಯಮಾಸ್ಟಾದ್ಯತೇ ರಸಃ 

ಎಂದ ವಿಶ್ವನಾಥ ಕವಿರಾಜನ ಮಾತನ್ನು ನೆನಪಿಗೆ ತಂದುಕೊಡುತ್ತದೆ. ಕಾವ್ಯವು 
ಪರಿಚಿತದಲ್ಲಿ ನೂತನದರ್ಶನವನ್ನು(-ಅಪರಿಚಿತವನ್ನು) ಮಾಡಿಸುತ್ತದೆ(ಮೂಡಿಸುತ್ತದೆ) 
ಎಂಬ ಡಿ.ವಿ.ಜಿ. ಮಾತು- 

ಪ್ರತಿಕ್ಷಣಂ ಯನ್ನವತಾಂ ವಿಧತ್ತೇ 

ತದೇವ ರೂಪಂ ರಮಣೀಯತಾಯಾಃ 


ಎಂಬ ಮಾಘ ವಾಕ್ಯವನ್ನು ನೆನಪಿಗೆ ತಂದುಕೊಡುತ್ತದೆ. ಇದು ಸೌಂದರ್ಯ 
ಮೀಮಾಂಸೆಯ ಪರಾಕಾಷ್ಠೆ. 

ಕಾವ್ಯವು ಸ್ಪಭಾವೋಲ್ಲಾಸ-ಎಂದರೆ ನಿರ್ವಾಜ ಸೃಷ್ಟಿ ಎಂಬ ಅರ್ಥವನ್ನು ಡಿ.ವಿ.ಜಿ. 
ಹೇಳಿದ್ದು, ಉತ್ತಮಕಾವ್ಯವನ್ನು ಕುರಿತು. ಕಾವ್ಯವೆಂದರೆ ಶಾಸ್ತ್ರೇತರ ಪದಾರ್ಥ. ಆತ್ಮ 
ಸಂತೋಷಕ್ಕಾಗಿ ಬರೆದ ಕಾವ್ಯವು ಉತ್ತಮವಾದೀತು ಎಂಬುದಿಲ್ಲಿ ಸೂಚ್ಯಾರ್ಥ. ಆತ್ಮವು 
ಶುದ್ಧವಾಗಿದ್ದರೆ ಮಾತ್ರ-ಎಂಬುದಿಲ್ಲಿ ಸಂಕಲ್ಲಿತ. ಅಶುದ್ಧಾತ್ಮದ(ಅರ್ಥ-ಕಾಮಾಸಕ್ತ ಆತ್ಮದ. 
ಜೀವದ) ಸ್ಥಾನುಭವೋದ್ಗಾರವು ಉತ್ತಮಕಾವ್ಯವಾಗಲಾರದು, ಈ ಎಚ್ಚರಿಕೆಯನ್ನು 


* ೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕಡೆಗಣಿಸಿದ ಆಧುನಿಕತೆ ಆಭಾಸಿಕ, ಭ್ರಮ, ಮೂಢನಂಬಿಕೆ, ಮೂರ್ಯತೆ. "ಅರ್ಥ 
ಕಾಮೇಷ್ನಸಕ್ತಾನಾಂ ಧರ್ಮ ಜ್ಞಾನಂ ವಿಧೀಯತೆ' ಎಂಬ ಮನೂಕ್ತಿ ಇಲ್ಲಿ ಸ್ಮರಣೀಯ; 
ಕಾವ್ಯ ಜ್ಞಾನಕ್ಕೂ ಅದೇ ಮಾತು ಅನ್ವಯಿಸುತ್ತದೆ. 

"ಭಾರತೀಯ ಶಬ್ದವುತ್ತತ್ತಿಯಲ್ಲಿ ಸ್ಲೋಟದ ಸ್ಥಾನ” ಎಂಬುದು ಜಿ.ಬಿ.ಜೋಶಿಯವರ 
ಗಂಥ. ಅದರಲ್ಲಿ "ಸಾಹಿತ್ಯದಲ್ಲಿ ಸ್ಪೋಟದ ಸುಗ್ಗಿ ಎಂಬ ಅಧ್ಯಾಯವು ಅವಲೋಕನಾರ್ಹ. 
ಅದರಲ್ಲಿ ಮಮ್ಮಟನನ್ನು ಸಂಕೇತಾರ್ಥ ವಿವರಣೆಯಲ್ಲಿ ಎತ್ತಿ ಹಿಡಿಯಲಾಗಿದೆ. 

"ಕನ್ನಡ ಕುವಲಯಾನಂದ'ವನ್ನು ಬರೆದವನು ಜಾಯಗೊಂಡ. ಅದಕ್ಕೆ ಅರ್ಥವನ್ನು 
ಬರೆದವರು ಸಂಪಾದಕರಾದ ಶಿ.ಜೆ.ನಂದೀಮಠರು. ಇದರ ಉಪೋದಾತದಲ್ಲಿ 
ನಂದೀಮಠರು- 


'ಕ್ಲೇಮೇಂದನು ಕಾವ್ಯದಲ್ಲಿ ಔಚಿತ್ಯವನ್ನು ಅತಿ ಮುಖ್ಯವಾದ ವಿಷಯವೆಂದು 
ಪ್ರಕಿಪಾದಿಸುವನು. ಅದು ರಸಸಿದ್ದವಾದ ಕಾವ್ಯದ ಜೀವಿತವು. ರಸ, ಗುಣ, ಅಲಂಕಾರ 
ಇವುಗಳಲ್ಲಿ ಔಚಿತ್ಯವಿಲ್ಲದಿದ್ದರೆ ಅವುಗಳಿಂದ ಪ್ರಯೋಜನವಿಲ್ಲವೆಂದು ಹೇಳುತ್ತಾನೆ, 
ಅದು ಪದ, ವಾಕ್ಯ, ಪ್ರಬಂಧ, ಗುಣ, ಅಲಂಕಾರ, ರಸ, ಕ್ರಿಯಾಕಾರಕ, ಲಿಂಗ, ವಚನ, 
ವಿಶೇಷಣ, ಉಪಸರ್ಗ, ನಿಪಾತ, ಕಾಲ, ದೇಶ, ಕುಲ, ವ್ರತ, ತತ್ವ, ಸತ್ವ ಅಭಿಪ್ರಾಯ, 
ಸ್ಪ್ವಭಾವ, ಸಾರಸಂಗಹ, ಪ್ರತಿಭೆ, ಅವಸ್ಥೆ, ವಿಚಾರ, ನಾಮ, ಆಶಿ'-ಎಂಬ ಇಪ್ಪತ್ತೇಳು 
ಪ್ರಕಾರವಾಗಿರುವುವೆಂದು ಹೇಳಿ ಅವನ್ನು ಉಚಿತವಾದ ಉದಾಹರಣೆಗಳಿಂದ 
"ಔಚಿತ್ಯವಿಚಾರ ಚರ್ಚೆ'ಯಲ್ಲಿ ತಿಳಿಸಿರುತ್ತಾನೆ-ಎಂಬ ಮಾತಿನಿಂದ ಕೊನೆಗೊಳಿಸಿರುವುದು 
ಅತ್ಯಾಧುನಿಕ ಪ್ರತೋದ ಪ್ರಹಾರ. "ಅನೌಚಿತ್ಯಾದೃತೇ ನಾನ್ಯದಸಭಂಗಸ್ಯ ಕಾರಣಂ” 
ಎಂಬುದನ್ನು ಅರ್ಥಮಾಡಿಕೊಳ್ಳಲಾರದವರು ಕುವಲಯಾನಂದದ ಎಲ್ಲ ಅಲಂಕಾರ 
ರಚನಾವಿಧಾನಗಳನ್ನರಿತರೂ ತದತೀತವಾದ ಎಂದು ಯಾರಾದರೂ ಹೇಳಬಹುದಾದ 
ಅತಿ ಹೊಸ ಕಾವ್ಯ ಭಣತಿಗಳನ್ನು ರಚಿಸಿದರೂ ೨೭ ಔಚಿತ್ಯ ಪ್ರಕಾರಗಳಲ್ಲಿ ಯಾವ 
ಒಂದನ್ನು ಕಡೆಗಣಿಸಿದರೂ ರಸಭಂಗವಾಗತ್ತದೆ ಎಂದಿರುವುದು ಇಂದಿನ ಪ್ರತಿಯೊಬ್ಬ 
ಕವಿಮನ್ಯನೂ ವಿಮರ್ಶಕಮನ್ಯನೂ ಮನವರಿಕೆ ಮಾಡಿಕೊಳ್ಳುವುದಗತ್ಯ. 


ಈ ದಶಕದ ಮುಂದಿನ ೪ ವರ್ಷಗಳಲ್ಲಿ ಉದಯಿಸುವ ಕವಿಗಳಿಗೆ(ಸಾಹಿತಿಗಳಿಗೆ, 
ಲೇಖಕರಿಗೆ) ವಿಶ್ವನಾಥ ಕವಿರಾಜನ ಮಾರ್ಗದರ್ಶನವೊಂದೆ ತಾರಕ. ಅವನ ಗುರುತ್ತವನ್ನು 
ಗಣಿಸದವರು ಪಂಡಿತ-ಪಾಮರ ಉಭಯರಂಜಕವಾಗಬೇಕಾದ ಯಾವ ಉತ್ತಮ 
ಕನ್ನಡ ಕಾವ್ಯವನ್ನಾಗಲಿ, ಕನ್ನಡ ಕಾವ್ಯವಿಮರ್ಶೆಯನ್ನಾಗಲಿ ಬರೆಯಲಾರರು. ರಾಷ್ಟ್ರೀಯ 
ಪ್ರಾಧ್ಯಾಪಕರಾದ ದಿವಂಗತ ಪಿ.ವಿ.ಕಾಣೆಯವರು "ಸಾಹಿತ್ಯದರ್ಪಣ” ಮತ್ತು 
"ಕಾವ್ಯಪ್ರಕಾಶ'ಗಳಿಗೆ ತಮ್ಮ ಅಧ್ಯಯನದಲ್ಲಿ ಹೆಚ್ಚಿನ ಸ್ಥಾ ನವನ್ನು ಕೊಟ್ಟಿರುವುದು ಯಾರ 
ಕಂಗಳನ್ನಾದರೂ ತೆರೆಯಿಸದಿರಲಾರದು. ಶಾಸ್ತ್ರಕ್ಕೆಲ್ಲಿಂರು ಬಾಷಾಭೇದ? 
"ಸಾಹಿತ್ಯದರ್ಪಣ'ದ ಕೆಲ ಅಧ್ಯಾಯಗಳ ಆಂಗ್ಲ ಭಾಷಾಂತರವನ್ನು ಸ್ವತಃ ಮಾಡಿರುವುದಲ್ಲದೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೩ + 


ಇಡೀ ಅಲಂಕಾರ ಶಾಸ್ತ್ರದ ಚರಿತ್ರೆಯನ್ನು ಅದರ ಹಿನ್ನಲೆಯಾಗಿ ಅವರೇ ಆಂಗ್ಲಭಾಷೆಯಲ್ಲಿ 
ಬರೆದಿದ್ದಾರೆ. 

ಕಾವ್ಯಮೀಮಾಂಸೆ ಇತರ ಜ್ಞಾನ ಶಾಖೆಗಳಂತೆ ಕಾಲಕಾಲಕ್ಕೆ ಕ್ಷಯಿಸುತ್ತ 
ವೃದ್ಧಿಯಾಗುತ್ತ ಹೋಗುವಂಥದು. ವೃದ್ಧಿ ಕ್ಷಯಗಳು ಸುಖ ದುಃಖಗಳಂತೆ 
ಚಕ್ರಾರಪಂಕ್ತಿಯಂತೆ ಸಂಭವಿಸುವುದು. Vertical Progression ನಿತ್ಯೋರ್ಧ್ವಗತಿಯು 
Spiralಶಿಖರ ವರ್ತುಲಾಕಾರದಂತೆ ವಿಕಸಿಸುವುದು. ಏರುತ್ತ ಹೋಗುವುದು. ಬಿದ್ದರೂ 
ಅಲ್ಪಸ್ಸಲ್ಪ ಬಿದ್ದು ಆ ಮೇಲೆ ಅದಕ್ಕೆ ಹತ್ತುಪಟ್ಟು ಮೇಲೇರುವುದು. ಅಧ್ಯಾತಿಕ ಸಾಧನೆಯಲ್ಲಷ್ಟೇ 
ಸತ್ಯ, ಪೂರ್ಣತೆಗೆ ವರ್ತುಲದ ಉಪಾಧಿಯಿಲ್ಲ. ಸಾಪೇಕ್ಷ ಪೂರ್ಣತೆಗಳ ವರ್ತುಲಗಳು 
ಹಲವಾರು. ಅವುಗಳಲ್ಲಿ ರಸ ಶಾಸ್ತ್ರದ ಪೂರ್ಣತರ ನಾರು ವಿಶ್ವನಾಥೋಕ್ಷ. 
ಆದುದರಿಂದ ೧೯೭೬ರಿಂದ ಮುಂಜಿ "ಸಾಹಿತ್ಯ ದರ್ಪಣಾಭ್ಯಾಸ * ಹೆಚ್ಚೀತೆಂದು ನಾವು 
ನಂಬುತ್ತೇವೆ. 

ಕಷ್ಟಗಳಲ್ಲಿ ಅತಿ ಹೆಚ್ಚಿನದು ಯೂರೋಪಿಯನ್ನರ ವಿಚಾರ ಪ್ರಣಾಲಿಗಳನ್ನು 
ಹಿಂದೆ ಮುಂದೆ ನೋಡದೆ ನಮಗೆ ತಕ್ಕವುಗಳೆಂದೂ, ಅತ್ಯಾಧುನಿಕವೆಂದೂ, 
ಅತಿವೈಜ್ಞಾನಿಕವೆಂದೂ ದೇಶಭಾಷೆಗಳಲ್ಲಿ 'ನೊಣಪತಿ' ತೆಗೆಯುವವರ ಬುದ್ಧಿ-ಶುದ್ದೀಕರಣ. 
ಅದೀಗ ಪ್ರಾರಂಭವಾಗಿದೆ. 


['ಕೌಸ್ತುಭ' -ವಜಮಹೋತ್ಸವ ಸಂಸ್ಕರಣ ಸಂಹುಟ; ಹುಟ ೨೪೯] 


* ೫೪ 


೭. ಕಾವ್ಯದಲ್ಲಿ ಪ್ರಾಸ ಏಕೆ ಬೇಕು? 


"ಪ್ರಾಸ' ಎಂದರೆ (()) ಎಸೆಯುವುದು. (೨) ಮುಳ್ಳುಮುಳ್ಳಾಗಿರುವ ಬಣ, 
(೩) ಒಳಗೆ ತೂರಿಸುವುದು-ಎನ್ನುತ್ತದೆ ಶಬ್ದಕೋಶ. "ಪ್ರಾಸಕ'ವೆಂದರೆ ಪಗಡೆಯ 
ದಾಳ. ಕಾವ್ಯಾಲಂಕಾರದಲ್ಲಿ ಅದು ಅನುಪ್ರಾಸ. "ವರ್ಣಾವೃತ್ತಿರನುಪ್ರಾಸಃ ಪಾದೇಷುಚ 
ಪದೇಷುಚ' ಎಂಬುದು ಮಹಾಕವಿ ದಂಡಿ ತನ್ನ "ಕಾವ್ಯಾದರ್ಶ'ದಲ್ಲಿ ಕೊಟ್ಟ ಅನುಪ್ರಾಸ 
ಲಕ್ಷಣ. ಅನುಪ್ರಾಸವೊಂದು ಶಬ್ದಾಲಂಕಾರ. ಭರತನ ಗಂಥದಲ್ಲಿ ಗುಣದೋಷ 
ಅಲಂಕಾರಗಳ ಪ್ರಸ್ತಾಪ ಬಂದಿರುವುದಷ್ಟೇ ಅಲ್ಲದೆ, ರಸಕ್ಕೆ ಅಂಗವಾಗಿ ಇವನ್ನೆಲ್ಲ 
ಪ್ರಯೋಗಿಸಬೇಕೆಂಬ ವಿಚಾರವು ನಿರ್ದಿಷ್ಠವಾಗಿದೆ. 

Repetitive Pattern-ಆವರ್ತನ ಪ್ರಕಾರವು ಸರ್ವ ಛಂದೋಬಂಧಗಳ ಸಾಧಾರಣ 
ಧರ್ಮ. ಆವೃತ್ತಿಯು ಇಲ್ಲಿ ವರ್ಣಗಳ ಅಥವಾ ಅಕ್ಷರಗಳ ಘಟಕಗಳಿಂದಾದ ಪದ- 
ಪಾದಗಳಲ್ಲಿ ವರ್ಣನಿಷ್ಠವಾದರೆ ಪ್ರಾಸ ಉಂಟಾಗುವುದು. ಪದದ ಅಥವಾ ಪಾದದ 
ಆದಿ-ಮಧ್ಯ-ಅಂತ್ಯಾಕ್ಷರಗಳಲ್ಲಿ ಯಾವುದಾದರೂ ಪುನರಾಗಮಿಸಬಹುದು. ಆ 
ಪುನರಾಗಮನದ ನಿಯತತೆ(Rೀlrity)ಪ್ರಾಸಕ್ಕೆ ಅನಿವಾರ್ಯ. ಶಬ್ದವು ವಾಕ್ಕದ ಸಂಜ್ಞೆ 
ವಾಕ್ಯಗಳು ಪದ್ಯದಲ್ಲಿ ಪಾದಗಳಿಗಾಗಿ ವಿಂಗಡಿಸಲ್ಪಟ್ಟಿರುತ್ತವೆ. ಪಾದಗಳು 
ಪದಗಳಿಂದಾದಂಥವು. ವಿಭಕ್ತಿಪ್ರತ್ಯಯ ಅಥವಾ ಆಖ್ಯಾತ ಪ್ರತ್ವಯ ಪ್ರಾತಿಪದಿಕಗಳೆಂಬ 
ಅಥವಾ ಧಾತುಗಳೆಂಬ ಅರ್ಥವುಳ್ಳ ಶಬ್ದಗಳಿಗೆ ಸೇರಿದಾಗ ಪದಗಳು ಲಭಿಸುತ್ತವೆ. 
ಲಯವು ಪದ್ಯದ ಅಣುಘಟಕ. ಅದು ತನ್ನ ಆವೃತ್ತಿಯಲ್ಲಿ ಪದೋಚ್ಚಾರದ ಕಾಲಮಾನದ 
ಸಾಮ್ಯನಿಯಮವನ್ನು ಮೀರದು. ಉಚ್ಛಾರಾವಧಿಯಲ್ಲಿ ವರ್ಣಗಳ ಆವರ್ತನದ 
ಕ್ರಮಿಕಮಾನಸಾಮ್ಯ ಎರಡು ಸಲವಾದರೂ ಬಾರದ ವಾಕ್ಕರಚನೆಯಲ್ಲಿ ಲಯ ಹೇಗೆ 
ಇರದೋ ಹಾಗೇ ವರ್ಣವೊಂದು ಪಾದದ ನಿರ್ದಿಷ್ಟ ಸ್ಥಾನದಲ್ಲಿ ಎರಡು ಸಲವಾದರೂ 
ಕಂಡು ಬಾರದಿದ್ದಲ್ಲಿ ಪ್ರಾಸವಿರಲಾರದು. ವೃತ್ಯನುಪ್ರಾಸ, ಶ್ರುತ್ಯನುಪ್ರಾಸ, 
ಛೇಕಾನುಪ್ರಾಸಗಳಂದು ಪರಂಪರೆಯು ಪ್ರಾಸಭೇದಗಳನ್ನು ಹೇಳಿದೆ. tration, 
assonance-ಸಮವರ್ಣ, ಸಮನಾದಗಳ ಎಸೆತವು ಕವಿವಾಕ್ಕದ ಅರ್ಥ ಶಕ್ತಿಯನ್ನು 
ಬಲಪಡಿಸುತ್ತದೆ. ಪಗಡೆಯ ದಾಳವನ್ನು ಎಸೆಯುವುದು ಆಟಗಾರರ ಉತ್ಸಾಹವನ್ನು 
ಹೆಚ್ಚಿಸುವಂತೆ, ಕುತೂಹಲ-ನಿರೀಕ್ಷೆ-ಕಲ್ಲಿತ ಲಾಭ ಅಥವಾ ಗೆಲುವುಗಳನ್ನು ಕಣ್ಣೆದುರು 
ಹಾಯಿಸುವಂತೆ ಆದ್ಯಕ್ಷರಪ್ತಾಸ, ದ್ವಿಶೀಯಾಕ್ಷರಪ್ರಾಸ. ಪಾದಮಧ್ಯಪ್ರಾಸ, ಪಾದಾಂತಪ್ರಾಸ 
ಸಂಧಿ ಅಥವಾ ಶ್ಲೇಷಾರ್ಥನಿಷ್ಠಪ್ರಾಸ(ಯಮಕ) ಗಳೆಂಬ ಪಂಚಪ್ರಾಸ ಭೇದಗಳು 
ರಸಾಭಿವ್ಯಂಜನ(ಅಥವಾ ಭಾವಾಭಿ ವ್ಯಂಜಕ) ಕಾವ್ಯವಾಣಿಯ ರಸಪರಿಣಾಮಕತೆಯನ್ನು 
ಪುಷ್ಟಿಗೊಳಿಸುತ್ತವೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೫ + 


“ಚಪಲೆ ಚಂಚಲೆ ಚಾಟುವತಿ ಚಂಡಿ ಛಲವಾದಿ 

ಕುಪಿತೆ ಕುತ್ತಿತೆ ಕುಹಕೆ ಕುಜೆ ಕುಟಿಲೆ ಕುಲಗೇಡಿ 

ಕಪಟಿ ಕಂಟಕಿ ಕಟಕಿ ಕಡುದುಷ್ಟೆ ಕಲಹಾರ್ಥಿ 

ಪರುಷೆ ಪರವಶೆ ಪಾದರಿ” 

ಎಂಬಲ್ಲಿ ಚಕಾರ, ಕಕಾರ ಮತ್ತು ಪಕಾರಗಳ ಕಾಗುಣಿತದ ಆವರ್ತನವು 
ಭಾವೋನ್ನೀಲನಕ್ಕೆ ನಿಂತ ಅರ್ಥದ ಪರಿಣಾಮಕ ಶಕ್ತಿಯನ್ನು ಹೆಚ್ಚಿಸುವುದು ಅನುಭವಗಮ್ಮ. 
ಇದು ಆದ್ಯಕ್ಷರಾವರ್ತದ ಪದಪ್ರಾಸಕ್ಕೂ ಮೂರು ಸಾಲುಗಳಲ್ಲಿ ಮೂರು ಸಲ ಬಂದ 
ಮ ಪಾದಗತವಾದ ದ್ವಿಶೀಯಾಕ್ಷರ (ಮಧ್ಯಾಕ್ಷರ) ಪ್ರಾಸಕ್ಟೂ 

"ರಂಗು ಇಹುದು ರೂಪ ಇಹುದು ಗಂಧ ಬಳ್ಳಿತಿಲ್ಲವು 

ನಯವು ನುಣುಪು ಇದ್ದು ಏನು? ವ್ಯರ್ಥ ವಾಯಿತೆಲ್ಲವು' 

ಎಂಬುದು ಪಾದಾಂತದ ಅಂತ್ಯಾಕ್ಷರ ಪ್ರಾಸಕ್ಕೆ ಉದಾಹರಣೆಯಾಗಿದೆ. 

'ವರಯಜ್ಞ ಶಾಲೆಯುಂ ಬಾಲೆಯುಂ ದ್ರಿಜಪಂಕ್ತಿ 

ಪರಿಶೋಭಿಸದೊಡೆ ಸತ್ಯವಿತೆಯುಂ ಯುವತಿಯುಂ 

ಚರಣಗತಿ ಸಮತೆವೆತ್ತಿದೊಡ ಬ್ಲಾರಿಯುಂ ನಾರಿಯುಂ ಚಾರುತರದ । 

ಕರಭೋರು ಕಾಂತಿ ಸಂಯುಕ್ತ ಮಾಗಿರದಿರ್ದೊ 

ಡರಸಾಳ್ಸ ಧರಣಿಯಂ ತರಣಿಯುಂ ಶಾಲಿಸುಂ 

ದರ ಮಾಗಿರದೊಡೆ ಸೌಮಂಗಲ್ಯವಾಗಿಯುಂ ಮೇಲೆಯುನ್ನತಿಯಪುದೆ' 

ಇಲ್ಲಿನ ದಪ್ಪಕ್ಷರದ ಪದಗಳು ಪಾದಮಧ್ಧ್ದಗತವಾದ ಪದೋತ್ತರಾರ್ಧ ವರ್ಣಸಾಮೃದ 
ಪ್ರಾಸಕ್ಕೆ ನಿದರ್ಶನಗಳಾಗಿವೆ; ಎರಡನೆಯ ಪಾದವೊಂದರಲ್ಲಿ ಉಕ್ತ ಅಲಂಕಾರಿಕ ಪದಗಳು 
ಪಾದೋತ್ತರಾರ್ಧದಲ್ಲಿ ಬಂದಿವೆ. 

"ಹರಿಣನಂ ಬೆಂಬತ್ತಿ ಬರಲಾ ಕುಳಿಂದಕಂ 

ಹರಿಯನೇ ಜಪಿಸುತಳುತಿಹ ಬಾಲನಂ ಕಂಡು 

ಹರಿಯನಲ್ಲಿಯೆ ನಿಲಿಸಿ ನೋಡಿ ನಿಜಶಿರವನಲ್ಲಾಡಿ 

ತಾಂ ಮೃಗದ ಕೊಲೆಗೆ | 

ಹರಿತಂದ ಪಾಪಮತಿ ಪುಣ್ಯಮೊದವಿಸಿತು ಸುವಿ 

ಹರಿಸುವೊಡೆ ಶಿವಶಿವಾ ಪೊಸತೆಂದು ಹರುಷದ ಲ 

ಹರಿಯೊಳೋಲಾಡಿದಂ ಕಡವರವನೆಡಹಿ 

ಸಂಧಿಸಿದ ಕಡುಬಡವನಂತೆ' 


* ೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಇದರ ಎರಡು-ಮೂರನೆಯ ಪಾದಗಳಾದಿಯ "ಹರಿ” ಶ್ಲೇಷಬಲದಿಂದಲೂ 
ಒಂದನೆಯ ಹಾಗೂ ನಾಲ್ಕನೆಯ ಪಾದಗಳ "ಹರಿ'ಯನ್ನು ಬಿಟ್ಟು ಮಿಕ್ಕ ಪಾದಗಳಾದಿಯ 
"ಹರಿ' ಸಂಧಿಬಲದಿಂದಲೂ ಅನುಪ್ರಾಸದ ಪಾದಾದಿ ಪದನಿಷ್ಠೆಗೆ ಉದಾಹರಣೆಗಳಾಗಿವೆ. 

"'ಘುಳುಘುಳಿಸುತೇಳ್ಳ ಬೊಬ್ಬುಳಿಗಳಿಂ ಸುಳಿಗಳಿಂ 

ಸೆಳೆಸೆಳೆದು ನಡೆವ ಪೆರ್ದೆರೆಗಳಿಂ ನೊರೆಗಳಿಂ 

ಹೊಳೆವ ತುಂತುರಿನ ಸೀರ್ಪನಿಗಳಿಂ ಧ್ಹನಿಗಳಿಂ 

ವಿವಿಧ ರತ್ನಂಗಳಿಂದೆ 

ಒಳಕೊಂ೦ಬ ನಾನಾ ಪ್ರವಾಹದಿಂ ಗ್ರಾಹದಿಂ 

ದಳತೆಗಳ ವಡದೆಂಬ ಪೆಂಪಿನಿಂ ಗುಂಪಿನಿಂ 

ದಳದ ಪವಳದ ನಿಮಿರ್ದ ಕುಡಿಗಳಿಂ ತಡಿಗಳಿಂ 

ದಾ ಕಡಲ್ಪಣ್ಣೆಸೆದುದು”' l 

ಈ ಸಮುದ್ರ ವರ್ಣನೆಯಲ್ಲಿ ೦ಗಂಊtಂpಂಂ-ಪಾ೦ಚಾಲೀಯ ಪರಿಣಾಮವು 
ಪ್ರಾಸಶಕ್ತಿ ಪೋಷಕವಾಗಿ ಬಂದಿರುವುದು ವಿಶೇಷ. ಸಮುದದ ಘುಳುಘುಳುದ್ದಾನವನ್ನು 
ಅನುಕರಣಾ ವ್ಯಯದಿಂದಲೂ ಳಕಾರಯುಕ್ತವಾದ ಪದಗಳ ಬಾಹುಲ್ಯದಿಂದಲೂ 
ನಾದ ಹಾಗೂ ಅರ್ಥಗಳು ಸಮಶಕ್ತಿಯಿಂದ ಅಭಿವ್ಯಂಜಿಸುವುದು ಪ್ರಾಸಾನುಪ್ರಾಸ 
ರೀತಿಯ ಅಪೂರ್ವ ಉದಾಹರಣೆ. The sound and the sense are blended 
ಂgಲthೀಃ-ನಾದವೂ ಅರ್ಥವೂ ಈ ಪ್ರಾಸಪಂಕ್ತಿಗಳಲ್ಲಿ ಎರಕ ಹೊಯ್ದಂತಿವೆ. 

ಎಚ್ಚರ ತಪ್ಪಿದಾಗ ಅಥವಾ ವ್ಯಾಮೋಹ ಹೆಚ್ಚಾದಾಗ ಅನುಚಿತವಾಗಿ 
ಪ್ರಾಸಪ್ರಯೋಗ ಮಾಡಿ ಕೆಲವೆಡೆ ದೊಡ್ಡ ಕವಿಗಳೂ ಹಾಸ್ಕಾಸ್ತದರಾಗುತ್ತಾರೆ; 
ಗರಳಗೊರಳವ ನರಳಸರಳಂಗೆ ಮುನಿವಂತೆ' ಎಂಬ ಸಾಲಿನಲ್ಲಿ ರಾಘುವಾಂಕನು 
ಳಕಾರಾವರ್ತವನ್ನು ವ್ಯರ್ಥವಾಗಿ ಅಥವಾ ವಿರುದ್ಧಾರ್ಥ ವ್ಯಂಜಕವಾಗಿ ಬಳಸಿದ್ದು 
ಅಂಥ ಅನೌಚಿತ್ಯಕ್ಕೊಂದು ದೃಷ್ಟಾಂತ. 

ಪ್ರಾಸವು Sound Ima ನಾದ ಪ್ರತಿಮೆಯನ್ನು ಆಧರಿಸಿದೆ. ಆ ಪ್ರತಿಮೆಯು 
ತನ್ನ ವೃತ್ತಿಯ ಬಲದಿಂದ ನಾದ ಶರೀರಿಯಾದ ಪದದ ಅರ್ಥಾವಧಾರಣವನ್ನು 
ದೃಢಗೊಳಿಸುತ್ತದೆ. ಭಾವಸೌಂದರ್ಯವನ್ನು ಬೆಳೆಯಿಸುತ್ತದೆ. ಅದರ ಈ ಉದ್ದೇಶವನ್ನು 
ಕವಿ ಮರೆತಾಗ ಪ್ರಾಸವೊಂದು ಜಾಡ್ಕವಾಗಿಯೋ ನಿರುಪಯೋಜಕವಾಗಿಯೋ 
ಪರಿಣಮಿಸುತ್ತದೆ. ಜಗತ್ತಿನ ಜಾನಪದ ಗಾದೆಗಳಲ್ಲಿ ಬಹು ಸಂಖ್ಯಾತವಾದವುಗಳು 
ತಾವು ಹೇಳುವ ಆನುಭವಿಕ ಸತ್ಯದ ದೃಢೀಕರಣಕ್ಕೆ ಬಹಳ ಸಲ ಪ್ರಾಸವನ್ನೇ ಆಧರಿಸಿವೆ; 
“ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಊರಿಗೊಂದು ದಾರಿಯಾದರೆ 
ಪೋರನಿಗಿನ್ನೊಂದು ದಾರಿ”, "ಮಕ್ಕಳು ಕೊರಲಿಗೆ ಇಕ್ಕಳು'; "ಕಂಡದ್ದಾಡಿದರೆ ಕೆಂಡದಂಥ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೭ + 


ಕೋಪ”; "ನೆಸೆ ಕೊಟ್ಟ ನಾಯಿ ನೊಸಲನ್ನು ನೆಕ್ಕಿತು'. ಕೆಲ ಒಗಟುಗಳ ಬಲವೂ 
ಪ್ರಾಸಪುಷ್ಠ; "ಸತ್ತ ಮರದಲ್ಲಿ ಮುತ್ತು ಸುರಿಯುತ್ತದೆ”; "ಕಟ್ಟೆಯಿಲ್ಲದ ಕೆರೆಯಲ್ಲಿ ತಟ್ಟಿ 
ತೇಲಿಹೋಯ್ತು'; "ಒಂದಜ್ಜಿಗೆ ಒಮ್ಮಾರು ಉಡಿದಾರ'; "ಅಗಟನಿಗೆ ಆರು ಕಣ್ಣು, 
ಮುಗಟನಿಗೆ ಮೂರು ಕಣ್ಣು, ಸಿದ್ದಾಪುರದ ಕೊಂಕಣನಿಗೆ ಒಂದೇ ಕಣಬ್ದು' ಇತ್ಯಾದಿ. 

Symmetry, harmony-ಸಮಪಾರ್ಶತೆ, ಸಾಮಶ್ರುತ್ಯಗಳು ಸೌಂದರ್ಯ 
ಚಿಹ್ನೆಗಳಾಗಿರುವುದು ಸುಪಸಿದ್ದ. ಈ ಕಲಾಮೂಲತತ್ನದ ನಾದಾವತಾರವೇ ಪ್ರಾಸ. 
ಚೌಕ್ಸುಷ ಪ್ರಕತಿಮೆಯಂತೆಯೇ ಅದಕ್ಕಿಂತಲೂ ಕೆಲವೊಮ್ಮೆ ಆಳವಾಗಿ, ಗರ್ಭಿತಾರ್ಥವನ್ನು 
ಪ್ರತಿಬಿಂಬಿಸುವ ಶಕ್ತಿ ನಾದ(ಶ್ರಾವಣ) ಪ್ರತಿಮೆಗಿದೆ. ಅದರಿಂದಲೇ ನಾಗರಿಕತೆಗಳು 
ಅನಾದಿಯಿಂದಲೂ ನೆನಪಿನಲ್ಲಿಟ್ಟುಕೊಂಡು ಬಂದ ಕಾವ್ಯ ವಾಕ್ಯಗಳಲ್ಲಿ ಪ್ರಾಸ 
ಬದ್ದವಾದವುಗಳೇ ಹೆಚ್ಚು; "ಸದೇವ ಸೋಮ್ಯೋದಮಗ್ರ ಆಸೀದೇಕಮೇವಾದ್ದಿಶೀಯಂ 
ಬಹ್ಮ; "ಸತ್ಯಂ ಜ್ಞಾನ ಮನಂತಂ ಬಹ್ಮ; "ಓಂ ತತ್‌ ಸತ್‌' "ಮನ ಏವ ಮನುಷ್ಯಾಣಾಂ 
ಕಾರಣಂ ಬಂಧ ಮೋಕ್ಷಯೋಳ; ಸತ್ಯಂ, ಶಿವಂ, ಸುಂದರಂ' ಇತ್ಯಾದಿ. ನಾದಸಾಮೃ- 
ನಾದೈಕ್ಕಗಳಲ್ಲಿ ಯಾವುದಾದರೂ ಒಂದಿದ್ದರೆ ಸಾಕು ಪ್ರಾಸಕ್ಕೆ ಪಾಂಚಾಲೀಯತೆಯಲ್ಲಿ 
ಪ್ರಾಸದ ಪೂರ್ಣ ಸಾಫಲ್ಕವಿರುತ್ತದೆ. ನಾದವು ಭಾವವನ್ನು ಅರ್ಥದಷ್ಟೇ ಶಕ್ತಿಯಿಂದ 
ಪೋಷಿಸಿದ್ದಕ್ಕೆ 

"ಸ್ಮರ ಖರಃ ಖಲಃ ಕಾಂತಃ ಕಾಯಃ ಕೋಪಶ್ನನಃ ಕೃಶಃ | 

ಚ್ಯುತೋ ಮಾನೋಧಿಕೋ ರಾಗೋ ಮೋಹೋ ಜಾತೋತಸವೋಗತಾ: 

ಎಂಬುದು ಸುಂದರವಾದ ಸಂಸ್ಥತ ಉದಾಹರಣೆ. ಪೂರ್ಮ್ವೋಕ್ತ ಸಮುದ 
ವರ್ಣನೆಯಲ್ಲಿ ಒಂದೇ ಒಂದು ಭಾವಚಿತ್ರದ ಧ್ವನಿಯಿದ್ದರೆ, ಇಲ್ಲಿ ಎರಡು ವಿರುದ್ಧ 
ಭಾವಗಳ ನಾದಧ್ದನಿಯಿದೆ. ಕರ್ಕಶವರ್ಣಗಳಿಂದ ಕರ್ಕಶ ಭಾವವೂ ಮೃದು ವರ್ಣಗಳಿಂದ 
ಮೃದುಭಾವವೂ ಅಭಿವ್ಯಕ್ತವಾಗಿವೆ. ಪುನರಾವೃತ್ತಿಯ ತಂತ್ರವನ್ನು ಆಧರಿಸಿದ ಪ್ರಾಸ 
ಪ್ರಕಾರಗಳಿಗೆ ವಿವಿಧ ತಿರುಹುಗಳಿವೆ. ಮಹಾಕಾವ್ಯಗಳಲ್ಲಿ ಅವುಗಳ ಉದಾಹರಣೆಗಳನ್ನು 
ಹೇರಳವಾಗಿ ಕಾಣಬಹುದು. ಭಾವ ಪೋಷಕತೆಯಲ್ಲಿ ಅವು ಒಂದರಿಂದ ನೂರು 
ಅಂಶಗಳವರೆಗೆ ವಿಭಿನ್ನವಾಗಿರಬಹುದು. ಅವುಗಳ ಒಂದೊಂದು ಬಗೆಗೂ ಒಂದೊಂದು 
ಪ್ರತ್ಯೇಕ ಹೆಸರನ್ನಿಡಬಹುದು; ಆದರದು ಅಪ್ರಯೋಜಕ. ಕನ್ನಡ ಮುಂತಾದ ದ್ರಾವಿಡೀಯ 
ಭಾಷೆಗಳಲ್ಲಿ ಪಾದದ ಮೊದಲಿನ ಪದದ ದ್ವಿತೀಯಾಕ್ಷರ ಪ್ರಾಸವು ಅನೂಚಾನವಾಗಿ 
ನಡೆದು ಬಂದದ್ದು ಅವುಗಳ ಶಬ್ದಭಂಡಾರದ ಅನುಕೂಲ ಪ್ರಕಾರದ ದೆಸೆಯಿಂದ. 
ಆರ್ಯ ಭಾಷೆಗಳಲ್ಲಿ ಪಾದಾಂತರ ಪದಗಳ ಅಂತ್ಯಾಕ್ಷರ ಪ್ರಾಸವೂ ಹಾಗೇ ಅವುಗಳ 
ಪದಸಂಪತ್ತಿನ ಸ್ವರೂಪವನ್ನೇ ಅವಲಂಬಿಸಿದೆ. 

"ಪಾದ ಪದ್ಧತಿಯಿಂದ ಪದ ಕೂಡಿ ಬರುವಾಗ 

ಯಾರಾರೇ ಗುರುಲಘು ಎಣಿಸುವರೆ?' 


* ೫೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಎಂದು ವರಕವಿ ಕೇಳಿದ ಹಾಗೆ, ಪ್ರಾಸಪದ್ಧತಿಯಿಂದ ಪದ ಕೂಡಿ ಬರುವಾಗ 
ಪ್ರತಿಭಾವಂತರಾದ ಕವಿಗಳು ಅನಿಚ್ಛಾಕೃತವಾಗಿ ಮುತ್ತಿನ ಮಾಲೆಯಂತಹ ಚಿರಸ್ಥರಣಣೀಯ 
ಕಾವ್ಯವಾಣಿಗಳನ್ನು ಭಾವನಿರ್ಭರವಾಗಿ ವ್ಯಕಗೊಳಿಸಿದ್ದಾರೆ. ಅವು ಯಾವಾಗಲೂ ನಿಷಾಸ 
ಪಂಕಿಗಳಿಗಿಂತ ಹೆಚ್ಚು ಕಾಲ ಜನಮನದಲ್ಲಿ ಆಳವಾಗಿ ಬೇರೂರಿ ನೆಲೆ ನಿಂತಿರುವುದು 
ಸ್ಥಾಭಾವಿಕ. 

The reason of rhyme-ಪ್ರಾಸದ ಭಾವಸಮರ್ಥನ ಶಕ್ತಿಯು ಆಧುನಿಕರಲ್ಲಿ 
ಅನೇಕರಿಗೆ ಮನವರಿಕೆಯಾಗದಿರಲು ಅವರ ಪೂರ್ವಗಹ ಅಥವಾ ಗಂಧರ್ವ 
ಗಂಧವಿಮುಖಿತೆ ಕಾರಣ. Word music-ಶಬ್ದ ಸಂಗೀತವು ಪ್ರಾಸಜನ್ಯವಾದುದು. 
ಕಾರ್ಯಕಾರಣ ಸೂತ್ರವು ಮಾಡುವ ಸಮರ್ಥನೆ ಬುದ್ದಿ ತೋಷಕವಾದರೆ, ಪ್ರಾಸ ಮಾಡುವ 
ಸಮರ್ಥನೆಯು ಹೃದಯತೋಷಕವಾದುದು. ಕಾವ್ಯವು ಆದರಿಂದಲೇ ಪ್ರಾಸಪ್ರಿಯ; 
ಶಾಸ್ತವಾದರೋ ತರ್ಕಪ್ರಿಯ. ಪಕರ್ಮೇಣ ಅಸ್ಕತೇ 'ಇತಿಪ್ರಾಸಃ-ಬಲವಾಗಿ ಅಕ್ಷರವು 
ರಸೋಚಿತವಾಗಿ ಇರಿಸಲಡುವುದು ಅಥವಾ ವಿನ್ಯಸವಾಗುವುದು ಪ್ರಾಸ. ಈ 
ಅರ್ಥದಿಂದಲೇ, 

“ತಯಾ ಕವಿತಯಾ ಕಿಂವಾ ತಯಾ ವನಿತಯಾ ಚಕಿಂ 

ಪದ ವಿನ್ಯಾಸ ಮಾತ್ರೇಣ ಯಯಾ ನಾಪಹೃತಂ ಮನ! 

ಎಂದು ಕವಿತೆ-ವನಿತೆಯರ ನಡಿಗೆಯನ್ನು ಹೋಲಿಸಲಾಗಿದೆ. ಕನ್ನಡದಲ್ಲಿ ಪ್ರಾಸವಿವಕ್ಷೆ 
ಹೆಚ್ಚು ವಿಶದವಾಗಿದ್ದು. ಈಶ್ವರ ಕವಿ ಕನ್ನಡ ಛಂದೋಗಂಥ ಕರ್ತ್ವಗಳ ಮಾರ್ಗವನ್ನು 
ಅನುಸರಿಸಿದ್ದಾನೆ. ಕವಿಜಿಹ್ಟಾಬಂಧನದಲ್ಲಿ ಈತನು ಹರಿ ಕರಿ ಮೊದಲಾದ 
ಷಟ್ರಾಸಭೇದಗಳನ್ನ ಲ್ಲದೆ, ಇನ್ನೂ ಏಳು ಭೇದಗಳನ್ನು ಲಕ್ಷಣಿಸಿದ್ದಾನೆ. ಇವುಗಳಲ್ಲಿ 
ಯುಗ್ಗವರ್ಣಪ್ರಾಸ. ತ್ರ ತ ಕರಪಾಸ. ಠಿನುಹಾಸ, ಅಂತೃಪ್ತಾಸ-ಎಂಬವು ಕವಿರಾಜಮಾರ್ಗ” 
ಮೂಲವಾಗಿ ಬಂದಿರಬಹುದು. 'ಅಲಪಾಣಪಾಸ. ಮಹಾಪ್ರಾಣಪ್ರಾಸ, ಮಿತಾಕ್ಷರ 
ಪ್ರಾಸ-ಎಂಬವು ಕನ್ನಡ ಅಥವಾ ತೆಲುಗು ಭಾಷೆಯ ಛಂದೋಗಂಥಗಳಲ್ಲಿ 
ಅನುಕ್ತವಾಗಿರುವುದರಿಂದ ಅವನ್ನು ಈಶ್ವರ ಕವಿಯೇ ಸ್ಪತಃ ಕಲ್ಲಿಸಿರಬಹುದು. 
ಯುಗ್ಗವರ್ಣಾದಿ ಚತುಷ್ರಾಸಗಳ ಹೊರತು ಉಳಿದವುಗಳ ನಿವರಣೆ "ದ್ವಿತೀಯಾಕ್ಷರ 
ಪಾಸದಲ್ಲಿ ಕಂಡು ಬರುವ 'ವರ್ಣವಿನ್ಯಾಸಗಳ ವೈವಿಧ್ಯವನ್ನು ್ನ ಸೂತ್ರಬದ್ಧವಾಗಿ ತಿಳಿಸುವ 
ಯತ ಗಳನ್ನ ಬಹುದು. ಭೀಮಾದ್ದರು' ಸ ಛಂದೋಗಂಥಗಳಲ್ಲಿ ಹೇಳಿರುವ 
ಪ್ರಾಸಬೇದಗಳೂ, ಹೆಸರುಗಳೂ, ನೃಪತುಂಗಾದ್ಯರು ತಂತಮ್ಮ ಕನ್ನಡ ಲಕ್ಷಣಗಂಥಗಳಲ್ಲಿ 
ಹೇಳಿರುವ ಪ್ರಾಸಭೇದಗಳೂ ಅವುಗಳ ಹೆಸರುಗಳೂ ಬೇರೆಬೇರೆಯಾಗಿರುವುದರಿಂದ 
ದ್ವಿತೀಯಾಕ್ಷರ ಪ್ರಾಸ ವಿವರಣೆಯಲ್ಲಿ ಎರಡರದೂ ಸ್ಪತಂತ್ರವಾಗಿದೆ' ಎಂಬ 
ಮಹಾವಾಕ್ಕ(Paಣಂph)'ದಿಂದ ಪ್ರಾಸಕ್ಕೆ ಸಾಂಪ್ರದಾಯಿಕ ವಿಮರ್ಶಕರು ಕೊಟ್ಟ 


“ವಾಕ್ಕೋಚ್ಛ್ಚಯೋ ಮಹಾವಾಕ್ಯಂ'( Vid ಸಾಹಿತ್ಯದ ಪಠಣ) 


ಸಂಪುಟ - ೭ : ಬಿಡಿಲೇಖನಗಳು - ೧ ರ೯ + 


ಪ್ರಾಧಾನ್ಯವು ಸಷ್ಟವಾಗುತ್ತದೆ. "ಕನ್ನಡದಲ್ಲಿ ಆದಿಪ್ರಾಸ (ದ್ವಿತೀಯಾಕ್ಷರ ಪ್ರಾಸ) ವೆಂಬುದು 
ಕಾವೊ ೀಪಯುಕಗಳಾಗುವ ಸರ್ವವಿಧ ಪದ್ಮಜಾತಿಗಳಿಗೂ ಅನುಲ್ಲಂಘ್ಯವಾದ ನಿಯಮ” 
ವಾಗಿರುವುದರಿಂದ ಇಂದಿನ ಕೆಲ ಪ್ರಾಸತ್ಯಾಗಿ ಕವಿಗಳ ರಚನೆಗಳು ನಗ್ಗನಗ್ನವಾಗಿ 
ಅನಾಕರ್ಷಕವೆನಿಸಿದ್ದು ಸಹಜವೆಂದು ತೋರುತದೆ. ಆದುದರಿಂದ ಶಾಸ್ಪಕ್ಕ ವಿಚಾರಬದ್ಧತೆ 
ಅಥವಾ ತರ್ಕಶುದ್ಧತೆ ಹೇಗೋ ಕಾವ್ಯಕ್ಕೆ ಪ ಪ್ರಾಸಬದ್ಧತೆ ಹಾಗೇ ಎಂಪರೆ 

ಅತಿಶಯೋಕಿಯಾಗದು. ತರ್ಕಕ್ಕೆ ಕಾರ್ಯ-ಕಾರಣಗಳೆಂಬ ಎರಡಾದರೂ ಮೂಲ 
ಕಲ್ಪನೆಗಳು ಅನಿವಾರ್ಯವಾಗಿರುವಂತೆಯೇ ಲಯ(ಔಡythm) ಪ್ರಾಸಗಳಿಗೂ ಎರಡಾದರೂ 
ಉಚ್ಚರಿತಾಕ್ಷರಮಾನದ ಪದ ಸಮಾನತೆ ಇರುತ್ತದೆ; ನಾದ ಅಥವಾ ಧ್ರನಿಸಾಮ್ಯ( Similarity 
of sound) ಪ್ರಾ ಸಕ್ಕೆ ಬಿಡೆಲಾರದ್‌ ಉಪಾಧಿ (Condition) ಅಥವಾ 
ಅವಮಚೆ |e H(Differentia) ಸರ್ವಶಬ್ದಾಲಂಕಾರಗಳಿಗೂ ಈ ಪ್ರಾಸವು 
ವರ್ಗನಾಮವಾಗಬಲ್ಲದು. 

"ನವ್ಯಕಾವ್ಯ'ವೆಂದರೆ Prose-Poem. ಗದ್ಯಕ್ಕೆ ಪದ್ಯಗಂಧಿತ್ವವಿದ್ದರೆ ಅದು pಂಆtic 
prose ಆಗುವುದು-ಬಾಣನ ಕಾದಂಬರಿಯಂತೆ. ಗದ್ಯ-ಪದ್ಯಗಳ ಅಂತರವನ್ನು 
ಗಣಿಸದಿರುವುದು ಅನುಭವ ವಿರುದ್ಧ. Sing-song manner ಅರೆಪೂರಕವಾದ 
ಚೂರ್ಣಿಕೆಗಳು ಅದರಿಂದಲೇ ಉಳಿಯಲಿಲ್ಲ. ಆದರೆ ದಂಡಕಗಳು ಉಳಿದವು; 
ವಚನಗಳನ್ನು ಯಾರೂ ಹಾಡಲಿಲ್ಲ-ಅವು ಚೂರ್ಣಿಕೆಗಳಂತೆಯೇ ಜನಬಳಕೆಗೆ 
ದೂರವಾದವು; ಆದರೆ ದಂಡಕಗಳಷ್ಟೇ ಛಂದೋಬದ್ಧತೆಯುಳ್ಳ ಸರ್ವಜ್ಞನ ವಚನಗಳು 
ಜನರ ಬಾಯಿಯಲ್ಲಿ ಉಳಿದವು. ಈ ಇತಿಹಾಸಿಕ ಉದಾಹರಣೆಗಳಿಂದ ಇಂದಿನ 
ನವ್ಯಕಾವ್ಯಗಳು ಪಂಡಿತ-ಪಾಮರರಾರ ಬಾಯಲ್ಲೂ ಉಳಿದಿಲ್ಲವೆಂಬುದು 
ಉಳಿಯಲಾರವೆಂಬುದು ಸಷ್ಟವಾಗುತ್ತದೆ. 


ಬಾಯಲ್ಲಿ ಉಳಿಯಬಹುದಾದ ಯಾವ ಬಗೆಯ ಛಂದಃಪಂಕ್ತಿಯಾದರೂ 
ಕನ್ನಡದಲ್ಲಿ ಪಕಟಾಪಕಟ ಪ್ರಾಸವುಳ್ಳದ್ದಂಬುದು ಇತಿಹಾಸ ಸಿದ್ದವಾದ ಸತ್ಯ "ಸ್ಥಭಾವೋ 
ದುರತಿಕಮಃ' ಎಂಬುದನ್ನು ಮುರಿಯಹೋಗುವುದು ಅಸಾಂಸ್ಕೃತಿಕ. ಅಂಥ ಪ್ರಯತ್ನವು 
ಎಂದೂ ಬಹು ಸಂಖ್ಯಾತ ಸಮಾಜದಲ್ಲಿ ಜಯಹೊಂದದು. ವಚನ ಸಂಗೀತವು 
ಜನರ ಬಾಯಲ್ಲಿ ದಾಸ ಪದಗಳಂತೆ ಉಳಿದಿಲ್ಲ. ಅದರ ಕೃತಕತೆ ಅದರಿಂದಲೇ ಸಷ್ಟ 
ಇಂಥ ಕೃತಕತೆಯನ್ನು "ಕಾವ್ಯ ಸೂತ್ತವು' ವಿಕೃತಕತೆ ಎಂದಿದೆ. ಏಕೆಂದರೆ ಕಲೆಯೆಲ್ಲವೂ 
ಕೃತಕ; ಕೃತಕದ ಅಳತೆಯ ಹೊರಗಿನದು ವಿಕೃತಕ. 


ಮುಕ್ತಚ್ಛಂದವು ಛಂದೋಮುಕ್ತವಾದ ಸೊಟ್ಟ ಪಂಕ್ತಿಗಳಾದುದರಿಂದ ಅದಕ್ಕೆ 
ಪಾಸಬೇಡ; ಗದ್ಯವೂ ಅಲ್ಲವಾಗಿರುವುದರಿಂದ ವಾಚನೀಯೆತೆ ಅದಕ್ಕಿಲ್ಲ. ಅದರಿಂದ 
ಜನ ಸಾಮಾನ್ಯ ವಿದ್ವಾಂಸರೂ ಅದನ್ನು ಆತ್ಮೀಯವೆಂದು ಇಂದು ಸ್ಪೀಕರಿಸಿಲ್ಲ. ಕನ್ನಡ 
ಪ್ರಾಸವು ಸರಸ್ಥತಿಯ ಹಾಸ. ದುಷ್ಪಾಸ ಏಕ ೈತಕವು. ವಿಕೃತಕಗಳು "ಶತಮಾನಗಟಲೆ 
ಯಾವ ದೇಶಕಾಲಗಳಲ್ಲೂ ಉಳಿಯವು. “ರಿದಂ” ಎಂಬ ಅಂಗ ಪದವನ್ನು ಉಚ್ಚರಿಸಿ 


+ ೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ವಿಕೃತಕವನ್ನು ನಿರ್ಮಿಸಿದ ಬಹುಮಾನಿತರದು ಖೇದಕರವಾದ ಭವಿಷ್ಯವೆಂಬುದು 
ಕನ್ನಡ ಜನತೆಯ ಜನಮತ ಗಣನೆಯಿಂದ ತಿಳಿಯುತ್ತದೆ. ಪ್ರಾಸವು "ರಿದಂ'(ಲಯ) 
ಸೂಚಿತ ಅರ್ಥದ ನಾದರೂಪದ ಪದ್ಯಗುಣ. ಗದ್ಯದ ಲಯವು ಸಾಮಾನ್ಯ ನಡಿಗೆಯ 
ತಾಳವುಳ್ಳದ್ದಾದರೆ ಪದ್ಯದ ನಡಿಗೆಯು ನರ್ತನದ ತಾಳಗುಣವುಳ್ಳದ್ದು, ಆದುದರಿಂದ 
ಕಾಲಮಾನಕ್ಕೊಳಗಾದ ಜೀವನವೂ ಕಲೆಯೂ ಸ್ಪುಟಾಸ್ತುಟ ಪ್ರಾಸಬದ್ಧವಾದಾಗ 
ಸುಂದರವೆನ್ನಿಸುವುವು. 


[ಕನ್ನಡನುಡಿ' - ಏಪ್ರಿಲ್‌ ೧ - ೧೯೭೩] 


೬೧ + 


೮. ಪ್ರತಿಮೆಗಳು 


ಸಾಧಾರಣ ಮಾತಿಗೂ ಕಾವ್ಯವಾಣಿಗೂ ವ್ಯತ್ಯಾಸವಿದೆ, ಇರಬೇಕು ಎಂಬುದು 
ಎಲ್ಲರಿಗೂ ತಿಳಿದ ಸಂಗತಿ. ಒಂದು ಮನೆ ಹಾಗೂ ಅದರ ಚಿತ್ರಗಳಿಗಿರುವ ವ್ಯತ್ಯಾಸದಿಂದ 
ಹಿಡಿದು, ಇಂದಲೋಕದ ಇಂದ್ರಭವನದ ಕಾಲ್ಪನಿಕ ಚಿತ್ರವನ್ನು ಮೀರಿ ಮನೆಯೂ 
ಇಂದ್ರಭವನವೂ ಮತ್ತಾವುದೋ ಕಲ್ಲನೆಯನ್ನು ಪ್ರತಿನಿಧಿಸಿ ನಿಲ್ಲುವವರೆಗೆ ಇಂದು 
ರೂಪಕವಿಧಾನ ಸಾಗಿದೆ. ಒಂದಕ್ಕೊಂದನ್ನು ಹೋಲಿಸುವುದೇ ಮನುಷ್ಯ ಮೊದಲು 
ಕಲಿತ ಜ್ಞಾನಾರ್ಜನ - ಜ್ಞಾನಪಕರಣ ಮಾರ್ಗ. ಅದು ಉಪಮಾಲಂಕಾರಕ್ಕೆ ಬೀಜವಾಯ್ತು 
ಉಪಮಾನ - ಉಪಮೇಯಗಳಲ್ಲಿ ಅಭೇದವನ್ನು ಕಲ್ಪಿಸಿದಾಗ ಅದು ರೂಪಕವಾಯ್ತು 
"ಅವನು ಸಿಂಹದಂತಿದ್ದಾನೆ' ಎಂಬುದನ್ನೇ "ವನು ಸಿಂಹ' ಎಂದು ಹೇಳಿ 
ಅರ್ಥ ಸಾಂದ್ರತೆಯನ್ನು ಉಂಟುಮಾಡಲಾಯ್ದು, ಅದಕ್ಕೂ ಮುಂದೆ ಹೋಗಿ "ಅಲ್ಲೊಂದು 
ಸಿಂಹವು ಹಾರುತ್ತಿದೆ ನೋಡಿ” ಎಂದರೆ ಆ ಮಾತಿಗೆ ಗುರಿಯಾದ ಮನುಷ್ಯನನ್ನು 
ಅದು ಪ್ರತಿಮಿಸುತ್ತದೆ, ಸಂಕೇತಿಸುತ್ತದೆ, ಪ್ರತಿನಿಧಿಸುತ್ತದೆ ಎನ್ನಬಹುದು. "ಆ ಮನುಷ್ಠನು 
ಸಿಂಹದ ಕೆಲ ಎದ್ದು ಕಾಣುವ ಗುಣಗಳನ್ನು ತನ್ನ ವರ್ತನೆಯ ಮೂಲಕೆ ಪ್ರದರ್ಶಿಸುತ್ತಿದ್ದಾನೆ” 
ಎಂದು ಮೇಲಿನ ವಾಕ್ಯದ ಅರ್ಥವನ್ನು ಮಾಡಿಕೊಳ್ಳಬಹುದು. ಈ ಅರ್ಥಾಂಶಗಳ 
ಅಧ್ಯಾಹಾರದ ಮೂಲಕ ವಸ್ತು ಅಥವಾ ಭಾವವನ್ನು ಸೂಚಿಸುವ ಅಣುರೂಪಕ 
ಪದ್ಧತಿಯೇ ಪ್ರತಿಮಾವಿಧಾನ. ಸಮಾಸೋಕ್ತಿ, ಅನ್ಯೋಕ್ತಿ ಮುಂತಾದ ಅಲಂಕಾರಗಳಲ್ಲಿ 
ಈ ತತ್ವವನ್ನು ಕಾಣಬಹುದು. ಈ $ymbolsm ಸಾಂಕೇತಿಕತೆ ಇತರ ಲಲಿತಕಲೆಗಳಲ್ಲೂ 
ಬಳಕೆಗೆ ಬಂದಿದೆ. 

ಎಲ್ಲ ಜ್ಞಾನಮೂ subjective-objective ಅರ್ದ೯ಜ್ಞಾತೃವಿನಿಂದೆ, 
ಇನ್ನರ್ಧಜ್ಞೇಯದಿಂದ ರೂಪುಗೊಳ್ಳುತ್ತವೆ ಎಂಬುದು ಇಂದು ಸಿದ್ಧ. ಪ್ರತಿಯೊಂದು 
ಜೀವ-ಜಡ ಪದಾರ್ಥ ಕಣವೂ ಕಲನಾಂಶವೂ ಎರಡನೆಯ ಪದ ಅರ್ಥ, 
ಕಲ್ಲನಾಂಶಗಳಿಗೆದುರಾದಾಗ ಜ್ಞಾನಗ್ರಹಣಕ್ಕೆ ಅವಕಾಶವಿದ್ದಲ್ಲಿ ಆ ಜ್ಞಾವಕಿಯೆಯಿಂದ 
ಫಲಿತವಾಗುವ ಜ್ಞಾನವನ್ನು ತಮ್ಮ ಪರಸ್ಪರ ಕಿಯೆ-ಪ್ರತಿಕಿಯೆಗಳ' ಮೂಲಕ ರೂಪಿಸುವುದು 
ಸ್ಪಾಭಾವಿಕ. ಅರ್ಥ ಹೇಳುವ ಮತ್ತು ಅದನ್ನು ಗಹಿಸುವ ಎರಡು ಚೇತನಗಳ ನಡುವೆ 
ವಾತು ಎಂಬ ಸಾಧನ, ವಾಹಕ, ಮಾಧ್ಯಮ” ಇರುವುದು ಅನುಭವಕ್ಕೆ ಗೋಚರವಾದ 
ವಿಷಯ. ಈ ಮಾಧ್ಯಮದ ಅರ್ಥವಾಹಕತ್ನದ ಬಗ್ಗೆ ಹೇಳುವ ಕೇಳುವವರ ನಡುವೆ 
ನಿಷ್ಪಷ್ಟ ಅಭಿಪ್ರಾಯವಿರುವುದು ಅವಶ್ಯಕ. ಕವಿ-ರಸಿಕರಲ್ಲಿ ವಾಹಕ ಸಂಕೇತಗಳ ಬಗ್ಗೆ 
ಭಿನ್ನಾಭಿಪ್ರಾಯವಿದ್ದಲ್ಲಿ ಕಾವ್ಯವು ಸಾಮಾಜಿಕ ದೃಷ್ಟಿಯಿಂದ ವ್ಯರ್ಥವಾಗುತ್ತದೆ. ಒಬ್ಬನ 
ಪ್ರಕಾರ ಸಿಂಹವು ಗಾಂಭೀರ್ಯ ಗೌರವಗಳನ್ನು ಸಂಕೇತಿಸಿದಾಗ ಮತ್ತೊಬನ "ದೃಷ್ಠಿಯಲ್ಲಿ 


[ರನ್‌ 


+ ೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅದು ಹಿಂಸೆ, ಕೌರ್ಯ ಮುಂತಾದ ಹೇಯಗುಣಗಳನ್ನು ಪ್ರಶೀಕಿಸಿದರೆ ಒಬ್ಬನ ಮಾತಿನಲ್ಲಿ 
ಬಳಸಿದ ಸಿಂಹಪ್ರಶಿಮೆಯನ್ನು ಇನ್ನೊಬ್ಬನು ಭಿನ್ನವಾಗಿ ಅರ್ಥಮಾಡಿಕೊಳ್ಳುವ ಸಂಭವವಿದೆ. 
ಆದುದರಿಂದ ಕಲೆಗಾರ ತನ್ನ €ಂmmಟnication ಅರ್ಥ ಪ್ರಕಾಶನ ಕಾರ್ಯದಲ್ಲಿ ಮಾಧ್ಯಮದ 
ವಿಷಯದಲ್ಲಿ ಕೆಲವನ್ನಾದರೂ ಸಮಾನ ಧರ್ಮಿಗಳನ್ನಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. 
ಅವನ Expression ಭಾವಾಭಿವ್ಯಕ್ತಿಯಿಂದ ರಸಿಕನಿಗೆ ಉದ್ದಿಷ್ಟ Impression 
ಭಾವೋದಯವಾಗಬೇಕಾದರೆ ಈ ಮಾತಿನ ಸೇತು ಸಾಧಾರಣವಾಗಬೇಕಾಗುತ್ತದೆ. 
ಈ ಸೇತುಬಂಧವೇ ಸಾಹಿತ್ಯ ಪಬಂಧ, ಸ್ಪರ- ವರ್ಣ- ಅಕ್ಷರ-ಪದ- ಅರ್ಥಗಳ ವ್ಯವಸ್ಥಿತ 
ಸಂಘಟನೆ. ಈ ಅಂಗಗಳಲ್ಲಿ ಪತಿಯೊರಿದೂ ಮೂಲತಃ ಒಂದು ಸಂಕೇತ, ಮುದ, 
ಗುರುತು - ಒಂದು ಅರ್ಥವನ್ನು ಪ್ರತಿನಿಧಿಸುವ ಕ್ಷ ೈಮರ. ಅನಂತರ ಇವುಗಳ ಗುಂಪು 
ಗೌಣವಾದ ಭ್ರಿಧಾಲಂಗಗಳಂದ. ಕೂಡಿದ ಫಸ ಸಮನ್ನಿತ ಅರ್ಥವನ್ನು ಹೇಳಲು 
ಶಕ್ತವಾಯಿತು. ಈ ಶಕ್ತಿಯೇ ವಾಚಕಶಕ್ತಿ ಅಥವಾ ಅಭಿಧಾಶಕ್ತಿ ಇಲ್ಲಿಯವರೆಗೂ 
ಅರ್ಥಘಟಕ ಅಂಗಗಳ ಸಂಖ್ಯಾಬಲದ ಸಂಘಟನೆ ನಡೆಯಿತು. ಇಂಥ ಸಂಘಟಿತ 
ವಾಹಕಗಳೆಂದರೆ ಪದ, ವಾಕ್ಯ, 'ವಾಕೃಗುಚ್ಛ ಅಥವಾ ಅಧ್ಯಾಯ ಮತ್ತು ಪ್ರಬಂಧ. 
ಸರಳವಾದ ಉಕ್ತಮಾರ್ಗದ ಪ್ರಗತಿಯು ಅರ್ಥಾಂಗವ ೈದ್ಧಿಯನ್ನಃ ವೆಲಂಬಿಸಿದೆ. 
ರೂಪಕತತ್ವವನ್ನು ಮುಂದೆ ಪ್ರಾರಂಭಿಸಿ ನಾಮ, ಕ್ರಿಯೆ, ಗುಣಗಳನ್ನು ವ್ಯಾಪಿಸುವಾಗ 
ಅರ್ಥಾಂಗಗಳನ್ನು ಬಿಡುತ್ತ ಹೋಗುವುದು ಶುರುವಾಗುತ್ತದೆ. "ಗಂಗೆಯಲ್ಲಿರುವ ಹಳ್ಳಿ' 
ಎಂಬ ಮಾತಿನಲ್ಲಿ ಲಕ್ಷಣಾಶಕ್ತಿಯಿಂದ ತೀರವೂ ವ್ಯಂಜನಾಶಕ್ಷಿಯಿಂದ ಹಳ್ಳಿಯ ತಣ್ಣೂ 
ಶುದ್ಧತೆಯೂ ವ್ಯಕ್ತವಾಗುತ್ತವೆ ಎನು ವುದು ರೂಢಿ. ಮೇಲಿನ ಮಾತು "ಗಂಗಾತೀರದಲ್ಲಿರುವ 
ಶೀತಲವೂ ಪಾವನವೂ ಆದ ಹಳ್ಳಿ ಎಂಬ ಮಾತಿಗೆ ಬದಲಾಗಿ ನಿಂತಿದೆ. ಅದರ 
ಪದಸಂಖ್ಯಾಬಲ ಎರಡನೆಯ ವಾಕೃಕ್ಕಿಂತ ಕಡಿಮೆ ಎಂಬುದು ಸುಸ್ಪಷ್ಟ. ಹಿಂದಿನ 
ಅಲಂಕಾರಗಳಲ್ಲಿ ರೂಪಕ ಕುಟುಂಬಕ್ಕಿಂತ ಸರಳವೂ ಅತ್ಯಂತ ಕಡಿಮೆ ಪದಗಳಿಂದ 
ಹೇಳಲು ಸಾಧ್ಯವಾದದ್ದೂ ಎನಿಸಿದ ಮತ್ತೊಂದು ಅಲಂಕಾರವಿಲ್ಲ - ಅಭಿಧಾಪುಧಾನವಾದ 
ಸ್ಪಭಾವೋಕ್ಷಿ ಕುಟುಂಬವೊಂದನ್ನು ಬೇಕಾದರೆ ಬಿಟ್ಟು ; ಆದರೆ ಅಲ್ಲಿಯೂ ಚಾರುತ್ವ 
ಅಥವಾ (ಭಾವ) ರಸವು ಧನ್ಯ ಅಥವಾ ವ್ಯಂಗ್ಯ ಎಂದೇ ಹೇಳುವುದುಂಟು. ಧ್ದನಿ 
ಅಥವಾ ವ್ಯಂಜನಾಶಕ್ತಿಯು ರಿಷ ಹ “ಮಾನಸ ಶಾಸ್ಲೀಯ ಅನುಮಾನ 
ಪ್ರಕ್ರಿಯೆ ಎನ್ನ ಬಹುದು. ಅದರಲ್ಲಿಯ ಅನುಮಾನ ಸಾಮಗಿಗಳಲ್ಲಿ ಕೆಲವನ್ನು 
ಲುಪಗೋಸಿದರೆ ಅದು ಪ್ರತಿಮೆಯಾಗುತ್ತದೆ. ಅಂಥ ಚಿಕ್ಕ ಚಿಕ್ಕ ಪ್ರತಿಮೆಗಳ ಸಂಘಟಿತ 
ವೃಂದವನ್ನು ಇಂದು ಕಾವ್ಯದ ಪ್ರತಿಮೆ ಎನ್ನಲಾಗುತ್ತಿದೆ. ಪದರ ಅರ್ಥಸೂಚಕಶಕ್ಷಿಯು 
ಘನಿಷ್ಠವಾಗಿರುವುದೇ ಅದರ ಇಂದಿನ ಬಳಕೆಗೆ ಕಾರಣ. ಆದರೆ ಅವರ ಪ್ರಯೋಗಗಳಲ್ಲಿ 
ಹೇಳುಗ ಕೇಳುಗರ ನಡುವೆ ಇರಬೇಕಾದ ಸಂಬಂಧಿಸಿದ ಸಾಧಾರಣ ಜ್ಞಾನದ ಕಲ್ಪನೆ 
ಇಬ್ಬರಲ್ಲಿ ಒಬ್ಬನಿಗೆ ಅಸಂಪೂರ್ಣವಾಗಿರುವ ಸಂಭವ ಹೆಚ್ಚಾಗಿದೆ; ಇಬ್ಬರಿಗೂ 
ನ್ಯೂನವಾದಾಗ ಮತ್ತೂ ಚೆಂದ! 


ಸಂಪುಟ - ೭ : ಬಿಡಿಲೇಖನಗಳು - ೧ ೬೩ + 


ಒಂದು ಅರ್ಥಪ್ರತಿಮೆಯ ನ್ಯಾಯ್ಯತೆ — ಅನ್ಯಾಯ್ಯತೆಗಳನ್ನು ನಿರ್ಧರಿಸಲು 
ಅಥವಾ ಅದರ ಸಾಫಲ್ಯ - ವೈಫಲ್ಯಗಳನ್ನು ಅಳೆಯಲು ಅದರ ಲಾಕ್ಷಣಿಕ ಸಂದರ್ಭ 
ಮತ್ತು ಸಾಧಾರಣ ವಿದ್ವತ್ತಾಸಂಸ್ಥಾರಗಳು ಉಪಾಧಿಗಳಾಗುತ್ತವೆ. ಈ ಸಾಧಾರಣತ್ವವು 
ಒಂದು ಭಾಷೆಯ ಬೆಳವಣಿಗೆಯಲ್ಲಿ ರೂಢವಾಗುವ ಪದ - ಅರ್ಥಗಳ ಸಂಗಹವನ್ನು 
ಅವಲಂಬಿಸಿದೆ. ಇಂಥ ಪದಾರ್ಥ ಸಂಗಹವು ದೇಶ-ಕಾಲ-ಪರಿಸ್ಥಿತಿಗಳ ಮೇಲೆ ನಿಂತಿದೆ. 
ಇವುಗಳ ಸರಿಯಾದ ಅಂದಾಜು ಇದ್ದವನು ಸರ್ವಪ್ರಿಯ ಪ್ರತಿಮಾವಿಧಾತನಾಗುತ್ತಾನೆ. 
ಆದುದರಿಂದ ಪರಂಪರಾ ಜ್ಞಾನಕ್ಕೆ ಇಲ್ಲಿ ಬಹಳ ಮಹತ್ವವುಂಟು. ಇಡಿ ಜನತೆಯ 
ಸಂಸ್ಕೃತಿಯ ಸಾರಕ್ಕೆ ಅವಿರುದ್ದವಾಗಿ ಹೊಸ ಪದ-ಅರ್ಥ ಅಂಗಗಳನ್ನು ಜೋಡಿಸುವ 
ಜಾಣತನ ಅತ್ಯಂತ ದುರ್ಲಭ. ಪಜಾಪ್ರತಿನಿಧಿ ಸರಕಾರದ ಇಂದಿನ ಕಾಲದಲ್ಲಿ ಪ್ರತಿನಿಧಿಗಳು 
ಪ್ರಜೇಷ್ಟಕ್ಕೆ ವಿರುದ್ಧವಾಗಿ ಕೆಲವೊಮ್ಮೆ ವರ್ತಿಸುವಂತೆ ಹೆಡ್ಗ್ಡತನದಿಂದ ಮಾಲೆ ಮಾಡಿದ 
ಕವಿಯ ಪ್ರತಿಮೆಗಳು ಉದ್ದೇಶವನ್ನು ವಿರೋಧಿಸಬಹುದು; ಅದಕ್ಕೆ ಅನ್ಯಾರ್ಥವನ್ನು 
ಸಂಮಿಶ್ರಗೊಳಿಸಬಹುದು. "ಭೀಮನಿಗೆ ಹೊಟ್ಟೆನೋವು ಬಂದಿದೆ” ಎಂಬ 
ಅಭಿಪ್ರಾಯವನ್ನು ಪ್ರಶಿಮಾಜಾಲದ ಮೂಲಕ ಹೇಳೋಣ : 


ನಾಯಗಾತ್ರದ ಹೆಗ್ಗಣಗಳೊದರ ಹತ್ತಿದವು 

ಬಾಯೆತ್ತಿ ಬಳ್ಳುಗಳು ಜೀರಲುರೆ ತೊಡಗಿದವು 

ಕಾಯಭಾರದೆ ಹಂದಿಮಂದೆ ಗುಟುರೆತ್ತಿದವು ನೆತ್ತಿವರೆಗುಂಡು ತೇಗಿ! 

ದಾಯಾದಿಗಳ ಬೈಯುತೆಯ್ದಿದರು ಹಾರುವರು 

ತೋಯದಂಗಳು ಗರ್ಜಿಸಿದವು ಸಂತತವಾಗಿ 

ಮಾಯಾವಿಗಳು ತಮ್ಮ ಮಾರಣೊದ್ಯಮವಸ್ತು ಸುಟ್ಟು ಚಟಪಟಸಿದರಲಾ! 

ಹಾವು ಹರಿದಾಡಿದೊಲು ಚೇಳು ನೆಗೆದಾಡಿದೊಲು 

ಮಾವಿನೋಟೆಗಳನ್ನು ಸುರುವಿದೊಲು ಕಲ್ಲುಂಡು 

ತೀವಿರ್ದ ಹೆಜ್ಜೇಲಗಳನೆಳೆದವೊಲು ಸೂಜಿ ದಬ್ದಳಗಳುರ್ಚಿದವೊಲು! 

ಯಾವಯಾವುವೊ ತಮ್ಮ ಹಲ್ಲುಗುರು ನೀಡಿದೊಲು 

ಭೂವಲಯ ಚೆಂಡಾಗಿ ಮೋಳಿದೊಲು ಸೆಳೆದಾಟ 

ವಾವರಿಸಿತೇನೆಂಬೆನಾ ಕುರುಕ್ಷೇತ್ರದಲ್ಲಿ ಯುದ್ದಾಂತ್ಕಕಾಲದಲ್ಲಿ! 

ಪ್ರಳಯಾಗ್ನಿಯಾರ್ಭಟದ "ವೀಟು” ಸುಳುದಾಡಿದೊಲು 

ಬಲಭೀಮನುದರಲಿ ದುಃಶಾಸನನ ಕರುಳು 

ಚಲಿಸಿ ಮತ್ತೆರಡನೆ ಕುರುಕ್ಷೇತ್ರ ಹೂಡಿತ್ತು ದುಃಶಾಸ್ಕವಾಯ್ತು ಹೊಟ್ಟೆ! 

೧ನೆಯ ನುಡಿಯು ಭೀಮನ ಹೊಟ್ಟೆಯೊಳಗಿನ ಸದ್ದನ್ನೂ ೨ನೆಯದು 
ವಾಯುಸಂಚಾರದ ಸಂವೇದನೆಯನ್ನು ಸೂಚಿಸುತ್ತವೆ. ಭೀಮನಿಗೆ ಹೊಟ್ಟೆನೋವು 


* ೬೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಬಂದ ಸಂಗತಿ ಕೇವಲ ಕವಿಕಲ್ಲಿತವಾಗಿರುವುದರಿಂದ ದುಃಶಾಸನನ ಕರುಳನ್ನು ಬಗೆದು 
ತಿಂದು ಅಜೀರ್ಣವಾದ ವಿಚಾರವನ್ನು ಹಿನೆಯ ನುಡಿಯಲ್ಲಿ ಹೇಳಬೇಕಾಯ್ದು ಅವನ 
ಹೊಟ್ಟೆಯೇ ಕುರುಕ್ಷೇತವೆಂದೂ ಅಜೀರ್ಣವಾಗಿ ಉಳಿದ ಕರುಳಿನ ಚೂರುಗಳು 
ಎರಡನೆಯ ಕುರುಕ್ಷೇತ್ರ ಕದನವನ್ನಾರಂಭಿಸಿದವೆಂದೂ ಅಲ್ಲಿ ಹೇಳದಿದ್ದರೆ ಒಂದು - 
ಎರಡನೆಯ ನುಡಿಗಳು ಅರ್ಥಹೀನ ವಾಕ್ಕಮಾಲೆಗಳನಿಸುತ್ತವೆ. ೧, ೨ನೆಯ ನುಡಿಗಳನ್ನು 
ಓದಿ ಮುಗಿಸುವತನಕ ರಸಿಕನಿಗೆ ವಸ್ತುವೇನೆಂಬುದು ತಿಳಿಯದೆ ಉಳಿಯುವುದರಿಂದ 
ಹಿನೆಯ ನುಡಿಯಲ್ಲಿ ಅದನ್ನು ಶಿಳಿಯುವಾಗ ಆಶ್ವರ್ಯವುಂಟಾಗಿ ಆ ಮೂಲಕ ಭೀಮನ 
ಹೊಟ್ಟಿನೋವಿನ ಭಾರಿತನದ" ಕಲ್ಪನೆ ಸುಂದರವಾಗಿಯೂ ಪರಿಣಾಮಕಾರವಾಗಿಯೂ 
ಆಗುತ್ತದೆ. ೧ನೆಯ ನುಡಿಯು ವಾಯು-ಆರ್ಭಟದ ಸಂಪೂರ್ಣ ಪ್ರತಿಮೆ. ಉಪಮಾ 
ಮಾಲೆಯೊಡಗೂಡಿದ ೨ನೆಯ ನುಡಿ ತನ್ನ ಕೊನೆಯ ಸಾಲಿನಲ್ಲಿ ವಾಯು ಸಂಚಾರವನ್ನು 
ರೂಪಿಸುತ್ತದೆ. ಹಿನೆಯ ನುಡಿಯಲ್ಲೂ ಪ್ರಶಿಮೆಯಿಲ್ಲ. ಅದು ಮೊದಲೆರಡರ ಅರ್ಥಗಹಣಣಕ್ಕೆ 
ಅನಿವಾರ್ಯ ಉಪಷಂಭಕವಾಗಿ ಉಪಮೆ-ರೂಪಕಗಳ ತಂತ್ರ ಹಿಡಿದು ಸಂಪೂರ್ಣ 
ವಸ್ತು ಸಾಕ್ಲಾತ್ನಾರವನ್ನು ಮಾಡಿಕೊಡುತ್ತದೆ. ಈ ವಸ್ತು ವ್ಯಂಜಿಸುವುದು ಶೋಕಭಾವವೆಂದು 
ತೋರಿದರೂ ಭೀಮನ ಪೂರ್ವಪರಿಚಯದ ದೆಸೆಯಿಂದಲೂ ಕೊನೆಗೆ ದೌಪದಿಯ 
ಅಧರಪಾನದಿಂದ ನೋವಿಗಾಗಿ ಸಿಟ್ಟಿಗೆದ್ದ ಅವನು ಒಂದೇ ಬಾರಿಗೆ ಅದನ್ನಡಗಿಸಿದ್ದು 
ತಿಳಿಯುವುದರಿಂದಲೂ ಭೀಮನ ವೀರಭಾವವೇ ಇಲ್ಲಿ ವ್ಯಂಗ್ಯ. ಅವನ ಅವಾಢವ್ಯ 
ಶರೀರ, ರಾಕ್ಷಸಸದೃಶವಾದ ಸಾಹಸಕೃತ್ಯ ಮುಂತಾದವು ಭಾರತವೋದಿದ ರಸಿಕರಿಗೆ 
ಚಿರಪರಿಚಿತವಾಗಿರುವುದರಿಂದ ಆ ಸಂಗತಿಗಳನ್ನಿಲ್ಲಿ ಪುನಃ ಹೇಳಿಲ್ಲ. ಭೀಮನ ಪಾತ್ರಕ್ಕೆ 
ಸಹಜವಾದ ತಿಳಿಹಾಸ್ಯವು ಪಾತ್ರಬಲದಿಂದ ಅವನ ಎಲ್ಲ ವೃತ್ತಾಂತದಲ್ಲೂ ವ್ಯಾಪಿಸುವುದು 
ಇಲ್ಲಿಯೂ ತಪ್ಪಿಲ್ಲ. ಅವನ ಪರಾಕ್ರಮದ ಪ್ರೋಟಾನಿನ ಸುತ್ತ ಈ ಹಾಸ್ಕದ ಮೆರುಗು 
ಇಲೆಕ್ಟಾನುಗಳಂತೆ ಸದಾ ಸುತ್ತುತ್ತಿರುತ್ತದೆ. ಹಿನೆಯ ನುಡಿಯೊಂದೇ ಹೇಳಬಹುದಾದ, 
ಹೇಳಿರುವ ಅಭಿಪ್ರಾಯವು ೧ ೨ನೆಯ ನುಡಿಗಳ ಪ್ರತಿಮಾಪ್ರುಯೋಗವು ಓದುಗನಿಗೆ 
ಗೊಂದಲವುಂಟು ಮಾಡುವುದರಿಂದ ಅಸಾರ್ಥಕವಾಗುತ್ತದೆ. ಅರ್ಥಸಷ್ನತೆಗೆ ಭಂಗ 
ತರುವ ಪ್ರತಿಮಾರಚನೆ ವಿಫಲ. ಯಾವ ಪದ್ಯದಲ್ಲಾಗಲಿ ರಸದ್ದನಿ ಓದುಗನ ಸಂಸ್ಕಾರ. 
ಕಲ್ಲನಾಶಕ್ಷಿಗಳವನ್ನವಲಂಬಿಸಿ ಅನಿಶ್ಚಿತ ಡಿಗಿಯಲ್ಲಿ ಉಳಿದೀತೆನ ಸಬಹುದಲ್ಲದೆ ವಸ್ತುದ್ದನಿಯಲ್ಲ. 
ವಸ್ತುವನ್ನು ಂbscure ಅಸ್ಪಷ್ಟವಾಗಿ ಬಿಂಬಿಸುವುದು ಕವಿತಾ ಶಕ್ತಿಯ ದೌರ್ಬಲ್ಯ. 
ವಸ್ತುವಿನ ಅಸಮಗ್ರ ಅಭಿಪ್ರಾಯ ರಸಸಿದ್ದಿಗೆ ಭಾವೋದ್ಧೋಧನಕ್ಕೆ ವಿಘಫ್ನಕರ. 
ಅರ್ಥವಾಹಕ ಶಬ್ದಶಕ್ತಿಗಳು ಅಭಿಧಾ, ಲಕ್ಷಣಾ, ವ್ಯಂಜನಾರೂಪದವೆಂದೂ 
ಅರ್ಥವಾಹಕ ಅರ್ಥ ಶಕ್ತಿಗಳು ಗುಣ, ಅಲಂಕಾರ, ರೀತಿಗಳಂದೂ ಹೇಳಬಹುದು. ಈ 
ಷಣ್ಮುಖದ ಕಾವ್ಯಪ್ರಬಂಧವು ತನ್ನ ತಾತ್ತರ್ಯವನ್ನು ರೂಢಿಸಿಕೊಂಡು ಆ ಮೂಲಕ 
ಭಾವ- ರಸವನ್ನು ರಸಿಕ ಮನದಲ್ಲಿ ಉದ್ದೋಧಿಸಲು. "ಪ್ರರಿಸಲು, ನಿಪ್ಲಾದಿಸಲು, ಧ್ವನಿಸಲು, 
ಊಹನೀಯವಾಗಿಸಿ ಭಾವನೀಯವಾಗಿಸ ಲು ಸಮರ್ಥವಾಗುತ್ತದೆ. ಕಾವ್ಯತಾತ್ತರ್ಯದ 
ಅಸಂದಿಗ್ನತೆ ಎಷ್ಟು ಆವಶ್ವಕವೋ ಪ್ರತಿಮಾತಾತ್ತರ್ಯದ ಅಸಂದಿಗ್ನತೆಯೂ ಅಷ್ಟೇ ಅವಶ್ಯಕ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೬೫ + 


ರೂಪಕನಿರ್ಮಾಣದಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನೇ ಇಲ್ಲಿಯೂ 
ಅನುಸರಿಸಬೇಕಾಗುತ್ತದೆ. ಪದ-ಅರ್ಥಗಳ ಪ್ರಯೋಗ ಅನ್ಯ್ಕೂನ- 
ಅನತಿರಿಕ್ಷವಾಗಿರಬೇಕಾದದ್ದು ಮುಖ್ಯ, ನ್ಯೂನಪದತಾ ದೋಷ ಸಮರ್ಥ ಕವಿಗಳಲ್ಲೂ 
ಕಂಡುಬಂದದ್ದುಂಟು. ಬಿಡಿ ಪ್ರತಿಮೆಗಳ ಅಪೂರ್ಣಕಲನೆಯ ಜೊತೆಗೆ ಅವುಗಳ ಪರಸ್ಪರ 
ಸಾಂಗತ್ಸವೂ ಅಸಮಗವಾಗಿದ್ದರೆ ಕಾವೃದ ತಾತ್ತರ್ಯವಾಗದೆ ಇಡಿ ಪಬಂಧ ವ್ಯರ್ಥವಾಗುತ್ತದೆ. 
ಸಂಭಾಷಣ ಚಮತ್ವಾರದ ಆಕರ್ಷಕ ರೀತಿಗೆ ಮಾರುವೋಗಿ ಅಧ್ವಾಹಾರಗಳ ಸಂಖ್ಯೆಯನ್ನು 
ಮಿತಿಮೀರಿಸಿದಾಗ "ಪದ್ಯದಲ್ಲಿ ಪ್ರತಿಮೆಗಳೂ ರೂಪಕಗಳೂ "ಅಸಮಗ್ರ, ಅಸಂಬದ್ಧ 
ಅರ್ಥಾಂಶಗಳ ಪ್ರತಿಪಾದನೆಯ ಮೂಲಕ ಕೋಲಾಹಲವುಂಟುಮಾಡುತ್ತವೆ. ಮಿಶ್ರ 
ರೂಪಕಗಳಂತೆಯೇ ಈ ಮಿಶ್ರ ಪ್ರತಿಮೆಗಳು ಅತ ೈಪೂರ್ವವಾಗಿಯೂ ಅತಿ 
ಎಚ್ಚರಿಕೆಯಿಂದಲೂ ಬಳಸತಕ್ಕವು. ಅಸಂಬದ್ಧ ಪ್ರತಿಮೆಯಲ್ಲಿ ನಿರರ್ಥ, ಅಪಾರ್ಥ, 
ವಿರುದ್ದಾರ್ಥಗಳಿಗೆಡೆಗೊಡುವ ಒಂದು ಬಗೆಯ elegraphese ಟಪ್ಲಾಲುತಂತಿಯ 
ಮಾತಿನ ಸರಣಿಯಿರುತ್ತದೆ. ಇಂಥ ಮಾರ್ಗದಿಂದಲೇ ರಚಿತವಾದ ಪ್ರಬಂಧವು ವಾದಗ್ತಸ್ತ 
ತಾತ್ರರ್ಯವನ್ನು ಪ್ರತಿಪಾದಿಸುತ್ತದೆ. 

ಕಾವ್ಯದ ಹೆಸರಿನಲ್ಲಿ ಇಂತಹ ಬರಹಗಳಿಂದು ಹೊರಬಿದ್ದಿವೆ. ಉಕ್ತ 
ಉದಾಹರಣೆಯ ಆಭಾಸಿಕ ಸಮರ್ಥನೆಯೆಂದರೆ: ಜಗತ್ತಿಂದು ಅಶಾಂತ, ಪಕ್ಸುಬ್ಬ; 
ಅಸಂಗತವಾದ ತಿಕರಣಕಾರ್ಯಗಳಿಂದ ಕೂಡಿ ಗಲಿಬಿಲಿಗಾಸ್ಪದವಾಗಿದೆ - ಎಂಬ 
ಅರ್ಥವನ್ನು ಪ್ರಖರವಾಗಿ ಬಿಂಬಿಸಲು ಅಸಂಗತಿಯ ತತ್ವವನ್ನೇ ಆಶ್ರಯಿಸಿ ಪ್ರತಿಮೆಗಳ 
ಅಸಂಗತಿಯನ್ನು ಬಳಸಲಾಗಿದೆ ಅಥವಾ ಅಸಂಗತ ಪ್ರತಿಮೆಗಳನ್ನು ಪವಣಿಸಲಾಗಿದೆ 
ಎಂಬುದೇ. ಗದ್ದಲ. ಗೊಂದಲ, ಅಪಸ್ವರ, ಅಸಾಮರಸ್ಯ, ಅಪಶ್ರುತಿ, ಅವ್ಯವಸ್ಥೆ, 
ಅಸಂಬಂಧಗಳ "ಕೋಲಾಹಲವಾಗಿ ಕವಿ ಜಗತ್ತನ್ನು ಕಂಡಿರುವುದರಿಂದ ಅದನ್ನು 
ಹಾಗೇ ಚಿತ್ರಿಸಲು ಅತ್ಕುಚಿತ ಮಾರ್ಗವಾದ ಗದ್ದಲದ ಪ ಪ್ರತಿಮಾ ಮಾಲೆಯಿದು ಫಿ 
ವಾದ ತೋರಿಕೆಗೆ ಒಮ್ಮೆ ಸಮಂಜಸವೆನಿಸೀತು. ಆದರೆ ಆತ್ಮಕ್ಕೇಕೆ ಈ ಸಮರ್ಥನೆ 
ಸಮಾಧಾನ ಕೊಡುವುದಿಲ್ಲ ಎಂಬುದನ್ನೊಮ್ಮೆ ವಿಮರ್ಶಿಸಹೋದರೆ ಅದರ ಆಭಾಸಿಕತೆ 
ಥಟ್ಟನೆ ಹೊರಬೀಳುವುದು. ನಿಜವಾದ ಒಬ್ಬ ಹುಚ್ಚನನ್ನು ವರ್ಣಿಸಬೇಕಾದರೆ ಹುಚ್ಚಾಪಟ್ಟೆ 
ಬರೆಯುವುದು ಎಷ್ಟು ಸಮಂಜಸವೋ ಇದೂ ಅಷ್ಟೇ ಸಮಂಜಸ. ಹುಚ್ಚನು 
ವಾಸ್ತವಲೋಕದಲ್ಲಿ ತೋರುವ ಅಸಂಬದ್ಧ ವರ್ತನೆಯು ಅಸಂಬದ್ಧವೆಂಬುದು 
ನಿರ್ವಿವಾದ. ಅದರ ವರ್ಣನೆಯ ಮಾರ್ಗ ಅಸಂಬದ್ದವಾದರೆ ಹುಚ್ಚನ ಅಸಂಬದ್ಧತೆಯ 
ಬದಲು ಬರಹಗಾರನ ಅಸಂಬದ್ಧತೆ ವ್ಯಕ್ತವಾಗುವುದು. ಕಲೆ ಮೂಲತಃ ಒಂದು 
ಮಾರ್ಗ, ಕಾರ್ಯಕೌಶಲ, ಭಾವಚಿತ್ರವಾಹಕ. ಆದುದರಿಂದ ಅದರ ಸಿದ್ದಿಯಾದ ಭಾವಚಿತ್ರ 
ವಿಕೃತವಾಗಬೇಕಾದರೂ ಅದರ ಸಾಧನವು ಅವಿಕೃತವಾಗಿಯೇ ಇರಬೇಕು. 
ಕುರೂಪೀಕಿಯನ್ನು ಚಿತ್ರಿಸಬೇಕಾದರೂ ಅದಕ್ಕೆ ಯುಕ್ತವಾದ ಸುರೂಪ ಪದ-ಅರ್ಥ- 
ಅಲಂಕಾರ ಧ್ಧನಿಗಳನ್ನೇ ಶರಣುಹೋಗಬೇಕು. ಇಲ್ಲವಾದರೆ ಕುರೂಪಿಣಿಯ ಬದಲು 
ಕುರೂಪಕಲೆ ಅಲ್ಲಿ ಚಿತ್ರಿತವಾಗುತ್ತದೆ. ಕುರೂಪ ಕಲೆಯು ಕಲೆಯೇ ಅಲ್ಲ. ಹಾಗೆಯೇ 


* ೬೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅಸಂಬದ್ದ ಪ್ರಶಿಮಾಮಾಲೆ ಪ್ರಶಿಮಾಮಾಲೆಯೇ ಅಲ್ಲ. ಅದೊಂದು ಯೋಗ್ಯ, 
ಆಕಾಂಕ್ಷೆ, ಆಸಕ್ತಿಗಳಿಲ್ಲದ ಪದಮಾಲೆಯಂತೆ ಅರ್ಥ ಹೀನವಾದ ನಾದ ಪ್ರತೀಕಮಾಲೆ. 

ಅಸಂಗತ, ನ್ಯೂನ, ಅತಿರಿಕ್ತ ಅಪರೂಪ ಅಂಶಗಳು ಕಲಾತಂತ್ರದಲ್ಲಿ ಎಂದೂ 
ಸ್ಥಾನ ಪಡೆಯಲಾರವು. ಕಲೆಯಲ್ಲಿ ಶರೀರ ಅಥವಾ ಸಾಧನ ಎಂಬುದು ಸದಾ ಶುದ್ಧ, 
ಸುಂದರ, ಸಮಂಜಸ, ಸುಸಂಘಟಿತ. ಅದರ ಸಿದ್ದಿಯಲ್ಲಿಯ ಭಾವಚಿತ್ರವು 
ವಾಸ್ತವಾನುಭವದ ಎಷ್ಟಂಶ ಹೆಚ್ಚು ಅಥವಾ ಕಡಿಮೆ ಬೇಕಾದರೂ ಆಗಿರಬಹುದು; 
ಅದು ಎಷ್ಟು ವಿಕಟವೂ ಆಗಿರಬಹುದು. ಆದರೆ ಆ ವಿಕಟಚಿತ್ರವಾದರೂ ವಾಸ್ತವ 
ದೃಷ್ಟಿಯಿಂದಷ್ಟೇ ವಿಕಟವಲ್ಲದೆ ಸಿದ್ದಿಯ ರಸಾನಂದದ ದೃಷ್ಟಿಯಿಂದ ವಿಕಟವಲ್ಲ. ಅದು 
ವಾಚ್ಯ ವಾಸ್ತವ ಅರ್ಥದಲ್ಲಷ್ಟೇ ವಿಕಟ; ವ್ಯಂಗ್ಯೃರಸ ರೂಪದಲ್ಲಿ ವಿಕಟವಲ್ಲ. ವಿರಸವಲ್ಲ. 
ಆದುದರಿಂದ ಸಾಧನವಾದ ಪ್ರತಿಮಾ ಸಂಘಟನೆ ದುಷ್ಟ್ಠವಾದಾಗ ಉದ್ದಿಷ್ಟ ದುಷ್ಠಾರ್ಥದ 
ಪ್ರತೀತಿಯುಂಟಾಗದೆ (ಅದು ಸುಂದರ) ವ್ಯರ್ಥ ಪದಮಾಲೆಯಷ್ಟೇ ಆಗಿ 
ಪರಿಣಮಿಸುವುದು. ವಾಸ್ತವಾನುಭವದ ಜಟಿಲತೆ, ಅಸಂಗತಿ, ವಿಕಟತೆ, ಕುರೂಪ, 
ದುಷ್ಪತೆ. ಜುಗುಪ್ಲಾಜನಕತ್ವಗಳು ಕಾವ್ಯಾನುಭವದಲ್ಲಿ ಮೂಡಲು ಕಾವ್ಯತಂತ್ರವು ಜಟಿಲ, 
ಅಸಂಗತ, ವಿಕಟ, ಕುರೂಪ, ದುಷ್ಪವಾಗಬೇಕೆಂಬುದು ಬುದ್ಧಿಹೀನರ ಅಭಿಪ್ರಾಯವೇ 
ಸರಿ. ಸಾಧನದ ಯೋಗ್ಯತೆ ನಿರ್ಣಯವಾಗುವುದು ಸಾಧ್ಯದ ಮೇಲಿಂದ. ಸಾಧ್ಯವನ್ನು 
ಅಪೇಕ್ಷಿಸದ ಸಾಧನದ ಸಾಧನತ್ವವೇ ಅನಿಶ್ಚಿತ. ಸಾಧ್ಯದ ಯೋಗ್ಯತೆಗೆ ಸಾಧನವು 
ಮಾನದಂಡವಲ್ಲ. ನಿಕಷವಲ್ಲ - ರಸಿಕಮನದ ಆಹ್ಲಾದವೇ ನಿಕಷ. ರಸಸಾಮಗಿಗಳು 
ಸಾಧನ; ಅವು ರಸಾಧೀನ. ರಸವು ಸಾಮಗ್ರ್ಯಧೀನವಲ್ಲ. ರಸದ ಔಚಿತ್ಯದ ಪ್ರಮಾಣವು 
ರಸಸಾಮಗಿಯ ಔಚಿತ್ಯದ ಡಿಗ್ರಿಯನ್ನು ನಿರ್ಣಯಿಸಬಲ್ಲುದಲ್ಲದೆ ತದ್ದಿರುದ್ದವಲ್ಲ. ಅಡಿಗೆ 
ರುಚಿಯಾದರೆ ಅದಕ್ಕೆ ಬಳಸಲಾದ ಸಾಮಾನುಗಳನ್ನು ಉಚಿತವೆನ್ನಬಹುದಲ್ಲದೆ ಅಡಿಗೆ 
ಅರುಚಿಕರ, ಅನುಚಿತ ಎನಿಸಿದಾಗಲೂ ಅದರ ಸಾಮಾನುಗಳು ಉಚಿತವಾಗಿವೆ 
(ಉಚಿತರೂಪವು, ಉಚಿತ ಪ್ರಮಾಣದಲ್ಲಿ ರಾಸಾಯನಿಕ ಯೋಗವನ್ನು ಪಡೆದಂಥವು) 
ಎನ್ನುವುದು ಅಸಾಧ್ಯ. ಉದ್ದೇಶ ಬಿಟ್ಟು ವ್ಯಕ್ತಿಶಃ ಸಾಮಾನುಗಳಲ್ಲಿ ಪ್ರತಿಯೊಂದೂ 
ಚೆನ್ನಾಗಿರಬಹುದು. ಅದು ರಸವಿಮರ್ಶೆಗೆ ಪ್ರಸ್ತುತವಲ್ಲ. ಪ್ರತಿಯೊಂದು ಪ್ರತಿಮೆಯೂ 
ತನ್ನಷ್ಟಕ್ಕೇ ತಾನು ಎಷ್ಟುಮಟ್ಟಿಗಾದರೂ ಉಚಿತವಾಗಿರಬಹುದು. ಆದರೆ ನಮಗೆ ಬೇಕಾದ 
ಅದರ ಔಚಿತ್ಯವೆಂದರೆ ಸ್ಥಾನುಗತ ಹಾಗೂ ಪರಸ್ಪರಗತ ಸಾಮರಸ್ಯದ ರೂಪದ್ದು, 
ಲೋಕದಲ್ಲಿಯಂತೆಯೇ ಕಾವ್ಯದಲ್ಲಿಯೂ ಔಚಿತ್ಯವು ಸಂದರ್ಭಾಧೀನ, ಉದ್ದೇಶಾವಚ್ಛಿನ್ನ. 
ಕಲಾ ರೂಪದ ಅರ್ಥವನ್ನು ಅಥವಾ ಚಾರುತ್ತವನ್ನು ಸಾಕಷ್ಟು ಚೆನ್ನಾಗಿ ಮೂಡಿಸಲು 
ಸಮರ್ಥವಾಗದ ಪ್ರಶಿಮೆ ಅಥವಾ ಪುಶಿಮಾಪುಂಜವು ಯೋಗ್ಯವಾದುದೆಂದು ಹಟಮಾಡಿದ 
ಮಾತ್ರದಿಂದ ರಸಿಕನಿಗೆ ಚಾರುತ್ತ ಪ್ರತೀತವಾಗದು. 


['ಜೀವನ' - ಸಂಪುಟ ೧೮, ಪುಟ ೪೭] 


೬೭ + 


೯. ವಿಮರ್ಶೆ 


ಭಾಷೆಯಲ್ಲಿ ವ್ಯಕ್ಷಪಡಿಸಲಾಗದ (Incommunicable) ವಿಷಯವಿಲ್ಲ; ಎಲ್ಲ 
ಮಾತೂ ಸಾರ್ವಜನಿಕ(Publi); ಯಾವ ಆಲೋಚನೆಯೂ (ಕಲ್ಲನೆ ಅಥವಾ 
ವಿಚಾರವೂ) ಪ್ರತಿಮಾರಹಿತವಲ್ಲ-ಎಂಬ ಮೂಲಭೂತ ವಿಚಾರದಿಂದ ಹೊರಟ 
ಏ.ಜೆ.ಅಯರನ ಪ್ರಕಾರ ಭಾಷೆಯಲ್ಲಿ ಬರುವ ಮಾನಸ ಶಾಸ್ತ್ರೀಯ ಮಾದರಿಯ 
ವಾಕ್ಯಗಳನ್ನು ಆರು ವಿಧವಾಗಿ ವರ್ಗೀಕರಿಸಬಹುದು. (ಮ Prescriptive- 
ನಿರ್ದೇಕವಾಬಿಕ, (©) Ritualistic-ವೃತ್ತಿವಾಚಿಕೆ, (ಹ) Py।-ಲೀಲಾಭಾವವಾಚಿಕ, 
(೪) Performative-ಕಾರ್ಯವಾಚಕ, (#B) Fact- 5ating-ವಸ್ತುಸ್ಥಿತಿವಾಚಕ ಮತ್ತು 
(೬) ಇತರವಾಚಕ. ಓಗ್ಗನ್‌ ಮತ್ತು ರಿಚಡ್ಡ್‌ರು ಮಾನಸ ಶಾಸ್ತ್ರೀಯವಾಗಿ ಮೂರು 
ವಿಧವೆಂದು ಭಾಷಾಪ್ರಯೋಗವನ್ನು `ವಿಂಗಡಿಸಿದ್ದನ್ನಿ ತ ಖಂಡಿಸಿದ್ದಾನೆ. ಡಾ.ಚೆರ್ರಿಯಂತೆ 
ವಿಷಯಗಹಣ ಮಾಡಲು ಮಾನವನ ಮನಸ್ಸು ಬಳಸುವ ಮಾ ಸಂಕೇತಗಳಿಂದ 
ಕೂಡಿದ್ದಾಗಿದೆ. ಇನ್ನೊಬ್ಬರಿಗೆ ಆ ವಿಷಯವನ್ನು ತಿಳಿಸಲೂ ಪದ-ವಾಕ್ಯ್ಕ ಘಟಕಗಳಿಂದ 
ಕೂಡಿದ ಆ ಭಾಷೆಯನ್ನೇ ಅವನು ಬಳಸುತ್ತಾನೆ. ಪದಗಳೆಲ್ಲ ಸಂಕೇತಗಳು. ಅವು 
ಸತ್ಯಗಳಲ್ಲ, ಮೌಲ್ಕಗಳಲ್ಲ, ಸಂದೇಶದ ಪ್ರಯೋಜನಗಳಲ್ಲ. ಸಂಕೇತಗಳೆಲ್ಲ( Signs, 
Signals) ಸಂದೇಶವಾಹಕಗಳೆನ್ನಲಾಗದು-ಅವು ಸಂದೇಶದಾರಿಗಳು. 
ಉತ್ತರೋತ್ತರಾನುಕ್ರಮ ಮತ್ತು ಆಯ್ಕೆ ಮಾಡುವ ಕ್ರಿಯೆ ಅವುಗಳಿಗೆ ಸಹಜ. ಮೋರ್ಸನ 
ಪ್ರಕಾರ ಅಪೂರ್ವಸಂಕೇತಗಳು KN ಹೆಚ್ಚಿನ ಅರ್ಥ (ಸಂದೇಶ) ಸಾರಗಳನ್ನು 
ಹೊಂದಿರುತ್ತವೆ. ಮನುಷ್ಯರ ಮಾತಿನ ಸಂಕೇತ ಪದ್ಧತಿಯು ಪಿರ 
ವ್ಯಾಪಕತೆಯಿಂದಲೂ ವವಿಧಾರ್ಥದ್ಯೋತಕತೆಯಿಂದಲೂ ಕೂಡಿದೆ ಎಂದು ವೀನರನೂ 
ಶಾನನನೂ ಹೇಳಿದ್ದಾರೆ. ಸಂಕೇತಕ್ಕೆ ಮೂರು ಮುಖಗಳು; (೧) ಸಂಕೇತಗಳು 
ಮತ್ತು ಅವುಗಳ ಪರಸ್ಪರ ಸಂಬಂಧ, (೨) ಸಂಕೇತಗಳು ಮತ್ತು ಅವುಗಳಿಗೂ 
ವಾಸ್ಕವಿಕ ಅಥವಾ ಕಲ್ಪಿತ ಪ್ರ ಪಂಚಾನುಭವಗಳಿಗೂ ಇರುವ ಸಂಬಂಧಗಳು ಮತ್ತು 
(4) ಸಂಕೇತಗಳಿಗೂ "ಅವುಗಳನ್ನು ಬಳಸುವವರಿಗೂ ಇರುವ ಸಂಬಂಧ. ನಾವು 
ಗಹಿಸುವ ಸಂಕೇತಗಳಿಗೆ ಮಾತ್ರ "ಅರ್ಥವಿದೆ. ಅವಷ್ಟೇ ನಮ್ಮ ಮ ಸ್ಥಿತಿಯನ್ನು 
ಸ್ಥಿತ್ವಂತರಗೊಳಿಸಬಲ್ಲವು. ಅರ್ಥವನ್ನು ಚರ್ಮಗತವಾದ ಸೌಂದರಕೆ ಹೋಲಿಸಬಹುದು 
ಸೌಂದರ್ಯವಿರುವುದು ಕಾಣುವವನ "ಕಣ್ಣಿನಲ್ಲಿ ಆದರದು ಬೆಳತು ಬದಲಾದ ಹಾಗೆ 
ಬದಲಾಗುತ್ತ ಹೋಗುತ್ತದೆ. ನಾವೆಂದೂ ನಮ್ಮ ಕಲ್ಲನೆಗಳನ್ನು ಇನ್ನೊಬ್ಬರಿಗೆ 
ಕಳಿಸಿಕೊಡಲಾರೆವು. ನಾವು ಬಳಸುವ ಸಂಕೇತಗಳ ಮೂಲಕ ಇನ್ನೊ ಬರಲ್ಲಿ ನಮ್ಮ 
ಕಲ್ಪನೆಗಳಿಗೆ ಸದೃಶವಾದ ಕಲ್ಲನೆಗಳನ್ನು(ಅಥವಾ ಭಾವನೆಗಳನ್ನು ಇಲ್ಲವೆ ಬಯಕೆಗಳನ್ನು) 


* ೬೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮೂಡಿಸಬಲ್ಲೆವು. ಉದಯವಾಗುವಂತೆ ಮಾಡಬಲ್ಲೆವು. ಈ ಕಾರ್ಯವು ನಮ್ಮಲ್ಲಿಯ 
ಪರಸ್ಪರ ನಿರೀಕ್ಷೆಯ ದ್ಹಾರಗಳನ್ನು ಅವಲಂಬಿಸಿದೆ ಎಂಬುದು ಸರ್‌ ವಿಕರ್ಸನ ಮತಃ; 
ಆನುಭವಿಕ ಸಂಬಂಧಗಳು ಪ್ರಥಮ ದ್ಹಾರವೆನ್ನಿಸುತ್ತವೆ, ಒಪ್ಪಂದದ ಸಂಬಂಧಗಳು 
ದ್ವಿತೀಯ ದ್ಹಾರವಾಗುತ್ತವೆ ಮತ್ತು ಸಾಂಘಿಕ ಸಂಬಂಧಗಳು ತೃತೀಯ ದ್ದಾರವೆನ್ನಿಸಿವೆ. 

“We see what we can name and speak about, neglecting the rest— 
ಮಿಕ್ಕೆಲ್ಲವನ್ನೂ ಕಡೆಗಣಿಸಿ, ಹೆಸರಿಸಿ ಮಾತಾಡಲು ಬರುವವುಗಳಷ್ಟನ್ನೇ ನಾವು 
ನೋಡುತ್ತೇವೆ, ತಿಳಿಯುತ್ತೇವೆ' ಎನ್ನುತ್ತಾನೆ ಪ್ರೊಡಾ.ಐ.ಜಡ್‌.ಯಂಗ್‌. ನಮ್ಮ ಮಿದುಳಿನ 
ಹಾಗೂ ಶರೀರದ ಇತರ ಪುಟಪಾತ್ರಗಳ (cells) ಬೀಜಸ್ಥಳಗಳಲ್ಲಿ ನಮ್ಮಗತಜೀವನದ 
ನೆನಹುಗಳಲ್ಲಾ ಸಂಘಟಿತವಾಗಿರುತ್ತವೆ. ಇಂಥ ಸಂಸ್ಕಾರವು ಕುಲಸಾಧಾರಣ ಮತ್ತು 
ವ್ಯಕ್ತಿವಿಶಿಷ್ಟ, ಈ ಸಂಸ್ವಾರ ಕೋಶದಿಂದ ಆಯ್ದ ಅಂಶಗಳನ್ನು ಪ್ರಕಟಿಸಲು ಹೋದಾಗ 
ನಮ್ಮ ಮನಸ್ಸಿನಲ್ಲಿ ಪ್ರತಿಮಿತ ಕಲ್ಲನ(0೦೧p!) ರೂಪುದಾಳುತ್ತವೆ, ಸಾಕಾರವಾಗುತ್ತದೆ- 
ಎನ್ನುತ್ತಾನೆ ಪ್ರೊಆರ್‌.ವಿಟ್‌ನೋಅರ್‌. ಇಂದ್ರಿಯಗಳ ಮೂಲಕ ನಾವು ಗಹಿಸುವುದೆಲ್ಲಾ 
ನಮ್ಮ ಇಂದ್ರಿಯಗಳು ನಮಗೆ ಅರ್ಥಮಾಡಿ ತಿಳಿಸಿದ ಅಂಶಗಳು. ಕಲಾಕೃತಿಯು 
ಕಲ್ಪನೆ ಇಂದ್ರಿಯಗಳು ನಮಗೆ ಅರ್ಥಮಾಡಿ ತಿಳಿಸಿದ ಅಂಶಗಳು. ಕಲಾಕೃತಿಯು 
ಕಲ್ಲನೆಗಳು(14೩s), ಪ್ರಶಿಮಿತ ಕಲನೆಗಳು, ಸಂವೇದನಾ ಸಂದೇಶಗಳು ಮುಂತಾದುವನ್ನು 
ಕ್ರಮಗೊಳಿಸಿ, ಹೊಂದಿಸಿ, ಕಲಾವಿದನು ಮನಸಿನಲ್ಲಿ ಜೀರ್ಣಮಾಡಿಕೊಂಡ ಒಂದು 
ಬಗೆಯ ರಾಸಾಯನಿಕ ಸಾಮರಸ್ಯ ಎನ್ನಬಹುದು. ರಸಿಕನು ಅಲ್ಲಿ ನೋಡುವುದು 
ಇನ್ನೊಬ್ಬನು ವ್ಯಕ್ತಮಾಡಿದ ಅರ್ಥಯಿಸುವ ಚಟುವಟಿಕೆಯಲ್ಲಿ ಭಾಗವಹಿಸುವ 
ಅನುಭವರೂಪವುಳ್ಳದ್ದು. ಅಧಿಕ ಸಂಖ್ಯ ಚಾಕ್ಸುಷ ಸಂಕೇತಗಳಲ್ಲಿ ಅರ್ಥವು 
ಆಗರ್ಭವಾಗಿರುತ್ತದೆ. 

ಕಲೆಯ ಅಥವಾ ಕಾವ್ಯದ ಅವಲೋಕನ ಮಾಡುವವನಿಗೆ ಅಂಥ ಕೃತಿಗಳನ್ನು 
ಕಂಡ ಹಿಂದಿನ ಅನುಭವವಿರಬೇಕು. ಕಲಾಸಮಯದ ಅಥವಾ ಕವಿಸಮಯದ ಸೂತ್ರಗಳ 
ಜ್ಞಾನವಿರಬೇಕು. ಸಮಯಗಳು ಒಂದೊಂದು ನಾಗರಿಕತೆಗೂ ಐತಿಹಾಸಿಕ ಅವಧಿಗೂ 
ವಿಶಿಷ್ಠವಾಗಿರಬಹುದು. ಸಂಕೇತಗಳು ಮೂರ್ತವಸ್ತುಗಳಾಗಿರಲಿ, ಪದಗಳಾಗಿರಲಿ, 
ಅಭಿನಯರೂಪದವಾಗಿರಲಿ ಅವು ಪರಂಪರಾನುಗುಣವೂ ಅಭ್ಯಸ್ತವೂ ಆಗಿರಬೇಕು. 
ಸಂಕೇತ ಪ್ರಯೋಗವು ಅನ್ಯೂನವೂ ಗೊಂದಲ ಉಂಟು ಮಾಡದಂಥದೂ 
ಆಗಿರುವುದಗತ್ಯ. ಇಲ್ಲವಾದರೆ ರಸಿಕನ ಹತ್ತಿರ ಅಂಥವು ಮಾತಾಡಲಾರವು. ಇಡಿ 
ಕಾವ್ಯವಸ್ತುವನ್ನು ಅಥವಾ ಕಲಾಕೃತಿಯನ್ನು ಅರ್ಥಮಾಡಿಕೊಂಡ ಹೊರತು ಅದರ 
ಬಿಡಿಭಾಗಗಳನ್ನು ಹೊಂದಿಸಿಕೊಳ್ಳಲು ಸಾಧ್ಯವಾಗದು. 

ಕವಿವಾಣಿಯಲ್ಲಿ ಐತಿಹಾಸಿಕ, ಮತಧಾರ್ಮಿಕ, ಸಾಹಿತ್ಯಿಕ, ರಾಜಕೀಯ ಮತ್ತು 
ತಾತ್ಲಿಕಸಂಬಂಧಗಳಿಂದ ಹೆಣೆದ ಆಲಂಕಾರಿಕ ಪದಸಂಹತಿಗಳಿರುತ್ತವೆ. ಅವು ಸಂಮಿಶ್ರ 
ಸಂಕೇತಗಳು, ಲಕ್ಷ್ಯ-ವ್ಯಂಗಾರ್ಥಗಳಿಂದ ಕೂಡಿದಂಥವು. ವೈಯಕ್ತಿಕ ಅಂಶಗಳನ್ನು 


ಸಂಪುಟ - ೭ : ಬಿಡಿಲೇಖನಗಳು - ೧ ೬೯ + 


ಒಬ್ಬನು ತನಗೇ ವಿಶಿಷ್ಠವಾದ ಸಂಕೇತಗಳಿಂದ(Symbols) ವ್ಯಕ್ತಪಡಿಸಿದರೆ ಯಾರಿಗೂ 
ಅರ್ಥವಾಗದು. ಆಧುನಿಕ ಮನಃ ಶಾಸ್ತ್ರದಂತೆ ಪ್ರತಿಯೊಂದು ಕಲಾಕೃ ತಿಯೂ ಕಲೆಗಾರನ 
ಅವಪುಜ್ಞೆಯ (Sub-conscious) ಅಫೆವಾ ಪ್ರಜ್ಞೆಯ ಪ್ರಚೋದನೆಗಳ ಒಂದು ಸಂಘಟಿತ 
ಸಂಕೇತ. ಅದನ್ನು ಮೂರ್ತರೂಪಕ್ಕೆ ತಂದ ಅಥವಾ ವ್ಯಕ್ತಪಡಿಸಿದ ರೀತಿ ಶೈಲಿಯೆನ್ನಿಸುತ್ತದೆ. 
ಬಹ್ಪರ್ಥಸೂಚಕವಾದ ಸಂಕೇತಗಳುಗಳ್ಳ ಕೃತಿಯಲ್ಲಿ ಗಂಥಕರ್ತೃವಿಗೇ ವಿಶಿಷ್ಠವಾದ 
ಸಂಕೇತಗಳು ಹಾಸುಹೊಕ್ಕಾಗಿದ್ದರೆ ಉಳಿದ ಸಹಜವಾದ ಅವಪ್ರಜ್ಞಾ ಸಂಕೇತಗಳ 
ಅರ್ಥವೂ ಚೆನ್ನಾಗಿ ಆಗುವುದಿಲ್ಲ. ಒಂದು ಕೃತಿಗೆ ಪ್ರಸಿದ್ದವಾಗಿರುವ ಅರ್ಥಕ್ಕಿಂತ 
ಭಿನ್ನವಾದ ಮತ್ತೊಂದು ಅರ್ಥವನ್ನು ಹೇಳುವುದು ಅಪಾರ್ಥ ಕಲ್ಲನೆ ಎನ್ನಿಸುವ 
ಸಂಭವ ಅತ್ಯಧಿಕ. 


ಕಾವ್ಯದ ಬಗ್ಗೆ ಇಲ್ಲಿಯವರೆಗೆ ಬೆಳೆದುಬಂದ ಆಂಗ್ಲ ಸಾಹಿತ್ಯ ವಿಮರ್ಶೆಯ 
ಪಾಠವನ್ನು ಕುರಿತು ಕೆಲ ಇತಿಹಾಸಕಾರರೆಂದಿದ್ದಾರೆ; ಸಾಹಿತ್ಯಕ್ಕೆ ಸಂಬಂಧಿಸಿದ ಸಿದ್ದಾಂತವು 
ರಸಿಕನ ಅನುಭವದ ಹೊರಗಿರಬಹುದಾದ ಮೌಲ್ಯ ವಸ್ತುವಿಗಿಂತ ಹೆಚ್ಚಾಗಿ ರಸಿಕನ 
Subjective and Emotive ವ್ಯಕ್ತಿಗತವಾದ ಭಾವನಾತ್ಮಕ ಅನುಭ ವವನ್ನೇ 
ಅವಲಂಬಿಸಿವುದುಚಿತ-ಎಂಬುದೇ ಆ ಪಾಠ. ಈ ದೃಷ್ಟಿಯಿಂದ ಕಾವ್ಯವೆಂದರೆ ವ್ಯಕ್ತಿಗತ 
ಪ್ರತಿಕ್ರಿಯೆಗಳ ಮೂಲಕ ಔRೀಂ!ವಕವಾಗಿ ಪ್ರತಿಫಲಿತವಾದ ಒಂದು ಬಗೆಯ ವಾಸ್ತವಿಕ 
ಅನುಭವ. ಈ ವಕ್ರಪ್ರತಿಫಲಿತವೇ ಒಂದು ಸತ್ಯತೆಯ ಪ್ರದೇಶ. 

Form ರೂಪ (ಆಕಾರ, ಸ್ವರೂಪ, ಶೈಲಿ) ಎಂಬುದರಲ್ಲಿ Rhythm ಅಯ, 
Metricsಛ೦ದಸ್ಸು, Structure ರಚನೆ, Coherence ಹೊಂದಿಕೆ, Emphasis u್ತು, 
Diction ಬಂಧ ಮತ್ತು 1Im್ರಾ ಪ್ರತಿಮೆಗಳು-ಎಂಬೀ ಎಲ್ಲವೂ ಅಡಕವಾಗುತ್ತವೆ. 
ರೂಪ, ಶೈಲಿ, ತಂತ್ರಗಳೆಂದರೊಂದೇ. Cಂಗಗtಸಾರ ಎಂದರೆ ಕಾವ್ಯದ ಖಡtter, 
Message, Doctrine ವಸ್ತುವನ್ನು, ಸಂದೇಶವನ್ನು, ಸಿದ್ಧಾಂತವನ್ನು ಅಡಕಮಾಡಿ 
ಹೇಳಿದಂತಾಗುತ್ತದೆ. ಈ ರೂಪ-ಸಾರಗಳು ಸಮಪ್ರಾಧಾನ್ಯದಿಂದ ಕಾವ್ಯದಲ್ಲಿ 
ಓತಪ್ರೋತವಾಗಿ, ಪ್ರತ್ತೇಕವಾಗಿ ಈಯೆರಡರಲ್ಲಿ ಯಾವವೊಂದೂ ಕೊಡಲಾರದ ಹೆಚ್ಚಿನ 
ಘನತೆಯುಳ್ಳ ಅರ್ಥವನ್ನು ಸಂಯುಕ್ತವಾಗಿ ಕೊಡುತ್ತವೆ. ಈ ಅರ್ಥವು ronic- 
Metaphore ವ್ಯಂಗ್ಯ-ಲಕ್ಸ್ಯಾತ್ಮಕ. ಆದುದರಿಂದ ಕಾವ್ಯವು(-ನವರಸರುಚಿರನಿರ್ಮಿತಿ) 
ಹೊಂದಿಕೆಯ ಸ್ವರೂಪವುಳ್ಳ ಸತ್ಯವಲ್ಲದೆ ಹೋಲಿಕೆಂಯು (Correspondence) ಸ್ಪರೂಪದ 
ಸತ್ಯವಲ್ಲ. 

ಅಲಂಕಾರ ಅಥವಾ ವಕ್ರೋಕ್ತಿಯು (Metaphor) Necessity or universal- 
ity ಅನಿವಾರ್ಯತೆ ಅಥವಾ ಸಾರ್ವಜನೀನತೆ ಎಂಬ ಅಂಶವನ್ನೂ Concreteness or 
Specificity, ಮೂರ್ತತ್ವ ಅಥವಾ ವಿಶಿಷ್ಟ ವೈಯಕ್ತಿಕತೆ ಎಂಬ ಅಂಶವನ್ನೂ 
ಕೂಡಿಕೊಂಡಿರುತ್ತದೆ. ಅದು ಇತಿಹಾಸ ಚರಿತ್ರೆ-ತತ್ವಜ್ಞಾನಗಳ ಕೂಡಲಸಂಗಮ. ವೈಯಕ್ತಿಕ 
ವಿವರಗಳು ಇತಿಹಾಸ ಪ್ರಪಂಚಕ್ಕೆ ಸೇರುತ್ತವೆ; ಸಾಮಾನ್ಯಜ್ಞಾನವು ತತ್ವಶಾಸ್ತ್ರ ಪ್ರಪಂಚಕ್ಕೆ 


* ೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸೇರುತ್ತವೆ. ಆದುದರಿಂದ ವ್ಯಕ್ಷರ್ಥ ಜಾತ್ಯಥ ೯ಗಳೆರಡನ್ನೂ ಸಾಹಿತ್ಯಪರಿಭಾಷೆ ಏಕೀಕರಿಸಿ 
ಹೊಳೆಯಿಸುವುದೆಂದು ತಾತ್ಪರ್ಯ. 

ವಿಶಾಲಾರ್ಥದಲ್ಲಿ ಕಾವ್ಯವೆಂದರೆ ಸಾಹಿತ್ಯ, ಗದ್ಯ ಹಾಗೂ ಪದ್ಯ ಶಾಸ್ತ್ರೇತರವಾದ 
ವಾಜ್ಕಿಯ. ಸ ಸಾಹಿತ್ಯಪರಿಭಾಷೆಯೆಂದರೆ ಕವಿಗಳು "ಬಳಸುವ ಭಾಷೆ, ಕಾವ್ಯವಾಣಿ, 
ವಕ್ರೋಕ್ತಿ ವಿಶಾಲಾರ್ಥದಲ್ಲಿ ಅಲಂಕಾರ ಅಥವಾ ರಸೋದ್ದೋಧಕವಾದ ಮಾತಿನ 
ಜೋಡಣೆ. ಭಾವವು ರಸತ್ನಕ್ಕೇರದಿರುವ ಸ್ಥಾಯಿ, ಮೂಲ ಪವೃತ್ತಿಯೊಂದರ ಈಷತ್ತರಿಪುಪ್ಪ 
ಪ್ರಕಾರ-ಭಾವನೆಯೊಂದರ ಅನುದ್ದುದ್ದ ಸ್ಥಿತಿ. ರಸಿಕನಲ್ಲಿ ಅಜಾಗ್ರತವಾಗಿರುವ 
ಭಾವನೆಯನ್ನು ಪೇರಿಸಿ ಪಕ್ಷ ದೆಶೆಗೆ ತಂದು ಮುಟ್ಟಿಸುವುದೇ ರಸೋದ್ದೋಧ. ಈ 
ರಸೋದ್ಲೋಧದ ಅಥವಾ ಭಾವೋದ್ಲೋಧದ ಸಾಮಗ್ರಿಯ ಒಂದು ಪ್ರಕಾರವು ಕಾವ್ಯ. 
ಈ ಸಾಮಗಿಯ ಸಂಘಟನೆಯಲ್ಲಿ (೧) World of things and real values - 
ಇಂದ್ರಿಯ ಗ್ರಾಹೃವಾದ ವಸ್ತು ಪ್ರಪಂಚದ ಹಾಗೂ ಅದರ ಮೌಲ್ಯಗಳ ಅನುಕರಣ. 
(©) The emotive or human responses to things and real ೪alues-ಭಾವನಾತ್ಮಕ 
ಅಥವಾ ವಸ್ತು ಮೌಲ್ಯಗಳಿಗಭಿಮುಖವಾಗಿ ಉಂಟಾಗುವ ಮಾನವೀಯ ಪ್ರತಿಕ್ತಿಯೆಗಳು 
ಮತ್ತು (೩)ಖ್ಯan’s reflective and creative knowledgeಮನುಷ್ಯನ ವಿಚಾರಾತ್ಮಕ 
ಹಾಗೂ ನಿರ್ಮಾಪಕ ಜ್ಞಾನ ಬರುತ್ತವೆಯೆಂದರೆ ಅರಿಸ್ಪಾಟಲ್‌, ರಿಚರ್ಡ್‌ ಮತ್ತು 
ಕೋಚೆ ಎಂಬ ಆಚಾರೃತ್ರಯದ ಸಿದ್ದಾಂತಗಳನ್ನು ಒಂದುಗೂಡಿಸಿ ಸಾಹಿತ್ಯವಿಮರ್ಶೆಯ 
ಸರ್ವಮುಖಗಳನ್ನು ಗಹಿಸಿದಂತಾಗುವುದೆಂದು ಕೆಲ ತಜ್ಞರ ಮತ. 


ಉಕ್ತ ಸಮನ್ವಯದಲ್ಲಿ ವಾಸ್ತವಿಕ ಪ್ರಪಂಚದ ಅನುಭವಗಳನ್ನು ಕಡೆಗಣಿಸದ 
Realism ವಸ್ತುವಾದ. ಭೌತಶಾಸ್ತೀಯ ಅಥವಾ ನೀತಿ ಶಾಸ್ತ್ರೀಯ ಅಂಶಗಳಿಗೆ ಅತಿ 
ಮಹತ್ವವನ್ನು ಕೊಡುವ ದುರಭ್ಯಾಸವನ್ನು ಖಂಡಿಸುವ ರಸ ಪ್ರಧೌನ ಅಥವಾ ಕಲಾನಂದ 
ಪ್ರಧಾನವಾದ ವಿಮರ್ಶದೃಷಿ' ಮತ್ತು ಬುದ್ದಿಗಮ್ಯವಾದ ವಿಚಾರಗಳ ಹಾಗೂ 
ನವನಿರ್ಮಾಪಕ ಕಲ್ಪನೆಗಳ ಸಾಧನತ್ಸವನ್ನೊಪುವ ಒಂದು ವಿಧದ ಧ್ಯೇಯವಾದ 
ಸಂಮಿಳಿತವಾಗುತ್ತವೆ. ಕಾವ್ಯದಲ್ಲಿ ಜೀವನ ಚಿತ್ರಗಳು ಬರಲಿ, ನೀತಿ-ತತ್ವ ಮುಂತಾದ 
ಶಾಸ್ತ್ರಗಳ ಜ್ಞಾನ ಬರಲಿ ಅಥವಾ ತರ್ಕಶುದ್ದ ವಿಚಾರಗಳೂ ಕಲ್ಲನಾವಿಲಾಸಗಳೂ 
ಬರಲಿ-ಂ೫ಾವುದು ಬಂದರೂ ಅದು ರಮಣೀಂಯವಾಗಬೇಕಾದರೆ 
ಕಾಂತಾಸಂಮಿತಿಯಿಂದ ಅಥವ ರಸೋದ್ಲೋಧಕ ತಂತ್ರವಾದ ಸೂಚಕತೆಯಿಂದ ಬಂದರೆ 


ಮಾತ್ರ ಕಾವ್ಯತ್ತಕ್ಕೆ ಭಂಗ ಬರಲಾರದೆಂಬ 'ಅಭಿಪಾಯ ಗಟ್ಟಿಯಾಗಿ ನಿಲ್ಲುತ್ತದೆ. 


ಆಂಗ್ಲ ವಿಮರ್ಶೆಯ ವಿಕಾಸದಲ್ಲಿ ಗಂಥಕರ್ತನ ಮನೋವ್ಯಾಪಾರಗಳನ್ನು ಅವನ 
ಗಂಥದ ಮೂಲಕ ಅರಿತುಕೊಳ್ಳುವ, ಗಂಥದ ರಚನಾಕ್ರಮದ ಅಚ್ಚುಕಟ್ಟುತನವನ್ನು 
ಪರಿಶೀಲಿಸುವ ಮತ್ತು ಅವನ ಗಂಥವು ವಾಚಕರ ಅಥವಾ ಪ್ರೇಕ್ಷಕರ ಹೃದಯದ 
ಮೇಲೆ ಎಂಥ ಪರಿಣಾಮವನ್ನುಂಟು ಮಾಡಬಲ್ಲುದು ಎಂಬುದನ್ನು ಅಳೆಯುವ- 
ಎಂಬೀ ಮೂರು ಮುಖ್ಯವಾದ ಮೆಟ್ಟಿಲುಗಳನ್ನು ಗುರುತಿಸಬಹುದಾಗಿದೆ. ಈ 


ಸಂಪುಟ - ೭ : ಬಿಡಿಲೇಖನಗಳು - ೧ ೭೧ + 


ಮೂರನೆಯ ಮೆಟ್ಟಿಲು $ಂci0-real ಂಂuಸಾಮಾಜಿಕ ಸತ್ಯಾನುಭವದ ಕೇಂದ್ರ. 
ಮೊದಲನೆಯ ಎರಡು ಮೆಟ್ಟಿಲುಗಳು ಮೂರನೆಯದಕ್ಕೆ ಸಹಾಯಕಗಳು. ಅವೇ 
ಪ್ರಧಾನವಲ್ಲ. ಅಂದರೆ ರಸವಿರುವುದು ಅಥವಾ ವಿಮರ್ಶಪಾತ್ರವಾದ ರಸಾನುಭವದ 
ಸ್ಥಾನವಿರುವುದು ವಾಚಕ, ಶ್ರಾವಕ ಅಥವಾ ಪೇಕ್ಷಕ ಎಂಬ ವರ್ಗಕ್ಕೆ ಸೇರಿದವರಲ್ಲಿ 
ಅಲ್ಲದೆ ಪಾತ್ರ-ನಟ ಗ್ರಂಥಕರ್ತರಲ್ಲಲ್ಲ-ಎಂದರ್ಥ. ಒಬ್ಬ ಗ್ರಂಥಕರ್ತನು 
ಸ್ಫೂರ್ತಿಪರವಶನಾಗಿ ತನ್ನಷ್ಟಕ್ಕೇ ತಾನು ಮೈಮರೆತು ಒಂದು ಹಾಡನ್ನು ಉದ್ದರಿಸಿದರೂ 
ಬೇಡನನ್ನು ಶಪಿಸಲು ಹಾಡಿದ ವಾಲ್ನೀಕಿಯಂತೆ ರಸಿಕರಲ್ಲಿ ರಸೋದ್ದೋಧವನ್ನುಂಟು 
ಮಾಡಬಲ್ಲ ಸ್ವರೂಪವನ್ನೇ ಅವನ ಹಾಡು ತಾಳಿರುತ್ತದೆ; ಅಂಥ ಸ್ಪರೂಪವನ್ನದು 
ತಾಳಿರದಿದ್ದರೆ ಅದು ವಿಮರ್ಶಾ ಪ್ರಪಂಚದಿಂದ ಹೊರಗೇ ಉಳಿಯುತ್ತದೆ. ಅಂಥ 
ಕಾವ್ಯಸ್ಥರೂಪವು ಗದ್ಮವಾಗಿರಲಿ, ಪದ್ಯವಾಗಿರಲಿ-ರಸಿಕಹೃದಯದಲ್ಲಿ ರಸಾವಿರ್ಭಾವವನ್ನು 
ಉಂಟು ಮಾಡಬಲ್ಲ ಸಾಮಗೀ ಸಂಯೋಜನೆಯ ಕಲೆಯನ್ನು ಅಥವಾ ಕುಶಲತೆಯನ್ನು 
ವಿಮರ್ಶಕನಿಗೆ ತೋರಿಸುತ್ತದೆ. ಪದಾರ್ಥಗಳ ಕಲನೆಗಳು ಸಾಮಗಿಗಳು. ಅವುಗಳ 
ಸಂಯೋಜನೆಗೆ ಛಂದಸ್ಸು ಅಲಂಕಾರ-ಗುಣ ಅಥವಾ ವಾಚ್ಯ-ಲಕ್ಷ್ಯ-ವ್ಯಂಗ್ಯ ಪ್ರಕಾರಗಳು 
ಉಚಿತ ಪಾತ್ರವನ್ನು ನಿರ್ವಹಿಸಿ ಕಟ್ಟಿದ ವಾಕ್ಯಗಳೂ 
ಮಹಾವಾ ಕ್ಯಗ ಳೂ(Paragraphs)ತು೦ಬಿರುವ ಪ್ರಬಂಧ ವು( Composition) 
ನಿದರ್ಶನವಾಗುತ್ತದೆ. ಛಂದಸ್ಸು Time Sensಕಾಲಪ್ರಜ್ಞೆಯ ಪ್ರತಿನಿಧಿಯಾದರೆ ಮಿಕ್ಕ 
ರಚನಾಂಗಗಳೆಲ್ಲವೂ pace ಠnದೇಶಪ್ಪಜ್ಞೆಯನ್ನು ಆಧರಿಸುತ್ತವೆ. ಪಂಚೇಂದ್ರಿಯಗಳು 
ಗಹಿಸಬಲ್ಲ ವಾಸ್ತವಿಕ ಅಥವಾ ಕಾಲನಿಕ ಗುಣಗಳಲ್ಲವೂ ಕಾಲ-ದೇಶಗಳ ಗಡಿ- 
ಮಿತಿಗಳಿಗೊಳಪಟ್ಟಂಥವು; ಮನಸ್ಸು-ಬುದ್ದಿಗಳಿಗೆ ಗೋಚರವಾಗುವ ವಿವಿಧ ಸ್ವರೂಪದ 
ಜಾಗೃತ್‌-ಸ್ಪಪ್ನ-ಸುಷುಪ್ಪಿ-ಕಾವ್ಯಸಮಾಧಿಗಳ ಅನುಭವಗಳೂ ಹಾಗೇ ಸೋಪಾಧಿಕ. 
ಅದರಿಂದಲೇ ಯೋಗಸಮಾಧಿಗೆ ಗೋಚರವಾಗುವ ಬಹ್ನಾಸ್ತಾದಕ್ಕೆ ರಸಾಸ್ಟಾದವು(Pure 
aesthetic perception)8dಿಯ ತಮ್ಮ ಎನ್ನಿಸಿದೆ. ಆದರೆ ಜೀವನಾನುಭವಗಳಿಗಿಂತ 
ಕಾವ್ಯಾನುಭವವು ಕಡಿಮೆ ಸೋಪಾಧಿಕ, ತಾತ್ಕಾಲಿಕ ಯೋಗದರ್ಶನ ಸದೃಶ ಎನ್ನಲಾಗಿದೆ. 
ಆದುದರಿಂದ ಪ್ರಪಂಚಪುಜ್ಞೆ ಕಾವ್ಯದರ್ಶನ ಪಜ್ಞೆ (ಸಹಜ ಸಮಾಧಿಯ) ಯೋಗಪುಜ್ಞೆಗಳು 
ಉತ್ತರೋತ್ತರ ಔನ್ನತ್ಯವನ್ನುಳ್ಳವು ಎಂಬ ನಂಬಿಕೆ ಅಪ್ರತಿಹತವಾಗುತ್ತದೆ. ವೇದವು 
ಕಾವ್ಯವಾದುದರಿಂದಲೇ ಅದನ್ನು ಶೀಕೃಷ್ಣನು "ತೈಗುಣ ವಿಷಯ' ಅಥವಾ ಲೋಕಾವಸ್ಥೆಗಳ, 
ಲೋಕವೃತ್ತಗಳ, ಲೋಕಪು್ರಜ್ಞೆಯ(Phenಂmenal)ಅ೦ಂಶಗಳನ್ನುಳ್ಳದ್ದೆಂದು ಹೇಳಿದ್ದು. 
ನಿರುಪಾಧಿಕ ಬ್ರಹ್ಮಾನಂದವು(Noumenal) ಕಾವ್ಯವಿಮರ್ಶೆಗೆ ವಿಷಯವಾಗದು. ಇನ್ನು 
ಕಾವ್ಯಾನುಭವದಲ್ಲಿ ಅನೇಕಾನೇಕ ತಾರತಮ್ಯ ಸೋಪಾನಗಳನ್ನು ಗುರುತಿಸಬಹುದು. 
ಕಾವ್ಯಯೋಗ್ಯತೆ ಮತ್ತು ರಸಿಕನ(ಪೂರ್ವಸಂಸ್ಕಾರಸಿದ್ದ) ಯೋಗ್ಯತೆಗಳ ಸಮರ್ಪಕ, 
ಸಮಾನ, ಅನುಕೂಲ ಹೊಂದಿಕೆಯಾದಾಗ ರಸಾಸ್ಟಾದದ ಆದರ್ಶ ನಿದರ್ಶನ ಲಭಿಸುತ್ತದೆ. 
ಕಾವ್ಯದ ಯೋಗ್ಯತೆ ಕವಿಯ ಯೋಗ್ಯತೆಯನ್ನು ಪ್ರಕಟಿಸುತ್ತದೆ. ಕಾವ್ಯಯೋಗ್ಯತಾ 


* ೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ನಿರ್ಣಯವು ವಿಮರ್ಶೆಯ ಗಣ್ಕಾಂಗ. ವಿಮರ್ಶಕ ಮೊದಲು ಆದರ್ಶ ರಸಿಕ. 


ಕವಿಯ ರಸಿಕತ್ವ್ತ ಮತ್ತು ವಿಮರ್ಶಕನ ರಸಿಕ್ತಿತ್ತಗಳು ಸಮಾನವಾದಂಥವು. 
ವಿಮರ್ಶಕನಿಗೆ ಕವಿಯ ರಸಿಕತೆ-ವೈದಗ್ಯಗಳಿದ್ದರೂ ಅವನ ಪ್ರತಿಭೆಯಿರಲಾರದು. 
ರಸಿಕತೆ-ವೈದಗ್ಬ್ಯಗಳುಳ್ಳ ವಿಮರ್ಶಕನ ವಿಮರ್ಶಾಧಿಕಾರವು ಅಪ್ರತಿಭಟನೀಯ. "ನಾ 
ಹಾರಬಲ್ಲುದನು ನೀ ಹಾರಬಲ್ಕಾ?” ಎಂದು ಅಂಥವನನ್ನು ಎಂಥ ಕವಿಯೂ 
ಕೇಳಲಾರನು; ಕೇಳಿದರದು ವಿಮರ್ಶಾತೀತ, ವಿಮರ್ಶಾಬಾಹಿರ. ವಿಮರ್ಶೆಯು 
ರಸಾಸ್ಟಾದದ ಅನಂತರ ಬರುತ್ತದೆ; ಅದರ ಕೆಲಸ ರಸಿಕತೆಯುಳ್ಳ ತನಗಾದ ರಸಾನುಭವದ 
ಆಳ-ಅಗಲಗಳ ಮಂಡನೆ, ವಿವೇಚನೆ ಮತ್ತು ಕಾರಣಾನುಮಾನಗಳನ್ನು ವಿಮರ್ಶಕನಿಂದ 
ಮಾಡಿಸುವುದು. ಕಾರಣಾನುಮಾನ ಪ್ರಕರಣದಲ್ಲಿಕಾವ್ಯೃದ ಶರೀರ ಆತ್ಮಗಳ(ರೂಪ- 
ಸಾರಗಳ) ಸ್ವರೂಪ-ಸಂಬಂಧಗಳ ಔಚಿತ್ಯ-ಅನೌಚಿತ್ಯಗಳನ್ನು ವಿವರಿಸುವ ತರ್ಕಶೈಲಿ 
ಅವಶ್ಯಕವಾಗುತ್ತದೆ. 

ಕಾವ್ಯಪ್ರಪಂಚದ ರಸಮೌಲ್ಯವುPersonal and Impersonal ವೈಯಕ್ತಿಕ ಮತ್ತು 
ಅದೇ ಕಾಲದಲ್ಲಿ ಸಾಮಾನ್ಯ, ವ್ಯಕ್ತ್ಯತೀತ; ಈ ವಿಶೇಷ-ಸಾಮಾನ್ಯಗಳ ಏಕಕಾಲಿಕ 
ಅನುಭವವನ್ನು ॥ಗೀrsubjೀtive ವಿವಿಧ ರಸಿಕ ಸಾಧಾರಣ ಎನ್ನಬಹುದು. 
"ಸ್ಥಾಕಾರವದಭಿನ್ನತ್ತೇನಾಯಮಾಸ್ಟಾದ್ಯತೇ ರಸಂ' ಎಂಬ ಸೂತ್ರ ಇದನ್ನೇ ಹೇಳಿದೆ; 
ಸ್ವಜ್ಞಾನ-ಪರಜ್ಞಾನಗಳಿಲ್ಲ. ಅವು ಪ್ರತ್ಯೇಕವಾಗಿ ಪೂರ್ವಾಪರಾನುಕಮ ಹಿಡಿದು ಅಥವಾ 
ಬಿಟ್ಟು ರಸಾನುಭವಿಯಲ್ಲಿ ಉದಯಿಸುವುದಿಲ್ಲ. ಈ ತರ್ಕಾತೀತ ಏಕಕಾಲಿಕ, ಆದರೆ 
ಉಭಯಸಾರಸಂಪನ್ನ-ಎನ್ನಿಸಿ, ರಸಿಕಹೃದಯವೆಂಬ ಏಕಸ್ಥಲದಲ್ಲಿ ಭಾಸವಾಗುವ 
ಸ್ವರೂಪವು ರಸಕ್ಕಿರುವುದರಿಂದಲೇ ಅದನ್ನು ನಿರುಪಾಧಿಕ ಆನಂದಕ್ಕೆ ಹೆಚ್ಚು ಹತ್ತಿರ 
ಎಂಬ ಸಿದ್ದಾಂತವು ರೂಢಿಗೆ ಬಂದುದು. ಕವಿಯ ರಸಾಸ್ಟಾದ ಸ್ಥಿಶಿಯಾದರೂ ಇದಕ್ಕಿಂತ 
ಭಿನ್ನವಲ್ಲ. ಹೆಚ್ಚು ಸತತವಲ್ಲ. ಅವನಿಗೆ ಕಾವ್ಯನಿರ್ಮಾಣಕ್ಕೆ ಬೇಕಾದ ರಸದರ್ಶನವನ್ನುಂಟು 
ಮಾಡಲು ಪ್ರತಿಭೆಯಿರುತ್ತದೆ; ರಸಿಕನಿಗೆ ಕಾವ್ಯಲೋಕನವಷ್ಟೇ ಸಾಧನ-ರಸಾಸ್ತಾದಕ್ಕೆ, 
ರಸಸಾಕ್ಷಾತ್ವಾರಕ್ಕೆ. ಪ್ರತಿಭೆಯಿದ್ದವನಿಗೆ ಯಃಕಶ್ಲಿತ್‌ ಪದಾರ್ಥವೂ ಕಾವ್ಯಸ್ಪೂರ್ತಿಯನ್ನು 
ಉಂಟುಮಾಡಬಲ್ಲುದು. ಸ್ಪೂರ್ತಿಪರವಶನಾದ ಕವಿಯಾದರೂ ವ್ಯಷ್ಟಿ- 
ಸಮಷ್ಠಿಗಳರಡರ(ಸ್ಪಪರ ಸಂಬಂಧ ಭೇದವನ್ನರಿಯದ) ವಿಲಕ್ಷಣ ಅನುಭವದಲ್ಲಿರುತ್ತಾನೆ. 
ಭಾವಗೀತವಾಗಲಿ, ನಾಟಕವಾಗಲಿ, ಕಥೆಯಾಗಲಿ, ಈ ಸ್ಪಪರ ಸಾಧಾರಣ ಅನುಭವವನ್ನು 
ಪೇರಿಸಬಲ್ಲ ಸಾಮಗೀ ಯೋಜನೆಯಲ್ಲದೆ, ಅದು ಪ್ರತ್ಯೇಕವಾಗಿ Subjಂ!ಳೀವ್ಯಕ್ತಿ 
ನಿಷ್ಠ ಅಥವಾ ೦b/ಂಂtive ವಸ್ತುನಿಷ್ಠ ಎಂದು ವರ್ಗೀಕರಿಸಿ ಗುರುತಿಸಹೋಗಲು ತಕ್ಕ 
ವೈಜ್ಞಾನಿಕವಾದ ವಿಭಾಗ ಸಂಯೋಜನೆಯಲ್ಲ. ಈ ವಿಚಾರದಂತೆ ಮೇಘದೂತವು 
ಭಾವಗೀತ ಮತ್ತು ಅದೇ ಕಾಲದಲ್ಲಿ ಖಂಡಕಾವ್ಯ ಎಂಬುದನ್ನು ನೆನೆದುಕೊಳ್ಳಬಹುದು. 


ಕಾವ್ಯದ ಶರೀರವನ್ನು(ರೂಪವನ್ನು) ಪ್ರಧಾನವೆಂದು ತಿಳಿದು ಮಾಡುವ 
ವಿಮರ್ಶೆಳೇಃbal criticism ಶಾಬ್ದಿಕ ವಿಮರ್ಶೆಯೆನ್ನಿಸುತ್ತದೆ. ಅಭಿಜಾತ ಸಾಹಿತ್ಯ ಪ್ರಿಯರಲ್ಲಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೭೩ + 


ಕೆಲವರು ಹೀಗೆ ಕಾವ್ಯದೇವಿಯ ವೇಷಕ್ಕೆ ಮರುಳಾದುದನ್ನು ಮನ್ನಿಸ ಹೊರಟ 
ಕವಿಗಳು ನಿರ್ಜೀವ ಸಾಹಿತ್ಯ ಕೃತಿಗಳನ್ನು ಚಿತ್ರಕಾವ್ಯಗಳನ್ನು(ರಚನಾ ಚಾತುರ್ಯವನ್ನು) 
Technique ತಂತ್ರವನ್ನು ಮಂತ್ರಪುಭೆ ಮಸುಳಿಸುವಂತೆ ಬಳಸಿದ ಕೃತಿಗಳನ್ನು ಹೆಣೆದರು. 
ತದ್ದಿರುದ್ದವಾಗಿ ಕಾವ್ಯದ ಆತ್ಮವನ್ನು ಅಥವಾ ಸಾರವನ್ನು ಅತಿ ಮಹತ್ವದ್ದೆಂದು ಗಣಿಸುವ 
ಶರೀರವಿಮುಖ ವಿಮರ್ಶಕರನ್ನು ಮೆಚ್ಚಿಸ ಹೊರಟ ಕವಿಗಳು ವಿಕಟಾಕೃತಿಯ ಕಾವ್ಯಗಳನ್ನು 
ನಿರ್ಮಿಸಿದರು. ಶರೀರಕ್ಕೆ ಅತಿ ಪ್ರಾಧಾನ್ಯವಿದ್ದಲ್ಲಿ ರಸಪರಿಪೋಷ ಕಡಿಮೆಯಾಗಿರುತ್ತದೆ; 
ಆತ್ಮಕ್ಕೆ ಅತಿ ಮಹತ್ತವಿದ್ದಲ್ಲಿ ರಸಾಸ್ಟಾದಕ್ಕೆ ಅಡ್ಡಿ ಆತಂಕಗಳುಂಟಾಗುತ್ತವೆ. ಎರಡಕ್ಕೂ 
ಸಮಪಾಧಾನ್ಯವಿರುವುದು ಪರಿಪೂರ್ಣ-ಅದು0೦1೩55ical ಅಭಿಜಾತವೂ ಹೌದು, Rಂ- 
mantic ಶೃಂಗಾರ ಸಾಹಸಿಕ ಅಥವಾ ರಂಜಕ ಪದ್ಧತಿಯ ಗುಣಂಶವುಳ್ಳದ್ದೂ ಹೌದು. 
ಉಭಯ ವಿಮುಖವಾದಂಧಥವು ಅಕಾವ್ಯಗಳು. ಅಲಕಾವ್ಯಗಳು, ರಸ-ಭಾವಗಳನ್ನು 
ಗೌಣಗೊಳಿಸಿದ ಅಥವಾ ತಿರಸ್ಕರಿಸಿದ ಬರಹಗಳು-ಎಂಬುದು ನಿಜ ರಸಿಕತೆಯುಳ್ಳ 
ವಿಮರ್ಶಕನ Introspection ಅಂತರ್ನಿರೀಕ್ಷಣೆಗೆ ಹೊಳೆಯದಿರಲಾರದು. 
ಹೊರಗಿನ ನಡತೆಯಲ್ಲಿ ವಿಶೃಂಖಲರೆನ್ನಿಸಿದವರೆಲ್ಲಾ ಸ್ವತಂತ್ರಾತ್ಮರು, ಮುಕ್ತಾತ್ಮರು 
ಎಂದು ಹೇಳಲು ಹೇಗೆ ಸಾಧ್ಯವಾಗದೋ ಹಾಗೇ ವಿಷಮಶೈಲಿಯ ಕಾವ್ಯಗಳಲ್ಲಾ 
ರಸವತ್ತಾದಂಥವು ಎನ್ನಲು ಸಾಧ್ಯವಿಲ್ಲ. ಮನುಷ್ಯನ ಅಂಗ-ವಾಕ್‌-ವೇಷಗಳು ಒಮ್ಮೆ 
ವಿಕೃತವಾಗಿದ್ದರೂ ಅವನು ಸಂಸ್ಥೃತನಾಗಿರುವ ಸಂಭವವಿದೆ. ಆದರೆ ಕಾವ್ಯದಲ್ಲಿ ಅದರ 
ರೂಪವು ಎಷ್ಟೆಷ್ಟು ವಿಕೃತವೋ ಅಷ್ಟಷ್ಟೂ ಅದರ ರಸಪ್ರೇರಕ ಶಕ್ತಿ ನ್ಯೂನವಾಗುತ್ತ 
ಹೋಗುತ್ತದೆ. ಅದೇ ಮೇರೆಗೆ ಹೊರಗೆ ಅತಿ ವಿನಯ ತೋರಿಸುವವರು ಒಳಗೆ 
ಕಪಟಿಗಳಾಗಿರುವ ಅತಿ ಸಂಭವವಿರುವಂತೆ ಅತಿ ಉಚಿತ ಶರೀರರಚನೆಯುಳ್ಳ ಕಾವ್ಯವು 
ರಸಪ್ರೇರಕ ಶಕ್ತಿಯಲ್ಲಿ ನ್ಯೂನವಾಗಿರುತ್ತದೆ ಎಂಬುದು ನಿಯಮವೆನ್ನಲು ಬರಲಾರದು. 
ವಿಷಮಶೈಲಿಯುಳ್ಳ ರಸವತ್‌ ಕೃತಿಯು ಅದರ ವಿಷಮತೆಗಳನ್ನು ವಿಷಕಂಠನಂತೆ 
ಗಂಟಲಲ್ಲೇ ಹಿಡಿದಿಟ್ಟುಕೊಂಡು ರಸಾಸ್ಟಾದ ಮಾಡಬಲ್ಲ ಅಸಾಮಾನ್ಯ ರಸಿಕರಿಗಷ್ಟೇ 
ಮೀಸಲು. ರಸವತ್ತಾದ ನವ್ಯಕಾವ್ಯಗಳನ್ನಿಲ್ಲಿ ಸ್ಮರಿಸಿಕೊಳ್ಳಬಹುದು. ಇಡಿ ಕಾವ್ಯದ 
ತಾತ್ತರ್ಯಾರ್ಥರೂಪದ ಧ್ವನಿಯು ರಸ, ಸಾರ, ಆತ್ಮ ಅದು ರಸಿಕನಲ್ಲಿ ಪೇರಿಸುವುದು 
ರಸವನ್ನು-ಆ ರಸವೇ ರುಚಿ, ಆನಂದ-ಎಂಬೀ ಬಳಕೆಯನ್ನಿಲ್ಲಿ ಮರೆಯಬಾರದು. 
ಕಾರ್ಲ್‌ ಜಿ.ಯಂಗನ ಪ್ರಕಾರ Psychological ಮಾನಸಿಕ ಮತ್ತು Visionary 
ದಾರ್ಶನಿಕ ಕಾವ್ಯಗಳಂದು ಇಡಿ ಸಾಹಿತ್ಯಜಾತಿಯನ್ನು ವಿಂಗಡಿಸಿದ್ದುಂಟು. ನಾವು 
ಸಾಧಾರಣವಾಗಿ ಕಾಣುವುದು ಮೊದಲನೆಯ ವರ್ಗದ ಕಾವ್ಯಗಳನ್ನೇ; ಎರಡನೆಯ 
ವರ್ಗದವು ಬಹಳ ವಿರಳ. ಮೊದಲಿನವು ವಿಚಾರಪ್ರಪಂಚದ ಸಾಮಾನ್ಯ 
ವಿವೇಚನೆಗೊಳಪಡುವುದಾದರೆ ಎರಡನೆಯವು ಸಂಕೇತದ ವ್ಯಾಖ್ಯಾತನಾದ ಮನಃಶಾಸ್ತಜ್ಞನ 
ಸಹಾಯದಿಂದ ಅರಿತುಕೊಂಡು ಆಸ್ಲಾದಿಸಲು ಶಕ್ಕವಾಗುವಂಥವು. ಸಂಕೇತದ ಹುಚ್ಚು 
ಆರಾಧಕರಾದ ಆಧುನಿಕ ಕನ್ನಡ ಕವಗಳಿಗಿದು ಎಚ್ಚರಿಕೆ; ಸಂಕೇತಮಯ ಕಾವ್ಯಗಳಲ್ಲ 


* ೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ದಾರ್ಶನಿಕವಾಗುವುದಿಲ್ಲ; ಅಲ್ಲದೆ ದಾರ್ಶನಿಕವಲ್ಲದ ಕಾವ್ಯದ ಸಂಕೇತಗಳ 
ಮನಃ ಶಾಸ್ತಸಿದ್ಧವಾದ ಸರ್ವಜನೀನ ಅರ್ಥಗಳಿರುವುದೂ ಇಲ್ಲ ಫ್ರೊಯ್ಸ್‌ನ ಸ್ಪ 
ಸಂಕೇತಗಫು ಜಗತ್ತಿನಲ್ಲಿ ಸರ್ವಸಂಸ್ಕೃತಿ ಸ ಸಾಧಾರಣವೆನ್ನಿಸಿಲ್ಲ ಎಂಬುದನ್ನು ನಮಗ 
ಅತ್ಯುತ್ತಾಹಿಗಳು ಅರಿಯುವುದು ಹಿತಕರ; ಒಮ್ಮೆ ಕೆಲ ಪ ಪಾಶ್ಚಾತ್ಯ ದೇಶಗಳ ಸಂಸ್ಥ ್ಲೃತಿಗಳಲ್ಲಿ 
ಸಾಧಾರಣವೆನ್ನಿಸಿದ್ದರೂ ಪೌರಸ್ತ್ಯ ಸಂಸ್ಕೃತಿಗಳಿಗವುಗಳಲ್ಲವೂ ಅನ್ವಯಿಸುವುದಿಲ್ಲ. 
ಪ್ರತಿಮೆಗಳ ಬಳಕೆಗಳಲ್ಲೂ ಹೀಗೇ ಭಾರತೀಯ-ಅಭಾರತೀಯ ಭೇದಗಳಿವೆ. 
ಪ್ರತಿಮಾಪರಿಭಾಷೆ ಜಗತ್ತಿನ ನಾಕೆಂಟು ಪ ಪ್ರಸಿದ್ದ ದೇಶಗಳ ಪುರಾಣಗಳನ್ನು ಆಕರಗಳನ್ನಾಗಿ 
ಮಾಡಿಕೊಳ್ಳುತ್ತ ಹೋಗುವುದು ಒಂದು ರ ಪದೇಶಕ್ಕೆ ಮ್ಲೇಚ್ಚಿ $ತ(-ಪರೆಂಪರೆಯೊಡನೆ 
ಹೊಂದದ ಅಸಾಂಗತ್ಯ ಪ್ರಯೋಗ). ಗೀಕ್‌, ಯೆಹೂದ ದ್ಯ, ಕೈಸ್ತ ಪೆ ಪೌರಾಣಿಕ ವ್ಯಕ್ತಿಗಳೂ 
ಘಟನೆಗಳೂ ಭಾರತೀಯ ಭಾಷೆಗಳ ರಸಿಕರಿಗೆ ಅಸಾಮಾನ್ಯ ಅನಗತ್ಯ. ಜೊತೆಗೆ 
ಆಧುನಿಕ ವಿಜ್ಞಾನ-ತಂತ್ರಜ್ಞಾನಗಳ ವವಿಧ ಕೃತಿಗಳಾದರೂ ಸಾಮಾನ್ಯ ಭಾರತೀಯರ 
ಪರಿಚಯ-ಬಳಕೆಗಳ ಮಟ್ಟವನ್ನು ಮೀರಿ ಕಾವ್ಯ ಪ್ರತಿಮೆಗಳಾಗಿ ಬಂದರೆ 
ಅರ್ಥಹೀನವಾಗುತ್ತವೆ. ಏಕೆಂದರೆ, *1tis only in the context of mutual adjust- 
ment of social stimulation and response that the consciousness of mean- 
ing arises-ಅರ್ಥದ ಪಜ್ಞೆ ಹುಟುವುದು ಸಾಮಾಜಿಕ ಪೇರಣೆ-ಪ್ರತಿಕಿಯೆ(ಅನುಕ್ತಿಯೆ)ಗಳ 
ಪರಸ್ಪರ ಹೊಂದಿಕೆಯ ಸಂದರ್ಭದಲ್ಲಿ ಮಾತ್ರ' ಎಂದು ಜಾರ್ಜ್‌ ಹರ್ಬರ್ಟ್‌ಮೀಡನು 
ಸಿದ್ದಮಾಡಿ ತೋರಿಸಿದ್ದಾನೆ. ಸಮಾಜವೊಂದರ(ಸಂಸ್ಕೃತಿಯೊಂದರ) ಸದಸ್ಯರ 
ಸರ್ವಸಾಮಾನ್ಯ ಸ್ಪತ್ತಾಗಿರದ ಸಂಕೇತಗಳೂ ಪ್ರತಿಮೆಗಳೂ ಅದರ ಸಾಹಿತ್ಯಕ್ಕೊಗ್ಗದ 
Foreign matter ದೇಹದಲ್ಲಿ ಸಾತ್ಮಹೊಂದದ ಭಿನ್ನ ದವ್ಯಗಳು. 

ವೈಜ್ಞಾನಿಕ ಕೃತಿಗಳಲ್ಲೂ ಕಲಾಕೃತಿಗಳಲ್ಲೂ ವಿಚಾರಪ್ರಚೋದಕ ಮತ್ತು ವ್ಯವಹಾರ 
ಪ್ರಚೋದಕ ಕೃತಿಗಳೆಂಬ ವಿಭಾಗಗಳಿರಬಹುದು. ವಿಜ್ಞಾನವಿಲ್ಲಿ( Abstract) ಅಮೂರ್ತ, 
(Theoretical) ಸೈದ್ಧಾಂತಿಕ ಅಂಶಗಳನ್ನು ಪ್ರಧಾನವೆಂದು ಸೂಚಿಸಿದರೆ, ಕಲೆಯಲ್ಲಿ 
ವ್ಯಾವಹಾರಿಕ ಪ್ರವರ್ತನೆಯನ್ನು ಪ್ರಧಾನವೆಂದು ಸೂಚಿಸುತ್ತದೆ-ಎಂದು ಹೇಳಲಸಾಧ್ಯ 
ಆದುದರಿಂದ ಕಾವ್ಯಾದಿ ಕಲೆಗಳನ್ನು ಶಾಸ್ತ್ರಗಳಿಂದ ಪ್ರತ್ಯೇಕಿಸಲು ರಸಪ್ರಾಧಾನ್ಯವನ್ನು 
ಎತ್ತಿ ಹಿಡಿಯುವುದು ಅನಿವಾರ್ಯವಾಗುತ್ತೆ. ರಸವತ್ತಾದ ಕೃತಿಯನ್ನು ರಚಿಸಲು 
ಅಗತ್ಯವಾದ(ಅಥವಾ ರಸವತ್ನಿ ತೋರಿಸುವ ಅಂತರ್ಗತವಾದ) ನಿಯಮಗಳ ಅಭ್ಯಾಸವು 
ವಿಮರ್ಶೆಗೆ ಅಗತ್ಯ. ಅದರಿಂದಲೇ ವಿಮರ್ಶೆಯ ಸಿದ್ದಾಂತ ಭಾಗವನ್ನು ಭಾರತೀಯರು 
ಅಲಂಕಾರಶಾಸ್ತ್ರವೆಂದು ಕರೆದರು. ಸ್ಪಲವೂ ಶಾಸ್ತಲಕ್ಷಣವಿಲ್ಲದ ಬಿಡಿಮಾತುಗಳನ್ನು 
ಕಾವ್ಯವೊಂದರೆ" ಬಗ್ಗೆ ಹೇಳಿದರೆ Ps ಬರೆಪರೆ” ಅದು ವಿಮರ್ಶೆಯೆನ್ನಿ; ಭ್‌ 
ವಿಮರ್ಶೆಯಲ್ಲಿ ಪ್ರಶಂಸೆ( Appreciation). ದೋಷಕಥನ(Polite expression of 
dೇೀಂs)ಗಳು ಕಾವ್ಯಪರಿಚಯ ಮರಾಡಿಕೊಡುವಾಗ ವಾಚ್ಯವಾಗಿಯೋ 
ಸೂಚ್ಯವಾಗಿಯೋ ಬಂದೇ ಬರುತ್ತವೆ. ವಿಮರ್ಶೆಯೊಂದು ಎಷ್ಟೇ ರಸವತ್ತಾಗಿದ್ದರೂ 


ಸಂಪುಟ - ೭ : ಬಿಡಿಲೇಖನಗಳು - ೧ ೭೫ + 


ಅದರ ಪಧಾನ ಗುರಿಯಾದ ಕಾವ್ಯಮೌಲ್ಕದ ಬಗೆಗಿನ ಅನುಭವಾಧ್ಯೃತ ನಿರ್ಣಯವನ್ನು 
ಒಳೆಗೊಳ್ಳದಿದ್ದಲ್ಲಿ ಅದು ಅಪೂರ್ಣ. ಅನಿಸಿದ್ದನ್ನು ಕಾರೃಕಾರಣಸಮನ್ನಿತವಾಗಿ ಹೇಳುವುದು 
ಶಾಸ್ತಶೈ ವಿಗೆ ಸುಲಭವಲ್ಲದೆ ಕಾವ್ಯಶೈ ಲಿಗಲ್ಲ. ರಸವತಾಗಿರದೆ ಹೋದರೆ ವಿಮರ್ಶೆಯ 
ಕೈಲೆ” ಡೋಷಯುಕವೆನ್ನಿ ಸದು. ನಿಷ್ಣಷ್ಟಾರ್ಥವಳ್ಳ ಪದಗಳ ಬಳಕೆಗೆ ಸಂಸ್ಕೃತ ಕಾವ್ಯಗಳ 
ಸಾಂ ವ್ರಾಖ್ರಾನಕಾರರ ವ್ಯಾಖ್ಯೆ ವೃತ್ತಿ ಟೀಕೆ ಎಂದು ಮುಂತಾಗಿ ಕತೆಯಲಡುವ 
ವಿಮರ್ಶೆಗಳು ಅತ್ತು ತ್ರಮ ಉದಾಹರಣೆಗಳು. ವ್ಯಾವಹಾರಿಕ ವಿಮರ್ಶೆಯೆಂದರೆ 
ಮಲ್ಲಿನಾಥ ಶಾಸ್ತ್ರ ಎಂದು ಧಾರಾಳವಾಗಿ ಹೇಳಬಹುದು. ಇಡಿ ಬಹ್ಮಾಂಡದ ಅರ್ಥವು 
ಒಂದು ಪಿಂಡಾರಿಡದಲ್ಲಿರಬಹುದು; ಆದರೆ ಉದ್ದೇಶದ ಸಂದರ್ಭಕ್ಕೆ ಅನುಗುಣವಾಗಿ 
ಅದರ ಒಂದೇ ಒಂದು 'ಅರ್ಥಮುಖವನ್ನು ಎತ್ತಿ ಹೇಳುವುದು ಸೌಕರ್ಗಕ್ಕಾಗ ತಿಳಿವಳಿಕೆಯ 
ಈ ಸೌಕರ್ಯದ ದೃಷ್ಟಿಯಿಂದ ವಿಮರ್ಶೆಯನ್ನು ಸಾಹಿತ್ಯ ವರ್ಗಕ್ಕೆ ಸೇರಿಸುವುದರಿಂದ ಆಗುವ 
ಉಪಕಾರಕ್ಕಿಂತ ಶಾಸ್ತವರ್ಗಕ್ಕಿಸೇರಿಸುವುದರಿಂದ ಆಗುವ ಉಪಕಾರ ಹೆಚ್ಚಿನದು. ಅದರಿಂದ 
ಮನಸ್ಸಿಯಾಗಿ ಬರೆದು ನಿರರ್ಥಕವಾದ ವಾದಗಳಿಗೆಡೆಗೊಡುವ” ಸಂದರ್ಭಗಳು 
ಕಡಿಮೆಯಾಗುತ್ತವೆ. History of literaray criticism ಸಾಹಿತ್ಯ ವಿಮರ್ಶೆಯ 
ಇತಿಹಾಸಗಳನ್ನು ಆಂಗ್ಲ ಭಾಷೆಯಲ್ಲಿ ಬರೆದ ಗಣ್ಯ ಪಾಶ್ನಾತ್ಯ ವಿದ್ವಾಂಸರು ತಮ್ಮ 
ಮೇರುಕೃ ತಿಗಳಲ್ಲಿ ಈ ನಿಯಮವನ್ನು ತಪ್ಪದೆ ಪಾಲಿಸಿದ್ದಾರೆ ಎಂಬುದನ್ನು ಬಹಳ ಜನ 
ಅರಿತಂತಿಲ್ಲ. ಕನ್ನಡ ಸಾಹಿತ್ಯ ವಿಮರ್ಶೆಗೆ: ಸರ್ವಸಾಮಾನ್ಯವಾದ ಪರಿಭಾಷೆ ಒದಗುವ 
ಸನ್ನಿಃ ವೇಶ ಬಗ ಮತ್ತು ಆ ಮೂಲಕ ರಸಿಕರಿಗೆ ಸಷ್ಟಾಭಿಪ್ರಾಯ 
ದೊರಕುವಂತಾಗಲು ಇಂದಿನ ಕನ್ನಡ ಕಾವ್ಯಜ್ಞರು ಪ್ರಯತ್ನಿಸುವುದಗತ್ಯ. 


[ಸಾಧನೆ' - ಸಂಪುಟ - ೩ ಪುಟ ೧೩೫] 


* ೭೬ 


೧೦. ಸಾಹಿತ್ಯಚಿಂತನ 


ಸಾಹಿತೃ(ಕಾವ್ಯ) ಈವರೆಗೂ ಶಾಂತಿರಸದವರಗೆ ಅಭಿವ್ಯಂಜಿಸಿದೆ, ನವರಸಗಳಿಂದ 
ಪತ್ಯೇಕವೆಂದು ಭಕ್ತಿಯನ್ನು ಕೊಂಡಾಡಿ ಅದರ ಅಭಿವ್ಯಕ್ತಿಗೆ ಪ್ರಾಶಸ್ಥವನ್ನು ಕೊಡಲಾಯಿತು. 
ಶಾಂತಿಯು ಸಮಾಧಿರಸವಾದೀತೇ? ಸಮಾಧಿಯು ಸಹಜ ಸಮಾಧಿಯಾದೀತೇ 
ಎಂಬುದು ಮುಂದಿನ ಪಶ್ನೆಗಳು. ಹಾಗೆ ಕರುಣವು ಅತ್ಯಾತಿಕವಾಗಿ ರಸಸಮಾಧಿಯನ್ನು 
ತಂದೀತೇ? ಎಂಬುದು ಇನ್ನೊಂದು ಪಶ್ನೆ. 


ಸಾಹಿತ್ಯದ ರಸಾಸ್ತಾದ ಇಂದಿನ ಕಾರ್ಯಕ್ರಮಗಳಲ್ಲಿ ಹೆಚ್ಚೆಂದರೆ ಮೂರು- 
ನಾಲ್ಕು ಗಂಟೆಗಳವರೆಗೆ ಮಾತ್ರ. ತತ್ತರಿಣಾಮವಾದ ಆನಂದ ಕ್ಷಣಿಕ-ಆ ಆನಂದದ 
ಸ್ಮೃತಿ ಗುಪ್ತ-ಯಾವಾಗ ಬೇಕಾದರೂಪ್ರಕಟವಾಗಬಹುದು. ಸ್ಮೃತಿಯು ಅನುಭವದ 
ನೆರಳು ಅನುಭವವೇ ಅಲ್ಲ. ಶೃಂಗಾರಾದಿರಸಗಳಲ್ಲವುಗಳಿಗೂ ಸಮಾಧಿಸ್ಥಿತಿಯಿದ್ದರೂ 
ಶಾಂತಿಯ ನೆಮ್ಮದಿಯ ಬೆಳದಿಂಗಳ ಸ್ವರೂಪ ಆ ಸ್ಥಿಶಿಗಳಿಗಿಲ್ಲ. ಸಾಧನ ಬೇರೆಯಾದಾಗ 
ಸಿದ್ದಿ ಬೇರೆ ಎಂಬುದು ತರ್ಕ ನಿಯಮ, ಸಿದ್ದಿ ಅಥವಾ ಪರಿಣಾಮ ಒಂದೇ ಆದರೆ 
ಸಾಧನದ ಗೊಡವೆ ನಮಗೇಕೆ? ಎಂಬುದು ಸಾಮಾನ್ಯರ ಅನಿಸಿಕೆ. ಮನದ 
ಪವಿತ್ರೀಕರಣವು ರಸತನ್ಮಯತೆಯಿಂದ ಲಭಿಸುತ್ತದೆ; ಸುಸ್ಪಪ್ಪದಿಂದಲೂ ಸಿಕ್ಕುತ್ತದೆ; 
ಸುಷುಪ್ತಿಯಿಂದಲೂ ದೊರಕುತ್ತದೆ. ಕಾಲಾವಚ್ಚಿನ್ನ ನರಜೀವನದಲ್ಲಿ ದೀರ್ಥ 
ದೀರ್ಪತರವಾದ ಅನುಭವ ಸಾಹಿತ್ಯವು ಹನ್ನಹಸ್ತತರವಾದ ಅನುಭವದ ಸಾತತೃಕ್ಕಿಂತ- 
ಹಾಗೇ ಗಾಢ ಗಾಢತರವಾದ ಅನುಭವದ ಸಾತತ್ಯವು ಗಾಧ ಗಾಧತರವಾದ ಅನುಭವದ 
ಸಾತತ್ಯಕ್ಕಿಂತ ಹೆಚ್ಚು ಗ್ರಾಹ್ಯ ಎನ್ನುತ್ತಾರೆ ಪ್ರಬುದ್ಧರು. 

ಶ್ರೀರಮಣೋಕ್ತವಾದ ಸಹಜ ಸಮಾಧಿ(ನಿತ್ಯವಾದ ಅಸಂಪ್ರಜ್ಞಾತ ಸಮಾಧಿ) 
ಎಂಬುದು ಶ್ರೀ ಅರವಿಂದೋಕ್ತ gnostic (ಜ್ಞಾನಿಗಳ ಅಥವಾ supermen ಅತಿ 
ಮಾನವರ ಅಥವಾ ಪುರುಷೋತ್ತಮರ) ಸಮರಸ ಸ್ವರೂಪದ ನಿತ್ಯ ಸಮಾಧಿ. 
(divine life. ಇದು ಸಾಹಿತ್ಯದಿಂದ ಸಾಧ್ಯವಾಗಿಲ್ಲ. ಉತ್ತಮ ಸಾಹಿತ್ಯ 
ತನ್ಮುಖಗೊಳಿಸಬಹುದು-ಅಷ್ಟೆ. ಆದ್ದರಿಂದ ಅರಿಸ್ಪಾತಲನು ಹೆಂಗಸು ಗಂಡಸಿನ 
ತಮ್ಮನೆಂದಂತೆ ಸಾಹಿತ್ಯವು ಯೋಗದ ತಮ್ಮ ಎನ್ನಿ ಸದೆ. 


ಪೂರ್ಣ ಶಾಂತಿಯು ಮಾನಸಾತೀತ, ಬುದ್ದ ಶೀತ, ದೇಶಕಾಲಗಳಿಂದ ಅನವಚ್ಚಿನ್ನ; 
ದೇಹಾದೀಂದ್ರಿಯಗಳಿಗೆ ಬದ್ದವಲ್ಲ. ಏಕೆಂದರೆ 4 ಶುದ್ಧ ಚೈತನ್ಯ ಶಕ್ತಿಯ ವಿಭುಸ್ಸಿತಿ. 
ಅದರ ನೆಮ್ಮದಿ ಅದಕ್ಕೇ ಆಧೀನ. ಸಾಹಿತ್ಯದ ಅನನ್ಯ ್ಥರತಂತ್ರತೆಯು ಸ ಸಾಪೇಕ್ಷ 


ಒಂದು ನಿಷ್ಠಾಮಕರ್ಮಕ್ಕೆ ಸಮನಾದರೆ ಇನ್ನೊಂದು ನಿವ್ಯಕ್ತಿಕರ್ಮಕ್ಕೆ ಸಮಾನ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೭೭ + 


ಸಾಹಿತ್ಯವೊಂದು ಯೋಗ, ತಪಸ್ಸು ಎಂಬುದು ಅಲಂಕಾರಿಕ. ಆದರೂ ಅದರ 
ಆಂಶಿಕ ಯೋಗ ಸಾಧನೆ ಅನವಗಣನೀಯವೆಂಬುದು ಇಂದಿನ ಅನೇಕ ಲೇಖಕರಿಗೆ 
ಮನದಟ್ಟಾಗಿಲ್ಲ. ಆ ಬಗ್ಗೆ ಅವರನ್ನು ಕನಿಕರಿಸಬೇಕು. ಚ೦ಕ್ಕೆ ಸತ್ನಾರ ಮಾಡಿಸಿಕೊಂಡ 
ಮಹನೀಯರಂತೆ ಅವರ ಬಾಲಸಾಹಿತ್ಯವನ್ನು ತಾಳ್ಗೆಯಿಂದ ನೋಡಿ ಮರೆತು ಬಿಡಬೇಕು. 
ಓದು ಒಕ್ಕಾಲು, ಬರೆಹ ಮುಕ್ಕಾಲು- ಒಟ್ಟು ಒಂದು- ಇದು ಲೆಕ್ಕ. ಈಶ್ವರೇಚ್ಛೆ ಒಂದು, 
ಮನುಷ್ಯರ " ಆಸೆ ಹಲವು. ಈ ತುಕಲಾಟದ ಜೀವನ ವ್ಯವಹಾರದಲ್ಲಿ ಸಾಹಿತ್ತ. ಒಂದು- 
ಒಂದೇ ಅದರೂ ನೂರುಚೂರು! ಹೇಗೆ? ನೂರಾರು ವ್ಯಕ್ತಿಗಳ ನಾಕು 
ಅಭಿಪ್ರಾಯಗಳು. ಅವುಗಳ ಬೆಂಗಲಿಗರು ಮೂರು ನಾಲ್ಕು ರಾಜಕೀಯ ಸಾಹಿತಿಗಳು- 
ಅಥವಾ ಸಾಹಿತ್ಯ ರಾಜಕಾರಣಿಗಳು; ಅರ್ಥಾತ್‌ ಆಧುನಿಕ ಭೋಜರಾಜರು. 

ಸಹಿತತ್ವವಿಲ್ಲದ ಸಾಹಿತ್ಯಪ್ರಪಂಚ ಇನ್ನು ಹೇಗಿದ್ದೀತು? ಇದು 
ಜಾಗತಿಕವಾಗುವುದೆಂದು ಒಂದು ಬರಹಕ್ಕೆ ಪ್ರಚಾರ, ಇನ್ನೊಂದಕ್ಕೆ ಸನಾತನವೆಂಬ 
ಧಿಕ್ಕಾರ. ಫೂತ್ಸಾರ, ನಿಜಸಂಗತಿ ಬೇರೆಯೇ ಆಗಿರುತ್ತದೆ. ನೊಬೆಲ್‌ ಪ್ರೆ ಜಿನ, ಜ್ಞಾನಪೀಠ 
ಪ್ರಶಸ್ತಿಯ, ಅಕಾಡಮಿ ವಿಮರ್ಶಕರ ಬ್ರಹ್ನತ್ವ ಎಂಬುದೇ ಅನೇಕ ವೇಳ ಪರಪ್ರತಾರಣ 
ರಾಜತಂತ್ರಕ್ಕೊಳಗಾಗಿರುವಾಗ ಉಳಿದ ವಿಮರ್ಶಕರು "ಸ್ವಯಂಭೂಶ್ಲತುರಾನನಳ' 
ಎಂದುಕೊಂಡರೆ ತಪ್ಪೆಲ್ಲಿಯದು? ಈಶ್ವರೇಚ್ಛೆಯು, "ಹಿಸ್ಟಾರಿಕಲ್‌ "ಫೋರ್ಸಸ್‌, "ಬಾನ್ಸ್‌ಲಾ' 
ಎಂದುಗಣಿತವಾದರೆ ಬದಲಾಗುತ್ತದೆಯೇಳ ಠಾಶ್ರರನು “ನೇಚರ್‌” ಆದ ಕೂಡಲೇ 
ಅವನ ಈಶ್ವರತ್ವ ಅಳಿಯುವುದೇಣಿ ಹಾಗೇ ಸಂಪ್ರದಾಯ ಸಾಹಿತ್ಯದಿಂದ ಸಿಕ್ಕುವ 
ಶಾಂತಿಯು “ಜರೆ ಸಂಪ್ರದಾಯಕ್ಕೆಡೆಗೊಟ್ಟ ಸಾಹಿತ್ಯದಿಂದ ಸಿಕ್ಕುವ ಶಾಂತಿಯಿಂದ 
ಭಿನ್ನಃ ವೇ? ಸತ್ಕಾರ್ಯವಾದಕ್ಕೆ 4 ಅಸತ್ಟಾರ್ರವಾದ ಈಡೇ ಬೇರೆ ಸಂಪದಾಯವನ್ನು ಮೊದಲಿನ 
ಸಂಪ್ರದಾಯಕ್ಕೆ" ವಿರುದ್ಧವಾದ ಹೊಸ ಸಂಪುದಾಯವೆಂದರೆ, ವಿರೋಧವು "ಜೀರೆ' ಯಾಗಿ 
ಕೊನೆಗೆ ಇಮನ್ತಿತ'ವಾಗದೆ ಉಳಿಯುವಂಥದೇ? ಜೀವನದ ವ್ಯಾಪ್ತಿ ದೊಡ್ಡದು-ಅದು 
ಒಂದು ತಲೆಮಾರಿಗೆ ಪರಿಸೀಮಿತವಲ್ಲ. ಕಾಮಕ್ರೋಥಗಳಿಗೆ ತಲೆಯನ್ನು 
ಮಾರಿಕೊಂಡವರಿಗೆ ಮಾತ್ರ ಹಾಗೆ ತೋರಲಿಕ್ಕಿಲ್ಲ. 


“The ego is an obstruction veil and a blinding shadowಗರ್ವರೂಪದ) 
ಅಹಂಕಾರವು ಅಡ್ಡ ನಿಲ್ಲುವ ಪರದೆ, ಕುರುಡುಗೊಳಿಸುವ ನೆರಳು' (ಪುಟ ೨೭೮,Es- 
says on the GITA, First part)-aoಬುದು ದೇಶೀಯ, ವಿದೇಶೀಯರೆಲ್ಲರಿಗೂ 
ಅನ್ನಯಿಸುವ ಮಾತು. ಅಗರ್ವವು ಸರ್ವಮಂಗಲಕಲೆ ಎಂಬುದನ್ನು ಅರಗಿಸಿಕೊಳ್ಳದವರ 
ಅಭಿಪ್ರಾಯಗಳು ಘೂತ್ಕಾರವಾದರೇನು? ಚೀತ್ಕಾರವಾದರೇನು? ಕನ್ನಡದ 
ಚಿರಂತನತೆಯನ್ನು ಬಾಧಿಸವು. ಸ್ವ ಪ್ರೀತಿಯೆಂದರೆ ಪರದ್ರೇಷ ಎಂಬವರಿಂದ ಕನ್ನ ಡದ 
ಉತ್ತರಕ್ರಿಯೆ ಸಾಧ್ಯ ಮೇಣ ಅದಕ್ಕೆ ಉತ್ತರ ಉತ್ತರಕ್ರಿಯೆ ಇದೆಯೇ? ಎಮಿ 
ಉತ್ತರಕಿಯಾರ್ಹವೇ? ಮೂರು ನಗರದೆವರಪ್ಟೇ ಪಾಂಚಜನ್ಯ ಓದಿಬಿಟ್ಟರೆ ಎಲ್ಲ 
ಜಿಲ್ಲಳವರೂ ಊದಿದಂತಾದೀತೇ? ದುಡ್ಡು ಗೋಮಯದಂತೆ ಹೃದಯ ಶುದ್ಧೀಕರಣ 


* ೭೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮಾಡೀತೇ? ದುಡ್ಡಿನ ಸಾಹಿತ್ಯ ದೊಡ್ಡ ಸಾಹಿತ್ಯವಾದೀತೇ? ಗುಣಕ್ಕಿಂತ ಗಾತ್ರ ದೊಡ್ಡತನ 
ತಂದೀತೇ ನಮ್ಮ ದೇವರಂಥ(ದಿವಂಗತ). ಪ್ರೊಕೃಷ್ಣಶಾಸಿಗಳನ್ನು ಕೇಳಿರಿ(ಅವರ 
ಅಭಿಪ್ರಾಯಗಳನ್ನು ಓದಿರಿ). ದಿ॥ ಡಿ.ವಿ.ಜಿ. ಯವರನ್ನು ಅವಲೋಕಿಸಿರಿ. 
ಎ.ಎನ್‌.ಮೂರ್ತಿರಾಯರನ್ನು ಹೋಗಿ ನೋಡಿರಿ. ಕಸ್ತೂರಿಯವರನ್ನು ಕಾಣಿರಿ. ಅವರಿಗೆ 
ಹಳೆಯತನವಿಲ್ಲ. ಅವರ ರಸಾಭಿಜ್ಯತೆಗೆ ಮಾಲಿನ್ಯ ಮುಸುಕದು. ಭೂಮಿ ಮರೆತರೆ 
ಸೂರ್ಯ ನಂದಿ ಹೋಗುವುದು ನಿಜವೇ? ಜೊತೆಗೆ ಜೋಳದರಾಶಿಗೂ ಪಾರ್ಥೇನಿಯಂ 
ರಾಶಿಗೂ ಒಂದೇ ದರ ಕಟ್ಟುವ ಕಾಲ ಕನ್ನಡದ ಕಾಲವೇ? ಎದುರಾ ಎದುರು ನಿಲ್ಲುವ 
ಗಜಕ್ಕಿರುವ ಶೌರ್ಯವೂ ಹಿಂದಿನಿಂದ ಬಂದು ಕುತ್ತಿಗೆ ಕಚ್ಚುವ ಸಿಂಹದ ಶೌರ್ಯವೂ 
ಒಂದೇ ಅಳತೆಯವುಗಳೇ? 

ಅಂಧ ರಾಜ ಬಧಿರ ಮಂತ್ರಿ 

ನಿರಸ್ತ್ರ ಸೇನಾಪತಿ 

ಕನ್ನಡಕ್ಕೆ ಗೆಲುವತರಲು 

ಗೊಂದಲಿಗರ ಗಣಪತಿ! 

ಹೇಗೆ? ಸಂವಿಧಾನದ, ಹೊರನಾಡ ಕನ್ನಡಿಗರ, ವರ್ಗವಾಗುವವರ ಮಕ್ಕಳ 
ಶಿಕ್ಷಣದ, ಕನ್ನಡಕ್ಕೆ ಕಿರೀಟ ತೊಡಿಸಿದ ಭಾಷೆಯ, ಶಾಸ್ತ್ರಜ್ಞಾನ ಸಂಗಹಕ್ಕೆ ಪ್ರಸಿದ್ಧ 
ಸಾಧನಗಳಾದ ಭಾಷೆಗಳ, ಮಾತೃವನ್ನು ಸಾಕಿದ ಪಿತೃ ಭಾಷಾವಳಿಯ ಮತ್ತು ಕನ್ನಡ 
ಸಾಹಿತ್ಯದ ಆತ್ಮವನ್ನು ರೂಪಿಸುತ್ತಿರುವ “ಭಾಷೆಯ ಪ ಪಾತಗಳತ್ತ ಲಕ್ಷ ಹಾಕದೆ, ಇತರ 
ಪ್ರಾಂತೀಯರು ವಾಮನರಾಗಲು ಹೊರಟಿರುವುದರಿಂದ ನಾವೂ ತ್ರಿವಿಕಮರಾಗುವ 
ಪಥವನ್ನು ತ್ಯಜಿಸಬೇಕು-ಎಂಬುದಾವ ಕನ್ನಡಿಗತನ? ಶೌರ್ಯವಿದ್ದರೆ ಇತರ ಪ್ರಾಂತದ 
ವಾಮನರ ಕಿವಿಹಿಂಡಿ ಎತ್ತಿ ೪ರಿಂದ ೬ ಅಡಿ ಎತ್ತರಕ್ಕೆ ಏರಿಸಲು ಸೊಂಟಕಟ್ಟಬೇಕು. 
ಪ್ರಾಂತವು ರಾಷ್ಟವಲ್ಲ- ರಾಷ್ಟ್ರಾಧಿಕಾರ ಅದಕ್ಕೆ Es ಇಲ್ಲ. po 
ಪಾಂತವೂ(ಅದರೆ ಜನರೂ) ಏಕೆ ಭಾಷಿತವಾಗಿಲ್ಲ. ಅಲ್ಲಿ ನೂರಕ್ಕೆ ಹತ್ತಕ್ಕಿಂತಲೂ 
ಹೆಚ್ಚು ಶಂತಾಂಶದ ಅನ್ಯ ಸೋದರ ಭಾಷಿತರಿದ್ದಾರೆ. ಇದನ್ನು ಮರೆತ ಮಹಾಶಯರನ್ನೂ 
ಇಂಗ್ಲೀಷನ್ನು ಬಯ್ಯಲು ಸಹಾ ಇಂಗ್ದೀಷನ್ನೇ ಬಳಸುವ ಬಟ್ಟರ್‌ ಕನ್ನಡಿಗರ 
ವಿದೂಷಕತ್ಸವನ್ನೂ ಆಕಾಶವಾಣಿಗಳಲ್ಲೂ, ವೃತ್ತಪತ್ರಿಕೆಗಳಲ್ಲೂ. ಗ್ರಂಥಗಳಲ್ಲೂ 
ಕಾಣಬಹುದಾಗಿದೆ. 

ಬಾನುಲಿಯ ವಾಗ್ನಿಗಳ ಕನ್ನಡವ ಗುರುತಿಸಲು 

ವಾಣಿಗೂ ಸಾಧ್ಯವಿಲ್ಲ 

ಕಾನುಲಿಯ ಗಿಣಿಗಳಿಗೆ ನಗರಕಾಕಧ್ದಾನ 


ದೇಣಿಗೆಯುಬೇಡವಲ್ಲಾ ! 


ಸಂಪುಟ - ೭ : ಬಿಡಿಲೇಖನಗಳು - ೧ ೯ + 


ಇಂದು ಕನ ್ಲಡಕ್ಕೆ( middle men)ದಲಾಲಿತನ, ಜಾತಿಪ್ರತಾಪ, ಜಿಲ್ಲಾಹಂಕಾರಗಳು 
ಮೀಸಲಿನ ಬನ "ಮೀಸಲಾತಿ" ಯನ್ನೂ ದಾಖಲಿನ ಬದಲು "ದಾಖಲಾಕಿ' ಯನ್ನೂ 
ಹಾಜರಿಂಶು ಬದಲು "ಹಾಜರಾತಿ*ಂರುನ್ನೂ ಮೆಂಜೂರಿನ ನಿವ 
"ಮಂಜೂರಾತಿ'ಯನ್ನೂ ರದ್ದಿನ ಬದಲು "ರದ್ದಿಯಾತಿ'ಯನ್ನೂ ಹಬ್ಬುವುದರ ಬದಲು 
"ಹಮ್ಮಿಕೊಳ್ಳುವುದನ್ನೂ' ವ್ಯಕ್ತಿಗಳ ಹೆಸರುಗಳ ಹಿಂದೆ ಇಂಗ್ಲೀಷು ಭಾಷೆಯ 
ಅಧ್ಯಾಹಾರಪ್ಯಾಹಾರಗಳನ್ನೂ ಕೊಡಿಸಲಾಗಿದೆ. ಆಟದ ಪದಗಳೆಲ್ಲಾ ಇಂಗ್ಲೀಷಾದಾಗ 
ಪಾಠದ ಪದಗಳೂ ಪದವೀ ಮಾಪಕಪದಗಳೂ ಇಂದ್ನೀಷಾಗಿರುವುದು ಸಹಜ. 
ಕುಲಾದಿ ಪತಿಂರುನ್ನೂ  ಕುಲಪತಿಂಯೆಂದೊ ಪ್ರಾಜಾರ್ಯನ್‌ನ್ನು 
ಪ್ರಾಂಶುಪಾಲನೆಂದೂ(ಉದ್ದನೆಯವರನ್ನು ಪಾಲಿಸುವವನು), ಗೊಬ್ಬರ ಹಾಕುವುದನ್ನು 
ಗೊಬ್ಬರ ಕೊಡುವುದೆಂದೂ ವೈಜ್ಞಾನಿಕ ಪಾರಿಭಾಷಿಕವಾದ ACID ಎಂಬುದಕ್ಕೆ ಆಮ್ಲ 
ಮತ್ತು ದ್ರಾವಣ ಎಂಬ ಎರಡು ಹೆಸರುಗಳಿಂದ ಕರೆಯುವುದನ್ನೂ ಅಮ್ಮನನ್ನು 
ಅಮ್ಮಳೆಂದು ಬರೆಯುವಂತೆ ಸೀತೆಯನ್ನು ಸೀತಾಳೆಂದು ಬರೆಯುವುದನ್ನೂ 
ಹುತ್ತುತ್ತುವನ್ನು ಕಬಡ್ಡಿ ಎಂಬುದನ್ನೂ ಗೊಬ್ಬರದ ಅನಿಲವನ್ನು "ಗೋಬರ್‌ಗ್ಯಾಸ್‌' 
ಎಂಬುದನ್ನೂ ದಯಪಾಲಿಸಿದ ಮಹನೀಯರ "ಪ್ರಾಮುಖ್ಯತೆ'-"ಪ್ರಾಧಾನ್ಯತೆಗಳು' 
ಚಳವಳಕ್ತಾಧಾರ! 

ಕನ್ನಡ ಸಾಹಿತ್ಯವಿಂದು ಈ ಪದಗಳಿಂದ ಬೆಳೆದರೇ ಶುದ ಸಾಹಿತ್ಛ! ಕಿವಿ-ಕಣಬ್ದು- 
ಬಾಯಿಗಳನ್ನಲ್ಲದೆ ಮೂಗನ್ನೂ ಕನ್ನಡಿಗ ಮುಚ್ಚಿಕೊಂಡು ಜೀತದಾಳಾದಾನೇ? 
ಗ್ರಾಮಸ್ಥರು ಭಾರತದಲ್ಲಿ ಬಹುಸಂಖ್ಯಾತರಾಗಿರುವವರೆಗೆ ಎಂದಿಗೂ ಆಗಲಾರನು! 
ಹುಬ್ಬಳ್ಳಿ ನಗರದಲ್ಲಿ ಕೇಶವಾಪುರವೂ ಮಂಜುನಾಥ ನಗರವೂ ಅವನ ದೃಷ್ಟಿಯಲ್ಲಿ 
ಇರಲಾರವು; ಬೆಂಗಳೂರು (ಬೆಂಗಳ೬ಊರು) ನಗರವಾಗಿ ನಗರಾಂತರಗಳನ್ನು 
ಒಳಗೊಳ್ಳಲಾರದು. "ಮಲ್ಲೇಶ್ವರಂ' ಹೊಸಗನ್ನಡವಾಗದು. "ಮಲ್ಲೇಶ್ವರಂನಲ್ಲಿ' ಎಂಬುದು 
ಯಾವ ಕನ್ನಡ ವ್ಯಾಕರಣ ಸೂತ್ರಕ್ಕೆ ಹೊಂದುತ್ತದೆ? 

ಸಾಹಿತ್ಯಧಾಷೆ ಶಾಸ್ತ್ರದ ಭಾಷೆ, ಆಡುವ ಭಾಷೆ ಎಂಬಿವು ಕನ್ನಡಭಾಷೆಗಳೇ 
ಆದರೂ ಅವುಗಳ ಉದ್ದೇಶಗಳ ಭೇದದ ದೆಸೆಯಿಂದ ಭಿನ್ನವೆಂದೇ 'ಗಣಿಸುವುದು 
ಸಿದ್ಧಾಂತ. (‘Theory of Litcishiid ಎಂಬ ಗಂಥವನ್ನು ನೋಡಿರಿ). ಆದುದರಿಂದ 
ರಸಾನುಗುಣವಾಗಿ ಸಾಹಿತ್ಯದ ಭಾಷೆಯು ಪರ್ಯಾಯಾಸಹಿಪುವಾಗಿರಬೇಕು-ಎಂಬುದು 
ಉತ್ತಮ ಕಾವ್ಯದ ನಿಯಮ. ಹಾಗೇ ಕರುಣವು= ದುರಂತ(ಆವಿದ್ದ) ಎನ್ನಿಸಿಕೊಂಡು 
ದೃಶ್ಯಾದಿ ಕಾವ್ಯಗಳ ಪ್ರಧಾನ(ಪ್ರಬಂಧ) ರಸವೆನ್ನಿಸುವುದು ಮನಃ ಶಾಸ್ತರೀತ್ಯಾ 
ಅಸಮರ್ಥನೀಯ. ಕಾವ್ಯಪ್ರೇರಿತ ಕರುಣ(ದುಃಖ) ಸುಖವೇ, ಆನಂದವೇ, ಸೌ ದು 
ತರ್ಕಮಾಡಬಹುದಲ್ಲದೆ ಪ ಪಾಮಾಣೀಕಾನುಭವದಿಂದ ಅದಕ್ಕೆ ಪಧಾನರಸದ ಪಟ್ಟಕಟ್ಟುವುದು 
ಅಸಹಜ. ಪಾಶ್ಚಾತ್ಯಲೋಕದಲ್ಲಿಯ ಅಂಥ ಪ್ರಸಿದ್ದಿಯನ್ನು ಈ ದೇಶದಲ್ಲಿ ಅನುಕರಿಸ 
ಹೊರಟು ಕಂಪನಿ ನಾಟಕಗಳಲ್ಲಿ ಜನ(ಪಂಡಿತ-ಪಾಮರ) ರಂಜನೆ ಮಾಡಿ ಗೆದ್ದವರಿಲ್ಲ. 


* ೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಭಾಸನ "ಊರುಭಂಗಕ್ಕೆ' ಕೌರವನ ಹಿಂದಿನ ನಡತೆಗಳು ಅಡ್ಡ ಬಂದು ಅವನ 
ಕಥಾನಾಯಕತ್ವಕ್ಕೆ ರಸಿಕ ಮನದಲ್ಲಿ ಭಂಗ ಬಂದಂತೆ ತೋರದಿರದು. ದಿಜ್ನಾಗನ 
ಕುಂದಮಾಲೆಯಲ್ಲಿ ಅಲ್ಲ-ರಾವರಾಯಣದ ಉತ್ತರಕಾಂಡದಲ್ಲಿ ಸೀತೆ 
ಭೂಗರ್ಭದೊಳಗೆ(ಗಂಗೆಯನ್ನು ಹಾರಿ) ಪ್ರವೇಶಿಸಿದ್ದು ಉತ್ತರರಾಮಚರಿತದಲ್ಲಿ 
ಅದ್ಭುತಾಂತವಾಗುವುದು ಅಲ್ಲದೆ ಕರುಣಾಂತವಾಗದು-ಎಂಬುದು ಸ್ವತಂತ್ರ ವಿಚಾರ 
ಪರರಿಗೆ ಗೊತ್ತಾಗುತ್ತದೆ. ಕಂಪೆನಿ ನಾಟಕ ಪದ್ಧತಿಯೇ ನಿಜವಾದ ಜನರಂಗ ಸ್ಥಳ. 

ಇಷ್ಟು ಸೂಕ್ಷ್ಮಜ್ಞತೆ ರಸದ ಬಗೆಗೂ ಭಾಷೆಯ ಬಗೆಗೂ ಇದ್ದರೆ ಮಾತ್ರ ಅಂಥವನು 
ಕಾಳಿದಾಸನಂತೆ ಕವಿ ಕುಲ ಗುರುವಾಗಬಲ್ಲನು; ಪಂಪನಂತೆ ನಾಡೋಜನಾದಾನು, 
ರನ್ನನಂತೆ ಕವಿರತ್ನನಾದಾನು. ಈ ಆದರ್ಶಗಳನ್ನು ಜನರು ಮರೆಯುವಂತೆ ಮಾಡಿದ 
ನಗರಸ್ಥರ(ನಾಗರ) ಕನ್ನಡ ಸೇವೆ ಅನನ್ಯವೆಂದು ಅವರ ಭಾವನೆ. ಜನರು ಅವರನ್ನೂ 
ಅವರ ಕೃತಿಗಳನ್ನೂ ಮರೆತದ್ದರಿಂದ ಅಂಬಿಕಾತನಯದತ್ತ ವರಕವಿಗಳು ಹಾಸ್ಯ 
ಮಾಡಿದರು; 


“ಯಾರೀಗ್‌ ಬೇಕಾಗೇತೀ ನಿನ್‌ ಕವಿತಾ? 
ಚಹಾ ಚೂಡಾ ತಾ' ಎಂದು 


ಈ ವ್ಯಂಗ್ಯಕ್ಕೂ ಮಣಿಯದ ವರ್ಗ ಬೆಂಗಳೂರಲ್ಲಿದೆ, ಇತರ ಕೆಲವೆಡೆಗಳಲ್ಲಿದೆ. 
ಆದರೆ ಅಷ್ಟೇ ಪ್ರಧಾನ ಕನ್ನಡ ಪುದೇಶಗಳಲ್ಲ. ಅವರ ಚೇಲರಷ್ಟೇ ಕನ್ನಡದ ಪರಸಿಕರಲ್ಲ. 

ರಸಾನುಗುಣವಾದ ಭಾಷೆಯು ಉಚಿತ. ಎಲ್ಲ ಮಾತುಗಳೂ ಎಲ್ಲ 
ಸಂದರ್ಭಗಳಲ್ಲೂ ರಸಾನುಗುಣಗಳಾಗಲಾರವು. ಕಾಳಿದಾಸನ ಮಂಗಳ ಶ್ಲೋಕದಲ್ಲಿ 
"'ವಾಗರ್ಥಾವಿವ ಸಂಪಕ ಎಂಬುದಕ್ಕೆ ಬದಲಾಗಿ "ಶಬ್ದಾರ್ಥಾವಿವಸಂಪೃಕೌ” ಎಂಬುದು 
ಅವಲಕ್ಷಣ ಎಂದು ತೋರಿಸಿದ್ದು ಪ್ರಸಿದ್ಧ ಉದಾಹರಣೆ. ಹಾಗೇ ಅವನ "ಮೇಘದೂತ 
ಮಂದಾಕ್ರಾಂತವೇ ಅತ್ಯುಚಿತ ಛಂದಸ್ಸು ಎಂದು ತೋರಿಸಿದವರು ಶ್ರೇಷ್ಠವಿಮರ್ಶಕರು. 
ಅಂಬಿಕಾತನಯದತ್ತರು ಮಾಡಿದ ಭಾಷಾಂತರ(ಭಾವಾಂತರ) ನೂರಕ್ಕೆ ತೊಂಬತ್ತರಷ್ಟು 
ಚೆನ್ನಾಗಿದ್ದರೂ ಅವರ ಮಟ್ಟತಾಲದ ಛಂದಸ್ಸು ಮಂದಾಕ್ರಾಂತಕ್ಕೆ ಸರಿದೊರೆಯಾದ 
ಛಂದಸ್ನಲ್ಲ. ಅದರ ಯತಿಸ್ಥಾನಗಳ ಪರಿಣಾಮಕತೆ ಇದರಲ್ಲಿಲ್ಲ. 

ಗದ್ಯಸಾಹಿತ್ಯದ ಭಾಷೆಯು ಪದ್ಯ ಸಾಹಿತ್ಯದ ಭಾಷೆಯ ನಿಷ್ಣಾವಂತಿಕೆಗಿಂತ ಕಡಿಮೆ 
ಬಿಗಿಯುಳ್ಳದ್ದು-ಅದಕ್ಕೆ ಛಂದಸ್ಸಿಲ್ಲದುದರಿಂದ, ಆದರೂ ಅದರ ವಿಷಯಗೌರವ- 
ಅದರ ಭಾಷೆಯನ್ನು ನಿಯಂತಿಸುತ್ತವೆ. 

ಜನಪದ ಸಾಹಿತ್ಯದಲ್ಲೂ ತದಿತರ ಸಾಹಿತ್ಯದಲ್ಲಿದ್ದಂತೆ ಭಾಷಾಶೈಲಿಯ ದೃಷ್ಟಿಯಿಂದ 
ಮತ್ತು ವಸ್ತುಸ್ಪರೂಪದ ದೃಷ್ಟಿಯಿಂದ ಉತ್ತಮಾಧಮ ಮಧ್ಯಮ ನೆಲೆಗಳಿವೆ. ಅದರದೇ 
ಆದ ಅಭಿಜಾತ್ಯ ಅದಕ್ಕಿದೆ-ಎಂಬುದನ್ನು ಅನೇಕರಿಂದು ಮರೆಯುತ್ತಿರುವುದು- 
ರುಚಿಹೀನತೆಯ ಲಕ್ಷಣ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೮೧ + 


ಆಕಾಶವಾಣಿಯ ರೂಪಕ ಸಿನಿಮ, ಟೆಲಿವಿಷನ್ನುಗಳು ಛಾಯಾ ಚಿತ್ರದಂತೆ 
ಕಲಾಭಾಸಗಳು. ಅವುಗಳು ಜನಪ್ರಿಯ ಎನ್ನುವುದು ತದಿತರ ಶುದ್ಧಕಲೆಗಳ ಪ್ರದರ್ಶನಗಳನ್ನು 
ಹತ್ತಿಕ್ಕಿ ನಿರ್ಮಿಸಿದ ಕೃತಕಾವರಣ ಬಲದಿಂದ. ಹಿಂದಿನ ರಾಜಪೋಷಣೆಗೂ ಇಂದಿನ 
ವ್ಯಾಪಾರಿ-ರಾಜಕಾರಣಕಿ(ಸರಕಾರ) ಪೋಷಣೆಗೂ ಇರುವ ಅಂತರವನ್ನೂ ಇದರಿಂದ 
ನೋಡಬಹುದು. 

ಪುಟ್ಟಪನವರೂ, ಪು.ತಿ.ನರಸಿಂಹಾಚಾರ್ಕರೂ 'ಸಂಸ್ಥೃಶ ಕನ್ನಡ'ವನ್ನು ಬಳಸಿದವರು; 
ಪುಟ್ಟಪುನವರೂ, ಗೋಕಾಕರೂ ರಾಮಾಯಣದ ಮತ್ತು ವೈದಿಕ ಚರಿತ್ರೆಯ ವಸ್ತುಗಳನ್ನು 
ಅನುಕ್ರಮವಾಗಿ ಬಳಸಿಕೊಂಡು ಪುಸಿದ್ದರಾದರು. ದಂಗೆಕೋರರಿಗೆ ಇದರಿಂದ 'ಬಿನ್ನಹಕೆ 
ಬಾಯಿಲ್ಲ' ಎಂಬಂತಾಗಲಿಲ್ಲವೇ? ಆದುದರಿಂದ- 

"“ಕಿಮಿವಹಿ ಮಧುರಾಣಾಂ 

ಮಂಡನಂ ನಾ ಕೃತೀ ನಾಂ' 

ಬೆಳೆದ ಯಾವ ಕಾಲದ್ದಾದರೂ ಚೆಂದವೇ! 


+ ೮೨ 


೧೧. ಲಲಿತ ಸಾಹಿತ್ಯ ಮತ್ತು ಕಲ್ಪನೆಯ ಮಹತ್ವ 


ಇಂದಿನ ಮನಃಶಾಸ್ಟಕಾರರಲ್ಲಿ ಗಣ್ಯರು ಮಾನವನ ಪಜ್ಞೆಯು ಅಜ್ಞಾತ ಪಜ್ಞಾಸ್ತರದಿಂದ 
ಆರಂಭವಾಗಿ ಜ್ಞಾತ ಫೆಜ್ಬಾಸ್ತರದಲ್ಲಿ "ಕೊನೆಗೊಳ್ಳುತ್ತದೆ ಎಂದು ಸಿದ್ದಾಂತಿಸಿದ್ದಾರೆ. 
ಅಜ್ಞಾತ ಪುಜ್ಞೆಯ ಚಟುವಟಿಕೆಗಳು ಅಜ್ಞಾತ; ಆದರೆ ಅವುಗಳ ಪರಿಣಾಮಗಳು ಮಾನವನ 
ವ್ಯಕ್ತಿತ್ತದ ವಿವಿಧಾಂಶಗಳಲ್ಲಿ ಕಂಡುಬಂದುದನ್ನು ಗುರುತಿಸಲಾಗಿದೆ. ಮಿಕ್ಕವರಂತೆ 
ಸಾಹಿತಿಯೂ ಒಬ್ಬ ವ್ಯಕ್ತಿ ಆದರೆ ಅವನ ವ್ಯಕ್ತಿತವು ವಿಶಿಷ್ಟವಾದುದು. ಅವನ ಕಲಾಪರತೆಯೇ 
ಆ ವಿಶೇಷ ಕಲಾಪರ ಮನಃಪುವೃ ತ್ರಿಯವರಿಗೆ ವಸ್ತುಗಳ ಕಲಾಸಂಬಂಧವೇ ಮೊದಲು 
ಎದ್ದು ಕಾಣುತ್ತದೆ. ಕಲಾಪರ ದರ್ಶನವು ರಸೋದ್ದೋಧಕ. ಸಾಹಿತಿಯ ಮನಸಿನಲ್ಲಿ 
ವಸ್ತು-ಪ ಪಾತ್ರ- ಸನ್ನಿ ವೇಶಗಳ ಕಲಾಸಂಬಂಧವನ್ನು ಹೊಳೆಯಿಸುವ ಸಹಜಶಕ್ಷಿಯೆನ್ನು 
ಪಫೆಯನುಾನ ರಸವು ಎಲ್ಲ ಕಲೆಗಳ ಅತ್ಮ ಅದು ಅಜ್ಞಾತ ಪ್ರಜ್ಞಾಸ್ತರದಲ್ಲಿ 

ಪ್ರವಾಗಿರುತದೆ. ಅದನ್ನು ಉದ್ದೋಧಿಸುವ ಬಾಹ್ಯ ಕಲಾಸಾಧನದ "ಮಾನಸ 
A ಹೊಳೆಯಿಸುವ 'ಪ್ರತಿಜೆ ಮಾತ್ರ "ಎಲ್ಲರ ಅಜ್ಞಾತ ಪ್ರಜ್ಞೆಗೂ 
ಸಾಧಾರಣವೆನಿಸಿಲ್ಲ. 

ಕಲಾಸಂಬಂಧವಿರುವುದು ರಸವಸ್ತುವಿನಲ್ಲಿ. ರಸವಸ್ತುವು ರಸಪ್ರಜ್ಞಾಪ್ರೇರಕ. ಒಬ್ಬನ 
ಜ್ಞಾತಪುಜ್ಞೆಯು ಅಂತರ್ಮುಖವಾಗಿ ಕೆಲಸ ಮಾಡುವ ಪ್ರಧಾನಪವೃತ್ತಿಯುಳ್ಳದ್ದಾದರೆ. 
ಇನ್ನೊಬ್ಬನ'ದು ಬಹಿವರಖವಾಗಿ, ಕೆಲಸ ಮಾಡುವ ಮುಖ್ಯ 
ಪವೃತ್ತಿಯುಳ್ಳದ್ದಾಗಿರಬಹುದು. ವರ್ತಮಾನದಲ್ಲಿ ಅಥವಾ ಭೂತಕಾಲದಲ್ಲಿ, ಸ್ವದೇಶದಲ್ಲಿ 
ಇಲ್ಲವೆ ವಿದೇಶದಲ್ಲಿ, ಮಹಾಜನರು ತಮ್ಮ ಮಾತಿನ ಅಥವಾ ಕೃತಿಯ ಮೂಲಕ ಜನ 
ಹೃದಯದಲ್ಲಿ ನೆಲೆ ನಿಲ್ಲಿಸಿದ ಇಲ್ಲವೆ ನಿಲ್ಲಿಸಲು ಯತ್ನಿಸುತ್ತಿರುವ ಕಲ್ಲನೆಯ 
ಪ್ರಭಾವಕ್ಕೊಳಗಾಗಿ ಅದರಿಂದ ಸ್ಫೂರ್ತಿ ಪಡೆಯುವವರಲ್ಲಿ ಅಂತರ್‌ಮುಖನು ಮೊದಲಿಗ. 

ಮಹಾಕಲ್ಲನೆಯು ಮೊದಲು ಹೊಗುವುದು ಸಾಹಿತಿಯ ಜ್ಞಾಶಪ್ರಜ್ಞೆಯನ್ನು. 
ಜ್ಞಾತಪಜ್ಞೆಯ 'ಲೌಕಿಕ ವ್ಯವಹಾರಕ್ಕೆ ವಸ್ತುಸತ್ಯ, ವ್ಯಕ್ತಿಹಿತ ಮತ್ತು ಸಾಂದರ್ಬಿಕ 
ಪ್ರಯೋಜನಗಳೇ ಮುಖ್ಯ; ಅದರ ಅಲನ ವ್ಯವಹಾರಕ್ಕೆ ಪಾರಮಾರ್ಥಿಕ ಸತ್ಯವೇ 
ಪ್ರಧಾನ; ಅದರ ರಸ ವ್ರವಹಾರಕ್ಕಾದರೋ ಒಮ್ಮೆ ಅಲೌಕಿಕವೆಂದೇ ತೋರುವ 
ಲೋಕೋತ್ತರ ಪ್ರಿಭಾಸದಿಲದ ದೊರಕುವ ಆನಂದವೇ ಮುಖ್ಯ ಗುರಿ-ಅದೇ ಅದರ 
ಸತ್ಯ, ಹಿತ, ಪ್ರಯೋಜನ. ವ್ಯವಹಾರ-ಪರಮಾರ್ಥಗಳಲ್ಲಿಲ್ಲದ ವಿಶಿಷ್ಟ ಲೀಲಾಪರತೆ 
ಕ್ರೀಡಾಮಯತೆ-ಪ್ರಾತಿಭರಾಸ್ಯವೆನಿಸುವ ಪ್ರತಿಭಾಸಕ್ಕಿದೆ. 

ಸ್ಪಾತಂತ್ಯವೊಂದು ಮಹಾಕಲ್ಲನೆ. ಅದರಿಂದ ಪ್ರಭಾವಿತನಾದ ಕವಿಯು ತನ್ನ 
ಮಾನಸಿಕ ಜಠರಾಗ್ನಿಯ ಬಲದಿಂದ ಅದನ್ನು ಅಜ್ಞಾತಸ್ತರದಲ್ಲಿರುವ ರಸಕೋಶದಲ್ಲಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೮೩ + 


ಸಮರಸಗೊಳಿಸಿಕೊಳ್ಳುವ ಪ್ರಣಿಧಾನ ದ್ಹಾರವು ಎಲ್ಲ ಕಲೆಗಾರರಿಗೂ ಸಾಧಾರಣ. 
ಪ್ರಣಿಧಾನದಿಂದ ರಸಕೋಶಗತವಾದ ಮಹಾಕಲ್ಲನೆಯು ಕವಿಯ ಮಾನಸರಂಗದ 
ನೇಪಥ್ಯ ಮಂದಿರದಲ್ಲಿ ಧರಿಸುವ ವೇಷ ಮಾತ್ರ. ಮಿಕ್ಕ ಕಲೆಗಾರರ ಬಣ್ಣದ ಮನೆಯಲ್ಲಿ 
ಧರಿಸುವ ವೇಷಕ್ಕಿಂತ ಭಿನ್ನವಾದುದು. 

ಭಾವಗೀತದಲ್ಲಿ ಮಹಾಕಲ್ಪ್ಲನೆಯೊಂದು ಮೂರ್ತಿಮತ್ತಾಗಿ “ಅಹಹ 
ಸ್ಪಾತಂತ್ಯದೇವೀ” ಎನ್ನಿಸಿಕೊಂಡು ರಸಿಕರ ಕಣ್ಣಿಗೆದುರಾಗಬಹುದು. ಭಾವೆನಾಮವೆನಿಸಿದ 
ಸ್ಪಾತಂತ್ಯವಾಗ ಮಾನವ ಜಾತಿಯ ಸ್ತೀ ರೂಪವನ್ನು ಧರಿಸಿ ಮುನ್ನಿ ಲ್ಬುತ್ತದೆ. ಕಾವ್ಯ 
ಭಾ ನಾಟಕದಲ್ಲಿ ನಾಯಕ ಪಾತ್ರಕ್ಕೆ ಸ್ವಾತಂತ್ಯ ಸಾಧನೆಯು ಪ್ರಧಾನ 
ಗುರಿಯೆನ್ನಿಸಬಹುದು. ಅದರ ವಿಚಾರ-ಉಚ್ಛಾರ-ಆಚಾರಗಳು ಸ ಸ್ಹಾತಂತ್ಯ ರಸಾವೇಶದಿಂದ 
ನಿಯತವಾದಂತೆ ಕವಿ ಚಿತ್ರಿಸಬಲ್ಲನು. ವೀರರಸ ಪ್ರಧಾನವಾದ ಅಂಥ ಕಥೆ- 
ಕಾದಂಬರಿಗಳಲ್ಲಿ ನಾಯಕ-ಪ್ರತಿನಾಯಕರ ಗುಂಪುಗಳ ನಡುವಣ ಹೋರಾಟ, ಅದರ 
ಸನ್ನಿವೇಶ, ಘಟನಾತ್ಮಕ ವಸ್ತು ಸಂವಿಧಾನ, ನಾಯಕನ ಇಷ್ಟಸಿದ್ದಿ ಮುಂತಾದವುಗಳನ್ನು 
ಕಾಣಬಹುದು. ಅದೇ ಕೃತಿಯು ಕರುಣರಸ ಪ್ರಧಾನವಾದರೆ ನಾಯಕ ಪಕ್ಷದ ಆತ್ಯಂತಿಕ 
ಸೋಲನ್ನು ನಾವು ಕಾಣುತ್ತೇವೆ. ವಸ್ತುವಿನ ಬೆಳವಣಿಗೆಗೆ ಆತನು ಘರ್ಷಣ, ವೈಷಮ್ಯ 
ಮತ್ತು ಅನಿರೀಕ್ಷಿತತೆಗಳಿಂದ ತುಂಬಿದ ಸನ್ನಿವೇಶಗಳನ್ನು ಒಂದರಮೇಲೊಂದರಂತೆ 
ಕಲ್ಪಿಸಿ ಕೂಡಿಸಿಡಬಹುದು. ಹೀಗೆ ಕೂಡಿಸುವ ಅಥವಾ ಸಂಕಲಿಸುವ ಕಾರ್ಯದಲ್ಲಿ. 
ರಸಸಂದರ್ಭದ ಔಚಿತ್ಯವನ್ನು ಕಾಯ್ದುಕೊಳ್ಳುವುದೇ ಕಲಾತ್ಮಕ ಕೌಶಲ. 

ಸಾಹಿತ್ಯದಲ್ಲಿ ಮಹಾಕಲ್ಲನೆಯೊಂದರ ಉಪದೇಶವು ರಸಿಕನೆದೆಗೆ ನಾಟುವುದು 
ರಸೋದಯದ ಮೂಲಕವೇ. ರಸವು ಸದ್ಯದ ಆನಂದ: ತತ್ವ ನೀತಿ, ಕಲ್ಪನೆಗಳು 
ಒಂದು ಕೃತಿಯಲ್ಲಿದ್ದರೆ ಅವುಗಳ ಮನನವಾಗುವುದು ರಸೋತ್ತರ ಕಾಲದಲ್ಲಿ. 
ಅಲಕಲ್ಲನೆಯಾಗಲಿ, ಮಹಾಕಲ್ಲನೆಯಾಗಲಿ-ರಸಾಂತಗರ್ತವಾಗಿ ವ್ಯಕ್ಷವಾಗುವಾಗ 
ರಸಭಂಗಕ್ಕೆ ಕಾರಣವಾದರೆ ಅದರ ಪ್ರಸಾರಪ್ರಯತ್ನವು ಪೂರ್ಣ ಯಶಸ್ವಿಯಾಗಲಾರದು. 


ಇಚ್ಛೆಗೆ ಭಾವನೆಗೆ ಮತ್ತು ಬುದ್ದಿಗೆ ಕಾರೃಪ್ರವರ್ತಕ ಸಾಮರ್ಥ್ಯ ಬರುವುದು 
ಪ್ರಣಿಧಾನದಿಂದ ಲಭಿಸುವ ಸ್ಫೂರ್ತಿಯಿಂದಲೇ. "ಶ್ರವಣ (ಅಥವಾ ಪಠನ, ಪ್ರೇಕ್ಷಣ), 
ಮನನ, ನಿದಿಧ್ಯಾಸಗಳಿಂದ ಪ್ರಣಿಧಾನವೆಂಬ ಶಕ್ತಿಯು ಮನಸಿಗೆ ಲಭ್ನ ಸ್ಯ ಪ್ರಣಿಧಾನದ 
ಕ್ರಿಯೆಯ ಪೂರ್ಣಾವಸ್ಥೆಯಲ್ಲಿ ಸ್ಫೂರ್ತಿಯ ಉದಯ. ಸ್ಫೂರ್ತಿಯು ಕಲ್ಲನೆಯನ್ನು 
ರಸಮಯತೆಗೇರಿಸುತ್ತದೆ. ಅದರ ಜ್ಞಾಲೆಯೇ ರಸಾವೇಶ. ರಸಾವೇಶವನ್ನು ಗರ್ಭೀಕರಿಸುವ 
ಮೂಲಭೂತವಾದ. ಎಂಜಿನಿಯರಿಂಗ್‌ ಯೋಜನೆಯನ್ನು ಹಾಕಿಕೊಡುವ ಮನಃ 
ಶಕ್ತಿಯೇ ಪ್ರತಿಭೆ. ಪ್ರತಿಭೆ ಕಂಡ ರಸರೂಪದ ಗರ್ಭಕ್ಕೆ ವಿಭಾವ-ಅನುಭಾವ- 
ವ್ಯಭಿಚಾರಿಭಾವಗಳೆಂಬ ಸಾಮಗಿಗಳನ್ನೊದಗಿಸಿಕೊಟ್ಟು, ಸಾಹಿತ್ಯ ಕೃತಿಯೆಂಬ ಶರೀರ 
ರಚನೆಗೆ ಬುದ್ದಿಯ ಕಲ್ಪಕತೆಯು ನೆರವಾಗುತ್ತದೆ, ಪ್ರತಿಭೆಯ ಗರ್ಭಕ್ಕೆ ರಕ್ತ-ಮಾಂಸಾದಿ 


* ೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅವಯವ ನಿರ್ಮಾಣ ಸಾಮಗಿಯನ್ನು ಒದಗಿಸುತ್ತದೆ, ಆ ಮೂಲಕ ಶರೀರರಚನೆಯನ್ನು 
ಪೂರ್ಣಗೊಳಿಸುತ್ತದೆ. ಕಲ್ಲನೆಯು ಆಗ ರಸಗರ್ಭದ ಆತ್ಮವಾಗಿರುತ್ತದೆ. 


ಸ್ಫೂರ್ತಿಯೊಂದು ಪ್ರಾತಿಭಪುತ್ಯಕ್ಷ, ಸಾಕ್ಲಾತ್ವಾರ- ಕಲನೆಯೊಂದರ ಆತ್ಮಸಾತ್ಕಾರ. 
ಮನಸಿನ "ಅಜ್ಞಾತ ಪ್ರಜ್ಞಾಸ್ತರದ ರಸವಿಭಾಗದಲ್ಲಿ' ಸ ಸಾತ್ಮ್ಯ ಹೊಂದಿದ ಕಲೆಯನ್ನು 
ಪ್ರತ್ಯೇಕ ರಸಗರ್ಭದ ರೂಪದಲ್ಲಿ ರಚಿಸಬಲ್ಲ ಅಥವಾ ಕಾಣಬಲ್ಲ ಪ್ರತಿಭೆಯಾದರೂ 
ಅಜ್ಞಾತಸ್ತರದಲ್ಲಿರುವ ಶಕ್ತಿಯೇ. ಕಲ್ಲಕತೆಯನ್ನೇ ಊಹಾಶಕ್ಷಿಯೆಂದೂ ಕಲ್ಲನಾಶಕ್ತಿಯೆಂದೂ 
ಹೇಳುವುದುಂಟು. ಇಂದ್ರಿಯ ಪ್ರತ್ಯಕ್ಷದ ಪ್ರತಿಮೆಗಳನ್ನು ಬೇಕಾದಹಾಗೆ ಜೋಡಿಸಿ 
ಕೊಡುವುದೂ ಅವುಗಳನ್ನಾಧರಿಸಿ ಅವನ್ನು ಮಾರಿದ ಕಲ್ಪನೆಗಳನ್ನು ರೂಪಿಸಿ ಕೊಡುವುದೂ 
ಕಲ್ಪಕತೆಯ ಕಾರ್ಯ. ಲೌಕಕವೂ ವ್ಯಾವಹಾರಿಕವೂ ಆದ ಇಚ್ಛೆ. ಬುದ್ದಿ ಭಾವನೆಗಳಿಗೆ 
ರಸಮಯ ಪ್ರತಿಭಾಸಗಳನ್ನು ಸಿದ್ದಗೊಳಿಸಿಟ್ಟುಕೊಂಡಿರುವುದು ರಸಕೋಶದ ಸಹಜಕಾರ್ಯ. 
ಆ ರಸಾಯನ ಲೋಕವು 'ಅಾಣ- ಅಲೌಕಿಕ ಮಾನಸಾವಸ್ಥೆಗಳ ನಡುವಿನದು. ನ 
ಸ್ಥಾಯಿಭಾವಗಳ ತವರುಮನೆ. ಅವುಗಳು ಅಲ್ಲಿ ಸುಪವಾಗಿರುತ್ತವೆ. ಭಾವವು 
ತಿಳಿಯಾಗಿರುವ ರಸ, ರಸವು ಸಾಂದವಾಗಿರುವ ಭಾವ, ಒಂದು ಕಲ್ಪನೆಯನ್ನು ಆತ್ಸವನ್ನಾಗಿ 
ಗಹಿಸುವುದು ರಸಕೋಶದ ಒಂದು ಸುಪ್ಪಸ್ಥಾಯಿ. ಸ್ಥಾಯಿಯೊಂದು ಒಂದು ಕಲ್ಪನೆಯನ್ನು 
ಅಂತಃ ಸೂತ್ರವನ್ನಾಗಿ ಗಹಿಸಿದಾಗ ರಸಗರ್ಭದ ಉದಯ. ಭಾವವೆಂಬುದು 
ಲೌಕಿಕವಾಗಿರುವಲ್ಲಿ ಜ್ಞಾತಪಜ್ಞೆಯ ಬುದ್ದಿ-ಭಾವನೆ-ಇಚ್ಛೆಗಳ ಸಂಯುಕ್ತ ರೂಪದ 
ಒಂದು ಮನಸಸ್ಥಿತಿ. ರಸಕೋಶದ ಭಾವವಾದರೂ ಛೋಕೋತ್ತರವಾದ ಅಂಥ ಸಂಯುಕ್ತ 
ಮನಸಸ್ಥಿತಿ. ಶುದ್ಧವಾದ ಅಲೌಕಿಕ ಅಥವಾ ಆಧ್ಯಾತ್ಮಿಕ ಭಾವವು ಹಾಗೇ ಸಂಯುಕ್ತ 
ಹಾಗೂ ಸಮನ್ನಿತವಾದ ಯೋಗಮನಸಸ್ಥಿತಿ. ಮನಃ ಶಬ್ದವಿಲ್ಲಿ ಆತ್ಮದಿಂದ 
ಇಂದ್ರಿಯಗಳವರೆಗಿನ ಮಿದುಳಿನ ಎಲ್ಲ ಕಾರ್ಕಶಕ್ತಿಗಳನ್ನು ಒಳಗೊಳ್ಳುತ್ತದೆ. 

ಸಾಹಿತಿಯು ಅನ್ಯದತ್ತ ಮಹಾಕಲ್ಲನೆಯನ್ನೂ ಕೃತಿಗೆ ಉಸಿರನ್ನಾಗಿ 
ಮಾಡಿಕೊಳ್ಳಬಹುದು; ತಾನೇ ಕಂಡದ್ದನ್ನೂ ಅದರಲ್ಲಿ ವ್ಯಕ್ಷಪಡಿಸಬಹುದು-ಈ ಎರಡನ್ನೂ 
ಉಳಿದು ಆತನೊಮ್ಮೆ ಉದಾಸೀನನಾಗಿಯೂ, ಉಳಿಯಬಹುದು. ಈ ಮೂರೂ 
ವಕಲ್ಲಗಳು ಸಾಧ್ಯ, ಸಂಭವ, ಬಲಾತ್ನಾರ ಬಾಹಿರ. ಸಾಹಿತಿಯ ಪ್ರತಿಕ್ರಿಯಾ ಸ್ಥಾತಂತ್ಯ್ಯವು 
ನಿಸರ್ಗಸಿದ್ದವಾದುದು. ಅದೇ ಮೇರೆಗೆ ಅವನ ಪ್ರತಿಕೆಯೆಯೊಂದರ ಗಾಂಭೀರ್ಯ 
ಮತ್ತು ತೀವ್ರತೆಗಳೂ ಅವನ ಮನೋಧರ್ಮ-ಮನಸಸ್ಥಿತಿಗಳಿಗಧೀನ; ಅದು ಕೇವಲ 
ಲೌಕಿಕವಾದ ವ್ಯಾವಹಾರಿಕ ಪ್ರತಿಕಿಯೆಯಾಗಿಯೇ ಉಳಿದೀತು ಅಥವಾ ಸಾಹಿತ್ಯಕೃತಿಯ 
ನಿರ್ಮಾಣಕ್ಕೆ ಪ್ರೇರಕವಾದರೂ ಆದೀತು. ಹಾಗೇ ಅಥವಾ ಹೀಗೇ ಆಗಬೇಕೆಂದು 
ಯಾರೂ ಅವನ ಮೇಲೆ ನಿಯಂತ್ರಣ ಹೇರಲಾರರು; ಒಮ್ಮೆ ಹೇರಿದರೆ ಅವನ 
ಕೈಯಿಂದ ಉತ್ತಮ ಸಾಹಿತ್ಯ ಕೃತಿ ಹೊರಬೀಳಲಾರದು-ಅರೆವೊರಕ-ಅಂಟಸುಂಟಿ 
ಹೊರಬಿದ್ದೀತು. 


ಸಂಪುಟ - ೭ : ಬಿಡಿಲೇಖನಗಳು - ೧ ೮೫ + 


ಸಾಹಿತ್ಯಕವಾಗಿ ಇಟ್ಟುಕೊಂಡು ಪ್ರತಿಪಾದಿಸುವ ಶೀಲಕ್ಕೂ ವೈಯಕ್ತಿಕವಾಗಿ 
ಆಚರಿಸುತ್ತಿರುವ ಶೀಲಕ್ಟೂ ಅಂತರ ಬಹಳವಾಗಿರುವ ಸಾಹಿತಿಗಳ ಕೈಯಿಂದ 
ಮಹಾದರ್ಶಗಳು ಸಂಪೂರ್ಣ ಸಾಹಿತ್ಸರೂಪದಲ್ಲಿ ಸಮರಸತೆಯಿಂದ ಹೊರಬೀಳುವುದು 
ಕಠಿನ. ಇನ್ನು ಸಾಹಿತ್ಯಿಕವಾಗಿ ಬಲಿಷ್ಠವಾದ ತಾತ್ವಾಲಿಕ ಕಲ್ಲನಾಸ್ಪೂರ್ತಿಯನ್ನು ಪಡೆದ 
ಸಾಹಿತಿಯೊಬ್ಬ, ಒಮ್ಮೆ ಸಮರ್ಥವಾಗಿ ರಸಪಕಕ್ಕೆ ಒಂದು ಮಹಾಕಲ್ಲನೆಯನ್ನು 
ಇಳಿಸಿಯಾನು; ಆದರದು ವಿರಳ. ಶೀಲವೆಂದರಿಲ್ಲಿ ದೇಶ-ಕಾಲಗಳಿಂದ ಪರಿಮಿತವಾದ 
ಸದಾ ಚಾರವೆಂದಲ್ಲ; ಸಾಹಿತಿಯು ತನ್ನ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದಲ್ಲಿ 
ಪಾಲಿಸುತ್ತಿರುವ, ಚಾರಿತ್ರ ನಿರ್ದೇಶಕವಾದ, ಸರ್ವಮಾನವ ನೀತಿ ತತ್ವಗಳಿಂದ 
ರೂಪಿಸಿಕೊಂಡ ಮನಃಪ್ರಣಾಳಿ-ಅವನು ನಿಜವಾಗಿ ನಂಬಿದ ನ್ಯಾಯಾನ್ಯಾಯ ವಿವೇಕ, 
ಯುಕ್ತಾಯುಕ್ತ ವಿಚಾರಗಳು ಪ್ರೇರಿಸುವ ಕಾರ್ಯಕರವಾದ ಮನೋಗುಣ. 

“ನಿರಂಕುಶಾಃ ಕವಯಃ” ಎಂಬುದು ಸಾಹಿತಿಯ ವಸ್ತುವರಣ-ವಸ್ತುವಿನ್ಯಾಸಗಳ 
ಸಹಜ ಸ್ವಾತಂತ್ರ್ಯವನ್ನು ಸಾರುತ್ತದೆ. ಯಾವುದಾದರೂ ಕಾರಣದಿಂದ ಅವನ ಈ 
ಸ್ಥಾತಂತ್ಯವು ಪೂರ್ಣವಾಗಿಯೋ ಪಾಕ್ಷಿಕವಾಗಿಯೋ ಅಪಹೃತವಾದರೆ, ಅವನ ಕೈಯಿಂದ 
ಸರ್ವಾಂಗಸುಂದರ ಅಥವಾ “ಸಲಕ್ಷಣ ಸರ್ವಗಾತ್ರ” ಎನ್ನಿಸುವ ಸಾಹಿತ್ಯಕೃತಿಯು 
ಹೊರಬೀಳಲಾರದು!ಸುಂದರವಾದ ಮೊಗವಿದ್ದರೂ ಎದ್ದು ಕಾಣುವಂಥ ತೊನ್ನಿನ 
ಮಚ್ಚೆ ಕೆನ್ನೆಯಲ್ಲಿದ್ದರೆ ಹೇಗೋ ಹಾಗಾಗುತ್ತದೆ-ಅವನ ಕೃತಿಯ ಲಕ್ಷಣ! 

ಆ ಈ ಕಲ್ಲನೆಗಳನ್ನೆತ್ತಿಂಡು ಅವಕ್ಕೆ ಸಾಹಿತ್ಯ ರೂಪವನ್ನು ಕೊಡುವಲ್ಲಿ 
ಅನುದಾರಧೋರಣದ ಸರಕಾರಗಳೂ ಅಪಕ್ಸಮತಿಗಳಾದ ಸಾಮಾಜಿಕರೂ ಒಮ್ಮೆ 
ಸಾಹಿತಿಗೆ ಅಡ್ಡ ಬಂದಾರು. ಆಗ ಅವನು ಹೆದರಿದರೆ ಕೇವಲ ಜೀವಿಯಾಗಿ ಉಳಿದಾನು, 
ಪ್ರತಿಭಟಿಸಿ ಗೆದ್ದರೆ ಕೀರ್ತಿಶೇಷನಾದಾನು-ಸೋತರೆ ಹುತಾತ್ಸನಾದಾನು! ದೇಶಕಲಾಭಿಜ್ಞರು 
ಸಂದರ್ಭೋಚಿತವಾದ ಪ್ರತಿವಾದವನ್ನು ಹೂಡಿದರೆ ವಿವೇಕಿಯಾದ ಸಾಹಿತಿಯೊಮ್ಮೆ 
ಅಪ್ರಿಯ ಸತ್ಯದ ಪ್ರತಿಪಾದನೆಯನ್ನು ಅಪ್ರಿಯವಾಗಿ ತನ್ನ ಕೃತಿಯಲ್ಲಿ ಮಾಡದೆ, 
ಸುಪ್ರಿಯವಾಗುವ ರೀತಿಯಿಂದ ಮಾಡುವ ಜಾಣತನವನ್ನು ತೋರಿಸಿಯಾನು; 
ಜಾಣತನವಿಲ್ಲದವನು ನಿಷ್ಟುರಕ್ಕೆ ಗುರಿಯಾದಾನು. ಇಲ್ಲವೆ ಹೇಡಿಯಾಗಿ ಕೃತಿ 
ರಚನೆಯಲ್ಲದನ್ನು ತಾರದೆ ಉಳಿದಾನು. 

ಸಾಹಿತ್ಯದಲ್ಲಿ ಎಲ್ಲ ಸಾಂಸ್ಕೃತಿಕ ಕಲ್ಲನೆಗಳಿಗೂ ಮಾನಸಿಕವಾದ ರಸಾಂತರ್ಗತ 
ಸತ್ಯತೆಯಿದೆ. ಕಲ್ಲನೆಯ ಅಂತಃಸೂತ್ರವಿಲ್ಲದ ಸಾಹಿತ್ಯ ಕೃತಿಯೇ ಇಲ್ಲ. ಕಲ್ಲನೆಗಳು, 
ಸನಾತನ, ವಿನೂತನ ಅಥವಾ ಪುರಾತನ ಎನ್ನಿಸಿರಬಹುದು; ಅವು ಪುರುಷಾರ್ಥದ 
ಮಟ್ಟದ ಎತ್ತರದಲ್ಲಿರಬಹುದು. ಯುಗಧರ್ಮ ಹಡೆದ ಮೌಲ್ಕಗಳಾಗಿರಬಹುದು; 
ಐತಿಹಾಸಿಕ ಘಟನೆಗಳಿಂದುಂಟಾದ ನಿಯತ ಕಾಲೀನ ವೈಯಕ್ತಿಕ ಅಥವಾ ಸಾಮಾಜಿಕ 
ಗುರಿಗಳಾಗಿರಬಹುದು. ಅವುಗಳಲ್ಲಿ ಒಂದರ ಪ್ರಭಾವ ಬಹುಜನರ ಮೇಲಾಗಿರಬಹುದು, 
ಇನ್ನೊಂದರದು ಅಲ್ಲಸಂಖ್ಯರ ಗುಂಪಿನ ಮೇಲಷ್ಟೇ ಆಗಿರಬಹುದು. ಅವು ವ್ಯಕ್ತಿವ್ಯಾಪಕ, 


* ೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕುಟುಂಬವ್ಯಾಪಕ, ಸಮಾಜ ವ್ಯಾಪಕ, ರಾಷ್ಟವ್ಯಾಪಕ ಅಥವಾ ವಿಶ್ವವ್ಯಾಪಕ ಎನ್ನಿಸಬಹುದು; 
ಧಾರ್ಮಿಕ, ರಾಜಕೀಯ, ಕಲಾತ್ಮಕ, ತಾತ್ತಿಕ, ಆರ್ಥಿಕ ಕ್ಷೇತಗಳಿಂದ ಅವುಗಳಲ್ಲಿ ಕೆಲವು 
ಉದ್ಭವಿಸಿರಬಹುದಾಗಿದೆ. ಆದರೆ ಅಂಥ ಯಾವ ಕಲ್ಪನೆಯ ಉಪದೇಶವಾದರೂ 
ಸಾಹಿತ್ಯದಲ್ಲಿ ಕಾಂತಾಸಂಮಿತಿರೂಪದ ಪರೋಕ್ಷ ಮಾರ್ಗದಿಂದಲೇ ನಡೆಯುತ್ತದೆ- 
ಅದು ಸೂಚ್ಛವಲ್ಲದೆ ವಾಚ್ಯವೆಂದೂ ಆಗದು, ವ್ಯಾಚ್ಕೋಪದೇಶವು ಶುದ್ದವಾದ ಎಲಿತ 
ಸಾಹಿತ್ಯದ ಕಕ್ಷೆಯಿಂದ ಹೊರಗೆ; ವಿಚಾರಸಾಹಿತ್ವ-ನೀತಿಸಾಿತ್ಯ ಮುಂತಾದ ಇತರ 
ಪ್ರಕಾರಗಳಲ್ಲದು ಅಡಕವಾಗುತ್ತದೆ. ಮಹಾ ಕಲ್ಪನೆಗಳ ಪ್ರಣಿಧಾನವು ರಸಿಕರಲ್ಲಿ 
ಆರಂಭವಾಗುವುದು ರಸಾಸ್ಟಾದದ ಅನಂತರ-ಶವಣ. ಮನನ, ನಿದಿಧ್ಯಾಸಗಳ ಆನುಕ್ರಮಿಕ 
ಸೂತ್ರದ ಪ್ರಕಾರ; ಶ್ರವಣದ ಬದಲು ಪ್ರೇಕ್ಷಣ-ಪಠನಗಳೂ ಗಾಹ್ಯ. 

ಸಾಹಿತಿಯು ತನಗೊಪ್ಪಿಗೆಯಾದ, ತನ್ನ ಮೇಲೆ ನಿಜವಾಗಿ ಆಳವಾದ 
ಪರಿಣಾಮವನ್ನುಂಟುಮಾಡಿದ, ಜೀವನದಲ್ಲಿ ತಾನು ಸಾಧಿಸಿದ, ಸಾಧಿಸುತ್ತಿರುವ ಅಥವಾ 
ಸಾಧಿಸಲಿಚ್ಛಿಸುವ ಕಲ್ಪನೆಯನ್ನು ಪ್ರಾಮಾಣಿಕವಾಗಿ ತನ್ನ ರಚನಾ ಸಾಮರ್ಥ್ಯಕ್ಕೆ ತಕ್ಕಂತೆ 
ಸಾಹಿತ್ಯ ರೂಪಕ್ಕಿಳಿಸುತ್ತಾನೆ. ಆದರೆ ಆತನು ತನಗೊಪ್ಪಿಗೆಯಾಗದ ಅಥವಾ ತಾನು 
ಜೀಷನದಲ್ಲಿ ಸಾದಿಸಲು ಬಲವಾಗಿ ಇಚ್ಛಿಸದ ಕಲ್ಪನೆಯೊಂದನ್ನು ಬೆಂಬತ್ತಿ ಹೋಗಿ, 
ಕೃತಿ ರಚನೆಗೆ ತೊಡಗಿದರೆ ಅವನ ಕೃತಿಯು 'ರಸಾತ್ಕಕ ಗ ಒಂದು 
ರೂಪವನ್ನೂ ಹೊಂದದು, ಶುದ್ಧ ಉಪದೇಶ ಪ್ರಬ೦ಧವೂ ಆಗದು. ಸಾಹಿತ್ಯ 
ಕೃತಿಯೊಂದರ ಸಾಮರ್ಥ್ಯ ಅಥವಾ ಪರಿಣಾಮ ಕಾರತ್ವವು ಮಹಾಸಾಹಿತಿಗಿರುವ 
ವ್ಯಕ್ತಿ ವಿಶಿಷ್ಠವಾದ ಶೈಲಿಯನ್ನು ಆಧರಿಸಿರುತ್ತದೆ. ಕೇವಲ ರಸಾಸ್ಥಾದದಲ್ಲೇ ಮುಗಿಯುವ 
ಸಾಮಥ್ಯ ಕಿಂತ ಅನಂತರ ಸಹೃದಯರಲ್ಲಿ ದೀರ್ವವೂ ಆಳವೂ ಆದ ಚಿಂತನವನ್ನು 
ಪ್ರಜೋದಿಸುವ ಸಾಹಿತ್ಯ ಸಾಮರ್ಥವು 'ಹೆಚ್ಚಿನದು. ಕಾವ್ಯಶರೀರದ ನರ- ನಾಡಿಗಳ 
ತುಂಬ ರಕ್ತಾದಿ ದ್ರವಗಳಂತೆ ಪ ಸರಿಸಿಕೊಂಡಿರುವಹಾಗೆ 'ಮಹಾಕಲ್ಪನೆಯೊಂದನ್ನು 
ರಸಪಾಕಕ್ಕಿಳಿಸಬಲ್ಲ ಮಹಾಸಾಹಿತಿಯ ಲೇಖನಿಯಷ್ಟೇ ಕತ್ತಿಗಿಂತ ಬಲಿಷ್ಟ್ಠವಾದುದು. 
ಮಿಕ್ಕ ಸಾಹಿತಿಗಳ ಲೇಖನಿಯು ಕೇವಲ ಮನೋರಂಜಕ ಅಥವಾ ಬೇಸರ ಕಳೆವ 
ಸಾಧನ; ರಸಾಸ್ಟಾದವನ್ನೂ ನಿರ್ವಿಫ್ಸವಾಗಿ ಮಾಡಿಸದ ಕೃತಿಯು ಲಲಿತ ಸಾಹಿತ್ಯದ 
ಜಾತಿಯಲ್ಲಿ ಹೀನ! 


[ಆಕರ: "ಕನ್ನಡ ನುಡಿ' - ಆಗಸ್ಟ್‌ ೧೯೬೧] 


೮೭ + 


೧೨. ಕಲೆ ಮತ್ತು ಅಭಿರುಚಿ ದಾಸ್ಯ 


ಈ ಕಾಲದಲ್ಲಿ ನಾವು "ಕ್ರಾಂತಿ'ಯನ್ನು ಕೇಳುತ್ತೇವೆ. ಸಾಹಿತ್ಯಾದಿ ಸರ್ವಕಲೆಗಳಲ್ಲೂ 
ಕ್ರಾಂತಿಯಾಗಬೇಕೆಂದು ಹೇಳಿ ಔಚಿತ್ಯದ ಮೂಲಭೂತ ತತ್ವಗಳನ್ನೂ ಬಿಡಲು 
ಉಪದೇಶಿಸುವವರಿದ್ದಾರೆ. "ಅಹಂಕವಿಃ& ಅಹಂ ವಿಮರ್ಶಕಳ್‌ ಎಂಬ ದ್ದನಿ ಅಲ್ಲೆಲ್ಲಾ 
ಅಡಗಿದೆ. 


ಪಾಶ್ಲಾತ್ಯ ತತ್ವಜ್ಞಾ ಉನಕ್ಕೆ Aesthetics A ಸೌಂದರ್ಯಶಾಸ್ತರಸಶಾಸ್ತ) ಎಂಬುದೊಂದು 
ಶಾಖೆಯಾಗಿದೆ. ಅದು ಎಲ್ಲ ಕಲೆಗಳ ಹೃದಯ ಸ್ಥಾನದಲ್ಲಿರುವುದರೆ' ಬಗೆಗೆ ಹೇಳುತ್ತದೆ. 
ರಸಪ್ರೇರಕವಾದ ಕಾವ್ಮ(ಸ (ಸಾಹಿತ್ಯ ತಾತ್ತರ್ಯವನ್ನು. ಗೌಣವಾಗಿ ಭಾರತೀಯರೂ ರಸ” 
ಶಬ್ದದಿಂದ ಸೂಚಿಸುತ್ತ ಬಂದಿದ್ದಾರೆ. ಅದೇ ಕಾವ್ಯಾನಂದಕ್ಕೆ ಕಾರಣ. ಕಲಾನಂದಕ್ಕೆ 
ಕಾರಣ. 

Art-0bjೀಂ!ಕಲಾವಸ್ತುವು ಯಾವ ಮಾಧ್ಯಮದಲ್ಲಿಯೇ ಆಗಲಿ-ಸೌಂದರ್ಯ 
ಪೇರಕವಾದ ಸಂಯೋಜನೆಯಿಂದ ಕೂಡಿರುವುದು ಅಗತ್ಯ. ಸೌಂದರ್ಯದ ಅಭಿಜ್ಞಾನವು 
ಪೂರ್ವಗಹ ರಹಿತರಾದ ರಸಿಕರೆಲ್ಲರಿಗೂ ಸಾಧ್ಯವಾದರೂ ಅವರವರ ಸಂಸ್ಕಾರ 
ಮಟ್ಟಕ್ಕೆ ಅನುಗುಣವಾದ ಕಲಾಸ೦ಂಯೋಜನೆಯನ್ನು ಅವರವರು ಮೆಚ್ಚಬಲ್ಲರು. ಅಂಥ 
ಮೆಚ್ಚುಗೆಗೂ ಬಹುಮತಕ್ಕೂ ನಂಟಿಲ್ಲ. ಏಕೆಂದರಿದು ಪ್ರಜಾಪುಭುತ್ತದ ಮತದಾನ 
ಪರ್ವವಲ್ಲ. ಆದರೆ ಸ್ಪಕಪೋಲಕಲ್ಲಿತ ಸಿದ್ಧಾಂತಿಗಳಿಗೂ ಅಪ್ರಗಲ್ಲರಿಗೂ ಕಲಾ 
ಸಂಯೋಜನೆಯ ಔಚಿತ್ಯ ಹೊಳೆಯದು. ಔಚಿತ್ಯವೇ ಅನೌಚಿತ್ಯವಾಗಿಯೂ ಅನೌಚಿತ್ಯವೇ 
ಔಚಿತ್ಯವಾಗಿಯೂ ಕಂಡು ಬರಬಹುದು. ಕಾಮ ಕ್ರೋಧಾದಿಗಳಿಂದ ಕಲುಷಿತ ಮನಸ್ಕರ 
ಬುದ್ದಿಯೋಡುವುದು ಅಂಥ ಮಾರ್ಗದಲ್ಲಿಯೇ. ದಮಯಂತಿ-ಸೀತೆಯರಿಗಿತ್ತೆಂದು 
ಮಹರ್ಷಿಗಳು ಹೇಳಿದ "ಶುಚಿಸ್ಥಿತ' ಎಷ್ಟು ಜನರಲ್ಲಿ ನಾವೀಗ ಕಾಣಲು ಸಾಧ್ಯ? ಹಾಗೆ 
ಮನಃಶುಚಿ ಕಡಿಮೆ ಇರುವುದರಿಂದಲೇ ವರ್ತಮಾನ ಕಾವ್ಯಕಲಾ ವಿಮರ್ಶೆಗಳು 
ಎಷ್ಟೋ ಪತ್ರಿಕೆಗಳಲ್ಲಿ ರಾಜಕೀಯ ಗುಂಪುಗುಳಿಗಳ ಅಭಿಪ್ರಾಯದಂತೆ ಕಾಣಬುವುದುಂಟು. 


ಇಂದಿನ ನಮ್ಮ ಶಿಕ್ಷಣದ ಅಪೂರ್ವತೆಯೂ ಪರಂಪರಾಗತ ಸೌಂದರ್ಯ 
ನಿಕಷಗಳ ಸಂಸ್ವಾರ ದುರ್ಲಭವಾಗುವಂಥ ಆವರಣದಲ್ಲಿ ಬೆಳೆದಿರುವುದೂ ಕಾವ್ಯಾದಿ 
ಕಲೆಗಳಲ್ಲಿ ಮಾತ್ತ್ರವಲ್ಲ-ನಮ್ಮ ಜೀವನ, ನೀತಿ, ರಾಜ್ಯಭರ ಮುಂತಾದ ವಿವಿಧ ಚಟುವಟಿಕೆಗಳ 
ಬಗೆಗಿನ ದೃಷ್ಟಿಯಲ್ಲಿಯೂ ಅನೇಕ ಭಾರತೀಯರಿಗೆ ಭಾರತೀಯತ್ವ ಅಜ್ಞಾತವಾಗಿರುವುದಕ್ಕೆ 
ಕಾರಣ. ದೇವ ಶರೀರದಲ್ಲಿ ರಾಕ್ಷಸಜೀವಾತ್ಮವಿದ್ದರೆ ಹೇಗೋ ಹಾಗೇ ಶರೀರ ಮಾತ್ರದಿಂದ 
ನಮಲ್ಲಿ ಹಲವು ಜನರು ಭಾರತೀಯ ಲೇಖಕರು, ಭಾರತೀಯ ಸಮಾಜ ಸುಧಾರಕರು, 


* ಲಲ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಭಾರತೀಯ ಆಡಳಿತಗಾರರು ಎನ್ನಿ ಸಿದ್ದಾರೆ. ಇದು ಮನಃಶಾಸ್ತ್ರ ರೀತ್ಯಾ ಭ್ರಷಾ ಚಾರದ 
ಬೀಜ. 


ಮೈಲಿ-ಕಾಲರ ಬೇನೆಗಳಂತೆ ನೀತಿ ವಿಮುಖ ಬೌದ್ದಿಕ ವಿಚಾರಗಳ ಹಾಗೂ 
ತತ್ತಲವಾದ ಆಚಾರಗಳ ಸೋಂಕು ರೋಗವು ದೇಶವನ್ನು ವ್ಯಾಪಿಸಿರುವುದಕ್ಕೆ ಪತ್ರಿಕೆಗಳಲ್ಲಿ 
ನಾವೀಗ ಓದುವ ಹರಿಜನ ಮತಾಂತರ ಪ್ರಕರಣಗಳೂ ನಿದರ್ಶನ. ಕಾಲಕಾಲಕ್ಕೆ 
ವಿದೇಶೀಯರು ಬಂದು ಇಲ್ಲಿ ನೆಲೆಸುತ್ತ ಹೋದುದು ನಮ್ಮ ರಾಷ್ಟ್ರೀಯ ಸಮಾಜದ 
ಅನನ್ನಿತತೆಗೆ ಕಾರಣ. ಅದೇ ಅಭಿರುಚಿ ವಿಪರ್ಯಾಸ ಸಂದರ್ಭಗಳಿಗೂ ಕಾರಣ. ಆದರೆ 
ಭಾರತೀಯರು ಅಭಿರುಚಿ ದಾಸ್ಯದಿಂದ ಅಸಂಸ್ಥೃತರಾಗುವಷ್ಟು ಇನ್ನಾವ ಬಗೆಯ 
ದಾಸ್ಕದಿಂದಲೂ ಆಗಲಾರರು. ವಿದೇಶೀಯ ಜೀವನದ ಲಯಗತಿಗಳ ಮೇಲೆ ಮೋಹ 
ತಳೆದು ಅನುಕರಿಸಿದ ಭಾರತೀಯರನ್ನು ವಿದೇಶೀಯರೆಂದೂ ತಮ್ಮ ಸಾಂಸ್ಕೃತಿಕ 
ವರ್ಗದ ಸಮಾನರೆಂದು ಭಾವಿಸುವುದಿಲ್ಲ. 

ಪ್ರತಿಬೆಂಯನ್ನು ನವನವೋನ್ಮೆ ಷಶಾಲಿತ್ವವೆಂದು ಕರೆದರೂ ಅದು 
ದೇಶಕಾಲಾದಿಗಳಿಂದ ಅನವಚ್ಚಿನ್ನವಾಗಿಲ್ಲಿ. ಕಾಲಾವಚ್ಛೇದಕ್ಕಿಂತ ದೇಶಾವಚ್ಛೇದವು 
ಬೀಜಭೂತ ಸಂಸ್ಕಾರಗಳ ಅಕಿಕತೆಯಲ್ಲಿ ಹೆಚ್ಚು ಬಲಿಷ್ಠವಾದುದು. ಐಲೆಂಡಿನ 
ಜನರಿಗೆ ಆಲೂಗಡ್ಡೆ ಮುಖ್ಯ ಆಹಾರವಾಗಿದೆ. ಆದರಿದಿಲ್ಲಿ ಮುಖ್ಯಾಹಾರವಾಗಿಲ್ಲ. 
ಸ್ವಾಟ್‌ಲೆಂಡಿನಲ್ಲಿ "ಓಟ್ಸ್‌' ಧಾನ್ಯವು ಮನುಷ್ಯ ಭಕ್ಷ್ಯವಾಗಿದ್ದರೆ ಇಂಗ್ಲೆಂಡಿನಲ್ಲಿ ಅದು 
ಅಶ್ವಭಕ್ಷ್ಯವೆನ್ನಿಸಿತು. ಜೇನೀಯರ ಸರ್ವಭಕ್ಷಕತೆ ತದಿತರ ದೇಶೀಯರಿಗೆ ಅಳವಟ್ಟಿಲ್ಲ. 
ಪ್ರಾಶಿಭದರ್ಶನಗಳ(Intuitive visions)ಬಗೆಯೂ ಹಾಗೇ ಇಲ್ಲಿ ಭಾರತೀಯತೆಯಿಂದ 
ಅವಚ್ಛಿನ್ನವಾಗಿವೆ. 


ಕೆಲವೊಮ್ಮೆ ಆಲೋಚನೆ-ಅಭಿರುಚಿಗಳ ಆ ಈ ಅಂಶಗಳನ್ನು ಇತರ ದೇಶಗಳ 
ಮಹಾ ವಿಚಾರಗಳ ಕಾಣ್ಮೆಯಿಂದ ಎರವಲು ಪಡೆದರೂ ಅವನ್ನು ಜೀರ್ಣಿಸಿ ರಕ್ತಗತ 
ಮಾಡಿಕೊಂಡು(ಭಾರತೀಯ ಮಹಾ ಸಂಸ್ಥಾರಾಂಗಗಳಲ್ಲಿ ಸಾತ್ನ ಕೈ ಗೊಳಿಸಿಕೊಂಡು) 
ಬರೆಯಬಲ್ಲವನೇ ಭಾರತದಲ್ಲಿಯೂ ಅಂತಾರಾಷ್ಟ್ರೀಯವಾಗಿಯೂ ಮೆಚ್ಚುಗೆಯನ್ನು 
ಗಳಿಸುವಂಥ ಬರೆಹಗಳನ್ನೂ ಇತರ ಕಲಾಕ್ಕ ತಿಗಳೆನ್ನೂ ನಿರ್ಮಿಸಲು ಶಕನಾದಾನು. 
ದಿ.ರವೀಂದನಾಥ ಠಾಕೂರರು ವಶ್ವಕವಿಗಳನ್ನಿ; ಕೊಂಡಂತೆ ಅಂದಿನ ಯಾ ಆಮೇಲಿನ 
ಭಾರತೀಯ(ಆಂಗ್ಲಾಯನರಾರೂ) 'ನಿಡೇಶಾಯನರಾರೂ ಆ ಪಟ್ಟಕ್ಕೇಕೆ ಪಾತ್ರರಾಗಲಿಲ್ಲ? 
ಇಡೀ ಜಗತ್ತನ್ನೇ ಹುಚ್ಚೆಂದು ಬಗೆಯುವ ಕೆಲವರು ಕಾಲಿದಾಸನೂ ಥಾಕೂರರೂ 
ಉತ್ತಮ ಕವಿಗಳೇ ಅಲ್ಲ ಎಂದ ನವ್ಯಾವೇಶವನ್ನೂ ಕಂಡಿದ್ದೇನೆ, ಕೇಳಿದ್ದೇನೆ. ಅದಕ್ಕೆ 
ಕೆಲವೆಡೆ ಮಣೆ ಹಾಕಿದ್ದನ್ನೂ ನೋಡಿದ್ದೇನೆ. A cat may look at a kingಬೆಕ್ಕು 
ದೊರೆಯನ್ನು ದುರುದುರು ನೋಡಿತು, ಆದರದು ದೊರೆಗೆ ಕಲಂಕ ತರಬಲ್ಲುದೇ? 
ನಾಯಿ ಬೊಗಳಿದರೆ ದೇವಲೋಕ ಹಾಳಾಗದು ಎಂಬ ಸಿರಿಗನ್ನಡ ಗಾದೆಯು 
ತತ್ತಮ. ಹಾಗೇ ಮಹಾಲಿಂಗರಂಗ ಕವಿಯು- 


ಸಂಪುಟ - ೭ : ಬಿಡಿಲೇಖನಗಳು - ೧ ೮೯ + 


ಎತ್ತು ತೆಂಗಿನ ಕಾಯಬಲ್ಲುದೆ 
ಕತ್ತೆಯರಿವುದೆ ಕತ್ತುರಿಯ ಪರಿ 
ಬುತ್ತಿಗಳ್ಳರಿಗೇಕೆ ಸತ್ಯವ್ರತ ಸದಾಚಾರ 

ದತ್ತ ಹುತ್ತನಿಗೇತಕೆ ಕೈಪಿತೃ 

ಭಕ್ತಿ ಮಾಲ್ಯ ಸುಗಂಧ ವನಿತಾ 

ಸಕ್ತರಿಗೆ ಪರತತ್ವ ಚಿಂತೆಯದೇಕೆ ಹೇಳೆಂದ ॥ 


ಎಂದು ಉದ್ದರಿಸಿದುದು ಅನುಚಿತ ದರ್ಶನರ ಬಗೆಗೆ ಭಾರತೀಯ ರಸದರ್ಶನಕಾರ 
ಹೇಳಬಹುದಾದ ತಾತ್ತರ್ಯ. 

"ಕಾವ್ಯಸೂತ್ರ'ವು ಕಲಾಭಾಸಗಳನ್ನು "ಏಕೃತಕ' ಎಂದು ಗುರುತಿಸಿದಂತೆಯೇ 
ವಿದೇಶೀಯ ವಿದ್ವಾಂಸರು ಅವಲಕ್ಷಣ ಮನಸ್ಕರಾದ ಭಾರತೀಯರನ್ನು ನಿಜವಾಗಿ 
"ವಕೃತ'ರೆಂದೇ ಗುರುತಿಸುತ್ತಾರೆ. ವಂಶ ಶುದ್ದಿ ಪ್ರಜ್ಞೆಯಿಂದ ಕೆಲ ಪಾಕಿಸ್ತಾನೀಯರು 
ದಕ್ಷಿಣ ಭಾರತದ ಮುಸಲ್ಮಾನರನ್ನು "ಡೆಕ್ಕನಿ'ಗಳೆಂದೂ ಕೀಳ್ಗಳೆದಿದ್ದನ್ನು ಕೇಳಿದ್ದೇನೆ. 
ಹಾಗೆ ಯಾವ ಮತದವರೇ ಆದರೂ ಭಾರತದಲ್ಲಿರುವವರು ಸೇನಾಬಲಾಂಧ 
ವಿದೇಶೀಯರಿಂದ India ಬಾರತೀಂರರೆಂದೇ(ಒಳವೊಳಗೇ ಆದರೂ) 
ಹೀಗಳೆಯಲ್ಲಡುತ್ತಾರೆ. ಇದೇ ತತ್ವವು ಸಾಂಸ್ಕೃತಿಕ ಜೀವನದ ಹೃದಯನಾಡಿಯಾದ 
ಕಲಾಭಿರುಚಿಗೂ ಅನ್ವಯಿಸುತ್ತದೆ, ಯೂರೋಪಿನ ಕಲೆಯ ವಿಮರ್ಶಕರಾದ 
ಭಾರತೀಯತಾ ವಿಮುಖ ಭಾರತೀಯರಿಗೆ ಯೂರೋಪಿನಲ್ಲಿ ವಿಮರ್ಶಕರೆಂಬ ಗಣ್ಯಸ್ಥಾನ 
ದೊರಕಿಲ್ಲ. ಇಲ್ಲಿಯ ಕೆಲ ವಾಚಾಳಿಗಳಿಂದ ಮಾತ್ರ ಅವರು ಪ್ರಶಸ್ತಿ 
ಪಾತ್ರರೆಂದೊಡ್ಡಿಸಿದ್ದುಂಟು. ಅದರಕ್ಷಣಿಕತೆಯು ಇತಿಹಾಸದಿಂದ ಸಿದ್ದವಾಗುವುದು ಖಂಡಿತ. 

ದಿ.ಬಿ.ಎಂ.ಶ್ರೀಕಂಠಯ್ಯನವರು ಕಂಡಂತೆ ಆಂಗ್ಲ ಸರಸ್ಪಶಿಯ ಸೌಂದರ್ಯವು 
ಕನ್ನಡ ಸರಸ್ಪತಿಯ ಸೌಂದರ್ಯದಿಂದ ಭಿನ್ನ ಅವರಿವರ ಆಭರಣಗಳನ್ನು ಅದಲು 
ಬದಲು ಮಾಡಿ ನೋಡುವುದು ಒಂದು ಪ್ರಾಯೋಗಿಕ ಕುತೂಹಲ ತೃಪ್ತಿ ಮಾತ್ರ. 
ಸಾವಿರಾರು ವರ್ಷಗಳಿಂದ ನಡೆದು ಬಂದ ಮತ್ತು ಸಾವಿರಾರು ವರ್ಷಗಳ ಕಾಲ 
ಉಳಿಯಬಲ್ಲ ಭಾರತೀಯ ಸೌಂದರ್ಕರೂಪಗಳ ಮಾಲಿಕೆಗೆ ಅವೆಂದೂ ಸೇರಲಾರವು. 
ಭಾರತದ ಅಮೇರಿಕಾನುಕರಣದ 'ವಾಸ್ತುಶಿಲಕ್ಕೆ ಅಂತಾರಾಷ್ಟ್ರೀಯ ಬಹುಮಾನ 
ದೊರಕಿದ್ದುಂಟೇ? ಭಾರತೀಯ ಬಹುಮಾನವಾದರೂ ದೊರಕಿರುವುದೇ? ಒಮ್ಮೆ 
ದೊರಕಿದರೆ, ಅದು ವಿದೇಶೀಯ ಪ್ರಜ್ಞೆಯಿಂದ ಮೂರ್ಛಿತರಾದ ಕಲಾಭಿಮಾನಿಗಳ 
ಅಧಿಕಾರಾವಧಿಯಲ್ಲಿ ಮಾತ್ರ. ಈ ಸೂತ್ರವು ಸರ್ವ ಭಾರತೀಯ ಕಲಾವಸ್ತುಗಳಿಗೂ 
ಅನ್ವಯಿಸುತ್ತದೆ. ಸಾಹಿತ್ಯವಿದಕ್ಕೆ ಅಪವಾದವಾಗಿಲ್ಲ, ವಿಮರ್ಶೆ ಇದರಿಂದ ಹೊರತಾಗಿಲ್ಲ. 

ಶ್ರೀ ಅರವಿಂದರು ವಾಲ್ಮೀಕಿಯ ರಾಮಾಯಣವನ್ನು ಜಗತ್ತಿನ ಅತ್ಯಂತ 
ಶ್ರೇಷ್ಠಕಾವ್ಯವೆಂದರು. ಅವರ "ಸಾವಿತ್ರಿ'ಯನ್ನು ಇಲ್ಲಿ ಬಹ್ಮಕಾವ್ಯವೆಂದರು. ಇದು 


+ ೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ವಿಶ್ವಭಾರತೀಯ ಪ್ರಜ್ಞಾವಿಲಾಸ. ಉಳಿದ ಅನೇಕ ಆಧುನಿಕ ಪ್ರಜ್ಞಾವಿಲಾಸಗಳು ವಿಮರ್ಶ 
ಪ್ರಪಂಚದಲ್ಲಿ ಗೀತೆಯಲ್ಲಿ ಶ್ರೀಕೃಷ್ಣನು ಕೀಳ್ಗಳೆದ "ಪ್ರಜ್ಞಾವಾದ'ದ ಪಜ್ಞೆಗೆ 
ಸರಿದೊರೆಗಳಾಗುತ್ತವೆ. ಆದುದರಿಂದ ಅಂಥ ವಿಪ್ರಲಬ್ದ್ಬ ಪ್ರಜ್ಞರ ಪ್ರಾಜ್ಯತೆಗೆ 
ಹೆದರಿಕೊಳ್ಳಬೇಕಾಗಿಲ್ಲ. ಭಾರತೀಯವಾದ ಪ್ರಾಮಾಣಿಕ ಪ್ರತಿಭಾವಿಲಾಸ ವಿಚಾರ 
ವಲಾಸಗಳು ಗಂಗೆ-ತುಂಗೆಯರ ದೀರ್ಫಾಯುಷ್ಯವುಳ್ಳವುಗಳು. 
ಕಲಾಶರೀರದ ಶುದ್ದಿಯ ನಿಯಮಗಳ ಭಾರತೀಯತೆಯನ್ನರಿಯದವರ 
ಪ್ರಜ್ಞಾಚಕ್ಷುಸ್ಸು ಕಂಡ ಕಾಣ್ಕೆ ಗಂಥಸ್ಥವಾದರೇನು? ಶಿಲಾಲಿಖಿತವಾದರೇನು? ಅಶೋಕ 
ಚಕ್ರದ ಇತಿಹಾಸವು ಸದ್ಯ ಪುನರುದ್ದಾರ ಹೊಂದಿದಂತೆ ತೋರಿದ್ದರೂ ಶ್ರೀ ಕೃಷ್ಣನ 
ಸುದರ್ಶನ ಚಿಕಕ್ಕಿರುವ ಸಾಂಸ್ಕೃತಿಕ ಬೆಲೆಯನ್ನು ಎಂದಾದರೂ ಇಲ್ಲಿ ಪಡೆಯಬಲ್ಲುದೇ? 
ಕನ್ನಡ ಸಾಹಿತ್ಯ ಪರಿಷತ್ತಿನ "ಕೌಸ್ತುಭ'ವು ಎಂದಾದರೂ ಪರ್ಯಾಯ ಪದಗಳಿಂದ ಅಷ್ಟು 
ಸುಂದರವಾಗಿ ನಿಜವಾದ ಪ್ರಾಜ್ಞ ರಸಿಕರಿಗಿಲ್ಲಿ ಕಾಣಿಸೀತೇ? 
॥ ಭಾರತಂ ಭಾರತೋಪಮಂ ॥ 


['ಯುಗಪುರುಷ' - ದಸರಾ/ದೀಪಾವಳಿ ವಿಶೇಷಾಂಕ, ಅಕ್ಟೋಬರ್‌ ೧೯೮೧ 
- ಹುಟ ೧೩] 


೯೧ + 


೧೩. ಕಲೆ ಮತ್ತು ಭಾವಪ್ಪಕಾಶನ 


ಕರ್ಣಾಟಕ ಸಂಸ್ಕೃತಿಯು ಭಾರತ ಸಂಸ್ಕೃತಿಯ ಒಂದು ಶಾಖೆಯಂತೆ ಬೆಳೆದು 
ಬಂದಿದೆ. ಕಾವ್ಯ, ಶಿಲ್ಪ ವರ್ಣಚಿತ್ರ ತೈಲಚಿತ್ರ, ರೇಖಾಚಿತ್ರ, ಸಂಗೀತ, ನರ್ತನ, ವಾದ್ಯ 
ಸಂಗೀತ, ಮೂರ್ತಿವಿದ್ಯೈ ಮುಂತಾದ ಯಾವ ಲಲಿತ ಕಲೆಗಾದರೂ ಆದಿಯಿಂದ 
ಭಾರತದ ಧರ್ಮತತ್ವಗಳು ಭಾವಿಕ ಮೂಲಾಧಾರಗಳಾಗಿ ಸ್ಪೂರ್ತಿಯೆನಿಸುತ್ತಿವೆ. ಭಾರತದ 
ಮೂರ್ತಿಗಳಲ್ಲಿ ಕೇವಲ ಬಾಹ್ಯಾಂಗ - ಅವಯವಗಳ ಸಮಪ್ರಮಾಣ ನಿಷ್ಠವಾದ 
ಸೌಂದರ್ಯಕ್ಕಿಂತ ಆಂತರಿಕ ಭಾವವನ್ನು ವ್ಯಂಜಿಸುವ ಶಕ್ತಿಯೇ ಗಣ್ಯ ಎನ್ನುತ್ತಾರೆ. 
“ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ ಕಣ್ಣಿಗು ಕಣ್ಣಾಗಿ ಒಳಗಿಹುದು” ಎಂದ ಕವಿಗಳ 
ವಾಣಿ ಇದೇ ಅಭಿಪ್ರಾಯವನ್ನು ಸಮರ್ಥಿಸಿದೆ. ಮಗನಿಗೆ ಹೆಣ್ಣು ತರಲು ಹೋದ 
ಹಿರಿಯರು ಹುಡುಗಿ "ಸುಂದರಿ”ಯಾಗಿದ್ದಾಳೆ ಎಂದು ಆರಿಸದೆ, “ಲಕ್ಷಣವತಿ”ಯಾಗಿದ್ದಾಳ 
ಎಂದು ಆರಿಸುವ ರೂಢಿ ಇಂದಿಗೂ ಕಂಡುಬರುತ್ತದೆ. ಈ ಶುಭ ಲಕ್ಷಣದ ಕಲ್ಪನೆ, 
ಅದರ ವ್ಯಂಜನ ಸಾಮಗ್ರಿ - ಇವು ಕರ್ನಾಟಕಕ್ಕೆ ಚಿರಪರಿಚಿತ. 


ನಮ್ಮ ಕಾವ್ಯ ವಿಮರ್ಶೆಯ ಆದಿಭಾಗದಲ್ಲಿ "ಲಕ್ಷಣ”'ಗಳ ಉಲ್ಲೇಖವಿದೆ. ಅವೇ 
ಮುಂದೆ ಅಲಂಕಾರ ಹಾಗೂ ಗುಣಭಾವಗಳಾಗಿ ಬೆಳೆದು ಬಂದವು; ಕೊನೆಗೆ ರಸ 
ಕಲ್ಪನೆಯಲ್ಲಿ ತುತ್ತ ತುದಿಯನ್ನು ಮುಟ್ಟಿದವು. ರಸದ ಕಲ್ಲನೆಗಾದರೂ ಉಪನಿಷತ್ತಿನಲ್ಲಿ 
ಬಂದ "ಸುಕೃತ”ದ ಭಾವವೇ ಬೀಜ. ಚೆನ್ನಾಗಿ ಮಾಡಿದ್ದು ಸುಕೃತ. ಚೆನ್ನಾಗಿ ಎಂಬುದರಲ್ಲಿ 
ಸುಂದರವಾಗಿ ಹಾಗೂ ಒಳಿತಾಗಿ ಎಂಬೆರಡು ಅರ್ಥಗಳೂ ಹುಟ್ಟುತ್ತವೆ. ಆದ್ದರಿಂದಲೇ 
ರಸ ಅಥವಾ ಕಾವ್ಯಾದಿ ಕಲೆಗಳಿಂದ ಉಂಟಾಗುವ ಆನಂದವು ಸಾತ್ಲಿಕ ಮನದ 
ಆನಂದ; ಸತ್ವ ಪ್ರಧಾನ ಜೀವಿಗೆ ಸಂತೋಷವುಂಟಾಗದುದು ರಸವಲ್ಲ - ಎಂಬ 
ಮಾತು ರೂಢಿಯಲ್ಲಿ ನಿಂತಿತು. "ಸತ್ಪೋದೇಕಾದಖಂಡಃ ಸ್ಪಪಕಾಶಾನಂದ ಚಿನ್ಮಯ?” 
ಎಂಬ ರಸವರ್ಣನೆ ಪ್ರಸಿದ್ಧವಾಯ್ತು. 

ಮಗುವಿನ ದಶೆಯಲ್ಲಿ ಬಾಯಿಂದ ಹೊರಡುವ ಪದ ಮಂದಿಗೆ 
ಅರ್ಥವಾಗಬೇಕೆಂದೋ ಸ್ಥಾನಂದಕ್ಟಾಗಿಯೋ ಎಂದು ಊಹಿಸುವುದು ಕಷ್ಟವಾದರೂ 
ಬುದ್ದಿ ಬಂದ ಮೇಲೆ ನಾವು ಬಳಸುವ ಮಾತು, ನಮ್ಮ ಮಾತಾಡುವ ಪ್ರವೃತ್ತಿ 
ಮಂದಿಗೆ ಅರ್ಥವಾಗಲೆಂದೇ ಎಂಬುದು ನಿರ್ವಿವಾದವಾದುದು. ಆ ಮಾತಾದರೂ 
ಮಗು ಮಂದಿಯಿಂದ ಕಲಿತದ್ದು; ಅದನ್ನದು ತನ್ನ ಅಭಿಪ್ರಾಯವನ್ನು ಮಂದಿಗೆ ತಿಳಿಸಲು 
ಬಳಸುತ್ತದೆ. ಅದರ ದೃಷ್ಟಿಯಿಂದ ಮಾತುಗಳೆಲ್ಲ ಬೇರೆ ಬೇರೆ ಸಂಕೇತಗಳು, ಚಿಹ್ನೆಗಳು. 
ಗುರುತುಗಳು, ಪ್ರತೀಕಗಳು. ಅರ್ಥವಾಹಕ ರಚನೆಗಳು. ಆದುದರಿಂದ ಯಾವ 


+ ೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕಲೆಗಾರನಿಗಾದರೂ ಭಾವಪಕಾಶದ ಸ್ಫೂರ್ತಿಯು ಮಂದಿಗಾಗಿ ಅಲ್ಲದೆ ತನ್ನ ಷ್ಟಕ್ಕೆ 
ತಾನೇ ಉಂಟಾದರೂ ಅನಂತರ ಅವನ ಜಾಗೃತ ಮನಸ್ಸಿನಲ್ಲದು ಹರಿಯುವಾಗ 
ಪರರಿಗೆ ಆರ್ಥವಾಗಬಹುದಾದ ರೂಪವನ್ನು ಹೊಂದುವುದು ಸಹಜ. ಈ ಅರ್ಥಗಹಣ 
ಪ್ರಯತ್ನದಲ್ಲಿ ಹೇಳುವ ಕೇಳುವ ಇಬ್ಬರ ಜವಾಬುದಾರಿಯೂ ಸಮಾನ. ಇಬ್ದರಿಗೂ 
ಸಾಧಾರಣವಾದ ಮೌಲಿಕ ವಾಗಾರ್ಥ ಸಂಸ್ಕಾರ ಇರುವುದಗತ್ಯ. ಇಲ್ಲವಾದರೆ ಆ 
ಪ್ರಯತ್ನವು ವ್ಯರ್ಥವಾಗುವುದು ಖಂಡಿತ. “ಪ್ರಯೋಜನಮನುದ್ದಿಶ್ವ ನ ಮಂದೋತಪಿ 

ಪ್ರವರ್ತತೇ”' ಉದ್ದೇಶವಿಲ್ಲದೆ ಯಾವನಾದರೂ ಏನನ್ನಾ ದರೂ ವರಾಡ 
ಹೊರಡುತ್ತಾನೆಯೇಗ ಅದುದರಿಂದ ಕಲೆಯ ಸ್ಫೂರ್ತಿಗೂ ಅದರ 'ಭಾವಪಕಾಶನಕ್ಕೂ 
ಸಮ ಪ್ರಾಧಾನ್ಯವಿದೆಯೆನ್ನಃ ಬಹುದು. 


“Art is order, method, harmonious results obtained by fine and 
powerful principles”— ಕಲೆಯೆಂದರೆ ಚೆಂದವೂ, ಬಲಿಷ್ಠವೂ ಆದ ನಿಯಮಗಳನ್ನು 
ಅನ್ನಯಿಸಿ ಸಾಧಿಸಿದ ಸಮನ್ನಿತ ಫಲಿತಾಂಶ, ಅದೊಂದು ಕಮ (ಬದ್ದ ವ್ಯವಸ್ಥೆ) 
ಪದ್ದಶಿಯುಳ್ಳ ಕೃತಿ ಎಂಬ ಅಭಿಪ್ರಾಯವನ್ನು ಯಾರಾದರೂ ಒಪ್ಪುತ್ತಾರೆ. ಯಾವುದಕ್ಕಾದರೂ 
ಒಂದು ಕ್ರಮವಿರುವಾಗ ಕಲೆಯ ಭಾವಪ್ರಕಾಶನಕ್ಕೊಂದು ಮಾರ್ಗ, ರೀತಿ, ಶೈಲಿ, 
ಪದ್ಧತಿ, ಶಿಸ್ತು ಇಲ್ಲದೆ ಇರಲಾದೀತೇ? Consistency in inconsistency - 
ಅಕ್ರಮದಲ್ಲಿಯೂ ಕ್ರಮಬದ್ಧತೆಯಿರಬೇಕಲ್ಲವೆ ಮನುಷ್ಯ ಗ್ರಾಹ್ಮವಾದ ಕಾರ್ಯಗಳಲ್ಲಿ? 
ಮೇಲೆ ಹೇಳಿದ ಕ್ರಮ ಇತ್ಕಾದಿ ಯಾವ ಪದವನ್ನು ತೆಗೆದುಕೊಂಡರೂ ಅದರ ಅರ್ಥ 
ಕಾರ್ಯದಲ್ಲಿ ಸಫಲವಾಗಬೇಕಾದರೆ, ಒಂದಕ್ಕಿಂತ ಹೆಚ್ಚು (ಕೊನೆಯ ಪಕ್ಷ ಎರಡೇ 
ಎರಡಾದರೂ) ಪದಾರ್ಥ (thing in general)ಗಳಲ್ಲ ಸಮನ್ವಯ. ಸಾಮ್ಮ, ಹೊಂದಿಕೆ, 
ಸಾದೃಶ್ಯ ಕಂಡು ಬರಬೇಕಲ್ಲವೆ? ಒಂದು ಛಂದೋ ಬಂಧವು ಸಾರ್ಥಕವೆನಿಸಬೇಕಾದರೆ 
ಅದರಲ್ಲಿ ಕಡಿಮೆಯೆಂದರೆ ಎರಡು ಸಾಲುಗಳಲ್ಲಾದರೂ ರಚನಾ ಸಾಮ್ಯವಿರಬೇಕಲ್ಲವೆ? 
ಒಂದೇ ಒಂದು ಅಕ್ಷರ ಅಥವಾ ಮಾತ್ರೆ ಒಂದು ಸಾಲೆಂದು ಬರೆಯಲ್ಲಟ್ಟಿದ್ದರೂ 
ಎರಡನೆಯ ಸಾಲಿನಲ್ಲಿ ಅಂಥ ಒಂದೇ ಒಂದು ಅಕ್ಷರ ಅಥವಾ ಮಾತ್ರೆ ನಿಲ್ಲಬೇಕಲ್ಲವೆ? 
ಅದೂ ಇಲ್ಲದ ಅಕ್ಷರ ಪಂಕ್ತಿಗಳನ್ನು ಛಂದೋಬಂಧ (ಪದ್ಯದ್ದು, ಗದ್ಯದ್ದಲ್ಲ; ಏಕೆಂದರೆ 
ಕೆಲವರು ಗದ್ಯಕ್ಕು ಒಂದು ಅವರ್ಣನೀಯ ಛಂದವುಂಟೆಂಬರು) ಎನ್ನಲು ಸಾಧ್ಯವೆ? 
ಅದೇ ಮೇರೆಗೆ ಅಲಂಕಾರಾಭಾಸವೊಂದನ್ನು ಮಹಾಪ್ರತಿಮೆ ಅಥವಾ ಸಂಕೇತವೆಂದರೂ 
ಅಂಗಾಂಗಿ ಸಾಮರಸ್ಯವಿಲ್ಲದ ಅದರ ಅರ್ಥಕಲ್ಲನೆ ಕ್ರಮವಾದ ರಸವ್ಯಂಜಕ ಅಥವಾ 
ರಸ ಪೋಷಕ ಎನ್ನಿಸದು. Communicative vehicle or medium - ಭಾವ 
ಪ್ರಕಾಶನದ ಸಾಧನ ಅಥವಾ ಮಾಧ್ಯಮ ಸಮಂಜಸವಾಗಿಲ್ಲದಾಗ ಉದ್ದಿಷ್ಟ ಭಾವ 
ಹೇಗೆ ಪ್ರಕಾಶಕ್ಕೆ ಬಂದೀತು? ನ್ಯೂನತೆ, ಆಧಿಕ್ಕದ ಅಂಶವುಳ್ಳ ರೂಪಕ-ವಾಕ್ಯ್ಕವು 
ಉದ್ದಿಷ್ಟ ಭಾವಕ್ಕಿಂತ ನ್ಯೂನ ಅಥವಾ ಅಧಿಕ ಭಾವಾಂಶವನ್ನು ವ್ಯಕ್ತಪಡಿಸುವುದು 
ಕಮಪ್ರಾಪ್ವ ಆಗ ಅಂಥ ಮಾತು ಇಷ್ಟಾರ್ಥವನ್ನು ವ್ಯವಚ್ಛೇದಿಸಲಾರದು; ಇಷ್ಟಾರ್ಥವನ್ನು 


ಸಂಪುಟ - ೭ : ಬಿಡಿಲೇಖನಗಳು - ೧ ೯೩ + 


ಹೇಳುವ ಮಾತೇ ಮಾತು. ಕಾವ್ಯದ ಆತ್ಮವಾದ ರಸಕ್ಕೆ ತಕ್ಕ ಶರೀರವಿಲ್ಲವಾದಲ್ಲಿ ಅದರ 
ಜ್ಞಾನವು ಮನುಷ್ಯನ (ಸಾಮಾನ್ಯ ಮನುಷ್ಯ ಕೋಟಿಯ) ಷಟ್ಕರಣಗಳಿಗೆ ಸರಿಯಾಗಿ 
ಆಗಲಾರದು. ವ್ಯಂಗ್ಯ ವ್ಯಂಜಕ ಸಾಮರ್ಥ್ಯ ಪರಸ್ಪರ ಸಮಾನವಾಗಿರುವುದೇ 
ಭಾವಪ್ರಕಾಶನದ ಮೂಲತತ್ವ. ಆದುದರಿಂದ ಕ್ರಮಶಬ್ದ ಸಾರ್ಥಕವಾಗಬೇಕಾದರೆ, ಮಾತ್ರೆ, 
ಅಕ್ಷರ. ನಾದ, ಪದ, ಅರ್ಥ, ಅಲಂಕಾರ, ಗುಣ, ಭಾವ, ರಸಗಳಲ್ಲಿ ಒಂದರ ಅಂಗಗಳಲ್ಲೂ 
ಪರಸ್ತರವಾಗಿಯೂ ಸಮರಸತೆಯಿರಬೇಕಾಗುತ್ತದೆ ಎಂಬುದು ಸ ಸಷ್ಟ. ಅದರಿಂದಲೇ 
ನ ್ಲಿ ದೃಷ್ಟಿಯಲ್ಲಿಟ್ಟುಕೊಂಡಾಗ ಅದರ ಅಂಗಾಂಗಗಳ ಪರಸ್ಪರ ಪ್ರಮಾಣ 
 (ಬಹಳೆ ಮೂರ್ತಿಗಳಿದ್ದರೆ) ಪರಸರ ಸಾಮ್ಯ (ಸಾಮ್ಮವೆಂದರೆ ಕೆಲವೇ 
Ke ಏಕರೂಪ, ಹಲವೆಡೆ ಸಾದೃಶ್ಯ ನನಿಸುತ್ತದೆ) ಇರುವುದು ಅಗತ್ಯವೆಂದು 
ತೋರುತ್ತದೆ. 
ಆದರೆ ನಿರ್ಜೀವಸಾಮೃರೂಪದ ಜೋಡಣೆಯುಂಟಾಗುತ್ತದೆ - ಭಾವಪಕಾಶನದ 
ಅವಶ್ಯಕ ಔಚಿತ್ಯವನ್ನು ಅರಿಯದಿದ್ದರೆ; ಕಾವ್ಯಸಂಬಂಧ ಅಥವಾ ಇತರ ಯಾವ 
ಕಲೆಯ ಸಂಬಂಧ ಅಥವಾ ಸಾಮಗಿ ಇಲ್ಲವೇ ಸಾಹಿತ್ಯದಲ್ಲಿ ಉದ್ದಿಷ್ಠಾರ್ಥದ ಪಕಾಶನದ 
ಗುರಿಯನ್ನು ಮರೆತಾಗ ಅವಲಕ್ಷಣಕೃತಿ ಸಂಭವಿಸುತ್ತದೆ. ಯಾವ ಒಳ್ಳಯ ತತ್ವವನ್ನಾದರೂ 
(ಅದನ್ನು ಮನುಷ್ಯ ಬುದ್ಧಿಯೇ ಹೇಳಿರುವುದರಿಂದ) ಮನುಷ್ಯ ಬುದ್ದಿಯು ವಿಡಂಬಿಸಿ 
ಅರ್ಥ ಹೇಳಬಹುದು ಅಥವಾ ತನಗನುಕೂಲವಾಗುವಂತೆ ಬಳಸಿಕೊಳ್ಳಬಹುದು. 
ಆದುದರಿಂದ ಈ ಸುಲಕ್ಷಣಸಂಪನ್ನ ಕಲಾಕೃತಿಯೆಂಬುದರ ಪರಮನಿಕಷವು ಪ್ರಾಮಾಣಿಕ 
ರಸಿಕ ಹೃದಯವೊಂದೇ: “ಅರ್ಥಕಾಮೇಷ್ಟಸಕ್ತಾನಾಂ ಧರ್ಮಜ್ಞಾನಂ ವಿಧೀಯತೇ” 
ಎಂದ ಹಾಗೆ ಶುದ್ಧ ಮನಸ್ಸು ಅರಿತೀತು, ಅರಿತುಕೊಳ್ಳಲು ಅರ್ಹವಾದೀತು. ಅದರ 
ಶುದ್ಧಾ ಶುದ್ಧತೆ ಇತೆರ ಶುದ್ಧ ಮನಗಳಿಗೆ ಗೊತ್ತಾಗುತ್ತದೆ. 


ಕಾವ್ಯದಲ್ಲಿ Fo ಜ್ಞೇಯಾಂಶ ಇರುವುದು ಅನಿವಾರ್ಯ ಎಂಬ 
ಅರ್ಥ ವಿಜ್ಞಾನದಲ್ಲಿ ಅಪವಾದಾತಕವಾಗಿ ಸತ್ಕಾಂಶ ಇರಬಹುದು. ಅಂಥ ಅಪವಾದವನ್ನು 
ಎಲ್ಲೆಂದರಲ್ಲಿ ಸಮರ್ಥಿಸ ಹೊರಟರೆ ಆಪದ್ದರ್ಮವನ್ನು ನಿತ್ಯಧರ್ಮವನ್ನಾಗಿ ಆಚರಿಸ 
ಹೋದಂತಾಗುತ್ತದೆ. ಈ ಅಪವಾದವೇ ನಿಯಮವಾದರೆ ಕಾವ್ಯಾರ್ಥಕ್ಕೆ Objective 
proof - ಪರತಃ ಪ್ರಾಮಾಣ್ಯವಿಲ್ಲದಂತಾಗಿ ರಸವಿಮರ್ಶೆಯನ್ನು ಸಂಪೂರ್ಣ 
ನಿಲ್ಲಿಸುವುದುತ್ತಮ. 

ಮನಸಿಗೆ ಬಂದದ್ದನ್ನು ಮನಸಿಗೆ ಬಂದ ಹಾಗೆ ಹೇಳುವುದು ಎಂಬ ಲಕ್ಷಣದ 
ವಿಮರ್ಶೆ ಎಷ್ಟರಮಟ್ಟದ್ದು? ಹಾಗೆಯೇ ಸ್ವಚ್ಛಂದ ಛಂದವೂ ಮಧ್ಯಮವೂ ಕಲೆಯಲ್ಲಿ 
ಭಾವಪ್ರಕಾಶನ ಮಾಡಲು ಅಸಮರ್ಥವಾಗಿ ಉಕ್ಷರೀತಿಯ ಆಗ್ರಹದಿಂದಷ್ಟೇ ಆತ್ಮ 
ಸಮರ್ಥನೆ ಮಾಡಿಕೊಳ್ಳಬೇಕಾಗುತ್ತದೆ. “ವ್ಯಂಗ್ಯ ಕಾವ್ಯದ ಹಾಗೆ ನಿನ್ನ ಮಾಟ” ಎಂಬ 
ಬೇಂದೆಯವರ ಅಣಕವಾಡಿನಂತೆ ಅಥವಾ ಸ್ಯ ಸವೈಮುಕ್ತೋಥವಾ' ಪಶುಃ” ಎಂಬ 
ನುಡಿಯಂತೆ ಆಗ್ರಹದ ಸಮರ್ಥನೆಯ Mystic Element - ಅತೀಂದ್ರಿಯಾಂಶದ 


+ ೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಹಣೆಯ ಬರಹವಾಗುತ್ತದೆ. ಮೇಲಿನ ಕಾರಣಗಳಿಂದ ಕಲಾ ವಿಮರ್ಶೆ ಉಪಯೋಗಕ್ಕೆ 
ಬರುವಂತಾಗಬೇಕಾದರೆ ಭಾವಪಕಾಶನದ ಪದ್ಧತಿ ಬಹುಜನ ಗಮ್ಯವೂ ಬಹುಜನ 
ಗಾಹ್ಯವೂ ಆಗಬೇಕು. 

& ₹& NW 


['ಜೀವನ', ಸಂಪುಟ ೧೭, ಪುಟ ೧೫೭] 


೯೫ + 


೧೪. ಹೊಸಗನ್ನಡ ಛಂದೋವಿಕಾಸ 


ಛಂದಸ್ಸು ಪದ್ಯವನ್ನು ಗದ್ಯದಿಂದ ಪ್ರತ್ಯೇಕಿಸುವ ಅವಚ್ಛೇದಕ. ಈ 
ಅವಚ್ಛೇದಕವನ್ನಿಟ್ಟುಕೊಳ್ಳದೆ ಹೋದರೆ ಪದ್ಯ-ಗದ್ಯಗಳೆಂಬ ಪದಗಳನ್ನು ಭಿನ್ನಪದಾರ್ಥ 
ವಾಚಕಗಳೆಂದು ತಿಳಿದು ಬಳಸುವುದು ತಪ್ಪಾಗುತ್ತದೆ. ಈಯೆರಡಕ್ಕೂ ಇತರ ಕಾವ್ಯ 
ಅಥವಾ ಸಾಹಿತ್ಯ ಲಕ್ಷಣಗಳು ಸಾಧಾರಣ; ಪದ್ಯವೂ ಕಾವ್ಯವೇ, ಗದ್ಯವೂ 
ಕಾವ್ಯಜಾತಿಯದಾಗಿರಬಲ್ಲುದು. ಅಕ್ಷರ ಅಥವಾ ಮಾತ್ರೆಗಳ ಗಣಿತಕ್ಕೊಳಪಡುವುದು 
ಭಾರತೀಂಯ ಛಂದಸ್ಸು. ಇಂಥ ಗಣಿತ ನಿಯಮುವಿಲ್ಲದಲ್ಲಿ ೦ಯಾವ 
ವಿಶೇಷಣಯುಕ್ತವಾಗಿಯೂ ಛಂದೋ ಮುದೆಯಿದೆ ಎಂದು ಹೇಳಲು ಸಾಧ್ಯವಿಲ್ಲ. 
ಕಾವ್ಯಲಕ್ಷಣವೊಂದೂ ಇಲ್ಲದ ಪದ್ಯಗಳಿರಬಹುದು. ಆದರೆ ಛಂದೋಬದ್ಧವಿಲ್ಲದ್ದನ್ನು 
ಗದ್ಯವೆನ್ನುವುದು ಅನಿವಾರ್ಯ. ಅದರಿಂದಲೇ ಛಂದಸ್ಸು ಪದ್ಯದ ಅವಚ್ಛೇದಕ ಅಥವಾ 
Differentia. 

ಛಂದಸ್ಸು ಭಾವವೃಂಜಕವೂ ನಿಯತವರ್ಣವಿನ್ಮಾಸವುಳ್ಳದ್ದೂ ಆದ ವಾಕ್ಯದ ಆಚ್ಚಾದಕ, 
ಕಟ್ಟು ಎನಿಸಿರುವುದು ಸುಪ್ರಸಿದ್ದ. ವರ್ಣವಿನ್ಮಾಸದ ಸ್ಪಷ್ಠನಿಯಮವು ಛಂದಸ್ಸಿನ ತಿರುಳು. 
ಅಕ್ಷರ-ಮಾತೆಗಳ ರೂಪದ ವರ್ಣವು ತನ್ನ ಉಚ್ಚಾರಣೆಯ ಕಾಲಮಾನದಿಂದ ಗಃಕಿತಕ್ಕೆ 
ಸಿಕ್ಕುತ್ತದೆ, ಸ್ಪಷ್ಟ್ನನಿಯಮಕ್ಕೊಳಗಾಗುತ್ತದೆ. ಅಕ್ಷರಗಣ-ಮಾತ್ರಾಗಣಗಳೆರಡೂ ಹೀಗೆ 
ಕಾಲಮಾನಕ್ಕೆ ಅಧೀನ. ಆದುದರಿಂದ ಕಾಲನಿಯಮ ಛಂದೋಬದ್ಧ ಪದಪಂಕ್ತಿಗಳಲ್ಲಿ 
ಅಪರಿಹಾರ್ಯ. 

ಬರೆದ ಅಕ್ಷರಗಳು ಯಾಂತ್ರಿಕ ಚಿಹ್ನಗಳು. ಅವುಗಳ ಬೆಲೆ ಶುತಿಗುಣಕ್ಕೆ ಅಧೀನ. 
ಉಚ್ಚಾರಣೆ ಅವುಗಳ ನಾದವನ್ನು, ಕರ್ಣಗ್ರಾಹ್ಯತೆಯನ್ನು ಪ್ರಕಟಪಡಿಸುವ ಸಾಧನ. 
ಆದುದರಿಂದ ಪದವು ನಿಶ್ಲಿತಾರ್ಥವನ್ನು ಹೆಸರಿಸುವ ಒಂದು ನಾದಬಿಂದು ಅಥವಾ 
ನಾದಬಿಂದುಗಳ ಸಮೂಹ. ಭಾಷಾದೇವತೆಯಿಡುವ ಹೆಜ್ಜೆಯೇ ಪದ. ಅಂಥ ಹೆಜ್ಜೆಗಳ 
ಇಡುವಿಕೆಯನ್ನು ಮಾತ್ರೆ ಇಲ್ಲವೆ ಅಕ್ಷರಗಳ ಅಳೆಗೋಲಿಂದ ನಿಯಮಕ್ಕೊಳಪಡಿಸುವುದು 
ಛಂದಸ್ಸಿನ ಕೆಲಸ. ಈ ನಿಯಮನದ ಸಂಯಮದಿಂದ ಪದಗತಿಗೆ ನರ್ತನದ 
ಸೌಂದರ್ಯವುಂಟಾಗುತ್ತದೆ. ಸಂಯಮವಿಲ್ಲದ ಮಾನವಕಾರ್ಯದಲ್ಲಿ ಸೌಂದರ್ಯವೆಲ್ಲಾದರೂ 
ಕಾಣಲು ಸಿಕ್ಕ್ಷಬಹುದೇ? ಈ ಕಾರಣದಿಂದಲೇ ಪದ್ಯಸ್ಥ ಪದಕ್ಕೆ ಗದ್ಯಸ್ಥ ಪದಕ್ಕಿಲ್ಲದ 
ಒಂದು ಐಂದ್ರಜಾಲಿಕ ಆಕರ್ಷಕತೆ ಇರುವುದು ಕಂಡುಬರುತ್ತದೆ. 

ತಯಾ ಕವಿತಯಾ ಕಿಂ ವಾ ತಯಾ ವನಿತಯಾ ಚ ಕಿಂ 


ಪದವಿನ್ಯಾಸ ಮಾತ್ರೇಣ ಯಯಾ ನಾಪಹೃತಂ ಮನಃ 


+ ೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಎಂಬ ರಸಿಕೋಕ್ತಿ ಮೇಲಿನ ಮಾತಿಗೆ ಪೋಷಕ. ಕಾವ್ಯಲಕ್ಷಣ ಕಿಂಚಿತ್ತೂ ಇಲ್ಲದ 
ಪದ್ಯದಲ್ಲಾದರೂ ಅದೇ ಮೇರೆಗೆ ಅಕಾವ್ಯ ಗದ್ಮದಲ್ಲಿರುವುದಕ್ಕಿಂತ "ಹೆಚ್ಚಿನ 
ನಾದಸೌಂದರ್ಯವಿರುತ್ತದೆ. ನಾದಸೌಂದರ್ಕವು ಅರ್ಥಸೌಂದರಕ್ಕ ಹೋಷಕ. ಇಚ್ಛೆ, ಭಾವನೆ, 
ಅಭಿಪಾಯಗಳೆಲ್ಲವೊ ಅರ್ಥಜಾತಿಗೆ ಸೇರಿದವು. ಅಥ್ಥದ ಸೌಂದರೃವು ಅದರ 
ಪರಿಣಾಮಕತೆಯನು ್ಸಿ ಹೆಚ್ಚಿಸುವ ಸ ಸಾಧನ, ಅದರ ಶಕ್ತಿವರ್ಧಕ. ಪರಿಣಾಮಕರಿಗೆ ಕೇಳುವ 
ಅಥವಾ ಓದುವ ಜನದ ಭಾವನಾಪರವಶತೆಯ ವೇಗ ಹಾಗೂ ಆಳ ಅಥವಾ 
ದಾರ್ಥ್ಯಗಳೇ ನಿಕಷ. ಆದುದರಿಂದ ಕಾವ್ಯಲಕ್ಷಣವನ್ನು ಸಮಾನವಾಗಿ ಉಳ್ಳ 
ಛಂದೋಮಯ ವಾಣಿಯ ಪರಿಣಾಮಕತೆಯು ಅದೇ ಬಗೆಯ ಮುಕ್ತ ಅಥವಾ ತ್ಯಕ್ಷ 
ಛಂದಸ್ಸಿನ ವಾಕ್ಯರಚನೆಂರು ಪರಿಣಾಮಕತೆಗಿಂತ ಹೆಚ್ಚು ಎಂಬುದು 
ಅನುಭವಾನುಸಾರಿಯಾದ ತರ್ಕ ನಿರ್ಣಯ. 

ಈ ದೃಷ್ಟಿಯಿಂದ ಛಂದಸ್ಸು ಕಾವ್ಯದ ಒಂದು ಮಾರ್ಗದ, ರೀತಿಯ, ಶೈಲಿಯ, 
ತಂತ್ರದ ಅಂಗವಾಗಬಲ್ಲುದೆಂದಾಗುತ್ತದೆ. ಜೊತೆಗೇ ಅದು ಆ ಕಾವ್ಯದ ಅಂಗವೂ 
ಆಗಬಲ್ಲುದೆಂಬುದನ್ನು ಮರೆಯುವಂತಿಲ್ಲ. ಉದಾಹರಣೆಗೆ ಅಮರಕೋಶವೆಂಬ ಅಕಾವ್ಯ 
ಗಂಥವಿದೆ. ಛಂದಸ್ನಂತ್ರವು ಇತರ ಕಾವ್ಯತಂತ್ರಗಳಂತೆಯೇ ಯಾಂತ್ರಿಕ. ಅದರ 
ಸೌಂದರ್ಯವರ್ಧಕ ಶಕ್ತಿಯು ಕಾವ್ಯಸೌಂದರ್ಯವಿದ್ದ ವಾಕ್ಕರಚನೆಯಲ್ಲಿ ಮಾತ್ರ ಕಾವ್ಯಲಕ್ಷಣದ 
ಉತ್ತಮಿಕೆಯ ದೃಷ್ಟಿಯಿಂದ ಸಾರ್ಥಕವಾಗುತ್ತದೆ. ರಸಸಿದ್ದಿಯೇ ಗುರಿಯಾಗಿರುವ 
ಗದ್ಯಪದ್ಯಗಳಲ್ಲಿ ತಂತ್ರವೊಂದರ ರಸವರ್ಧಕ ಶಕ್ತಿಯು ಅದನ್ನು ಬಳಸುವವನ 
ಸಂದರ್ಭಜ್ಞತೆಯನ್ನೇ ಅವಲಂಬಿಸಿರುವುದರಿಂದ ಸ್ವತಃ ತಂತ್ರಗಳಲ್ಲಿ ಪರಸ್ಪರ ಮೌಲ್ಯದ 
ತಾರತಮ್ಯವಿಲ್ಲ; ಅಲ್ಲಾಂಶತಃ ಇದ್ದರೆ (ಅದೂ ಸಮಾನ ಸಂದರ್ಭಗಳಲ್ಲಿ) ಅವುಗಳ 
ಸಂಯಮದ ಡಿಗ್ರಿಯನ್ನವಲಂಬಿಸಿ ಹಾಗೂ ಅವುಗಳಲ್ಲಿ ಒಂದೊಂದರ ಅಂಗಗಳ 
ರಸೋತ್ಸರ್ಷಕ್ಕೆ ಉಚಿತವಾದ ಹೊಂದಿಕೆಯನ್ನವಲಂಬಿಸಿ. 

ಅರ್ಥವು ಪಠತಿ, ಪದವು ಸತಿ. ರಸಾರ್ಥಕ್ಕೆ ಅನುಗುಣವಾದುದು ಪದದ ಅರ್ಥ. 
ಕಾವ್ಯದಲ್ಲಿ ಪದಾರ್ಥಕ್ಕೆ ಅನುಗುಣವಾದುದು ಛಂದಸ್ಸಿನ ಅರ್ಥ. ರಸ ಅಥವಾ 
ಸೌಂದರ್ಯಕ್ಕೆ ಅಪಕರ್ಷಕ ವಾಗುವಂತೆ ಬಳಸಿದ ಯಾವ ತಂತ್ರವಾದರೂ ದುಷ್ಪ, 
ಅನುಚಿತ; ಉತ್ಕರ್ಷವಾಗಲೆಂದು ಬಳಸಿದಾಗಲೂ ಒಂದು ತಂತ್ರವು ಮಿಕ್ಕ 
ಕಾವಾಂಗಗಳೂಡನೆ ಹೊಂದಿಕೊಳ್ಳದಿದ್ದರೆ ಅಥವಾ ತನ್ನ ಅಂಗಗಳಲ್ಲೇ ಅಸಂಬದ್ಧ 
ಅಥವಾ ಅಪೂರ್ಣವೆನಿಸಿದ್ದರೆ ದುಷ್ಟ ಅನುಚಿತ ಎನ್ನಿಸುತ್ತದೆ. ಆದುದರಿಂದ 
ಛಂದೋಮಯ ವಾಣಿಯ ಪದ ಅರ್ಥದ ವಿಶಿಷ್ಟ ಉತ್ತೇಜಕತೆಯುಳ್ಳದ್ದು ಎನ್ನುವಾಗ 
ಮೇಲಿನ ಉಪಾಧಿಗಳನ್ನು ನೆನೆದುಕೊಳ್ಳಬೇಕು. ಸಮುಚಿತ ಉಪಾಧಿಗಳಿಂದ ಕೂಡಿದ 
ಭಾಷಾಬಂಧದ ಪದ್ವಜಾಶಿಯಲ್ಲಿ ರಸೋತ್ಯರ್ಷದ ಅರ್ಥಾತ್‌ ರಸಸಿದ್ದಿಯ ಒಂದು 
ಅಪರಿಹಾರ್ಯ ಅಂಗವಾದ ಛಂದಃ ಶಕ್ತಿ ಅದರ ಪದದಲ್ಲಿದೆ ಎನ್ನ ಬಹುದು. 


ಸಂಪುಟ - ೭ : ಬಿಡಿಲೇಖನಗಳು - ೧ ೯೭ + 


ಪ್ರಕೃತ- *"ಛಂದಃ ಪ್ರಕ್ರಮವಿನ್ಯಸ್ತನಿಯತಾಕ್ಷರಸಂಹತಿಃ | ಗೇಯಕಾಲ 
ಕ್ರಿಯಾಮಾನೈರ್ವಿ ಹಿತಾವಿಹಿತಾಕ್ಷಚಿತ್‌'-ಎಂಬ ಸೂತ್ತಾನುಸಾರವಾಗಿ ಛಂದಸ್ಸೆಂದರೆ, 
ಒಂದು ನಿರ್ದಿಷ್ಟವಾದ ಅಕ್ಷರಗಳ ಗುಂಪುಗಳನ್ನು ಕ್ರಮವಾಗಿ ಒಂದರ 
ಮುಂದೊಂದನ್ನಿಡುವುದು; ಅಥವಾ ಅಂತಹ ಗುಂಪುಗಳು ತಾಲಾನುಸಾರಿಯಾಗಿದ್ದರೂ 
ಅಡ್ಡಿಯಿಲ್ಲ. ಛಂದಸ್ಸಿನಲ್ಲಿ ವೃತ್ತ, ಜಾತಿ ಎಂದು ಎರಡು ವಿಧ. ಇವು ಅಕ್ಷರಗಣ, 
ಮಾತ್ರಾಗಣ ಎಂದು ಎರಡು ವಿಧದ ಗಣವಿಶೇಷಗಳಿಂದ ಕಟ್ಟಲಡುತ್ತವೆ. ವೃತ್ತಗಳು 
ಸಾಮಾನ್ಯವಾಗಿ ತಾಲದಿಂದ ಸ್ವತಂತ್ರವಿರುತ್ತವೆ; ಜಾತಿ ಪ್ರಾಯಶಃ ಲಯಬದ್ಧವಿರುವುದೇ 
ಹೆಚ್ಚು. ಷಟ್ಟದ್ಯಾದಿ ಮಖೂಲಕನ್ನಡ್‌ ಛಂದೋಗತಿಗಳಿು ಹೆಚ್ಚಾಗಿ 
ತಾಲಾನುಸಾರಿಯಾಗಿರುತ್ತವೆ. ಇದರಿಂದ ಕನ್ನಡಿಗರ ಮಧುರ ಹೃದಯದ ಸಾಂಗೀತಿಕ 
ಪ್ರವೃತ್ತಿಯು ಸಷ್ಟವಾಗುತ್ತದೆ. ಲಕ್ಷ್ಮೀಶನು ತನ್ನ ಕಾವ್ಯವನ್ನು ಮೃದಂಗ ವೀಣಾದಿ 
ಹಿಮ್ಮೇಳ ಸಹಿತ ಹಾಡಬೇಕೆಂದು ಹೇಳಿದ್ದಾನೆ. ಕುಮಾರವ್ಯಾಸನ ಭಾರತವನ್ನಂತೂ 
ಗಮಕಿಗಳು ಸಂಗೀತಪದ್ದತಿಯಿಂದ ಹಾಡಿದರೆಂದರೆ "ವೀರೋ ರಸಃ ಕಿಮುಪಯಾತ್ಕುತ 
ದರ್ಪ ಏವ” ಎಂಬಂತೆ ನಾರಣಪುನ ವೀರವೈಷ್ಠವತೆಯು ಕಣ್ಣೆದುರು ನಿಂತ ಹಾಗೆನಿಸುತ್ತದೆ! 
ವಾರ್ಧಿಕ ಷಟ್ಟದಿಯು ರುಂಪೆ ತಾಳದಲ್ಲೂ, ಭಾಮಿನಿಯು ತ್ರಿಪುಟದಲ್ಲೂ 
ಹೆಜ್ಜೆಯಿಡುವುದೆಂಬುದು ಸ್ಪಷ್ಟ ಹೀಗೆ ಷಟ್ಟದಿ ಕಾವ್ಯಗಳು ಸಾಮಾನ್ಯವಾಗಿ "ಗೇಯ' 
ಅಥವಾ ಹಾಡುಗಬ್ಬಗಳೇ ಆಗಿವೆ. ಈ ಗೇಯತ್ವ-ಸಿದ್ದಿ ಅಥವಾ ಶುತಿ-ಸುಭಗತೆಯಾಗಿಯೇ 
ಏನೋ ಎಂಬಂತೆ ಕನ್ನಡ ಕವಿ ಪರಂಪರೆಯಲ್ಲಿ ದ್ವಿಶೀಯಾಕ್ಷರದ ಪ್ರಾಸವು ಅವಾಹತವಾಗಿ 
ಇಂದಿನವರೆಗೆ ನಡೆದುಬಂದಿದೆ. 

ಹೊಸಗನ್ನಡಯುಗದ ಚೈತ್ರದಲ್ಲಿಯೇ ಹೊಸ ಹೊಸ ಮಾದರಿಯ ಛಂದಃ 
ಪರಿಣಾಮಗಳು ಹೊರಟವು. ಈ ನಾವೀನ್ಯಕ್ಕೆ ಆಂಗ್ಲ ಕಾವ್ಯಾನುಶೀಲನವೇ 
ಪಚೋದಕವಾಯ್ತು ಪದ, ಅರ್ಥ, ವಾಕ್ಕರಚನೆ, ಅಲಂಕಾರ ಇವುಗಳ ಮೇಲೆ ಹೇಗೋ 
ಹಾಗೆ ಛಂದಸ್ಸಿನ ಮೇಲೂ ಆಂಗ್ಲಕ್ರಮವು ತನ್ನ ಪ್ರಭಾವವನ್ನು ಬೀರಿತು. 
ಗಂಗೆಗೆ (ಯಮುನೆಯ ಸ್ಥಾನದಲ್ಲಿ) "ಥೇಮ್ಸ್‌' ಸಂಗಮವಾದಂತಾಯ್ತು. ಅದರಿಂದ 
ಕಾವೇರಿಯಲ್ಲಿ ನೀರೇರುವಂತೆ ಕನ್ನಡದಲ್ಲಿ ಕಾವೇರಿತು; ಹೊಸತನ ಸಂಚಾರವಾಯ್ತು 
ರುಚಿ ಬೆಳೆದಿತು, ರಗಳೆಯ ಗೋತ್ರಕ್ಕೆ ಶಾಖೋಪಶಾಖೆಗಳೊಡೆದವು. ವಾರ್ಧಿಕ 
ಷಟ್ರದಿಗೆ(ಚ್ಯವನ ಪ್ರಾಶ್ಯದಿಂದ ಕಾಯಕಲ್ಪ ಸಿದ್ದಿಯಾಗಿ) ಕಾಲು ಬಂದು 
'ಅಷ್ಟಷಟ್ರದಿ'ಯಾದುದೇ ಅಲ್ಲದೆ ಒಂದೊಂದಾಗಿ ಗಣ ಅಕ್ಷರ ಮಾತ್ರೆಗಳು ವೃತ್ಯಸ್ತವಾಗಿ 
ಅನೇಕ ಷಟ್ರದಿ-ಸ್ನಾರಕ ಛಂದೋಮುದೆಗಳು ಛಂದಃಶಾಲೆಯಲ್ಲಿ ತಯಾರಾಗಿ ಬಂದಿವೆ. 
ಸಾಂಗತ್ಯ, ತ್ರಿಪದಿ ಇತ್ಯಾದಿಗಳ ಆಧಾರದ ಮೇಲೆ ನಿಂತ ಛಂದೋಗತಿಗಳನ್ನು ಬಿಟ್ಟರೆ 
ಇಂದಿನ ಕವಿತೆಯಲ್ಲಿ ಸಾಮಾನ್ಯವಾಗಿ ರಗಳೆ ಮೊದಲಾದ ಷಟ್ರದಿಜನ್ಯ 
ಛಂದೋಮಾರ್ಗಗಳೇ ವಿಶೇಷವಾಗಿ ಬಳಕೆಯಲ್ಲಿವೆ. ಹೀಗೆ ಆಧುನಿಕ ಕಲಾಭವನದಲ್ಲಿ 
ತಯಾರಾದ ಛೆಂದೋವಿಧಾನಗಳನ್ನು ಇನ್ನು ಮುಂದೆ ಒಂದೊಂದಾಗಿ ಪರೀಕ್ಷಿಸೋಣ. 


+ ೯೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


೧. ಈ ಕೆಳಗಿನ ಪ್ರಸ್ತಾರವನ್ನು ನೋಡಿ- 
"ಅಷ್ಟ ಷ ಷಟ್ಟದಿ ಯಲ್ಲಿ | ಉಯ್ಯಾಲೆ | ಯಾಡುತಿದೆ” 


ಈ ಸಾಲು ವಾರ್ಥ್ಧಿಕದ (ಮೂರು ಮತ್ತು ಆರನೆ ಸಾಲುಗಳನ್ನು ಬಿಟ್ಟು ಉಳಿದ) 
ಸಾಲುಗಳನ್ನು ಹೋಲುತ್ತದೆ. ಇಂತಹ ಎಂಟು ಮತ್ತು ಆರು ಸಾಲುಗಳ ಎರಡು 
ಖಂಡವುಳ್ಳ ಚತುರ್ದಶ ಪದಿಗೆ "ಅಷ್ನಷಟ್ರದಿ'(Sonnet "ಸುನೀತ”) ಎ೦ಬ ಹೆಸರನ್ನು 
ಕೊಡಲಾಗಿದೆ. ಹೀಗೆ (ಅಷ್ಟಪದಿಷಟ್ಟದಿ ರೂಪದ) ಈ ನವೀನ ಛಂದೋಜಾತಿಯು 
ಹುಟ್ಟಿಬಂದಿದೆ. ಗಣ ನಿಯಮದಲ್ಲಿ ವಾರ್ಧಿಕಕ್ಕಿಂತ ಯಾವ ಭೇದವೂ ಇಲ್ಲಿ 
ಕಂಡುಬರುವುದಿಲ್ಲ. ಶೀ ಬೇಂದ್ರೆಯವರ "ಉಯ್ಯಾಲೆಯಲ್ಲಿ ಇಂತಹ ಛಂದದಿಂದ 
ಬದ್ದವಾದ ಕವಿತೆಗಳು ಅನೇಕವಾಗಿ ತೂಗಾಡುತ್ತಿವೆ. 


ಮೇಲಿನ ತರಹದ ಸಾಲುಗಳನ್ನು ಒಂದರ ಕೆಳಗೆ ಒಂದರಂತೆ ಸಾಲು ಸಾಲಾಗಿ 
ಅಸಂಖ್ಯಾತವಾಗಿ ಬರೆಯುತ್ತಾ ಹೋದರೆ ಅದು ಲಲಿತರಗಳೆ ಅಥವಾ ರುಂಪೆ 
ರಗಳೆಯೆನಿಸುತ್ತದೆ. ಅನೇಕ ಹೊಸಗನ್ನಡ ಕಾವ್ಯಗಳು ಈ ದಾರಿಯಲ್ಲಿ ನಡೆದಿವೆ. 
ಇದರಿಂದ ಈ ರಗಳೆಯು ನವೀನ ಛಂದೋಮಂಡಲದಲ್ಲಿ ಪಥಮವರ್ಗದ ಪಭೆಯುಳ್ಳ 
ಶುಕನೆಂದು ಕರೆಯಬಹುದು. ಈ ರಗಳೆಯ ಭೇದವಿಶೇಷವನ್ನು ಇಂಗ್ಲಿಷಿನ Blank 
Nerseಗೆ ಹೋಲಿಸಿ ಸರಳರಗಳೆ ಇಲ್ಲವೆ ಮುಕ್ತಚ್ಛ್ಚಂದ ಎಲ ಹೇಳುವುದುಂಟು. 
ಆದರೆ ಇದರಲ್ಲಿ ಬರೆಯಲ್ಲಡುವ ಇತ್ತೀಚಿನ ಕೆಲವು ವನಗಳು ಅಕ್ಷರಶಃ "ಮುಕ್ತಚ್ಛಂದ' 
ಅಂದರೆ ಯದ್ದಾತದ್ದಾ ಆಗಿ ಸ್ನರೂಪ ತಾಳಿವೆ! ನಾಗರಿಕ, ಚಿತಾರಿಗದೆ ಮೊದಲಾದ 
ಕಾವ್ಯಗಳು ಸರಳರಗಳೆಯಲ್ಲಿ ಸಡೆವಂಥವುಗಳ ಉತ್ತಮ ಉದಾಹರಣೆಗಳು. 


೨. ಎರಡನೆಯ ಛಂದೋ ವಿವರ್ತವೆಂದರೆ- 
“ಇರುಳು | ಬಂದಿತು | ಇರುಳು | ಹೋಯಿತು 
ಮನದ | ಇರುಳೇ | ಕಳೆಯ ದು 


ಇದರ ಪ್ರಥಮ ಪಾದವು ಭಾಮಿನಿಯ(ಮೂರು ಮತ್ತು ಆರನೆಯ 
ಸಾಲುಗಳನ್ನುಳಿದು) ಸಾಲುಗಳಂತಿದೆ. ಎರಡನೆಯ ಸಾಲಿನಲ್ಲಿ ಮಾತ್ರ ಎರಡು ಮಾತ್ರೆಗಳು 
ಕಡಿಮೆಯಾಗುತ್ತವೆ. ಮೂರು ಮತ್ತು ನಾಲ್ಕು ಮಾತ್ರೆಯ ಗಣಗಳು ಭಾಮಿನಿಯ 
ಪಕಮದಲ್ಲಿಯೇ ಇಡಲ್ಲಟ್ಟಿವೆ. ಇದಕ್ಕೆ ಇದೇ ಅಳತೆಯ ಉತ್ತರಾರ್ಧ ಕೂಡಿದರೆ 
ಒಂದು ನುಡಿ(Stan, ಸೊಲ್ಲು) ಆಗುತ್ತದೆ. 

ಮೇಲಿನ ಉದಾಹರಣೆಯ ಎರಡನೆಯ ಸಾಲಿನಲ್ಲಿ ಕಡೆಯ ಮೂರು ಮಾತೆಗಳನ್ನು 
ತೆಗೆದರೆ ಮತ್ತೊಂದು ಮಾದರಿ ತಯಾರಾಗುತ್ತದೆ- 


*ತೆಪ್ಪ | ಗಿದ್ದರೆ | ಸೊಳ್ಳ | ಯೂ ಸಹ 
ತಪ್ಪು | ಕಂಡೀ ॥ತು 


ಸಂಪುಟ - ೭ : ಬಿಡಿಲೇಖನಗಳು - ೧ ೯೯ + 


ಕಪ್ಪು | ರವಿಶಶಿ | ಗಳನು | ಕೂಡಾ 
ಅಪ್ಪಿ | ಕೊಂಡೀ । ತು 

ಅಥವಾ "ಮನದ ಇರುಳೇ ಕಳೆಯದು' ಎಂಬ ಪ್ರಮಾಣದ ನಾಲ್ಕು ಪಾದಗಳನ್ನು 
ಕೂಡಿಸಿದರೆ ಬೇರೆ ಒಂದು ಚತುಷ್ತದಿಯಾಗುತ್ತದೆ; ನಾಲ್ಕಲ್ಲದೆ ಅಸಂಖ್ಯಾತ ಪಾದಗಳಾದರೆ 
ಒಂದು ತಿಪುಟ ರಗಳೆಯೆಂದಾಗಬಹುದು. 

ಸಂಸ್ಕೃತದ ಮಲ್ಲಿಕಾಮಾಲೆ ಅಥವಾ ತರಳವೃತ್ತಗಳ ಅಳತೆಯಲ್ಲಿ ಮಾತ್ರಾಗಣ 
ಹಾಕಿ ಜಾತ್ಯಂತರಗೊಳಿಸಿದರೆ ಭಾಮಿನಿಯ ಗೋತ್ರಕ್ಕೆ ಸೇರುವ ಚೌಪದಿಯೊಂದು 
ಸಿದ್ದವಾಗುತ್ತದೆ- 

*ಛಂದವನು ಬ | ಲ್ಲವನ ಮಾತಿನ | ಬಂಧವನು ನೀ | ಬಲ್ಲೆಯಾ 
ಕಂದನಪ್ಪಿನ | ತಾಯ ನಡುವಿನ | ಚಂದವನು ನೀ । ಬಲ್ಲೆಯಾ 
ಬಂಧವೊಬ್ಬಗೆ ಚಂದ ಚಂದವೆ ಬಂಧ ಬೇರೊಬ್ಬಾಕೆಗೆ 
ಒಂದರೊಳಗೊಂದಾಗಿ ಬಾಳುವ ಬಂಧ ಚಂದ ಜಗತ್ತಿಗೆ | 

"ಚಂದ್ರ ಚುಂಬಿತಯಾಮಿನೀ' ಇತ್ಯಾದಿಗಳು ಇದರ ಪ್ರಭೇದಗಳು. ಪಾದಗಳಲ್ಲಿ 
ಒಂದು ಎರಡಾಗಿ ಬರೆಯಲಡಬಹದು, ಎರಡು ಒಂದಾಗಿ ಬರೆಯಲಡಬಹುದು. 
ಅದರಿಂದ ಗಣಕ್ರಮವು ವ್ಯತ್ಯಾಸ ಹೊಂದುವುದಿಲ್ಲ. ಹೀಗೆ ಎರಡನ್ನು ನಾಲ್ಕಾಗಿಯೂ, 
ನಾಲ್ಪನ್ನು ಎರಡಾಗಿಯೂ, ಆರನ್ನು ನಾಲ್ಕಾಗಿಯೂ ಅಥವಾ ಎರಡು ಮೂರನ್ನು 
ಒಂದಾಗಿಯೂ ಯಥೇಚ್ಛವಾಗಿ ಇಂದು ಬರೆಯುತ್ತಾರೆ. 

೩. ಇನ್ನು "ಕುಸುಮ'ದ ಪರಿಮಳವನ್ನು ಪರಿಕಿಸುವ; ಕುಸುಮ ಷಟ್ಪದಿಯ 
ಮೊದಲೆರಡು ಪದಗಳನ್ನು ಕೂಡಿಸಿದರೆ ಮ ಒಂದನೆಯ ಸಾಲಾಗುತ್ತದೆ. 
ಮೂರನೆಯ ಸಾಲಿನಲ್ಲಿ ಎರಡು ಸಾಲುಗಳ ಮೊತ್ತಕ್ಕಿಂತ ಕಡೆಯಲ್ಲಿ ಮೂರು 
ಮಾತ್ರೆಗಳು ಕಡಿಮೆಯಿದ್ದರಾಯಿತು- 

*ನಾನಹುದು | ನೀನಹುದು 
ನನ್ನಲ್ಲಿ | ನೀನಿಹುದು 
ಹೂವಿನಲಿ | ಜೇನಿರುವ | ಹಾಗೆ ದೇ । ವ 

ಇದರ ಮೊದಲನೆಯ ಎರಡು ಸಾಲುಗಳನ್ನು ಒಂದು ಪಾದವ್ನನಾಗಿ ಮಾಡಿ 
ಮೂರನೆಯದನ್ನು ಎರಡನೆಯ ಸಾಲಾಗಿ ಬರೆವುದು ಇಂದಿನ ರೂಢಿ. ಈ ಎರಡನೆಯ 
ಸಾಲಿನಲ್ಲಿ ಐದು ಮಾತ್ರೆಗಳನ್ನು ಅಂತ್ಯದಲ್ಲಿ ಲೋಪ ಮಾಡಿದರೆ ಮುಂದೆ ಕೊಟ್ಟ 
ಹಾಗೆ ರೂಪಭೇದ ಉಂಟಾಗುತ್ತದೆ- 


* ಕೆಲವು ರಗಳೆಗಳನ್ನುಳಿದರೆ ಷಟ್ಟದಿಗಳಲ್ಲಿ ಮೂರು ಮತ್ತು ಆರನೇ ಪಾದಗಳ ಅಂತ್ಯಾಕ್ಷರವನ್ನೂ 
ಚೌಪದಿಯಲ್ಲಿ ಎರಡು ಮತ್ತು ನಾಲ್ಕನೆಯ ಪಾದಗಳ ಕಡೆಯ ವರ್ಣಗಳನ್ನೂ ಗುರುವೆಂದು ತಿಳಿಯತಕ್ಕದ್ದು. 


+ ೧೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


"'ವನಸುಮದೊ । ಲೆನ್ನ ಜೀ | ವನವು ವಿಕ | ಸಿಸುವಂತೆ 
ಮನವನನು । ಗೊಳಿಸು ಗುರು | ವೇ” 
ಇದು ಒಂದು ಸೊಲ್ಲಿನ ಪೂರ್ವಾರ್ಧ. ಹಾಗಲ್ಲದೆ ಕುಸುಮದ ಮೂರನೆಯ 
ಸಾಲಿಗೆ ಅಂತ್ಯದಲ್ಲಿ ಎರಡು ಮಾತ್ರೆಗಳು ಆಗಮಿಸಿದರೆ ಅದೊಂದು ಹೊಸ 
ವಿಧಾನವೆನಿಸುತ್ತದೆ. 
*ಹೆ೦ಗಸಿನ | ಹಾಗಿರುವ | ಗಂಡಸೀ | ಬಾಳಿನಲಿ 
ಭಂಗಿಸಲು | ಬಾರದ ಸ॥। ಮಸ್ಯೆಯಾ | ಗಿಹನು | 
ಇದು ಅರ್ಧನುಡಿ; ಇದರ ಮುಂದೆ ಇಂಥದಿನ್ನೊಂದರ್ಧ ಸೇರಿದರೆ 
ಪೂರ್ಣವಾಗುತ್ತದೆ. ಮುಂದೆ ಸಾಗಿ, ಈ ಪಾದಯುಗ್ಗಗಳನ್ನು ಒಂದೇ ಪಾದವೆಂದು 
ಗಣಿಸಿ ಯಥೇಷ್ನವಾಗಿ ಬರೆಯುತ್ತ ಹೋದರೆ ಕುಸುಮ ರಗಳೆಯಾಗಿ ಹೋದೀತು. 
"'ಉಯ್ಯಾಲೆ'ಯಲ್ಲಿರುವ ಸೀಸಪದ್ಯಗಳು ಇದರದೇ ಒಂದು ಪ್ರಕಾರವೆನಿಸುವುವು. 
೪.ಅನಂತರ "ಬೋಗ'ದ ಓಫದಿಂದ ಎಂಥೆಂಥ ಮುದ್ರೆಗಳು ಮುದಿತವಾಗಿ 
ಹೊರ ಬಿದ್ದಿವೆಯೆಂದರೆ: ಭೋಗಷಟ್ಟದಿಯ ಒಂದೆನೆಯ ಸಾಲನ್ನು ಒಂದರ 
ಕೆಳಗೊಂದನ್ನಿಟ್ಟು ಸೋಪಾನವನ್ನು ಕಟ್ಟುತ್ತ ನಡೆದರೆ ಉತ್ಸಾಹ ರಗಳೆಯೆಂಬ 
ಸರೋವರವನ್ನು ತಲುಪುತ್ತೇವೆ. 
*ವಾವೆ | ನೀವು | ನೀವೆ | ನಾವು 
ಮೊದಲು ; ಆದರೀಗ ನೋಡೆ 
ನಾವು ನಾವು, ನೀವು ನೀವು ; 
ನಮಗೆ ನಿಮಗೆ ನಡುವೆ ಗೋಡೆ! 
ಹೀಗೆ ಸರಮಾಲೆಯಾಗಿ ಹೋಗುತ್ತದೆ. ಮೇಲಿನೆರಡು ಸಾಲುಗಳನ್ನೊಂದಾಗಿಸಿ 
ಒಂದಾದರ ಮೇಲೊಂದರಂತೆ ಹೆಣೆದು ಅದೊಂದು ಬೇರೆ ರೂಪವಾಗಿ ಕಾಣುವ 
ಛಂದೋಮಾಲೆಯನ್ನು ತಯಾರಿಸುವುದೂ ಉಂಟು. ಮತ್ತೊಂದು ರೀತಿಯ 
"ಉತ್ಪಾಹ'ದಲ್ಲಿ ಉದಾಹೃತವಾದಲ್ಲಿ ಅಂತ್ಯದಲ್ಲಿ ಏಕಮಾತ್ರಾ ಲೋಪ ಮಾಡುತ್ತಾರೆ: 
*ದಯೆಯ | ಮಾತ | ನಾಡು ।ವೆ 
ದಯೆಯ | ತೋರ | ದೋಡು ವೆ; 
ಹಯನ | ವಿರದ | ಹಸುವೆ | ಛೀ 
ನಡೆಯ | ದಿರುವ | ನಾಣ್ಯ | ಥೂ 
ಇದೂ ಅಲ್ಲದೆ ಭೋಗದ ಮೂರು ಅಥವಾ ಆರನೆಯ ಪದದ ಅಂತ್ಯದಲ್ಲಿರುವ 
ಗುರುವಲ್ಲದೆ ಉಪಾಂತ್ಕದ ಅಕ್ಷರಕ್ಕೆ ಗುರುತ್ತ ಕೊಟ್ಟು ಬರೆವುದೂ ಇಂದಿನೊಂದು 
ಸೊಗಸು: 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೦೧ + 


*ದಾರಿಯಲ್ಲಿ ಬಿದ್ದ ಹೂವನೆತ್ತಿಕೊಂಡೆ, 

ಎತ್ತಿಕೊಂಡು ಎದೆಗೆ ಅದನು ಒತ್ತಿಕೊಂಡೆ ; 

ಒತ್ತಿಕೊಂಡು ಅಲ್ಲೆ ಕಣ್ಣು ಮುಚ್ಚಿಕೊಂಡೆ, 

ಮುಚ್ಚಿಕೊಂಡು ಎದೆಗೆ ಚೂರಿ ಚುಚ್ಚಿಕೊಂಡೆ | 

ಅಥವಾ ಉಕ್ಷಮುದೆಯ ಸಾಲಿನಲ್ಲಿ ಒಂದು ಗಣವನ್ನು ಲೋಪಿಸಿದರೆ- 

*ಶರದ ಚಂದ್ರನಂತೆ ಅವನು ನಕ್ಕ, 

ಹಿಗ್ಗಿಹೋದೆ ಹಾರಿತೆನ್ನ ಪಕ್ಕ | 

ಒರೆದ ಮಾತ ಕೇಳಿದೊಡನೆ ಅಕ್ಕ, 

ಕರಗಿಹೋದೆನೇರಿಬರಲು ದುಕ್ಕ | 

ಅದೂ ಅಲ್ಲದೆ ಮತ್ತೆ- 

"ನನ್ನ ನಾನು ಮರೆಯುವಂತೆ 

ಮದ್ಯವನ್ನು ಕುಡಿದೆನು | 

ತನ್ನ ತಾನು ಅರಿಯುವಂಥ 

ವಿದ್ಯೆಯನ್ನು ಹಿಡಿದೆನು !' 

ಇವು ಒಂದು ಮತ್ತು ಮೂರನೆಯ ಸಾಲುಗಳು ಭೋಗದ ಪ್ರಥಮ ಪಂಕ್ತಿಯನ್ನು 

ಹೋಲುತ್ತವೆ. ಎರಡು ಮತ್ತು ನಾಲ್ಕನೆಯ ಸಾಲುಗಳಲ್ಲಿ ಮೊದಲ ಸಾಲಿಗಿಂತ ಒಂದು 


ಮಾತ್ರೆ ಮಾತ್ರ ಕಡಿಮೆ. ಮತ್ತೂ ಒಂದು ಮಾತ್ರೆ ಕಡೆಯಲ್ಲಿ ಕಡಿಮೆ ಮಾಡಿ ಬರೆವುದೂ 
ಉಂಟು. ಅದೊಂದು ಹೊಸ ಅಚ್ಚು. 


ಹಿಂದಣ ಕವಿಗಳು "ಕಂದ'ದ ಎರಡು ನಾಲ್ಕನೆ ಪದಗಳ ಆದಿಯಲ್ಲಿ @ "ಜಗಣಣ' 
ದಂತೆ ಅಕ್ಷರವಿನ್ಯಾಸ ತಂದು ಒಂದು ಅತಿಶಯವನ್ನೊಡರಿಸಿರುವಂತೆ ಈಗಣ ಕವಿಗಳು 
ಭೋಗಜನ್ಯ(ಚತುಷ್ನದಿ) ಛಂದೋಮುದೆಯ ಪಾದಾದಿಯಲ್ಲಿ ಹಾಗೆ ಪ್ರಯೋಗಿಸಿ 
ಒಂದು ವಿಧದ ನೃತ್ಯಚಮತ್ಕಾರವನ್ನು ತೋರಿಸಿದ್ದಾರೆ- 
*ಕನಿಷ್ಠಿ ಕದಿ ನಿಂತ ಕವಿಗೆ 
ಅನಾಮಿಕನದೇನು ? 
ವಿನಾಯಕಗೆ ನೋಡಿ ನಲಿವ 
ವನೇಚರನದೇನು 9 
ಭೋಗದಲ್ಲಿ ಗುರ್ದಂತ ಗಣವು ನಿಷೇಧಿಸಲ್ಪಟ್ಟಿದೆ. ಆದರೆ ಇಲ್ಲಿ ಅದು ಒಂದು 
ಹೊಸ ಬಗೆಯ ಸೊಬಗನ್ನೇ ತಂದಿದೆ. ಅಥವಾ ಹಾಗೇ ನಡೆದರೆ ಇಲ್ಲಿಗೂ ಬಂದು 
ಮುಟ್ಟುತ್ತೇವೆ- 


+ ೧೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


“ತೊರೆದಾ ದಿನ ನಂದನವನ 
ಭೂಬಂಧನ ಪಡೆಯಿತು” 
ಇಲ್ಲಿ ವೃತ್ತದ ಸ-ತ ಗನಗಳಂತೆ ಪಾದಾದಿಯಲ್ಲಿ ಅಕ್ಷರವಿನ್ಯಾಸವಿದೆ. ಯ 
ಗಣದಂತೆಯೂ ಇರಬಹದು- 
*ಅಗೋ ಅಲ್ಲಿ ಮೂಡಲಲ್ಲಿ 
ನಭೋರಾಜ ಮೂಡಿದ ; 
ಖಗಾಲಾಪದಿಂದ ಹಿಗ್ಗಿ 
ಶುಭೇಕ್ಷಣದಿ ನೋಡಿದ | 
ಈ ವಿಧದ ಅಕ್ಷರ ವಿನ್ಯಾಸವು ಭೋಗಷಟ್ಟದಿಯಲ್ಲಿ ಎಲ್ಲೂ ಬರುವುದಿಲ್ಲ. 
ಇಂತಹ ರಚನೆಯು ಕೇವಲ ಇತ್ತೀಚಿನದು. ಆದರೆ ಈ ವಿಧದ ರಚನೆಗಳೆಲ್ಲ ಭೋಗದಂತೆ 
ರೂಪಕ ತಾಲಾನುಸಾರಿಗಳಾಗಿವೆ ಎಂಬುದೇ ಇವುಗಳ ಒಳಸೂತ್ರ ಮತ್ತು 
“ಭೂ ಬಂಧನ ಪಡೆಯಿತು” 
"ಪೀತಿಪಾತ್ರವುಳಿದಿತು' 
"ಇದರ ಚಂದ ಹೊಸತಿದು' 
ಇದರ ಕೂಟ ತಿಳಿಯದು” 
ಹೀಗೆ ಚೌಪದಿ ಅಥವಾ, 
"ನನ್ನ ನಾನು ಮರೆಯುವಂತೆ ಮದ್ಯವನ್ನು ಕುಡಿದೆನು 
ತನ್ನ ತಾನು ಅರಿಯುವಂಥ ವಿದ್ಯೆಯನ್ನು ಹಿಡಿದೆನು' 
ಎಂಬ ದ್ವಿಪದಿ ಇಲ್ಲವೆ ಅಸಂಖ್ಯಾತ ಪಂಕ್ತಿಯಿಂದ ರೂಪಕ ರಗಳೆ ಆಗಬಹುದು; 
ಅಲ್ಲದೆ ಸಂಸ್ಕೃತದ ಅಕ್ಷರಗಣಬದ್ಧವಾದ ಮತ್ತ ಮಯೂರವೆಂಬ ವೃತ್ತದಳತೆಯಲ್ಲಿ 
ಮಾತಾಗಣ ವಿನ್ಯಾಸಮಾಡಿ ಮೇಲಿನ ಜಾತಿಗೆ ಸೇರುವ ಹೊಸಮುದ್ರೆಯೂ ಇಂದು 
ರೂಪುಗೊಂಡಿದೆ- 
"ದಾನವಹೃತ | ಮೇದಿನಿಯಂ | ದಂಷ್ಣಾ ್ರಿಗದೊ | ಳಿರಿಸಿ 
ಇಂತಹ ನಾಲ್ಕು ಸ ಸಾಲುಗಳಿಗೆ ಒಂದು ಸ 
೫ೆ.ಇನ್ನು "ಶರ'ವೇಗವನ್ನು ನೋಡುವಾ-ಶರಷಟ್ಟದಿಯ ಮೂರು ಸಾಲುಗಳನ್ನೂ 
ಒಂದಾಗಿಸಿ ಅಂತ್ಯದ ನಾಲ್ಕು ಮಾತ್ರೆಗಳನ್ನು ಕಳೆದು ಕಡೆಯ ವರ್ಣಕ್ಕೆ ಗುರುತ್ವ 
ಕೊಟ್ಟರೆ "ಅಕ್ಕರಿಕ' ಎಂಬ ಮಾತ್ತಾವೃತ್ತವಾಗುತ್ತದೆ: 


ಭೋಗದಲ್ಲಿ ಮೂರು ಮಾತ್ರೆಗೆ ಒಂದು ಗಣ; ಮೂರಕ್ಷರಕ್ಕಲ್ಲ. ಆದರೆ "ತೊರೆದು ಆದಿನ” ಎಂದು 
ತೋರಿಸುವುದು ತಪ್ಪಾಗುವುದರಿಂದ "ತೊರೆದಾ' ಇತ್ಯಾದಿಗಳನ್ನು ಅಕ್ಷರಗಣಕ್ಕೆ ಹೋಲಿಸಿ ಹೇಳಲಾಗಿದೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೦೩ + 


“ಈಶನ | ಕರುಣೆಯ । ನಾಶಿಸು | ವಿನಯದಿ | ದಾಸನ | ಹಾಗೆಯೆ । ನೀ” 
ಅದರ ಒಂದು ನುಡಿಗೆ ಇಂತಹ ನಾಲ್ಕು ಸಾಲುಗಳು. ಇದರ ಕೊನೆಗೆ ಮತ್ತೊಂದು 
ಗುರುವನ್ನು ಸೇರಿಸಿದರೆ ಮತ್ತೊಂದು ವಿಧವಾಗುತ್ತದೆ- 
*ಬಹುದಾದುದನಹು | ದೆನ್ನುವ 1 ಮಾನವ 1 ರಿದ್ದರೆ ತೊಂದರೆ | ಯಿಲ್ಲ 
ಅಹುದಾದುದನ | ಲ್ಲೆಂಬ ವಿದಗ್ಗನ | ಕಂಡರೆ ಬೀಸಿರಿ | ಕಲ್ಲ | 
ಮತ್ತಿತ್ತ ನೋಡಿ- 
“ಮೋರೆಯು | ಸಾವನು 
ಅಣಕಿಸು | ತಿಹುದು 
ಕೊರಳಿಗೆ | ಹತ್ತಿದೆ 
ಸಾಲದ | ಶೂಲ” 
ಇಲ್ಲಿ ಶರಷಟ್ಟದಿಯ ಮೊದಲ ಸಾಲಂತಹ ನಾಲ್ಕು ಸಾಲುಗಳಿವೆ. ಇಂತಹ 
ಸಾಲುಗಳ "ಸಾಲಾವಳಿ'ಯಿದ್ದ ಛಂದಸ್ಸಿಗೆ ಶರರಗಳೆಯೆನ್ನಬಹುದು. 
"ನಾನು | ಬಹ್ಮನು 
ಹೌದಂ।ತೆ 
ನಾ ನರ | ನೆಂದೂ 


ಅಲ್ಲಂ ।ತೆ 
ಎಂಬುದು ಮೇಲಿನದರ ಪ್ರಭೇದ. ಇಂತಹ ರಗಳೆಯಲ್ಲಿ ಕೆಳಗೆ ಕಾಣಿಸಿರುವಂತೆ 


ಶರಷಟ್ರದಿಗೆ ನಿಷಿದ್ದವಾದ ಆದರೆ ಚಮತ್ವಾರಾವಹವಾದ ನವೀನ ರೀತಿಯಲ್ಲಿ ಅಕ್ಷರ 
ವನ್ಯಾಸ ಮಾಡುತ್ತಾರೆ- 
“ಭೂಮಿತಾಯಿಯಾ 
ಚೊಚ್ಚಿಲ ಮಗನನು 
ಕಣೆರೆದೊಮ್ಮೆ 
ಕಂಡಿಹಿರೇಮಇ” 
ಇದು ಉಪಲಕ್ಷಣ ಮಾತ್ರ ಇಂತಹ ಅನೇಕ ಮಾದರಿಗಳು ವಿಧವಿಧವಾದ 
ವರ್ಣಕ್ರಮದಿಂದ ಇಂದು ಸೃಷ್ಟವಾಗಿವೆ. 
೬. ಬಳಿಕ ಯಾವ ರೀತಿಯಲ್ಲಿ "ಪರಿವರ್ಧಿನಿಯು' ವರ್ಧಿಸುತ್ತಿದೆಯೆಂತೆನೆ- 
"ತುಂಗಾತೀರದ | ಬಲಗಡೆಯಲ್ಲಿ 
ಹಿಂದಲ್ಲಿದ್ದುದು | ಬೊಮ್ಮನಹಳ್ಳಿ' 


+ ೧೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


"ಅಲ್ಲೇನಿಲಿಗಳ । ಕಾಟವೆ ಕಾಟ 
ಅಲ್ಲಿ ಜನಗಳಿಗತಿಗೋಳಾಟ” 
ಎಂಬುದು ಪರಿವರ್ಧಿನಿಯ ಮೊದಲ ಪಾದದ ನಾಲ್ಕು ಆವೃತ್ತಿಗಳಿಂದ 
ತಯಾರಾಗಿದೆ. ಈ ಮುದ್ರೆಯೂ ಕೂಡ ಇಂದು ಬಹಳ ಬಳಕೆಯಲ್ಲಿದೆ. ಈ ರಗಳೆಗೆ 
ಮಂದಾನಿಲ ರಗಳೆಯೆಂದು ಕರೆವ ರೂಢಿಯಿದೆ. ಅನಂತರ ಇದು ಒಂದು ಅದರ 
ಪ್ರಭೇದ- 
*ಜ್ಯೋತಿ | ರ್ಮಯವೀ । ಆತ್ಮವಿ | ದೆಂದೂ 
ಮಾತಿಗೆ | ಸಿಗದ | ಣ್ಣ; 
ವಾತಾ | ವರಣದ | ದಾಸನೆ | ಧೈರ್ಯದಿ 
ತೆರೆ ನಿ | ನ್ನೊಳಗ | ಣ್ಣ ! 
ಅಲ್ಲದೆ ಇದರಲ್ಲಿ ವಿಚಿತ್ರ ವರ್ಣವಿನ್ಯಾಸ ಬಂದರೆ- 
*ಪ್ರಗಲ್ಲಮತಿಯಲ್ಲದ ಕವಿಹತಕನ 
ಪ್ರಜಲ್ಲನೆಗೆ ಜನ ಮೆಚ್ಚೀತೇ? 
ಶೃಗಾಲಗರ್ಜನೆಯಾಲಿಸಿ ಜಗದಲಿ 
ವಿದಗ್ಗಕೇಸರಿ ಬೆಚ್ಚೀತೆ? 
ಎಂಬ ವಿಧವು ಸಿದ್ದವಾಗುತ್ತದೆ. ಇದಲ್ಲದೆ- 
ಪರಿವರ್ಧಿನಿಯಲಿ | ಮೊದಲಿನ ಪಾದಕೆ | ಶರದ ತೃಶೀಯವ | ಜೋಡಿಸಲು 
ಪರಿವುದಪರಿಮಿತ ವೀಚಿಯನೆಬ್ಬಿಸ | ಪರಿವೃದ್ದದರಗ | ಳೆಯ ಹೊನಲು” ಎಂಬಂತೆ 
ಪರಿವೃದ್ಧ ರಗಳೆಯ ಪರಿಯು ಹೊರಡುತ್ತದೆ. ಮತ್ತು ಕೆಳಗಿನ ಮಟ್ಟ(ಪರಿವರ್ಧಿನಿಯ) 
ಶಾಖೆಯೆನ್ನಬಹುದು: 
“ನಂದನಂಗಳೊಳ್‌ | ಸುಳಿವಬಿ | ರಯಿಯಿಂ 
ಕಂಪು ಕಣ್ಮಲೆಯ | ಪೂತ ಸು | ರಯಿಯಿಂ 
ಸುತ್ತಲುಂ ಪರಿವ | ಜರಿವೊನಲ್ಲಳಿಂ 
ಎತ್ತಲುಂ ನಲಿವ | ಪೊಸನವಿಲ್ಲಳಿಂ' ಇತ್ಯಾದಿ. 
ಇಲ್ಲಿಯೂ ವಿಚಿತ್ರ ವರ್ಣವಿನ್ಯಾಸವೇ ಮುಖ್ಯವಾದದ್ದು. 
ಮುಂದೆ ಶ್ರೀ ಬೇಂದ್ರೆಯವರ ಕನ್ನಡ ಮೇಘದೂತದ ಛಂದಸ್ಸು ಪರಿವೃದ್ಧ 
ರಗಳೆಯಲ್ಲಿ ವಿಶೇಷ ವರ್ಣವಿನ್ಯಾಸದಿಂದ ಹುಟ್ಟುತ್ತದೆ- 
"ನಮೋ ಎಂಬೆ ಕವಿ | ಗುರುವೆ ತಣಿಸಿತೊ | ಅಮರದೂತ ಮೇಘ | ನಿನ್ನ 
ಇನಿಯಳಂ | ತೆಯೇ ನನ್ನನೂ | ದಿವ್ಯ ಕಾವ್ಯದೋಫ.' ಆದರೆ ಅದಕ್ಕಿಂತ ಇದರ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೦೫ + 


ಸಾಲಿನ ಕಡೆಯಲ್ಲಿ ಮೂರು ಮಾತ್ರೆಗಳು ಕಡಿಮೆ. ಇದನ್ನು ಮಂದಾಕ್ರಾಂತರಗಳಗೆ 
ಸರಿಯೆನ್ನುವುದು ಸಹಜವಾಗಿದೆ. ಇದು ಸಂಸ್ಥ ತದ ಮಂದಾಕಾಂತವ್ಯ ತಕ್ಕೆ ಮಂದ 
ಮಂದ ಗತಿಯಲ್ಲಿ ಸಾಧಾರಣ ಹೋಲುತ್ತಿದೆ. ಕೊನೆಯದಾಗಿ ಪೊನ್ನನ 
ಶಾಂತಿಪುರಾಣದಲ್ಲಿ' ಕಾಣುವ ತ್ವರಿತ ರಗಳೆಯೊಂದಿದೆ. ಇದು ಪ ಪಾಜೀನವಿದ್ದರೊ 
ಇದರಲ್ಲಿ ಎಂದೂ ಅಳಿಯದ ವಾವೀನ್ಯವಿದೆ. ಇಲ್ಲಿಯೂ ವಿಚಿತ್ರ ವರ್ಣವಿನ್ಯಾಸವೇ 
ಪ್ರಧಾನ; ಈ ತ್ವರಿತ ರಗಳೆಯ ಉದಾಹರಣೆ ಹೀಗೆ- 
*ವರ | ವನರುಹಸಂಭವ | ನೆದೆಯ ಕಾವೆ, ಜಪ 
ಸರಕರ ನಿರಸ್ತ | ಮಲಿನಭಾವೆ ತಪ 
ಕೊಲಿವತಾಯೆ ಕರು | ಣಾಂತರಂಗೆಶಮ 
ದಮಗಳ ಸೂಸುವ | ಕಣ್ಣಿನಾಕೆ ನಮ 
ಗಿರಲಿ ನಿನ್ನ ಕೃಪೆ | ಸರ್ವಶುಕ್ಷೆ......ಐತ್ಯಾದಿ. 
ಇದರ ಏರಿಳಿತವು ಶರಾವತಿಯ ನುಗ್ಗಿನಂತೆ ಮನೋಹರವಿರುತ್ತದೆ. ಇದರ 
ಗತಿಯು ವೇಗವಾಗಿ ಓಡುವ ಅರಬ್ಬಿ ಠಾಕಣದ ಗತಿಯಂತಿದೆ. 
ಇನ್ನು ಹಾಡುಗಳು. ಕೇವಲ ಹಾಡುಗಬ್ಬಗಳನಿಸುವ ಸಾಂಗತ್ಕಾದಿಗಳತ್ತ ಕಣ್ಣು 
ಹಾಕಿದರೆ ನಮಗೆ ಕಾಣುವುದು ಹಸ್ತ, ದೀರ್ಫ, ಪ್ಲುತ ಇವುಗಳನ್ನು ತಾಲಾನುಸಾರ 
ಒಂದರಂತೆ ಇನ್ನೊಂದನ್ನು ಉಚ್ಚರಿಸುವ ಪ್ರಸಂಗ. ಇದು ಹಾಡುಗಳ ಸಾಮಾನ್ಯ 
ರೀತಿ. ಸಾಂಗತ್ಯವನ್ನು ಓದುವಾಗ ಯಾವ ಹಸ್ತವನ್ನು ಎಳಯಬೇಕು, ಯಾವ ದೀರ್ಫ್ಪವನ್ನು 
ತೇಲಿಸಿ ಓದಬೇಕು ಎಂಬುದು ತಾಳಜ್ಜವಾದ ಮತ್ತು ಅರ್ಥಜ್ಞಾನದ ರಸಿಕನಿಗೆ 
ಸೇರಿದುದಾಗಿದೆ. ಅರ್ಥ ಕೆಡಕೂಡದು; ತಾಳ ತಪ್ಪಬಾರದು. ಉದಾ- 
“ಈಶನ | ಕರುಣೆಯ । ನಾಶಿಸು | ವನೆಯದಿ 
ದಾಸನ | ಹಾಗೆಯೆ | ಮನವೆ 
ಕ್ಲೇಶದ | ವಿಧವಿಧ | ಪಾಶವ ಹರಿದು ವಿ 
ಲಾಸದಿ ಸತ್ಯವ । ತಿಳಿವೆ' 
ಇಲ್ಲಿ ಹಸ್ತವನ್ನು ದೀರ್ಫೀಕರಿಸುವ ಪ್ರಸಂಗ ಮಾತ್ರವಿದೆ. ಇದರ ಎರಡು ನಾಲ್ಕನೆ 
ಸಾಲುಗಳ ಅಂತ್ಯದಲ್ಲಿ ಮತ್ತೆರಡು ಮಾತ್ರೆಗಳನ್ನು ಸೇರಿಸಿದರೆ- 
“ಮನೆ ನಡುಗಿ | ಮನ ನಡುಗಿ | ಏ ಹುಡುಗ ಎಲೆ ಹುಡುಗಿ 
ಎನ್ನುವ | ಸಲುಗೆಯ ಬೆಸುಗೆ ಬರೆ 
ಮೈತಾಗಿ ಮನಬಾಗಿ ಒಳಿತಾಗಿ | ಇಂಬಾಗಿ 
ನಾವಾಗಿ | ಈ ಮಾಗಿ | ಗೊಳಗಾಗಿ ರೆ” 


ಎಂಬ ರೂಪವು ಹೊರಪಡುವುದು. 


+ ೧೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ತಿಪದಿಯನ್ನಂತೂ ಹಳ್ಳಿಗಳಲ್ಲಿ ಜೌಪದಿ ಮಾಡಿ ಹಾಡುವುದು ಸುಪಸಿದ್ಧವೇ 
ಇದೆ. 
"ಕೂಲಿಯ | ಗಂಡಿಗೂ । ಕುಂಟು ಪಾ! ರತ್ಯವು 
ಹೇಳಿದ | ಮಾತ | ನಡಿಸನು | ಒಡೆಯಂಗೆ 
ಆಳಲ್ಲ | ತಾನೆ | ಅರಸೆಂಬ” 
ಅಥವಾ- 
*ಎರಡು ಸಾ | ಲಿನ ನುಡಿಯ | ಮೇಲಿನೆರ | ಡರ ಹಾಗೆ 
ತೆರೆಯಾಗಿ | ಹಾಡಿ | ತೆರೆದೇನು | ಕರೆದೇನು ನಾನೀಗ 
ಇಂಥದನ್ನು ತ್ನರಿತಗತಿಯಿಂದ ಹಾಡುತ್ತಾರೆ. 


ಮೇಲೆ ಹೇಳಿದ ಎಲ್ಲ ಛಂದೋ-ಮುದ್ರೆಗಳೂ ತಾಳ-ಲಯಾನುಗುಣವಾಗಿವೆ. 
ಇಂಥವುಗಳನ್ನು ಹಳ್ಳಿಗಳಲ್ಲಿ ಹಳ್ಳಿಗರವೇ ಆದ ಹಲವು ಇಂಪಾದ ಧಾಟಿಗಳಿಂದ 
ಹಾಡಿರುವುದನ್ನು ನಾನು ಕೇಳಿದ್ದೇನೆ. ಈ ಯಾವ ಮುದಿಕೆಗಳಿಗೂ ಧಾಟಿ ಅಥವಾ 
ರಾಗದ ಅಪರಿಹಾರ್ಯ ಸಂಬಂಧವಿಲ್ಯ ಅಂದರೆ ರಾಗ-ನಿರ್ದೇಶವಿಲ್ಲ ಛಂದೋಮಯ 
ವಾಣಿಯನ್ನು ಯಾವುದಾದರೊಂದು ರಸಾನುಗುಣವಾದ ರಾಗಚ್ಛಾ ಯೆಯಿಂದ ಛಂದೋ 
ವೈಲಕ್ಷಣ್ಯ 'ವೃಂಜಕವಾಗಿ ಹಾಡುವುದು ಸಾಮಾನ್ಯ ಪದ್ಧತಿ. ಹೊಸಗನ್ನಡ 
ಛಂದೋಮಂದಿರವು ಕಾಲಪ್ರಮಾಣ ಪ್ರಸಿದ್ಧವಾದ ಪಟದಿಗಳ ತಪ್ಪಲಿನಲ್ಲಿರುವ 
ಕಲ್ಲುಗಳಿಂದ ಕಟ್ಟಲಟ್ಟಿರುವುದರಿಂದ ಪೈತ್ಯ ಕಗುಣ ಸಂಪನ್ನಃ ವಾದುದೇ ಆಗಿದೆ. "ತಾಳ್ಕಾಕೆ, 
ತಂತ್ಯಾಕ, ರಾಗದ ಚಿಂತ್ಯಾಕ' ಎಂದು ಹಾಡಿದ ವರಕವಿಯು ತನಗೆ ತಾಳಲಯಗಳು 
ನೀರು" ಕುಡಿದ ಹಾಗೆ ಜೀರ್ಣವಾಗಿ ರಕ್ಷಗತವಾಗಿದೆ ಎಂಬುದನ್ನು ಸರಾಗವಾಗಿ 
ಸಲೀಲವಾಗಿ ತಾನು ಹೇಳಿದ ಛಂದದಲ್ಲೇ ಮೂಡಿಸಿದ್ದಾನೆ. ಇಂತಹ ಚಮತ್ಕಾರ- 
ವ್ಯಂಜಕವಾಗಿ ಸಂಗೀತಮಯ ಹೃದಯದ ಕನ್ನ ಡಿಗರಲ್ಲಿ ಹೀಗೆ ಸ್ಪಭಾವಸಹಜವಾದ 
ತಾಲಲಯಬದ್ಧ ಛಂದೋವೈ ಖರಿಯು ಅನಾದಿಕಾಲದಿಂದ. ಹುಟ್ಟಿ ಬೆಳೆದು 
ಹೃದಯಸ್ಪರ್ಶಿಯಾಗಿ ಬಾಳುತ್ತಿರುವುದು ಹೆಮ್ಮೆಯ ಮಾತೇ ಸರಿ.” 


& & 8 
['ಕನ್ನಡ ಸಾಹಿತ್ಯ ಪರಿಷತ್ತತ್ರಿಕೆ, ೧೯೫೬] 


೧ ಇದೊಂದು ಸಂಕ್ಷೇಪವಾದ ಲೇಖನ; ಕೇವಲ ದಿಗ್ಗರ್ಶನಕ್ಕಾಗಿ ಕೆಲವು ಉದಾಹರಣೆಗಳನ್ನು ಇಲ್ಲಿ 
ಕೊಡಲಾಗಿದೆ. ಉದಾಹರಣೆಯ ಮುಂದೆ * ಈ ಗುರುತಿದ್ದರೆ ಅಂಥದನ್ನು ಲೇಖಕ ಕೃತವೆಂದು 
ತಿಳಿಯತಕ್ಕದ್ದು. ಹೆಸರಿಲ್ಲದೆ ನರಳುತ್ತಿರುವ ಕೆಲವು ಛಂದೋ ಮುದೆಗಳಿಗೆ ಹೆಸರನ್ನು ತಾತ್ಕಾಲಿಕವಾಗಿ 
ಕೊಡಲಾಗಿದೆ. "ಅಹುದಾದರಹುದೆನ್ನಿ ಅಲ್ಲವಾದರಲ್ಲವೆನ್ನಿ' ಎಂಬ ನ್ಯಾಯಕ್ಕೆ ಅದು ಅನುಗುಣವಾಗಿದೆ. 
ಇಂದಿನ ಕಾವ್ಯಾಸಕ್ತರಿಗೆ ಅನುಕೂಲವಾಗಲೆಂದು ಛಂದೋ ಮಾರ್ಗದ ಕುರುಹನ್ನು ಮಾತ್ರ ಇಲ್ಲಿ 
ತೋರಿಸಲಾಗಿದೆ. ಈಶನ ಕರುಣೆಯ.....ಶರಷಟ್ಟದಿಯನ್ನೇ ಸ್ಪಲ್ಪ ಮಾರ್ಪಡಿಸಿ ಸಾಂಗತ್ಯಕ್ಕೆ ಉದಾಹರಣೆಯಾಗಿ 
ಕೊಟ್ಟಿರುವುದು ಸಾಂಗತ್ಯ ಅಥವಾ ಶರದ ಉತ್ಪತ್ತಿಯನ್ನು. ಸೂಚಿಸುವಂಥದಿದೆ. 


೧೦೭ + 


೧೫. ಆಧುನಿಕಸಾಹಿತ್ಯ ಸಮೀಕ್ಷೆ 


ಸಾಹಿತ್ಯ ಸಮೀಕ್ಷಕನ ಚಾರಿತ್ರ, ವಿದ್ವತ್ರೆ, ಅನುಭವಗಳು ಪಕ್ಷವಾಗಿರಬೇಕೆಂಬುದು 
ಸಹೃದಯ ಗಾಹ್ಯ. ಸ್ಥಾತಂತ್ರೊ ನತರ ಭಾರತದಲ್ಲಿ ಪರೋಪದೇಶ ಪಂಡಿತರ ಸಂಖ್ಯೆ 
ಹೆಚ್ಚಾಯಿತು; ಅತ್ನನಿರೀಕ್ಷಣೆ ಮಾಡಿಕೊಳ್ಳುವುದು ಅನಾದರಕ್ಕೆ ಪಾತ್ರವಾಯ್ದು. ಅದರಿಂದ 
ಸಮೀಕ್ಷಕನ ಮೇಲೆ ಕಾಮ- ಕ್ರೋಧಾದಿಗಳ ದಬ್ಬಾಳಿಕೆ ಹೆಚ್ಚಿತು. ಅದರ ಫಲವಾಗಿ 
ಸಾಹಿತ್ತಕೃ ತಿಗಳ ಚರಿತ್ರೆ, ವಿಮರ್ಶೆ, ಸಮೀಕ್ಷೆ, ಅವಲೋಕನಗಳು ಅಸತ್ಯ ಭಾಷಿತಗಳಾಗಿ 
ಪರಿಣಮಿಸಿದ್ದು ಅಧಿಕ. "ಮತ್ನ್ತರೋ ದೆಶಮೋ ರಸಃ ಎಂಬ ಮಾಕು ಅನೇಕ 
ಸಂದರ್ಬ೯ಗಳಲ್ಲಿ ಪ್ರತೀಕಾರ ಮುನೋಬಾವ್‌ ಕೈ ಎಡೆಗೊಟ್ಟುದ್‌ು 
ಡಾ.ಆರ್‌.ಸಿ. ಹಿರೇಮಠರಂಥವರ ಕಣ್ಣಿಗೆ ಬೀಳದೆ ಇರಲಿಕ್ಕಿಲ್ಲ. 

ರಾಜತಂತ್ರವು ರಾಷ್ಟಗಳ ನಡುವೆ. ಕಮ್ಮ; ವಾದಿತಲ್ಲದೆ ರಾಷ್ಟದೊಳಗಿನ ಸಾಮಾಜಿಕರ 
ಪರಸ್ಪರ ವ್ಯವಹಾರಗಳಲ್ಲಿ ಅಕ್ಷಮ್ಯ. ಅಭಿಪ್ರಾಯಭೇದವು ವೆ ವೈರವನ್ನೂ ಸೇಡು 
ತೀರಿಸಿಕೊಳ್ಳುವ ಬುದ್ಧಿಯನ್ನೂ ಫೇರಿಸಲು ಅವಕಾಶ ಪಡೆಯುವುದನ್ನು ದಮಿಸಲಾರದ 
ದುರ್ಬಲಾತ್ಮರು ಸಾಹಿತ್ಯ ಅಕಾಡಮಿ, ವಿಶ್ವವಿದ್ಯಾಲಯ, ಸಾಹಿತ್ಯ ಪರಿಷತ್ತು 
ಮುಂತಾದವುಗಳ ಸಾಹಿತ್ಯ ವಿಭಾಗಗಳಲ್ಲಿ ಸಮೀಕ್ಷಕರಾಗಲು ತೀರ ಅನರ್ಹರು. 
ಆದರೆ ನಮ್ಮ ದೇಶದ ಪ್ರಜಾಪಭುತ್ವ ತೀರ ಎಳೆಯದಾದುದರಿಂದ ಅದರ ವಿವಿಧ 
ಕಾರ್ಯಕ್ಷೇತ್ರಗಳಲ್ಲಿ ಈಗೀಗ ಅಪಕ್ತಾತ್ಮರು ತುಂಬಿಕೊಳ್ಳುವಂತಾಗಿ ಸಾರ್ವಜನಿಕರಲ್ಲಿ ಪ್ರಭಾವ 
ರಹಿತರಿಗೆ ನ್ಯಾಯ ಸಿಗದಂತಾಗಿರುವುದು ಕುಪ್ರಸಿದ್ಧ, ಈ ಐತಿಹಾಸಿಕ ಅಪಸಂದರಕ್ಕೆ 
ಸಾಹಿತೃಕ್ಷೇತವು ಅಪವಾದವಾಗಲಿಲ್ಲ. ಲೇಖಕತ್ನದ ಪಾತ್ರವನ್ನು ವ್ಯಾವಹಾರಿಕ ವ್ಯಕ್ತಿತ್ತದ 
ಪಾತ್ರದಿಂದ ಬೇರ್ಪಡಿಸಿಕೊಂಡು ಕೃತಿಗಳ ಅವಲೋಕನಕ್ಕೆ ತೊಡಗುವ ಮಧ್ಯಸ್ಥಿಕೆ 
ನಮ್ಮ ವಿದ್ಯಾವಂತರಲ್ಲಿಂದು ಬೆಳೆದು ಬರಲಿಲ್ಲ ಎಂಬ ಅನುಭವ ಅನೇಕ ಬಾರಿ 
ಅನೇಕ ಆರ್ಜವಸಂಪನ್ನರಾದ ವಿದಗ್ಗರಿಗೆ ಉಂಟಾಗಿರಬಹುದು. ಇದು ಸಾಹಿತ್ಯ 
ಸಮೀಕ್ಷೆಯ ಆರೋಗ್ಯಕ್ಕೆ ಮಾರಕ. 


ತಟದ ಸಮೀಕ್ಷಕನ ಹೆದರಿಕೆ. ಮೊದಲು ಸ್ನಾನಾದಿ ಬಲಗಳಿಂದ 
ಸಮೀಕ್ಷ್ಯ ಕೃತಿಯ ಲೇಖಕನಿಗೆ ಅನ್ವಾಯ ಮಾಡುವ ಪ್ರವೃತ್ತಿ ಕಂಡುಬಂದರೆ, ಅನಂತರ 
ಕಂಡು "ಬರುವುದು ಲೇಖಕರ ಸ್ಥಾನಮಾನಗಳಿಗಂಜಿ `ಅವರ ಕೃತಿಗಳಲ್ಲಿ ಇಲ್ಲದ 
ಒಳ್ಳಯ ಗುಣಗಳನ್ನು ಆರೋಪಿಸಿ ಸಮೀಕ್ಷಿಸುವುದು. ಈ ಭಟ್ಟಂಗಿತನ ರಾಜಪಭುತ್ವವಿಲ್ಲದ 
ಇಂದಿನ ಕಾಲದಲ್ಲೂ ಹೊಟ್ಟೆಪಾಡಿಗಾಗಿ ಮಾಡಬೇಕಾಗಿ ಬರುವ ಒತ್ತಾಯದ 
ಸನ್ನಿವೇಶಗಳನ್ನು ಸಂಸ್ಥ್ಕಾಧೀಶರೂ ನಿವಾರಿಸಲಾರದಾಗಿರುವುದು ಒಂದು 
ವಿಷಾದಕರವಾದ ಸಂಗತಿ! "ಲಾಂಗೂಲಚಾಲನಮಧಶ್‌ ಚರಣಾವಘಫಾತಃ' ಎಂಬ 
ವರ್ತನೆಯನ್ನು ಕೆಳಗಿನವರಿಂದ ಮೇಲಿನವರು ಅಪೇಕ್ಷಿಸುವುದು ಭಾರತದ ಇತರ 


* ೧೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸಮಷ್ಟಿ ಸಂಸ್ಕೃತಿಗೆ ಕಲಂಕಪ್ರಾಯವಾದುದು. 

ಮೇಲೆ ಹೇಳಿದ ಎರಡು ವಿಧಗಳನ್ನೂ ಬಲ್ಲ ಕೆಲ ವಿದ್ವಾಂಸರು ತಮ್ಮ 
ಆತ್ಮಸಾಕ್ಷಿಯೊಡನೆ ಹೋರಾಡಿ ಗೆಲ್ಲಲಾರದೆ "ರಾಮಾಯ ಸ್ಪಸ್ತಿ, ರಾವಣಾಯ ಸ್ಪಸ್ತಿ' 
ಎಂಬಂತೆ ಸಾಹಿತ್ಯ ಸಮೀಕ್ಷೆಯನ್ನು ಮಾಡಿದ್ದಾರೆ. ಅವರ ಹಿರಿಯತನಕ್ಕೆ ಅದು ಕಲಂಕ 
ಎಂಬುದೂ ಅವರಿಗೆ ಗೊತ್ತಾಗಲಿಲ್ಲ. "ಏನೋ ಪಾಪ. ಹೋಗಲಿ” ಎಂಬ ಔದಾರ್ಯದ 
ಬುರುಕಿಯನ್ನು ಹಾಕಿಕೊಂಡು ಆತ್ಮಸಾಕ್ಷಿಗೂ ತಮ್ಮಲ್ಲಿ ದೇವರದಯೆಯಿಂದ ಬೆಳೆದು 
ನಿಂತ ಶುದ್ದ ರಸರುಚಿಜ್ಜತೆಗೂ ಎರಡು ಬಗೆದು ನಿಷ್ಠುರವಾಗದೆ ತಾವು ಅಜಾತಶತ್ತುಗಳಾಗಿ 
ಉಳಿಯಬೇಕೆಂಬ ಹಂಬಲಿನಿಂದ "ಹಾಗೂ ಸರಿ, ಹೀಗೂ ಸರಿ” ಎಂದು ಕ್ಷಿ 
ಪ್ರತಿಕಕ್ಷಿಗಳಿಬ್ಬರ ವಕಾಲತ್ತನ್ನು ವಹಿಸಿದ ವಕೀಲರಂತೆ "ಹಾವು ಸಾಯಬಾರದು, ಕೋಲು 
ಮುರಿಯಬಾರದು” ಎಂದು ಬಗೆದು "ಹಾವೇರಿ ನ್ಯಾಯ'ವನ್ನು ಲೇಖಕರಿಗೂ ಅವರ 
ಕೃತಿಗಳಿಗೂ ತೋರಿಸಿರುವ ಉದಾಹರಣೆಗಳು ವಿಶ್ವವಿದ್ಯಾಲಯದ ಪ್ರಕಟಣೆಗಳಲ್ಲಿಯೂ 
ಇವೆ. ಸಮಕಾಲೀನಸಾಹಿತ್ಯ ಸಮೀಕ್ಷೆಯಲ್ಲಿ ಸಮೀಕ್ಷ್ಯ-ಸಮೀಕ್ಷಕರಿಬ್ಬರೂ 
ಬದುಕಿರುವುದರಿಂದ, ಪರಸ್ಪರವಾಗಿ ಆ ಈ ವ್ಯವಹಾರಗಳ ಮೂಲಕ 
ಸಂಬಂಧಿಸಿರುವುದರಿಂದ ಇದು ಅನಿವಾರ್ಯ, ಕ್ಷಮ್ಯ ಎಂದು ಸಾಧಿಸಿ ಆತ್ಮವಂಚನೆಯನ್ನು 
ಮಾಡಿಕೊಂಡೇ ಮಂದಿಯೆದುರು ಸಮಾಧಾನದ ಸಮರ್ಥನೆಯ ಮಾತುಗಳನ್ನಾಡಿದ್ದನ್ನು 
ಈ ಲೇಖಕ ಅನೇಕ ಬಾರಿ ಕೇಳಿದ್ದುಂಟು. 


ಇನ್ನೊಂದು ವಿಧದ ಸಮೀಕ್ಷಕ ತನಗಾಗದ ಬರೆಹಗಾರರ ಹೆಸರನ್ನು 
ಉಲ್ಲೇಖಿಸುವುದೇ ಇಲ್ಲ. "'ದಂತಾನಾಮಿವ ಲೋಪಃಸ್ಕಾತ್‌' ಲೋಪಸಂಧಿ ಮಾಡಿಬಿಟ್ಟರೆ 
ಯಾರೂ ಏನನ್ನೂ ಹೇಳರು ಎಂಬುದು ಅವನ ಉಪಾಯವೇದಾಂತ. ಹಾಗಲ್ಲವಾದರೆ 
ಒಂದೇ ವಾಕ್ಯದಲ್ಲಿ "ಅಶ್ತತ್ನಾಮಾ ಹತಃ ಕುಂಜರೋ ವಾ ನರೋ ವಾ' ಎಂಬಂತೆ 
ಜಾರುವ ಬಂಡೆಯಿಂದ ಮಾತನ್ನು ಜಾರಿಸಿಬಿಟ್ಟು ಮುಂದಕ್ಕೆ ವಿಷಯಾಂತರಕ್ಕೆ 
ಪ್ರವೇಶಿಸುವುದು. ಈ ನಾನಾವಿಧದ ಕೈ ಚಮತ್ವಾರ, ಬಾಯ್‌ ಚಮತ್ಕಾರಗಳಿಂದ 
ನುಣಿಚಿಕೊಂಡೇ ತಿರುಗುತ್ತ ಎಲ್ಲರಿಂದಲೂ ಸಂಭಾವಿತನೆನ್ನಿಸಿಕೊಳ್ಳುವ ಮಹಾಶಯ! 
ಇಂಥ ಗೋಮುಖವ್ಯಾಫರು ತಾವು ಕೀಳ್ಗಣಿಸಿದ ವಿದ್ಧಾಂಸನ ಗಮನಕ್ಕೆ ಎಂದೂ 
ಬೀಳೆವೆಂದು ತಿಳಿದು ಮೋಸಹೋಗಿರುತ್ತಾರೆ. ಒಮ್ಮೆ ತಿಳಿದರೆ ಏನು ಗತಿ? ಎಂಬ 
ಹೆದರಿಕೆ ಯಾವಾಗಲೂ ಇದ್ದೇ ಇರುತ್ತದೆ. ಅಂಥವರ ಅಂತರಂಗವನ್ನು ಅರಿಯಬಲ್ಲವರು 
ಇದ್ದಾರೆ; ಅವರು ಅವರನ್ನು ಬಯಲಿಗೆಳೆವ ಎಂಟೆದೆತನವುಳ್ಳವರಾಗಿರಬೇಕು. ಅವರಿಗೆ 
ಜಾತಿವ್ಯಾಮೋಹ, ಬಂಧುವ್ಯಾಮೋಹ, ಅಪಪ್ರಚಾರ ಭಯ, ಲಂಚದಾಸೆ, ಸ್ತುತಿಯ 
ಆಸೆ ಮುಂತಾದವುಗಳು ಅಂಟಿಕೊಂಡಿರುವಾಗ ಅವರು ಸುಮ್ಮನಿದ್ದು ದೊಡ್ಡ 
ಸಮಾಜಘಾತಕರಾಗುತ್ತಾರೆ. ಈ ಸುಮ್ಮನಿರುವ ಸಂಭಾವಿತರು ಪೂರ್ವಾಶ್ರಮದಲ್ಲಿ 
ಎಷ್ಟೋ ಪಕ್ಷಪಾತಗಳನ್ನು ಮಾಡಿರುವುದೂ ಉಂಟು; ಅವರು ಮಾಡಿದ ಪಾಪಗಳನ್ನು 


ಪ್ರಾಂತಗಳಿಗಿಂತ ಕರ್ಣಾಟಕದಲ್ಲಿ ಅಧಿಕವಾಗಿದೆ ಎಂದು ಕಾಣುತ್ತದೆ. ಕರ್ಣಾಟಕದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೦೯ + 


ಮುಚ್ಚಿಕೊಳ್ಳುವ ಪ್ರಯತ್ನಗುಪ್ತವಾಗಿ ಅವರ ಕೈಯಿಂದ ನಡೆಯುತ್ತಲೇ ಇರುತ್ತದೆ. ಈ 
ಮೌನಸಾಗರದ ಅಣೆಕಟ್ಟು ಸ್ತುತಿಗೆ ಬಾಯಿನ ನೀರು ಕರೆವಾಗ ಒಡೆದುಹೋಗುತ್ತದೆ. 
ಆಗ ನಗ್ನಸತ್ಯ ಜಗಜ್ಞಾಹೀರಾಗುತ್ತದೆ. ಕಳೆದ ೪೦ ವರ್ಷಗಳಲ್ಲಿ ಕರ್ಣಾಟಕ ಇಂಥ 
ಹತ್ತಾರು ಮಹಾಪುರುಷರ ಅಂತಃಸತ್ಯವನ್ನು ಈ ಲೇಖಕನಿಗೆ ತೋರಿಸಿದೆ. 

ಈ ಎಲ್ಲವೂ ಚಾರಿತ್ರವಿಲ್ಲದ ಆದರೆ ವಿದೃತ್ತೆ-ಅನುಭವಗಳಿರುವ ಸಮೀಕ್ಷಕರಲ್ಲಿ 
ಸಿಗುವ ಮಾದರಿಗಳಾದವು. ಹೊಗೆಯಿರುವಲ್ಲಿ ಬೆಂಕಿ ಇದ್ದೇ ಇರಬೇಕು ಎಂಬಂಥ 
ಅಪರಿಹಾರ ಸಂಬಂಧವು ಚಾರಿತ್ರ ವದ್ಧತ್ತೆ ಅನುಭವಗಳಲ್ಲಿ ಯಾವ ಎರಡರ ನಡುವೆಯೂ 
ಅಥವಾ ಒಂದು ಮತ್ತೆರಡರ ನಡುವೆಯೂ ಇಲ್ಲ. ಈ ಮೂರರಲ್ಲಿ ಒಂದೇ ಒಂದು 
ಸರಿಯಾಗಿರುವವನು (೧/೩ ಸಮೀಕ್ಷಕ, ಎರಡು ಸರಿಯಾಗಿರುವವನು ೨/೩ ಸಮೀಕ್ಷಕ; 
ಮೂರೂ ಸರಿಯಾಗಿರುವವರು ೩ ಕೋಟಿ ಕನ್ನಡಿಗರಲ್ಲಿ ಬಹಳ ಪ್ರಯತ್ನ ಮಾಡಿದರೆ 
ನೂರು ಜನ ಸಿಕ್ಕಬಹುದೋ ಏನೋ-ಗಣ್ಯ ಸ್ಥಾನಮಾನಾಲಂಕೃತರಲ್ಲಿ ನೂರಕ್ಕೆ 
ಮೂರು ಜನ ಸಿಕ್ಕುವುದೂ ದುರ್ಲಭ. ಸಾಹಿತ್ಯ ಮತ್ತು ಸಾಹಿತ್ಯ ವಿಮರ್ಶೆಗಳ 
ಕ್ಷೇತ್ರದಲ್ಲಿ ಪ್ರವೇಶ ಮಾಡಲು (()) ವಿಜ್ಞಾನ (೨) ವೇದಾಂತ (೩) ಮನಃಶಾಸ್ತ್ರ 
(೪) ಅಲಂಕಾರಶಾಸ್ತ್ರ (೫) ವ್ಯಾಕರಣ (೬) ತರ್ಕಶಾಸ್ತ್ರ (೭) ಭೂಗೋಲೇತಿಹಾಸ 
ಜ್ಞಾನ (೦) ಭಾಷಾತ್ರಯ ಜ್ಞಾನ (೯) ರಾಜ್ಯಾರ್ಥ ಶಾಸ್ತ್ರಜ್ಞಾನ (೧೦) ನೀತಿಶಾಸ್ತಗಳೆಂಬ 
ಹತ್ತು ಜ್ಞಾನಶಾಖೆಗಳ ಸಾಮಾನ್ಯ ಆಳದ ತಿಳಿವಳಿಕೆ ಇದ್ದಾಗ ವಿದ್ವಾಂಸನು "ವದಗ್ಗ' 
ಎನಿಸಿಕೊಳ್ಳುತ್ತಾನೆ. ಇಷ್ಟು ಶಾಸ್ತ್ರಜ್ಞಾನ ಇರುವ ಸಮೀಕ್ಷಕ ಕರ್ಣಾಟಕದಲ್ಲಿ ಬೆರಳಿನಿಂದ 
ಎಣಿಸಬಹುದಾದಷ್ಟು ಜನರು ವರಾತ್ರ ಈಗ ಇದ್ದಾರೆ ಎಂದರೆ 
ಅತಿಶಯೋಕ್ಷಿಯಾಗಲಾರದು. ಹೀಗಿರುವಾಗ, 

"ಅಚ್ಛುಖಾನೆಗಳುಂಟು ವೆಚ್ಚಕ್ಕೆ ಹಣವುಂಟು 
ಇಚ್ಛೆಯನ್ನರಿದು ಪ್ರಕಟಿಸುವ ಜನವುಂಟು 
ಹೆಚ್ಚೇತಕೋದು ಬರೆವಂಗೆ?' 

ಎಂಬ ಮನೋವೃತ್ತಿಯಿದ ಜ್ಞಾನಲವ ದುರ್ಪ್ವಿದಗ್ಗರು ನಾಯಿಕೊಡೆಗಳಂತೆ 
ನಗರ-ನಗರಗಳಲ್ಲಿ ತಲೆಯೆತ್ತಿ ತಮ್ಮ ಅಲ್ಲವಿದೈ-ಮಹಾಗರ್ವಗಳನ್ನು ಮುದಿತ ಕಾಗದಗಳ 
ಮೂಲಕ ಹೊರಗೆಡಹುವುದು ದಿನನಿತ್ಯದ ರೂಢಿಯಾದರಿಲ್ಲಿ ಆಶ್ಚರ್ಯವೇನು? ಇಂಥ 
ಅಲಂಕಾರ ಪಂಡಿತರ ಸಂಖ್ಯಾಬಲ ವಿದ್ಯಾಸಂಸ್ಥೆಗಳಲ್ಲಿ ಹೆಚ್ಚು ಹೆಚ್ಚಾಗಿ ಕಾಣಬಹುದು; 
ಪತ್ರ್ತಿಕಾವ್ಯವಸಾಯದ ಕ್ಷೇತ್ರದಲ್ಲಿಯೂ ಸಾಕಷ್ಟು ಜನರನ್ನು ಕಾಣಬಹುದು. ಇವರು 
ಕರ್ಣಾಟಕ ಮಾತೆಯ ಶರೀರಸೌಂದರ್ಕವನ್ನು ಕೆಡಿಸುವ ಕುಷ್ನಚಿಹ್ನೆಗಳಾಗಿದ್ದಾರೆ. "ಸ್ವಾದ್ರಹುಃ 
ಸುಂದರಮಪಿ ಶ್ಲಿತ್ರೇಣೈಕೇನ ದುರ್ಭಗಂ' ಎಂದು ದಂಡಿ ಹೇಳಿದ್ದು ಅಕ್ಷರಶಃ ಸತ್ಯ, ಈ 
ಅಮಂಗಲಾಂಗರು ಉದಯಿಸಲು ಶಿಕ್ಷಕರ, ಶಿಕ್ಷಣದ ಮತ್ತು ಶಿಕ್ಷಣ ನಿಯೋಜಕರ 


+ ೧೧೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಹಾಗೂ ಯೋಜಕರ ಗುಂಪುಗಳಲ್ಲಿ ಅನೇಕ ಸಂಖ್ಯಾತರು ನೀತಿಭ್ರಷ್ಟರಾಗುತ್ತಹೋದುದೇ 
ಕಾರಣ. ಅವರು ಸ್ವಧರ್ಮಜ್ಞಾನವನ್ನು ಅಲಕ್ಷಿಸಿದ್ದರಿಂದ ಸಾಹಿತ್ಯ ಜ್ಞಾ ವಷ್ಟೇ ಏಕೆ, 
ಸರ್ವಜ್ಞಾನಗಳ ಮಟ್ಟವೂ ಇಳಿದುಹೋಗಿ ತುಂಬದ ಮೋಡಗಳ ತುಳುಕುವ ಸದ್ದಿನಿಂದ 
ರಾಜ್ಯವು ತುಂಬಿಹೋಗಿದೆ. ತಂತಮ್ಮ ಹೆಸರಿನ ಅಕ್ಷರ ಹಾಗೂ ಅರ್ಥಗಳ ಪರಿಚಯ 
ಕೂಡ ಚೆನ್ನಾಗಿರದ "ವಿದ್ವಾಂಸ'ರಿಂದು ಹೋದ ಹೋದೆಡೆ ಸಿಕ್ಕುತ್ತೆ. ಈ ಪದವೀಧರರು 
ರಾಜ್ಯದಲ್ಲಿ ವರ್ಷಕ್ಕೆ ರ೦೦೦ದಿಂದ ೧೦,೦೦೦ದವರೆಗೆ ಯಂತ್ರಾಲಯಗಳಿಂದ 
ಆಕ್ಷಿಪ್ತರಾಗುತ್ತಾರೆ. © Mass Education ಸ್ತೋಮ ಶಿಕ್ಷಣವು ಅಲ್ಪವಿದ್ಯ 
ಮಹಾಗರ್ವೇರನ್ನೂ  ವಂಚಕರನ್ನೂ  ದುಃಶೀಲಸ೦ಪರನ್ನೂ 
ವಿಷಕುಂಭಪಯೋಮುಖರನ್ನೂ ತಯಾರು ಮಾಡಿ ದೇಶದ ಹಾಗೂ ರಾಜ್ಯದ ಸಾಮಾಜಿಕ 
ಹಾಗೂ ಸಾಂಸ್ಕೃತಿಕ ಆರೋಗ್ಯವನ್ನೇ ಹಾಳುಮಾಡಲು ಕಾರಣವಾಗುತ್ತದೆ. 
ಸಂಖ್ಯಾಬಲದಿಂದ ಸತ್ಕನಿರ್ಣಯ, ನ್ಯಾಯನಿರ್ಣಯ ಆಗಬೇಕೆಂಬ ಆಗಹಿಗಳಿಗೆ 
ಇದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. "ಎಮ್ಮೆ ಯಾರದೋ ದೊಣ್ಣೆ ಅವನದು” ಎಂಬಂತಹ 
ಪಟ್ಟದ ಶಿಷ್ಕರಿಂದ ಮಹಾಸ್ಥಾನಪತಿಗಳು “ಫಘೆರಾವೊೋಳ ಹಾಕಿಸಿಕೊಳ್ಳಬೇಕಾಗುತ್ತದೆ. ಶ್ರೀ 
ಹಿರೇಮಠರಿಗಿದು ತಿಳಿಯದ ಸಂಗತಿಯಲ್ಲ. ರ್ಯಾಂಗ್ಲರ್‌ ಪಾವಟೆಯವರಿಗೆ ಸಹ ಈ 
ಅಂಶ ಅನುಭವಕ್ಕೆ ಬಂದಿತ್ತು-ವಿದ್ಯಾರ್ಥಿಗಳು ಶುಲ್ಕಾಪಕರ್ಷಕ್ಷಾಗಿ ಮುಷ್ಟರ ಹೂಡಿದ್ದಾಗ! 
ಆದರೂ "ಮಾಸ್‌ ಎಜ್ಯುಕೇಶನ್‌” ಮತ್ತು "ಹಾರಿಜಾಂಟಲ್‌ ಎಕ್ಸ್‌ಪ್ಯಾನ್ಸನ್‌ ಆಫ್‌ 
ಎಜ್ಯುಕೇಶನ್‌” ಎಂದು, "ಹತ್ತರ ಕೂಡ ಹನ್ನೊಂದು, ಪರಿಶೆಯ ಕೂಡ ಗೋವಿಂದ" 
ಎಂಬ ರೀತಿಯಿಂದ ಭಾಷಣ-ಘೋಷಣಗಳನ್ನು ಮಾಡುವಂತಹ "ಯತಿತತಿ ಚಕ್ರವರ್ತಿ, 
ರುಚಿರಾಮಳ ಮೂರ್ತಿ, ವಿಶಾಲಕೀರ್ತಿ'ಗಳೂ ವೇದಿಕೆಗಳಲ್ಲಿಂದು ದೃಶ್ಯರಾಗಿರುತ್ತಾರೆ! 
ಇದು ಸುದೈವವೇ? ವಿ.ಎಂ.ಇನಾಮದಾರರು, ಜಿ.ಎಸ್‌.ಶಿವರುದ್ರಪ್ಪನವರು, 
ಎಂ.ವಿ.ಸೀತಾರಾಮಯ್ಯನವರು, ಕೆ.ಕೃಷ್ಣಮೂರ್ರಿಗಳು., ಜ.ಚ.ನಿ., ಡಿ.ವಿ.ಜಿ. 
ಶಿ.ಚಿ.ನಂದೀಮಠರು ಇತ್ತೀಚೆಗೆ ಮಾಡಿದ ಕಾವ್ಯಾವಲೋಕನಗಳಲ್ಲಿ ತಮ್ಮ ನಿಜವಾದ 
ವಿದ್ಧತ್ತೆಯನ್ನು ಬಿಂಬಿಸಿದವರಲ್ಲಿ ಕೆಲವರು ಎನ್ನಬಹುದು. ಏಕೆಂದರೆ, 


"ವಿದ್ಧಾನೇವ ವಿಜಾನಾತಿ ವಿದ್ಧಜ್ನನ ಪರಿಶ್ರಮಂ 
ನಹಿ ವಂಧ್ಯಾ ವಿಜಾನಾತಿ ಗುರ್ಮೀಂ ಪ್ರಸವವೇದನಾಂ' 
ಎಂಬ ಮಾತು ಇಂದಿಗೂ ಸತ್ಯ. 
'ಕಾಶೀಗಮನ ಮಾತ್ರೇಣ ನಾನ್ನಂ ಭಟ್ಟಾಯತೇ ದ್ವಿಜಃ 
ಸರ್ವೋ ಡಾಕ್ಷರ್‌ ಪದವ್ಯಾಚ ನಹಿ ಸುಂಕಾಪುರಾಯತೇ' 
ಎಂಬ ಮಾತಿಗೆ ಎರಡುಂಟೇ? ಆದುದರಿಂದ Heredity and Environment 


ಪಿತ್ರಾರ್ಜಿತ ಮತ್ತು ಸಂಸ್ಕಾರಗಳೆರಡೂ ದೊರೆತ ಕೆಲ ಪುಣ್ಯವಂತರು ಮಾತ್ರ 
ಅಪ್ರಜಾಪಭುತ್ನರೀತ್ಕಾ ವಿದಗ್ನತ್ವವನ್ನು ಹೊಂದಿರುತ್ತಾರೆ. ವಿದ್ಧಲ್ಲೋಕದಲ್ಲಿ ವಿದ್ಧತ್ತೆಯ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೧೧ + 


ಸಮತಾವಾದವಿಲ್ಲ. ಇದು ಯಾರಿಗೆ ಸೇರಲಿ, ಬಿಡಲಿ, ಈ ಜಗತ್ತಿನ ನಿಯಾಮಕನು 
ರತ್ನಗಳಂತೆ ವಿದ್ದಾಂಸರನ್ನು ಅಪೂರ್ವ, ವಿರಳ ಎನ್ನುವಂತೆ ಮಾಡಿದ್ದಾನೆ-ಎಂಬುದು 
ಎಲ್ಲ ತಲೆಮಾರುಗಳಲ್ಲೂ ಎದ್ದು ಕಾಣುವಂಥ ವಿದ್ಯಮಾನ. 
"ಶ್ರುತೇನ ಯತ್ನೇನ ಚ ವಾಗುಪಾಸಿತಾ 
ದೃಢಂ ಕರೋತ್ಯೇವ ಕಮಪ್ಯನುಗ್ರಹಂ' 
ಎಂದೂ ಅಂತಹ ಸಾರಸ್ಪತಾನುಗ್ರಹ ಪಡೆದವರು ಮಾತ್ರ 
'ವಿದಗ್ರ ಗೋಷ್ಕೀಷು ವಿಹರ್ತುಮೀಶತೇ' 


ವಿದಗ್ಗರ ಗೋಷ್ಟಿಯಲ್ಲಿ ವ್ಯವಹರಿಸಲು ಅರ್ಹರಾಗುತ್ತಾರೆ ಎಂದ ದಂಡಿ. ವಿದಗ್ದ 
ಗೋಷ್ಠಿಗಳ ಗಂಭೀರವಾದ ಚರ್ಚೆಗಳಲ್ಲಿ ಭಾಗವಹಿಸಬಲ್ಲವರ ವಿದ್ರತ್ತೆ ಸಾಣೆ ಹಿಡಿದ 
ಮಣಿಯಂತೆ ಪ್ರಕಾಶಮಾನವಾಗುತ್ತದೆ. ಬೆನ್ನ ಹಿಂದೆ ಬೇಕು ಬೇಕಾದುದನ್ನು ಬರೆದು 
ಪ್ರಕಟಿಸಿ ಬಲಿಯನ್ನು ಗೆಲ್ಲಲಾರದೆ ಸೋತು ಹೋದ ರಾವಣ ಜಯಭೇರಿ 
ಹೊಡೆಯಿಸಿದಂತೆ ತಮ್ಮ “ಚೇಲ'ರ ನಡುವೆ ಜಂಭಕೊಚ್ಚಿಕೊಂಡು ತಿರುಗುವ ಗುಂಪುಗುಳಿ 
ಸಾಹಿತಿರತ್ನರ ಸಮೀಕ್ಷಕತ್ವವನ್ನುು ಅದು ಬ್ರಹ್ಮನ ಬಾಯಿಂದಲೇ ಹೊರಬಿದ್ದರೂ, 
ವಿದಗ್ಗರು ಮನ್ನಿಸರು. ಕಾಲರಾಯನ ದವಡೆಯಲ್ಲಿ ಸಿಕ್ಕಿದ ಸಮೀಕ್ಷಾಭಾಸಗಳು ಎಷ್ಟು 
ಒಪ್ಪವಾಗಿ ಮುದಿತವಾಗಿದ್ದರೂ ನುಚ್ಚುನೂರಾಗುತ್ತವೆ; ಹೆಬ್ಬೊತಿಗೆಗಳು ಕಿಬ್ಬೊತ್ತಿಗೆಗಳನ್ನು 
ಎಷ್ಟೋ ಸಲ ಕಾಲನ ಜರಡಿಯಲ್ಲಿ ನುಸುಳುವಾಗ ಗೆಲ್ಲಬಾರದವುಗಳಾಗುತ್ತವೆ. ಆಂಗ್ಲ 
ಸಾಹಿತಿಗಳಾದ ಕೋಲ್‌ರೀಜ್‌ ಮತ್ತು ವಡ್ಜ್‌ವರ್ತರ ಕೃತಿಗಳ ಸಂಖ್ಯೆ ಮತ್ತು ಗುಣಗಳ 
ಬಲವು ಕಾಲನಿಂದ ಚೆನ್ನಾಗಿ ಸುಪರೀಕ್ಷಿತವಾಗಿರುವುದು., ಕಾಳು-ಜೊಳ್ಳುಗಳಂದು 
ವಂಗಡಿಸಲ್ಲಟ್ಟಿರುವುದು ನಿದರ್ಶನ. ಭಾಸನ "ಸ್ಪಪ್ಪವಾಸವದತ್ತ' ಈ ಶತಮಾನದಲ್ಲಿ 
ಜಗದ್ದಿಖ್ಯಾತವಾದುದು. "ಸತ್ಯಕ್ಕೆ ಸಾವಿಲ್ಲ' ಎಂಬ ಮಾತನ್ನು ಉದಾಹರಿಸುತ್ತದೆ. ಹಾಗೇ 
ಸಮೀಕ್ಷಕರ ಬರೆಹಗಳೂ ಪಸಿದ್ದಿ ವಿಸ್ತಾರದಿಂದ ಮಾತ್ರ ಅಜರಾಮರಗಳಾಗುವುದಿಲ್ಲ. 
"ಶಬ್ದಾರ್ಥ ಅದೋಷೌ" ಸಗುಣೌ' ಯಾವುದರಲ್ಲಿ ಅಧಿಕ ಎಂಬುದನ್ನು ಒರೆಗೆ 
ಹಚ್ಚಬಲ್ಲ ವಿದಗ್ನರು ನಾಗರಿಕತೆಯ ಒಂದಲ್ಲ ಒಂದು ಅವಧಿಯಲ್ಲಿ ಹುಟ್ಟಿ ರತ್ನಗಳನ್ನು 
ಗಾಜುಗಳಿಂದ ಬೇರ್ಪಡಿಸಿ ಜಗತ್ತಿನೆದುರು ಎತ್ತಿ ಹಿಡಿಯುತ್ತಾರೆ. ಈ ಸತ್ಯವನ್ನರಿಯದ 
ಚಾಪಲರು ಮಾತ್ರ "ಪರಸ್ಪರ ಪ್ರಶಂಸಾತ್ಮಕ ಸಂಘ”ಗಳನ್ನು ಕಟ್ಟಿಕೊಂಡು ಐಹಿಕವಾದ 
ಭೌತ ಸುಖಸಾಧನಗಳನ್ನೂ ಪ್ರಸಿದ್ದಿಯನ್ನೂ ಕೆಲಕಾಲ ಪಡೆದಾರು. ಆದರೆ ಅವರು 
ನಾಗರಿಕತಾ ಮಾನದ ಸುದೀರ್ಪ ಕೀರ್ತಿಯಿಂದ ವಂಚಿತರಾಗುತ್ತಾರೆ. ಈ ನಡೆದು 
ಬಂದ ಹಾದಿಗೆ ಅಡೆಯಿಲ್ಲ, ತಡೆಯಿಲ್ಲ, ಅಪವಾದವಿಲ್ಲ. 

ಅರ್ಥಪೂರ್ಣವಾದ ಲೋಕಾನುಭವ ಆಳವೂ ಅಗಲವೂ ವಿವಿಧವೂ ಆಗಿರುವುದು 
ಅತ್ಯಲ್ಪ ಸಂಖ್ಯಾತರಲ್ಲಿ ಮಾತ್ರ. ಅನುಭವಗಳ ಜಡಿಮಳೆಯಲ್ಲಿ ಹೊಕ್ಕು ಹೊರಟರೂ 


+ ತದದೋಷಾ ಶಬ್ದಾರ್ಥೌ ಸಗುಣಾವನಲಂಕೃತಾ ಪುನಃ ಕ್ಟಾಪಿ - ಮಮ್ಮಟ 


+ ೧೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


“A rolling stone gathers no moss-ಉರುಳುವ ಕಲ್ಲಿಗೆ ಯಾವ ಪಾಚಿಯೂ 
ಅಂಟಿಕೊಳ್ಳೆದು' ಎಂಬ ಮಾತಿನಂತೆ ಎಷ್ಟೋ ಜೀವಾತ್ನಗಳಿಗೆ ಬ್ಲಾಟಿಂಗ್‌ ಪೇಪರಿನ 
ಶಕ್ತಿ ಇಲ್ಲದಿರುವುದರಿಂದ ಅಮ್ರೆಗಳಿಗೆ ಯಾವ ಅನುಭ್‌ವದಿಂದಲೂ 
ಸಂಸ್ಕೃಶಿಶೋಷಕವಾಗುವಂತೆ ಯಾವ ಪರಿಣಾಮವೂ ಉಂಟಾಗದು. ಕೆಲ ಜೀವಾತ್ಸಗಳಿಗೆ 
ಯಥಾರ್ಥ ಪರಿಣಾಮಗಳೂ ಮತ್ತಿನ್ನ ವುಗಳಿಗೆ ವಿಪರೀತಾರ್ಥ ಪರಿಣಾಮಗಳೂ 
ಉಂಟಾಗುತ್ತವೆ. ಆಯಾ ಜೀವದ ಮನಸಿನಲ್ಲಿ ಸತ್ಸ-ರಜಸ್‌-ತಮಸ್ಸುಗಳಲ್ಲಿ ಯಾವ 
ಗುಣವು ಪ್ರಧಾನವಾಗಿ ಅಧಿಪತ್ಯ ನಡೆಸುತ್ತಿರುವುದೋ “ಅದರ ಬಣ್ಣ ಅದಕ್ಕಾದ ಅನುಭವಕ್ಕೆ 
ಅಂಟಿಕೊಳ್ಳುತ್ತದೆ. ಆದುದರಿಂದ ಒಂದೇ ಬಗೆಯ ಅನುಭವಗಳು ಒಬ್ಬೊಬ್ಬರಿಗೆ 
ಒಂದೊಂದು(ಹೆಚ್ಚು ಅಥವಾ ಕಡಿಮೆ) ಬಗೆಯ ಭಿನ್ನ ಪರಿಣಾಮಗಳನ್ನು 
ಉಂಟುಮಾಡಬಹುದು. ಇಂಥ ಸಂದರ್ಭಗಳು ಮನಃಪಟಲದ ಮೇಲೆ ಹರಿದಾಗ 
ಲಿನ್‌ಯುಟಾಂಗನು "ದೇವರೇ, ನನ್ನನ್ನು ಯಾವ ಅತಿದಶೆಯ ಅನುಭವಕ್ಕೂ ಈಡು 
ಮಾಡಬೇಡ' ಎಂದು ಬೇಡಿಕೊಂಡನು. ಅತಿದಶಾನುಭವವು ಲೋಕದ ಸಾಮಾನ್ಯ 
ಸ್ವರೂಪವು ನಮ್ಮ ಕಣ್ಣುತಪ್ಪಿಸಿ ಹೋಗುವಂತೆ ಮಾಡುವುದು. 

"ಅತಿ ದರ್ಷೇ ಹತಾ ಲಂಕಾ 

ಅತಿ ಮಾನೇ ಚ ಕೌರವಾಃ | 

ಅತಿ ದಾನೇ ಬಲಿರ್ಬದ್ಧಃ 

ಅತಿ ಸರ್ವತ್ರ ವರ್ಜಯೇತ್‌ ॥ 


ಎಂಬುದರಲ್ಲಿಯ ಮೂರು ಉದಾಹರಣೆಗಳು ಅನುಭವವೊಂದರ ಅತಿಯಿಂದ 

ವಿನಾಶೋನ್ಮುಖ ದೃಷ್ಟಿ ನಮ್ಮಲ್ಲಿ ಮೂಡಬಹುದೆಂಬುದನ್ನು ಸೂಚಿಸುತ್ತದೆ. ಅನುಭವದ 
ಅರ್ಥವನ್ನು ಅನ್ಮೂನ-ಅನತಿರಿಕ್ತವಾಗಿ ತಿಳಿದುಕೊಳ್ಳುವುದೂ ತಿಳಿದ ಮೇಲೆ ಅದರಿಂದ 
ಕಲಿಯಬೇಕಾದಷ್ಟೇ ಪಾಠವನ್ನು ಕಲಿಯುವುದೂ ಒಂದು ಅಸಾಧಾರಣವಾದ 
ಯೋಗವೆಂದೇ ಹೇಳಬಹುದು. ಈ ಶಕ್ತಿ ಸರ್ವಜೀವಿ ಸಾಧಾರಣವಲ್ಲ. ಇಲ್ಲಿಯೂ 
"ಡೆಮೊಕೆಸಿ-ಸೋಷಲಿಜಮ್ಮು'ಗಳ ನ್ಯಾಯವಿಲ್ಲ; ಶಕ್ತಿಪಮಾಣಭೇದವಿದ್ದೇ ಇದೆ. 
ಆದುದರಿಂದ ವಸ್ತ್ರ, ದೇಹ, ವಾಕ್‌ಸೌಂದರ ಗಳ ಸಮತ್ತವು ಸಮಾನಾನುಭವ- 
ಸಮಾನಜ್ಞಾನಗಳಿಗೆ ಗುರುತಾಗಲಾರದು. ಪದವೀಸಾಮ ವೂ(ಅಥವಾ ವೆ ೈಷಮ್ಮ ವೂ) 
ಅನುಭಾವಸಾರವತ್ತೆಗೆ ನಿಕಷವಾಗದು. ಒಬ್ಬನಿಗೆ 

“One impulse from the vernal word 

May teach you more of man 

Of moral evil and of good 


Than all the sages can’ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೧೩ + 


ಎನ್ನಿಸಿದರೆ, ಮತ್ತೊಬ್ಬನಿಗೆ 
'ಸ್ಪೀಯೋಹಿ ನಾಮ ಖಲ್ವೇತಾ ನಿಸರ್ಗಾದೇವ ಪಂಡಿತಾಃ 
ಪುರುಷಾಣಾಂತು ಪಾಂಡಿತ್ಯಂ ಶಾಸ್ತೇಣೈವಮೋಪಲಭ್ಯತೇ" 
ಎನ್ನಿಸಲೂಬಹುದು. ಒಬ್ಬ ಕವಿಗೆ ಚೆಂದನು ಆಕಾಶದೇವಿಯ ಹಣೆಯ ಕುಂಕುಮದ 
ಬೊಟ್ಟಾಗಿ ಕಂಡರೆ ಯಂಡ್ಕುಡ್ಕ್ಡ ರತ್ನನಿಗೆ "ಹೆಚ್ಚಿದ ಲಿಂಬೆಹಣ್ಣಿನ ಕಡಿ'ಯಾಗಿ 
ತೋರುತ್ತದೆ.ಕಾಲಿದಾಸನದೆಂದು ಹೇಳಲಾದ ಸುಭಾಷಿತವು ದೃಷ್ಟಿಭೇದವನ್ನು 
"ಅಂಕಂ ಕೇsಪಿ ಶಶಂಕಿರೇ ಜಲನಿಧೇಃ: ಪಂಕಂ ಪರೇಮೇನಿರೇ 
ಸಾರಂಗಂ ಕತಿಚಿಚ್ಚ ಸಂಜಗದಿರೇ ಭೂಚ್ಛಾಯ ಮೈಚ್ಛನ್‌ ಪರೇ | 
ಇಂದೌಯುದ್ದ್ಧಲಿತೇಂದ್ರನೀಲಶಕಲ ಶ್ಯಾಮಂದರೀ ದೃಶ್ಯತೇ 
ತತ್ಲಾಂದಂ ನಿಶಿಪೀತಮಂಧತಮಸಂ ಕುಕ್ಲಿಸ್ಸಮಾಚಕ್ಷ್ಮಹೇ ॥' 
ಎಂದು ಎತ್ತಿ ತೋರಿಸುತ್ತದೆ. ಇದಕ್ಕೆ ಅನುಭವವನ್ನು ಅರ್ಥಯಿಸಿಕೊಳ್ಳುವ 
ಶಕ್ತಿಯ ಭಿನ್ನಸ್ತರೂಪವೇ ಕಾರಣ. ಈ ಶಕ್ತಿಗೆ ಬುದ್ದಿ, ಮನಸ್ಸು, ಇಂದ್ರಿಯ, ವಾಸನೆ, 
ಸಂಸ್ಕಾರ, ಸ್ಮೃತಿಗಳ ಭೇದವು ವಿವಿಧತೆಯನ್ನು ಉಂಟುಮಾಡುತ್ತವೆ. ವ್ಯತ್ಯಾಸವು 
Qualitativ(ಗುಣಾತ್ಮಕ) ಮತ್ತು Quantitative (ಪರಿಣಾಮಾತ್ಮಕ) ಎಂದು ಎರಡು 
ವಧ. ಈ ದ್ವಿವಿಧಗಳಿಂದ ವ್ಯಕ್ತಿ ವ್ಯಕ್ತಿಗಳಲ್ಲಿ ಸಾಧಾರಣ ಧರ್ಮಗಳ ಜೊತೆಗೇ 
ಭಿನ್ನಧರ್ಮಗಳೂ ಇರುವಂತಾಗುತ್ತದೆ. ಸಾಹಿತಿಯೂ ಅವನ ರಸಿಕನಾದ ವಿದ್ದದ್‌ 
ವಿಮರ್ಶಕನೂ ಮೂಲತಃ ಸಾಮಾಜಿಕ ವ್ಯಕ್ತಿಗಳು. Cultural pattern (ಸಾಂಸ್ಕೃಶಿಕ 
ಪ್ರಕಾರವು) ಒಂದು ಜಾತಿಯಲ್ಲಿ ಕೂಡ ಒಂದಾಗಿರದಂತೆ ಈಗ ನೋಡಿಕೊಂಡದ್ದು 
ವಿದೇಶೀಯ ಸಂಸ್ಕೃತಿಗಳ ಅಂಧಾನುಕರಣ. ಆಲೋಚನಾ ಪದ್ಧತಿಯಲ್ಲಿ ಸಹ 
ತರ್ಕಶುದ್ದಿಯನ್ನು ಬಿಟ್ಟುಹೋಗುವ ಸ್ಟೆ ರಾಚಾರ ತತ್ಕಾಲೀನ ಕರ್ಣಾಟಕದ ರಾಜಧಾನಿ- 
ಉಪರಾಜಧಾನಿಗಳಲ್ಲಿ ಉದ್ಯೋಗಿಗಳಾಗಿರುವ ಪದವೀಧರರಲ್ಲಿ ಕಂಡು 
ಬರಲಾರಂಬಿಸಿದ್ದು ಭಾರತೀಂಯತೆಂರು ಜ್ಞಾನವು ಕೊರತೆಂಯಾಗುತ್ತ 
ಹೋಗಿರುವುದರಿಂದಲೇ. ಇನ್ನು ಮುಂದಿನ ತಲೆಮಾರಿಗೆ ಬಾರತೀಯ 
ದೃಷ್ಠಿಯಿಂದಅನುಭವಗಳನ್ನು ಅರ್ಥಯಿಸುವ ಶಕ್ತಿ ಉದಯವಾಗಬೇಕಾದರೆ ಶಿಕ್ಷಣಕ್ಷೇತ್ರದಲ್ಲಿ 
“ಭಾರತೀಯ ಕಾವ್ಯ ಮೀಮಾಂಸೆ” ಮತ್ತು "ಕಾವ್ಯಸೂತ್ರ'ಗಳ ಅಭ್ಯಾಸ ಹೆಚ್ಚುವಂತೆ 
ಪ್ರಯತ್ನಿಸಬೇಕಾಗಿದೆ. ವಿಚಾರಶಕ್ಷಿಗೇ ಗೆದ್ದಲು ಹಿಡಿಯುವಂತೆ ಮಾಡಿದ ಆಭಾಸಿಕ 
ವಿಮರ್ಶ ತರ್ಕದ ಸೆರೆಯಾಳುತನದಿಂದ ಮುಕ್ತರಾಗಲು ಭಾಷಾವುತ್ತತ್ತಿ, ತರ್ಕಶಕ್ತಿಗಳು 
ಬಹಳ ಮಟ್ಟಿಗೆ ಹೆಚ್ಚಾಗಬೇಕಾಗಿದೆ. ಸುಂದರವಾದ ಹೊತ್ತಗೆಯೊಂದರ ತುಂಬ ಮೃತಿಂಡ 
ಬುದ್ದಿ ಹಡೆದ ವಾಕ್ಯಗಳು ತುಂಬಿರುವುದು ಯಾವ ವಿಶ್ವವಿದ್ಧಾನಿಲಯದ ಪ್ರಕಟಣೆಗೂ 
ಭೂಷಣವಾಗದು. ಹೆತ್ತವರಿಗೆ ಹೆಗ್ಗಣ ಮುದ್ದಾದರಾಗಲಿಲ್ಲ. ಪರಪ್ರಾಂತದ ನಿಜವಾದ 
ವಿದಗ್ಗರ ಮನ್ನಣೆ ಅದಕ್ಕೆ ದೊರಕುವಂತಾಗಬೇಕು. ಅಂಥ ಹೊತ್ತಗೆಗಳನ್ನು ಸದ್ಯಃ 


+ ೧೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ನಾವು ನಿರ್ಮಿಸಿರುವೆವೇ? ಅನನ್ಯತೆಯಿಂದ ಕೂಡಿದ ಎಷ್ಟು ಕನ್ನಡ ಶಾಸ್ತ್ರೀಯ 
ಗಂಥಗಳೀಗ ಹೊರಬಿದ್ದಿವೆ? ಇತರ ಭಾಷಿಕರಲ್ಲಿ ಎಷ್ಟು ಜನರು ನಮಲ್ಲಿ ನಿಮೌಸಿದ 
ಕನ್ನಡ ಶಾಸ್ತಗಂಥಗಳ "ಭಾಷಾಂತರ ಮಾಡಲು, ಮಾಡಿ ಓದಿ ಅರಗಿಸಿಕೊಳ್ಳಲು 
ಮುಂಬರುತ್ತಿದ್ದಾರೆ? ಕೌಟಿಲ್ಯನ 'ಅರ್ಥಶಾಸ್ತ' ದಂಥ ಒಂದು ಕನ್ನಡ ಗಂಥ 
ಹೊರಬಿದ್ದಿಡೆಯೇ? ಗೋಪಿನಾಥರಾಯರು ಬತೆದಂತೆ ಒಂದು " ಪ್ರಶಿಮಾಶಾಸ್ತ ’ ಗಂಥ 
ಕನ್ನ ಡದಲ್ಲಿ ಹೊರಟಿದೆಯೇ? 'ಭರತನಾಟ್ಯಶಾಸ್ತ್ರ'ದಂಥ ಒಂದು ನಾಟ್ಯಶಾಸ್ತ್ರ ಕನ್ನ ಡದಲ್ಲಿ 
ಅನನ್ನವಾಗಿ ರಚಿತವಾಗಿದೆಯೇ? ನಮ್ಮ ಎಲ್ಲ ಲೆದುನಿಕ ಪಠ್ಯಗಳೂ ಹಳೆಯ” ಿಡೇಶೀಯ 
ಪಠ್ಯಗಳ ಭಾಷಾಂತರ ಅಥವಾ ಸಾರಸಂಗ್ರಹಗಳಾಗಿರುವುದೇ ಹೆಚ್ಚೆಂದರೆ 
ಅತಿಶಯೋಕ್ಷಿಯಾಗಲಾರದು. ಈ ಪರಪ್ರತ್ಯನೇಯತೆ ಇರುವ ತನಕ ನಮಗೆ 
ಅನುಭವಗಳನ್ನು ಪಡೆದುಕೊಳ್ಳುವ ಹಾಗೂ ಪಡೆದುಕೊಂಡ ಅನುಭವಗಳನ್ನು 
ಶಾಸ್ತ್ರೀಯವಾಗಿ p ವ್ಯವಸ್ಥೆ ೈಗೆ ಒಳಪಡಿಸಿ ಇತರರಿಗೆ ತಿಳಿಸುವ ಅನಹಿವನ 
ರೀತಿಯು ಕರಗತವಾಗದು. 


ವೇದವನ್ನು ಶಾಸ್ತವೆನ್ನುಃ ತ್ತಾರೆ- ಅದು ಶಾಸ್ತಶೈ ಲಿಯಲ್ಲಿರದೆ ಕವನ ಶೈಲಿಯಲ್ಲಿದ್ದರೂ, 
ಏಕೆ? ವೇದದಂತಫೆ ಗಂಥಗಳು ಶಾಸ್ತೀಯ ಅಂಶಗಳನ್ನು RR 
ಒಳಗೊಂಡಿರುವುದರಿಂದ ಮಹಾಕಾವ್ಯ ಕ್ಕೆ ಅಂಥ ಸಾಮಥ ವಿರುತ್ತದೆ. 
ಮಹಾವಿಚಾರಗಳಿಂದ ಗರ್ಬ್ಭೀಕೃ ತವಾಚಾಗಲೇ ಕಾವ್ಯ(ಪದ್ಯ ಗ್ರಂಥವು) 
ಮಹಾಕಾವ್ಯೈವೆನ್ನಿಸುತ್ತದೆ. ದ್‌ರ್ಮೆಶಾಸ್ತ್ರ -ಮವೇದಾಂತಶಾಸ್ತ್ರ ಗಳಿ 
ಮಹಾವಿಚಾರಗಳನ್ನೊ ಳಗೊ೦ಡ ವಚನಗಳೇ ವಚನ ಸಾಹಿತ್ಯದಲ್ಲಿ ಸಹ ಮಹತ್ವವನ್ನು 
ಪಡೆದಿವೆ. ಕೇವಲ ತಾತ್ಕಾಲಿಕ ಮನೋರಂಜನೆಯಷ್ನನ್ನೇ ಮಾಡುವ ಯಾವ ಸಾಹಿತ್ಯ 
ಕೃತಿಯೂ ಪ್ರಚಾರಪರ ವಿಮರ್ಶೆಯೂ ಬಹುಕಾಲ ಬೆಲೆಯುಳ್ಳದ್ದೆಂದು ಕರ್ಣಾಟಕದ 
ಒಳೆಗೂ ಹೊರಗೂ ಪ್ರಖ್ಯಾತವಾಗಿ ಉಳಿಯಲಾರದು. 


ಎಲ್ಲ ಅನುಭವಗಳೂ ಒಂದೇ ಬೆಲೆಯುಳ್ಳವುಗಳಲ್ಲ. ಅನುಭವಗಳಲ್ಲಿ ಉತ್ತರೋತ್ತರ 
ಸ್ತರಗಳಿರುವುದನ್ನು ಶ್ರೀ ಅರವಿಂದರು ಜಗತ್ತಿಗಿಂದು ಅತ್ಯಂತ ಸ್ಪಷ್ಟವಾಗಿ ವಿವರಿಸಿ 
ತಿಳಿಸಿದ್ದಾರೆ. ವೀರಶೈವ ಷಟ್‌ಸ್ಥಲಗಳು ಕೂಡ ಅಂಥ ಸ್ವರಗಳ ತಾರತಮ್ಮವನ್ನು 
ಉತ್ತರೋತ್ತರ ಉದಾತ್ತತೆಯನ್ನು, ಮೇಲು ಮೇಲಿನ ಮೇಲ್ಮೆಯನ್ನು ಎತ್ತಿ ಸಾರುತ್ತವೆ. 
ಭಾರತೀಯ ಯೋಗಶಾಸ್ತ್ರದ ಷಟ್ಟಕ್ತಸಿದ್ದಾಂತ ಅದಕ್ಕೆ ಆಧಾರ. ನಾನಾತ್ಸದ ಈ ಪ್ರಪಂಚದಲ್ಲಿ 
ಪ್ರಜ್ಞಾಸ್ತರಗಳ ಮೌಲ್ಯದಲ್ಲಿ ತರತಮಭಾವದಿಂದ ಕೂಡಿರುವುದು ಸ್ಥಾಭಾವಿಕ. ಜಗತ್ತಿನ 
ರಮ್ಯತೆ ಎಲ್ಲಿಯಾದರೂ ಇರುವುದಾದರೆ ಅದು ಅದರಲ್ಲಿರುವ ಪದಾರ್ಥಗಳ 
ತಾರತಮ್ಮದಲ್ಲಿಯೇ. ಯಾವ ಪದಾರ್ಥವೂ ವೈಜ್ಞಾನಿಕವಾಗಿ ಇನ್ನೊಂದು ಪದಾರ್ಥಕ್ಕೆ 
ಸರ್ವಾಂಶಗಳಲ್ಲೂ ಸಮಾನವಾಗಿಲ್ಲ. ಅನುಭವವೆಂಬ ಪದಾರ್ಥ ಈ ಮಾತಿಗೆ 
ಅಪವಾದವಲ್ಲ. ತರ್ಕಶಾಸ್ತ್ರ ಹೇಳಿರುವ ೨೪ ಗುಣಗಳನ್ನೂ ಎಲ್ಲ ದವ್ಯಗಳು ಹೊಂದಿಲ್ಲ. 
ಗುಣಭೇದದಿಂದ ದವ್ಯಭೇದವು ನಮ್ಮ ಅನುಭವಕ್ಕೆ ಬರುತ್ತದೆ. ಪರಮಾಣಬವು ಅದೇ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೧೫ + 


ದವ್ಯದ ಇನ್ನೊಂದು ಪರಮಾಣುವಿನಿಂದ ಬೇರೆಯಾಗಿರುವುದನ್ನು "ವಿಶೇಷ" ಗುರುತಿಸುತ್ತದೆ 
ಎಂಬುದು ನ್ಯಾಯವೈ ಶೇಷಿಕ ಸಿದ್ದಾಂತ. ಮನೋದೈೈ ಹಿಕ ಅನುಭವಗಳೆಲ್ಲವೂ 
ಪತ್ತಕ್ಷಾಪತೃಕ್ಷವಾಗಿ ಭೌತ ಪದಾರ್ಥಗಳನ್ನು ಬಂ ಪರದ ಭೌತಿಕದ ಮೌಲ್ಯ 
ತಾರತಮೃವು ಮಾನಸಿಕ ಅನುಭವದಲ್ಲಿಯೂ ಗ್ರಾಹ್ಯವಾಗಿದೆ. ಯಾವ ಜಾತಿಯ 
ಮೌಲ್ಯವಾದರೂ ಸರಿಯೆ. ಅದೂ ಒಂದು ಪದಾರ್ಥವಾದುದರಿಂದ ಮಾನಸಪ್ರಪಂಚಕ್ಕೆ 
ಸಂಬಂಧಿಸಿದಂತೆ ಅದರಲ್ಲಿ ತಾರತಮ್ಯವಿರುವುದು (Lower and higher) ಸಹಜ. 
ಹೀನಾನುಭವವೆಂದೂ ಉತ್ತಮಾನುಭವವೆನ್ನಿಸದು. ಅನ್ನ-ಅಮೇಧ್ಯಗಳರಡೂ ಪರಮಾತ್ಮ 
ನಿರ್ಮಿಸಿದ ಜಗತ್ತಿನವುಗಳೇ ಆದರೂ ಅವುಗಳಿಗೆ ಜೀವನದಲ್ಲಿ ಒಂದೇ ತೆರನಾದ 
ಸ್ಥಾನಮಾನಗಳನ್ನು ಸುಸಂಸ್ಕೃತರು ಕೊಡಲಾರರು. "ಸರ್ವೇಷು ಗಾತ್ರೇಷು ಶಿರಃ 
ಪ್ರಧಾನಂ | ಸರ್ಮೇಂದ್ರಿಯಾಣಾಂ ನಯನಂ ಪ್ರಧಾನಂ” ಎಂಬುದು ಯಾರಿಗೆ ಗೊತ್ತಿಲ್ಲ? 
(೧೯೭೪ರಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ 
ಭಾಷಣದಲ್ಲಿ ಶ್ರೀ ಚೆನ್ನವೀರ ಕಣವಿಯವರು ಒಂದು ಕಾವ್ಯಾವಲೋಕನ ಸಂದರ್ಭದಲ್ಲಿ 
ಉಕ್ತ ಅನುಭವಮೌಲ್ಯದ ತಾರತಮ್ಯವನ್ನು ಮರೆತ ಉದಾಹರಣೆಗಳನ್ನು 
ಎತ್ತಿತೋರಿಸಲಾಗಿದೆ. ಅವರು ಸ್ನೇಹಿತನಾದ ಈ ಲೇಖಕನಿಗೆ ಈವರೆಗೂ ಆ ಬಗ್ಗೆ 
ಯಾವ ಸಮಾಧಾನವನ್ನೂ ವಿವರಿಸಿ ಹೇಳಿಲ್ಲ. ಆದುದರಿಂದ ಅವರಿಗೀಗ ಅನುಭವಗಳ 
ಪ್ರಜ್ಞಾಸ್ತರಗಳ ಮೌಲ ತಾರತಮ್ಮಗಳ ಅರ್ಥ ಮನದಟ್ಟಾಗಿದೆಯೆಂದು ದೃಢವಾಗಿ 
ನಂಬಬಹುದಾಗಿದೆ. ಅವರ ಸಾತ್ತಿಕತೆಗೆ ಅದು ಭೂಷಣ. 


“Experience” ಎ೦ಂದಕೂಡಲೆ “ಅನುಭವ” ಎಂದು ಅರ್ಥ ಮಾಡಿಕೊಳ್ಳುವಷ್ಟು 
ಅದು ಸುಲಭವಾದುದಲ್ಲ. ಸಾಮಾನ್ಯರಿಗೆ ಇಂದ್ರಿಯ ಮತ್ತು ಅರ್ಥಗಳ ಸನ್ನಿಕರ್ಷದಿಂದ 
ಉಂಟಾಗುವ ಜ್ಞಾನವಷ್ಟೇ ಅನುಭವ. ಆದರೆ ತರ್ಕಶಾಸ್ತ್ರದ ಪ್ರಕಾರ ಸ ಸ್ಮ ತೀತರವಾದ 
ಜ್ಞಾನಪ್ರಕಾರಗಳೆಲ್ಲವೂ ಅನುಭವದ ಜಾತಿಗೆ ಸೇರುತ್ತವೆ; ತಂದರೆ ಪ್ರತ್ಯಕ್ಷ, ಅನುಮಾನ, 
ಉಪಮಾನ, ಶಬ್ದಗಳ ಮೂಲಕ ದೊರಕುವ ಜ್ಞಾನಗಳೆಲ್ಲವೂ "ಅನುಭವಗಳು! ಶ್ರೀ 
ಅರವಿಂದರ ಪ್ರಕಾರ ಉಪನಿಷದುಕ್ತ ಪಂಚಕೋಶಗಳಿಗಾಗುವ ಪ್ರತ್ಯಕ್ಷ ಜ್ಞಾನಗಳೆಲ್ಲವೂ 
ಅನುಭವಗಳು, ಅಥವಾ ಅವರು ಕೊಟ್ಟ ೧೪ ಪ್ರಜ್ಞಾಸ್ತರಗಳಿಗೆ ಗೋಚರವಾಗುವು 
ಜ್ಞಾನಗಳೆಲ್ಲವೂ "ಅನುಭವಗಳು'. ಅವುಗಳಲ್ಲಿ cognition, conation, emotion, 
intuition ಎಂಬ ಮಾನಸಕ್ರಿಯೆಗಳೆಲ್ಲವೂ ಸೇರುತ್ತವೆ. ಅನುಭವಗಳಲ್ಲಿ ಭೇದವಿಲ್ಲದಿದ್ದರೆ 
ವಾಸವಿಕ ಪದಾರ್ಥಗಳಲ್ಲಿ ಭೇದವಿರುವುದು ಗೊತ್ತಾಗುತ್ತಿರಲಿಲ್ಲ. ಭೇದದಲ್ಲಿ ವಿರೋಧವೂ 
ವಿರೋಧಾಭಾಸವೂ ಉತ್ತಮಾಧಮ ಮಧ್ಯಮ ಮಟ್ಟಗಳೂ ಅಡಕವಾಗುತ್ತವೆ. 
ತಾದಾತ್ಮವೊಂದನ್ನುಳಿದ ಇತರ ಎಲ್ಲ ಸಂಬಂಧಗಳೂ ಭೇದಾಂತರ್ಗತ. 


ಮೇಲಿನ ಮಾತುಗಳಿಂದ ಅನುಭವದ ಮೌಲ್ಕಗ್ರಹಣಶಕ್ತಿ ಎಲ್ಲರಲ್ಲೂ ಒಂದೇ 
ಮಟ್ಟದ್ದಾಗಿರುವುದಿಲ್ಲ ಎಂಬುದು ಸಷ್ಟವಾಗುತ್ತದೆ. ಆಯಾ ಮಟ್ಟದವರು ಕೆಲ ವಿಷಯಗಳಲ್ಲಿ 


+ ೧೧೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಏಕಾಭಿಪ್ರಾಯವನ್ನು ತಾಳಬಹುದು-ಎಂಬುದನ್ನು rds of the same feather 
flock together ಎ೦ಬ ಆಂಗ್ಲ ಗಾದೆ ನಿದರ್ಶಿಸುತ್ತದೆ. ಆದರೆ ಎಲ್ಲ ಜಾತಿಗಳ 
ಹಕ್ಕಿಗಳಿಗೂ ವೈನತೇಯನು ರಾಜ ಹೇಗೋ ಹಾಗೇ ಭಾರತದಲ್ಲಿ ಎಲ್ಲ ಅನುಭವಗಳಿಗೂ 
ಕಲಶಪ್ರಾಯವಾಗಿರುವುದು ಸಚ್ಚಿದಾನಂದಾನುಭವ. ಅದು ಸರ್ವಜನ ಸಾಧಾರಣವೆಂದು 
ಅಲ್ಲ. ಅದಕ್ಕಿಂತ ಕೆಳಗಿನ ಪ್ರಜ್ಞಾಸ್ತರಗಳಲ್ಲೇ ಎಷ್ಟೋ ಶ್ರೀಸಾಮಾನ್ಯನಿಗೆ ಅಗಮ್ಯ. 
ಆದರೆ ಶ್ರೀಸಾಮಾನ್ಯ್ಕನೇ ಈ ಜಗತ್ತಿಗೆ ಮಾನದಂಡವೆಂದು ವಿದಗ್ನರು ಒಪ್ಪಲಾರರು. 
ಕಾಲಿದಾಸನು ಹಿಮಾಲಯವನ್ನು ಭೂಮಿಗೆ ಮಾನದಂಡವೆಂದು ವರ್ಣಿಸಿದಾಗ ಅದು 
ಪರ್ವತಗಳಲ್ಲಿ ಅತ್ಯಂತ ಎತ್ತರದ್ದಾಗಿರುವಾಗ ಆತ್ಮಸಾಮಾನ್ಯನಲ್ಲವಾದರೂ ಸಾಮಾನ್ಯ 
ಅಸಾಧಾರಣ(ಅಲೌಕಿಕವಲ್ಲದಿದ್ದರೂ ಲೋಕೋತ್ತರವೆನ್ನಿಸುವ) ಅನುಭವವೇ 
ಮಹಾಕಾವ್ಯಗಳ ಮತ್ತು ಮಹಾಸಮೀಕ್ಷೆಗಳ ಮಾನದಂಡವಾಗಬೇಕಾಯ್ತು. ಕಾಲಿದಾಸನೂ, 
ರವೀಂದನಾಥರೂ ಕವಿಗಳೇ ಅಲ್ಲ ಎಂಬ ಮೂರ್ಪಿಶಿರೋಮಣಿಗಳ ವಾದವನ್ನಿಲ್ಲಿ 
ಅಪ್ಪಸ್ತುತವೆಂದು ಎತ್ತಿಕೊಳ್ಳಲಿಲ್ಲ - ಖಂಡನೆಗಾಗಿ; ಒಮ್ಮೆ ಅವರು ಕವಿಗಳಾದರೂ 
ಮಹಾಕವಿಗಳಲ್ಲ - ಎಂಬ "“ಅತಿಬುದ್ದಿವಂತಿಕೆ"ಯ ವಾದವನ್ನು ಖಂಡನೆಗೆ ಅನವಶ್ಯಕ 
ವಿಷಯವೆಂದು ಇಲ್ಲಿ ಬಿಟ್ಟುಬಿಡಲಾಗಿದೆ. 
ಮೂರ್ಪರು ಅನುಭವವೆಂದುಕೊಳ್ಳುವುದೂ, ಅದಕ್ಕೆ ಬೆಲೆ ಕಟ್ಟುವುದೂ 

(ಜೀವನದಲ್ಲಾಗಲೀ, ಕಾವ್ಯದಲ್ಲಾಗಲೀ, ಸಮೀಕ್ಷೆಯಲ್ಲಾಗಲೀ) ವಿಕೃತ - 
ಮನೋರೋಗಸಹಜ. ಸಾಮಾನ್ಯರಿಗೂ, ಅವರಿಗೂ ಇರುವ ಅಂತರವು ಇತರ 
ನಾಯಕರಿಗೂ ಶಠ ನಾಯಕನಿಗೂ ಇರುವ ಅಂತರಕ್ಕೆ ಸರಿಸಮನಾಗಿದೆ; 
ಧೀರೋದಾತ್ತನಿಗೂ, ಖಲ ನಾಯಕನಿಗೂ ಇರುವಷ್ಟು ತಾರತಮ್ಯ ಅವರಲ್ಲಿದೆ. ಸಿಹಿ- 
ಕಹಿಗಳ ತಾರತಮ್ಮವನ್ನು ಮತ್ತೆಷ್ಟು ವಿಧವಾಗಿ ವಿವರಿಸಬೇಕಾಗಿದೆ? 

'ಮೂರ್ಯನಿಗೆ ಬುದ್ಧಿಯನು ನೂರ್ಕಾಲ ಹೇಳುವರೆ? 

ಬೋರ್ಕಲ್ಲ ಮೇಲೆ ಮಳೆಗರೆದರಾ ಕಲ್ಲು 

ನೀರ್ಕೊಂಬುದೇನೋ ಸರ್ವಜ್ಞ 


ಎಂಬ ಸರ್ವಜ್ಞೋಕ್ತಿಯಿಂದ, ವಿಪರೀತ ದೃಷ್ಟಿಯಿಂದ ಅನುಭವಗಳನ್ನು 
ಅರ್ಥಯಿಸುವವರ ಬಗೆಗಿನ ಮಾತನ್ನು ಮುಗಿಸೋಣ. 


ಅನುಭಾವವೂ ಅನುಭವದ ಒಂದು ವಿಧ. ತದಿತರ ಜಾತೀಯವಲ್ಲ. ಅದನ್ನು 
ಅಭಿವ್ಯಕ್ತಗೊಳಿಸಲು ಕೆಲ ಅನುಭಾವಿಗಳು ಪ್ರಯತ್ನಿಸಬಹುದು. ಅದರಲ್ಲಿ ಯಥಾಶಕ್ತಿ 
ಯಶಸ್ಸಿಗಳಾಗಲೂ ಬಹುದು. ಈ ಅಂಶವನ್ನು ಗಮನಿಸಿದರೆ ಸಾಹಿತ್ಯದ ರಸಾರ್ಣವದ 
ಆಳ-ಅಗಲಗಳ ವ್ಯಾಪ್ತಿಯ ಅರಿವಾಗುವುದು. ಸಮೀಕ್ಷಕನ ಕಲ್ಲನಾಶಕ್ಷಿಯ ರೆಕ್ಕೆಗಳು 
ಎಷ್ಟು ದೂರ, ಎಷ್ಟು ಆಳ, ಎಷ್ಟು ಎತ್ತರ ಹಾರುವ ಶಕ್ತಿಯುಳ್ಳದ್ದಾದರೂ ಕಡಿಮೆಯೆಂದೇ 
ಹೇಳಬೇಕಾಗುವುದಲ್ಲವೇ? ಹೀಗಿರುವಾಗ ಅವನು ಎಷ್ಟು ಎಚ್ಚರಿಕೆಯಿಂದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೧೭ + 


ಕಾವ್ಯಾವಲೋಕನ, ಕಾವ್ಯಸಮೀಕ್ಷಣ ಮಾಡಬೇಕಾಗುತ್ತದೆ ಎಂಬುದು ಸುಲಭವಾಗಿ 
ಊಹ್ಯ ಇಂಥ ವಿದಗ್ಗತೆಯು ವರಕವಿತ್ವದಂತೆಯೇ ಜನ್ಮಾಂತರದಲ್ಲಿ ಗಳಿಸಿದ ಪುಣ್ಮದಿಂದ 
ಮತ್ತು ಈ ಜನ್ಮದ ಸತತ ಪರಿಶ್ರಮದಿಂದ ಮಾತ್ರ ಲಭ್ಯ ಎಂದು ಯಾರಾದರೂ 
ಹೇಳಿದರೆ ಅಸಂಬದ್ಧವೆನ್ನುವುದು ಸಾಹಸ. 


ಅನುತ್ತನ್ನವೊಂದು ಉತ್ಪನ್ನವಾದ ಅನುಭವ ನಮಗೆ ಉಂಟಾದರೆ ಅದನ್ನು 
ಸೃಷ್ಟಿಯೆನ್ನುತ್ತೇವೆ. ಸೃಷ್ಟಿಯೊಂದು ಫಲ(€8ಂ). ಅದಕ್ಕೆ ಕಾರಣ (೭೩s), ಕಾರ್ಯ 
(prಂcess)ಗಳು ಪೂರ್ವಭಾವಿಗಳು. ಸಾಹಿತ್ಯದ ಹಾಗೆಯೇ ಸಮೀಕ್ಷೆಯೂ 
ಸಂಶೋಧನೆಯೂ ಫಲರೂಪದ ಅನುಭವಗಳು. ಒಬ್ಬನಲ್ಲ ಒಬ್ಬನ ಅನುಭವಕ್ಕೆ 
ಬಾರದ ಯಾವುದೂ ಜಗತ್ತಿನಲ್ಲಿ ಇಲ್ಲ. ಅನನುಭವಗಮ್ಮವು ಜಗತ್ತಲ್ಲ. ಆದುದರಿಂದ 
ಎಲ್ಲ ನಿರ್ಮಾಪಕರೂ ಸರ್ವಕಾರ್ಯಗಳ ಕರ್ತರೂ ಫಲಗಳಿಗೆ ನಿಮಿತ್ತಕಾರಣರು. ವೈಜ್ಞಾನಿಕ 
ಯಂತ್ರೋಪಕರಣಗಳ ನಿರ್ಮಾಪಕರು ಅದೇ ವರ್ಗಕ್ಕೆ ಸೇರುತ್ತಾರೆ. ತರ್ಕದಿಂದ 
ಲಭಿಸುವ ನಿಗಮನ (€ಂಗಂlusion)ಕೂಡ ಸೃಷ್ಟಿ (೭೯೩d). ಸರ್ವತಂತ್ರ ಸ್ವತಂತ್ರವೂ 
ಇತರ ನಿರಪೇಕ್ಷವೂ ಆದ ವಸ್ಸು(ಘಲ) ಜಗತ್ತಿನಲ್ಲಿಲ್ಲ. ಆದುದರಿಂದ ಫಲ, ಕಾರ್ಯ, 
ಕಾರಣಗಳ ರೂಪದಲ್ಲಿರುವ ಪ್ರತಿಯೊಂದು ಜಾಗತಿಕ ಪದಾರ್ಥವೂ (ಅದು 
ಮೂರ್ತವಾಗಿರಲಿ, ಅಮೂರ್ತವಾಗಿರಲಿ) ಸಪ್ಪ. ಸಷ್ಟವಲ್ಲದ ಅನುಭವವಿಲ್ಲ. ಭವವನ್ನು 
ಅನುಸರಿಸಿ ಬರುವುದೆಲ್ಲ ಅನುಭವ. ಭವವೇ ಹುಟ್ಟು, ಸೃಷ್ಟಿ, ಸಷ್ಟವಾದ ಎಲ್ಲವೂ 
ಭಾವಗಳು(ೀಗ್ತ). ಭಾವಗಳು(ಪದಾರ್ಥಗಳು) ಮಾನಸಿಕ, ದೈಹಿಕ, ಅತಿಮಾನಸಿಕ, 
ಆತ್ಮಿಕ. ಅವುಗಳೆಲ್ಲವುಗಳ ಸರ್ವಸಾಧಾರಣ ಸಾರವು ಚೇತನೆ(cಂಗsciousness). 
ಚೇತನಾಶೂನ್ಯವಾದ ಪದಾರ್ಥವು ಅಭಾಸಿಕ. ಆದುದರಿಂದ ಸಮೀಕ್ಷಕನಿಗೆ appear- 
an ೩nd reality ತೋರುವ ಮತ್ತು ಇರುವ ಭಾವಗಳನ್ನು ವಿಂಗಡಿಸಿ ತಿಳಿದುಕೊಳ್ಳುವ 
ಶಕ್ತಿಯೂ ಇರಬೇಕು. ಇಲ್ಲವಾದರೆ ಅವನು ಅಸಂಪ್ರೇಕ್ಷ್ಯಕಾರಿಯಾಗುವ ಸಂಭವವಿದೆ. 
ಆಧುನಿಕ ಮುದ್ರಣಾಲಯಗಳಿಂದ ಅಚ್ಚಾಗಿ ಹೊರಬೀಳುತ್ತಿರುವ ಅನೇಕ 
ಸಮೀಕ್ಷಾಗಂಥಗಳು ಅಸಂಪ್ರೇಕ್ಷಿತ ಅವಲೋಕನದ ಫಲಗಳು; ಅಲ್ಲೊಂದು ಇಲ್ಲೊಂದು 
ಮಾತ್ರ ಸಂಪೇಕ್ಷಿತ ಅವಲೋಕನಗಳನ್ನು ನಿದರ್ಶಿಸುತ್ತವೆ. ಸಾಹಿತ್ಯ ಸಮೀಕ್ಷಾಭಾಸಿಯು 
ಉಕ್ತ ವಿವರಗಳನ್ನು ಲಕ್ಷಿಸುವುದು ನಿರೀಕ್ಷಿತ. 

ಪ್ರಾಜ್ಜರಿಗೆ ಅನಿರೀಕ್ಷಿತಗಳು ಎನ್ನಿಸಿದಂಥವು ಕಾರ್ಯಕಾರಣ ವ್ಯವಸ್ಥೆಯಲ್ಲಿ 
ಬರತಕ್ಕವುಗಳಲ್ಲ; ಅವು ವಿಚಾರಾತೀತ, ಚರ್ಚಾತೀತ, ವಿವರಣಾತೀತ. ಅಂಥವುಗಳು 
ಅನುಭವಕ್ಕೆ ಬಂದಾಗ ನಾವು ಅವುಗಳ ಅಸ್ತಿತ್ವವನ್ನು ಸುಮ್ಮನೆ ಸ್ಟೀಕರಿಸಬೇಕಾಗುತ್ತದೆ. 
ಸಾಹಿತ್ಯ ಸಮೀಕ್ಷೆಯು ಅವುಗಳ ವರ್ಗಕ್ಕೆ ಸೇರುವುದಿಲ್ಲ. ಅದು Law of causation 
ಕಾರ್ಯಕಾರಣ ನಿಯಮಗಳನ್ನು ಮೀರಲಾರದು. ಪ್ರಾಜ್ನಮಿತ್ರರು ತಿಳಿದಿದ್ದರೂ 
ಮರೆತಿರಬಹುದಾದ ಕೆಲ ಅಂಶಗಳಲ್ಲಿರಬಹುದು; ತಿಳಿಯದವರಿಗಂತೂ ಇಲ್ಲಿ ಹೇಳಿದ್ದೆಲ್ಲ 


* ೧೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಹೊಸದು! ಇದು ಸಂಭಾವನಾಲಂಕಾರದ ಮಾತು! ಅಡಿಕೆಯ ಸಂಭಾವನೆಯೂ 
ಸಂಭಾವನೆಯೇ, ಆನೆಯ ಸಂಭಾವನೆಯೂ ಸಂಭಾವನೆಯೇ! 

ಪತ್ರಂ ಹುಷ್ಟಂ ಫಲಂ ತೋಯಂ 

ಸತ್ಯಾಭಿವ್ಯಕ್ತಿ ಲಕ್ಷಿತಂ 

ಸಮರ್ಪಿತಮನೇನ ಸ್ಯಾ- 

ದೀಶ್ವರಾಯ ಪರಾತ್ಮನೇ I 


[ “ಬೆಳ್ಳೊಲ' - ಹುಟ ೨೧೬] 


೧೧೯ + 


೧೬. ಕನ್ನಡ ಅಭಿನವ ಕಾವ್ಯ 


ನವೋದಯ, ಪ್ರಗತಿಶೀಲ, ಉಪನವ್ಯ, ನವ್ಯ ಮತ್ತು ಅಭಿನವ ಕಾವ್ಯ ಮಾರ್ಗಗಳು 
ಹೊಸಗನ್ನಡದ ಐತಿಹಾಸಿಕ ವಿಕಾಸದ ಐದು ಮೆಟ್ಟಲುಗಳಂತಿವೆ. ನವೋದಯ ಪಜ್ಞೆಯು 
ಅವರ್ಗೀಯ; ಜೀವನದ ವರ್ತಮಾನ ಸಮಸ್ಯೆಗಳ ಬಗ್ಗೆ ಅದರ ಸಾಮಾನ್ಯ ಲಕ್ಷ್ಮ್ಯವನ್ನಲ್ಲದೆ 
ವಿಶೇಷ ಲಕ್ಷ್ಯವನ್ನು ನಾವು ಕಾಣೆವು. ಪಗತಿಶೀಲ ಮಾರ್ಗಿಗಳು ಸಮಕಾಲೀನ ಸಮಾಜದ 
ವಶಿಷ್ಟ ಸಮಸ್ಯೆಗಳನ್ನು ಸಾರ್ವತಿಕಗೊಳಿಸಿ ತಮ್ಮ ಗದ್ಯ-ಪದ್ಯಗಳಲ್ಲಿ ಚಿತ್ರಿಸಲಾರಂಭಿಸಿದರು. 
ಈ ಚಿತ್ರಣವು ಭಾರತೀಯ ಸಮಾಜದ ಕೆಲ ಸುಸಂಸ್ಕೃತ ಮನೆತನಗಳ ಅಲ್ಲಸಂಖ್ಯ 
ವ್ಯಕ್ತಿಗಳ ಕೌಟುಂಬಿಕ ಮತ್ತು ಬಾಂಧವೀಯ ಸಂಬಂಧಗಳಲ್ಲಿ ಉದಯಿಸಿದ ಸಮಸ್ಯೆಗಳ 
ಹಾಗೂ ಮಾನಸಿಕ ಘರ್ಷಣಗಳ ವಿಶ್ವೀಕೃತ( Universalised) ರೂಪಗಳಿಂದ 
ಆರಂಭವಾಗಿ ಇತರ ಸಮಾಜಸ್ನರಗಳನ್ನೂ ಕ್ರಮಶಃ ಒಳಗೊಂಡಿತು. ಆದರೂ ಎಲ್ಲ 
ಸಮಾಜಸ್ತರಗಳನ್ನೂ ಆ ಚಳವಳಿ ವ್ಯಾಪಿಸಿತೆಂದು ಹೇಳಲು ಬರುವಂತಿಲ್ಲ. ಅಂಥ 
ಸಮಸ್ಥೆಗಳಲ್ಲಿ ಇಷ್ಟವಿಲ್ಲದ ಮದುವೆ, ನಿರುದ್ಯೋಗ, ಅಜ್ಞಾನ, ದಾರಿದ್ವ. ಕಲಹ, 
ವರದಕ್ಷಿಣೆ, ದುಡಿತಕ್ಕೆ ತಕ್ಕ ಪ್ರತಿಫಲದ ಅಭಾವ, ಹೊಟ್ಟೆಗಾಗಿ ವೇಶ್ಯಾವೃತ್ತಿ ಹಿಡಿಯುವುದು, 
ಕುಡುಕತನ ಮುಂತಾದವು ಗಣ್ಯವಾಗಿದ್ದವು. ಇವುಗಳಲ್ಲಿ ಸಾಮಾಜಿಕ ಮೂಢನಂಬಿಕೆ, 
ದುರ್ಬಲಶೋಷಣೆ, ಛಲ, ಚಿಲ್ಲರೆತನ ಮತ್ತು ಯದ್‌ಭವಿಷ್ಯ ಬುದ್ಧಿಗಳು ಮುಖ್ಯ 
ಪಾತ್ರ ವಹಿಸಿದವು. ಈ ಮಾರ್ಗದಲ್ಲಿ ನೈ ತಿಕ ವಿಚಾರಗಳ ತಾತ್ಕಾಲಿಕ ವಿಶ್ಲೇಷ 
ಮಹತ್ವವನ್ನು ಪಡೆಯಿತು; ಅರೆಬೆರಕೆ ಜ್ಞಾನದ ಪ ಪಂಚ ಮಿಂಚಿತು. 


ಉಪನವ್ಯ ಮಾರ್ಗಿಗಳು ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ವಿಕಾರಗಳನ್ನು 
ಬೌದ್ದಿಕಮಟ್ಟದಲ್ಲಿ ಅಳೆದು ನೋಡುವ ಪುವೃತ್ತಿಯನ್ನು ವಿಶೇಷವಾಗಿ ತೋರ್ಪಡಿಸಿದರು. 
ಇವರ ಪ್ರಜ್ಞಾಮುಖವು ತಾತಿಕ ವಿಶ್ಲೇಷಣೆಯತ್ತಲೂ ಹರಿಯಿತು. ಭಾವೋದ್ರೇಕದ 
ಘನತೆ-ಗಾಂಭೀರ್ಯಗಳು ಹೆಚ್ಚಿದವು. ಅಭಿವ್ಯಕ್ತಿಯ ಉತ್ಪಟತೆ ಬೆಳೆಯಿತು. ಆದರೆ 
ಭಾವಾವೇಶಗಳು ಕೆಲವೆಡೆ ಅತ್ಯುಕ್ತಿಗಳಿಂದಲೂ ಪತ್ರಿಕಾ ಪ್ರಚುರ ಅಭಿಸಂಧಿಗಳಿಂದಲೂ 
ಕೃತಕವಾದವು, ಚಪ್ಪೆಯಾದವು. "ದೇಶಪ್ರೇಮದ, ಐತಿಹಾಸಿಕ ಅಭಿಮಾನದ ರಾಷ್ಟ್ರೀಯ 
ಪ್ರಶ್ಯಾಶೆಯ ಮತ್ತು ದೀನಾನುಕಂಪದ ಭಾವವಾಹಿನಿಗಳು ಶೃಂಗಾರ ಧುನಿಗಳೊಟ್ಟಗೇ 
ಹರಿದವು. ಅಧ್ಯಾತ್ಮಿಕ ಲಕ್ಷಣದ ಭಕ್ತಿಸ್ರೋತಸ್ಪೂ ಜೆಲುಮೆಯಾಗಿ ಎದ್ದಿತು. ತಾರುಣ್ಯದ 
ಸಾಹಸಿಕ ಆಲೋಚನಾತರಂಗಗಳು ಹಿನ್ನಲೆಯಲ್ಲಿ ಧ್ವನಿಸಿದವು. ಕಾವ್ಯ ಶರೀರದ ಕಟ್ಟುಗಳು 
ಸಡಿಲವಾಗತೊಡಗಿದವು. ಬೆಳ್ಳುಡಿಗಳೂ ಪ್ರಕಟವಾದವು. ವರ್ಣನ ಶಕ್ತಿ ಹಿಮ್ಮೆಟ್ಟಿತು. 
ಗದ್ಯ-ಪದ್ಯಗಳೆರಡೂ ಗಾಮ್ಯ ಹಾಗೂ ಆಡುನುಡಿಗಳನ್ನು ಯುಕ್ತಾಯುಕ್ತ ವಿವೇಕವಿಲ್ಲದೆ 
ಬಳಸುವುದೂ ಅಲ್ಲಲ್ಲಿ ಕಂಡು ಬರಲಾರಂಭಿಸಿತು. ಎಷ್ಟೋ ರಚನೆಗಳು 
ಅನಲಂಕೃತವಾಗಿದ್ದವಷ್ಟೇ ಅಲ್ಲದೆ ಕಾಂತವಾಗಲಿಲ್ಲ. ಗದ್ಧವೊಂದು ವಿದ್ವೆಯೇ ಅಲ್ಲವಾಯಿತು. 


+ ೧೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪದ್ಯ ಪದವಾಯಿತು. ಆದರೂ ಕೆಲ ಜನಪ್ರಿಯ ಕೃತಿಗಳು ಹುಟ್ಟಿದವು. ಭಾವನಿರ್ಭರವಾಗಿ 
ಬೆಳೆದವು. 

ಅವಾಸ್ತವ ಮಹತ್ಪಕ್ಕೇರಿಸುವಂತಹ ಪ್ರಚೋದನೆಗಳು ಕೃತಿಯಲ್ಲಿ ಪ್ರವೇಶಿಸದಂತೆ 
ನೋಡಿಕೊಂಡು, ಆದರ್ಶ ಮೌಲ್ಯಗಳ ಅಥವಾ ಪರಮಾರ್ಥಗಳ(-ಹುರುಷಾರ್ಥಗಳ) 
ತಾರತಮ್ಯ ಕ್ರಮಕ್ಕೆ ಇರುವ ಗೌರವವನ್ನು ಉಳಿಸಿಕೊಂಡು ಕೃತಿಯ ಪ್ರೇರಣಾ 
ಸಾಮಗಿಗಳನ್ನು ಸಂಯೋಜಿಸುವ ಪಬುದ್ದ್ಧತೆಯನ್ನು ಅಭಿನವರು ಬೆಳಯಿಸಿಕೊಳ್ಳುತ್ತಿದ್ದಾರೆ. 
ಅಭಿನವ ಪಂಥವು ಬಹುಕಾಲ ಮುಂಬರಿಯುವ ಲಕ್ಷಣಗಳನ್ನು ತಾಳಿದೆ ಎಂದರೆ 
ಅತಿಶಯವಾಗದು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇದು ಔಚಿತ್ಯವೆಂದು ಕ್ಷೇಮೇಂದ 
ಕರೆದ ದೃಷ್ಟಿಕೋನವನ್ನು ಅಳವಡಿಸಿಕೊಂಡಿರುವ ಮಾರ್ಗ. 


ಜೀವನದಲ್ಲಿ ಧರ್ಮ(ಸಾರ್ವನೀತಿ) ಹೇಗೋ ಹಾಗೇ ಕಾವ್ಯದಲ್ಲಿ ಔಚಿತ್ಯವು 
ಸರ್ವ ನಿಯಾಮಕವೆಂಬ ಅರಿವು ಹೆಚ್ಚು ಹೆಚ್ಚು ದೃಢವಾಗುತ್ತ ಹೋದಂತೆ 
ಚಿರಸ್ಥಾಯಿಯಾದ ಕೃತಿಗಳ ನಿರ್ಮಾಣವನ್ನು ಮಾಡಲು ಸಾಹಿತಿಯು ಶಕ್ತನಾಗುತ್ತಾನೆ. 
ಯಾವ ಭಾವೋದೇಕವೂ ಇಲ್ಲದಲ್ಲಿ ಕಲಾಕೃತಿ ಜನಿಸದು. ಭಾವೋದ್ರೇಕ ಎಷ್ಟು 
ಶಕ್ತಿಯುತವಾಗಿದ್ದರೂ ಅದಕ್ಕೆ ತಕ್ಕ ಔಚಿತ್ಯದ ಚೌಕಟ್ಟನ್ನು ರಚಿಸಿಕೊಡಬಲ್ಲ 
ವಿವೇಕವಿಲ್ಲದಿದ್ದರೆ ನಿರ್ದುಷ್ಟ ಕಲಾಕೃತಿ ಹುಟ್ಟಲಾರದು. ಜೀವನದ ಸಂಕೀರ್ಣತೆ, 
ವಿವಿಧ ಮುಖತೆ ಅಥವಾ ವಿಜ್ಞಾನಸಿದ್ದ ಸತ್ಯಗಳು-ಠಈ ಯಾವುವೂ ಕಾವ್ಯದ ರಸಪರಿಣಾಮಕ 
ಶಕ್ತಿಗೆ ನಿಕಷಗಳಲ್ಲ. ಅವು ಕಾವ್ಯದ ವಸ್ತುವಿನ್ಯಾಸದ, ಸನ್ನಿವೇಶ ನಿರ್ಮಾಣದ ಪಾತ್ರ 
ಮನೋವಿಶ್ಲೇಷಣದ ಅಂಗಗಳಾಗುವಂತೆ ಬಲ್ಲವರಿಂದ ಉಪಯೋಗಿಸಲಡಬಹುದು- 
ಅಷ್ಟೇ; ಮತ್ತು ಅವು ಹಿಂದೆ ಇದ್ದಿಲ್ಲ ಈಗ ಇವೆ ಎಂಬುದು ದೊಡ್ಡದಾದ ಕರಿಯ 
ಸುಳ್ಳು( Black Lie) ವಸ್ತೃಂತರವಾದಲ್ಲೆಲ್ಲಾ ಬಾವಾಂತರವಾಗಬೇಕೆಂದು 
ಮಾನವಾನುಭವವು ನಿಯಮ ಮಾಡಿಕೊಂಡಿಲ್ಲ. ಅಂಗ-ಅಂಗಿಗಳ ಐಕ್ಕಬಂಧ 
ದೃಢವಾಗಿರುವ ಮನಃಸ್ಥಿತಿ-ಪರಿಸ್ಥಿತಿಗಳಲ್ಲಿ ಸಂಕೀರ್ಣತೆ ಅಥವಾ ಜಟಿಲತೆ ಎದ್ದು 
ಕಾಣದು; ಅವುಗಳ ಹೊಂದಿಕೆ ಸಡಿಲವಾಗಿರುವಾಗ ಆ ಗುಣ ಎದ್ದು ಕಾಣುವುದು. 
ಅನುಭವದ ದಶಮುಖತೆಯನ್ನು ಎಲ್ಲ ಕಾಲದಲ್ಲೂ ಯಾವ ಕಲಾವಿದನೂ ತನ್ನ ಎಲ್ಲ 
ಕೃತಿಗಳಲ್ಲೂ ಪ್ರದರ್ಶಿಸಲಾರ; ಅಂಥ ಪ್ರದರ್ಶನದಿಂದ ಅನೇಕ ಬಾರಿ ಕಲೆ ಹೊಲೆಯಾಗಿ 
ಹೋಗುತ್ತದೆ. ಆಯ್ಕೆಯಿಲ್ಲದ ಕಲಾಕುಶಲತೆ ಎಂಬುದಿಲ್ಲ. ಜೀವನದಲ್ಲಿ ಕಂಡುಬರುವ 
ಸಂಗತಿ, ಕಲ್ಲನೆ, ಭಾವನೆಗಳಲ್ಲಿ ಕಲಾದೃಷ್ಟಿಯು ಉಚಿತವಾದವುಗಳಷ್ಟನ್ನೇ 
ಆಯ್ದುಕೊಳ್ಳುವುದು ಎಲ್ಲ ಕಾಲದ ಎಲ್ಲ ಉತ್ತಮ ಕೃತಿಗಳಲ್ಲೂ ತೋರುವ ಸಾಮಾನ್ಯ 
ಧರ್ಮ. ಇಡಿಯಾದ ಒಂದು ಕಾವ್ಯ ಅಥವಾ ಕಲಾಕೃತಿಯು ರಸೋದ್ಲೋಧವನ್ನು 
ಅಥವಾ ಸೌಂದರ್ಯ ಪ್ರಜ್ಞೆಯನ್ನು ಚೆನ್ನಾಗಿ ರಸಿಕನ ಮನದಲ್ಲಿ ಜಾಗ್ರತಗೊಳಿಸಲು 
ತಕ್ಕಂತೆ ಅದರ ಬಿಡಿ ಭಾಗಗಳೆಲ್ಲವೂ ಜೋಡಿಸಲ್ಲಟ್ಟಿರಬೇಕಾಗುವುದರಿಂದ ವಾಕ್ಯ 
ರಚನೆಯ ಅಂಗಗಳಾದ ನಾದ, ಅರ್ಥ, ಅಲಂಕಾರ(Symbols and Images), 
ಮತ್ತು ರೀತಿ(art of combining words which produce the required sound 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೨೧ + 


and sense figures and beauty-suggestives)ಗಳ ಮೂಲಕ ಮನುಷ್ಯರ ಮತ್ತು 
ತತ್ತದೃಶ ವ್ಯಕ್ತಿ ಅಥವಾ ವಸ್ತುಗಳ ಗುಣ, ಕರ್ಮ, ರೂಪ, ಭಾವ, ವೇಷ, ವರ್ತನೆಗಳನ್ನು 
ವ್ಯಕ್ತಪಡಿಸಲು ಔಚಿತ್ಯ ಜ್ಞಾನವು ಅತ್ಯಂತ ಅನಿವಾರ್ಯ; ಕಲೆಯ ಕುಶಲತೆ(skill) ಇರುವುದು 
ಅದರಲ್ಲೇ. ಆದುದರಿಂದ ಜೀವನದಲ್ಲಿರುವ ಎಲ್ಲವನ್ನೂ ಇದ್ದ ಅವಸ್ಥೆಯ್ದಲೇ ಪತಿಬಿಂಬಿಸ 
ಹೊರಡುವುದು ಸರ್ವಸಂದರ್ಭ ಸಾಧಾರಣವಾಗದು ಎಂಬುದು ಅಭಿನವಮತ. 

ನವ್ಯರದೊಂದು ಜಿದ್ದಿನ ಮಾರ್ಗ. ಪ್ರಸಿದ್ಧಿಯ ಛಲ ಹಿಡಿದು ಈ ತರುಣ 
ವಾಚಸ್ಪತಿಗಳು ಪಾಶ್ನಾತ್ಯ ವಿಜ್ಞಾನದ ಚರ್ಚಾಸ್ಪದ ಸಿದ್ದಾಂತಗಳನ್ನೂ ಪೌರಾಣಿಕ 
ಪ್ರತಿಮಾನಗಳನ್ನೂ ಜೀವನ ವಿಮರ್ಶೆಯ ನೆವದಿಂದ ಬಳಸಲಾರಂಭಿಸಿದರು. 
ಟೀ.ಎಸ್‌.ಠಲಿಯಟ್‌ ಕವಿ ರಚಿಸಿದ "ಬಂಜರು ಭೂಮಿಯ ಅಪರೂಪಗಳು ಎಂದು 
ತೋರುವ ಅನೇಕ ಕೃತಿಗಳು ಪತ್ರಿಕೆಗಳನ್ನು ಅಲಂಕರಿಸತೊಡಗಿದವು. ಇವರಲ್ಲಿ Tech- 
nಂcr೩ts ತಂತ್ರ ಮೂಢರನ್ನುಳಿದು ಇತರರು ಕೆಲ ಸತ್ವಯುಕ್ತವಾದ ಕವನಗಳನ್ನೂ 
ಸಣ್ಣ ಕತೆಗಳನ್ನೂ ಬರೆದರು. ಆದರೆ ಭಾರತೀಯ ಜೀವನಕ್ಕೆ ಈ ಮಾರ್ಗದವರು 
ಕೊಟ್ಟ ಪ್ರಾಧಾನ್ಯ ಅಲ್ಲ. ಆದುದರಿಂದ ಇವರ ಕೃತಿಗಳು ಜನಾನುರಾಗಕ್ಕೆ ಪಾತ್ರವಾದದ್ದು 
ಕಡಿಮೆ. ಅವು ಒಂದು ವಿಧದ ಪಂಡಿತ ಕಾವ್ಯಗಳಾಗಿಯೇ ನಿಂತದ್ದು ಈಗಲೂ 
ಕಂಡುಬರುತ್ತದೆ. ಆದರೆ ಈ ಪಾಂಡಿತ್ಯವು ಅನಭಿಜಾತ; ಇದರದು ಸ್ತುಲಿಂಗ-ಪರಾಗ- 
ಧೂಲೀಕಣ ಸಂಮಿಶವಾದ ಶೈಲಿ. €ynಂa] ಅಮಂಗಲಾಶಿಯಾದ ದೃಷ್ಟಿಯಿಂದಲೋ 
ಎಂಬಂತೆ ಜೀವನವನ್ನು ಅರ್ಥಯಿಸುವ ಮತ್ತು ಅನನ್ಯತೆಯ ಛಲದಿಂದ ವಿಸಂಗತ 
ಅಲಂಕಾರಿಕತೆಯನ್ನು ಪದೇ ಪದೇ ಪ್ರದರ್ಶಿಸುವ ಪ್ರವೃತ್ತಿ ಕೆಲ ಕಾಲ ಬಹಳ ಬಲವಾಗಿ 
ಮೂಡಿತು. Aಗgry young meಗಕ್ರುದ್ಧ ಯುವಕರ ನೀತಿನಿರಪೇಕ್ಷವಾದ ಸ್ವಚ್ಛಂದ 
ಲಹರಿಯಲ್ಲಿ ಪರದತ್ತವಾದ ಅಪಕ್ವ ವಿಚಾರಗಳನ್ನು ಪ್ರಧಾನವಾಗಿ ಹೊರಪಡಿಸುವ 
ಉಗ್ರ ಆಗ್ರಹದ ಧ್ಹನಿಯು ಇಳಿದ ಮೇಲೆ ರಚಿತವಾದ ಕೆಲ ಪದ್ಯಕೃತಿಗಳು 
ಬುದ್ದಿವಂತರೆನ್ನಿಸಿದ ಚಮತ್ಕಾರ ಪ್ರಿಯ ರಸಿಕರಿಗೆ ಗಾಹ್ಯವಾದವು. Wit and satirical 
humour ಚತುರೋಕ್ತಿ ಮತ್ತು ಕೂರ ವಿಡಂಬನಗಳಿಂದ ಕೆಲ ಕೃತಿಗಳು ತಮ್ಮ 
ಕ್ಲಾತ್ರಶಕ್ತಿಯನ್ನು ಪಕಟಗೊಳಿಸಿದರೆ ಮತ್ತೆ ಕೆಲವು ಭೀಭತ್ತದ ಕುತ್ತಿತತೆಯ ಘನಘಟಿಕೆಗಳಿಂದ 
ತಮ್ಮ ಆಸವಶಕ್ತಿಯನ್ನು ಪ್ರದರ್ಶಿಸಿದವು. ಸಾಮಾನ್ಯ ನಿಸರ್ಗ ಚಿತ್ರಗಳಲ್ಲಿ ಕೆಲ ಕವನಗಳು 
ಸುಂದರವಾಗಿ ರೂಪಿಸಲ್ಲಟ್ಟವು. ಆದರೂ ಉದ್ದೇಶ ಹಾನಿಕರವಾಗಿ ವಿಕಟಹಾಸ್ಯ 
ಪ್ರೇರಕವಾದ ಪ್ರಶಿಮಾಸ೦ಂಯೋಜನೆಗಳು ಹೆಜ್ಜೆ ಹೆಚ್ಚೆಗೆ ಹಲವೆಡೆ ಎದುರಾಗುವಂತಹ 
ರಚನಾ ವಿಧಾನ ಉಳಿದೇ ಉಳಿಯಿತು. 

ಅಭಿನವರದು ಅಭಿನವ್ಯ ಪ್ರಯತ್ನ ನವ್ಯರ ಅನಭಿಜಾತ ಪಾಂಡಿತ್ಯದಿಂದ ಸಂಪೂರ್ಣ 
ಮುಕ್ತರಾದ ಇವರು ನವೋದಯದ ಅವಿಶಿಷ್ಟ ಪ್ರಜ್ಞಾಮುಖ. ಪ್ರಗತಿಶೀಲರ 
ಸಮಾಜದರ್ಶನವನ್ನು ತಿದ್ದಿ ಸರಿಪಡಿಸಿಕೊಳ್ಳುವ ವಿಜ್ಞಾನ ಪವೃತ್ತಿ, ಉಪನವ್ಯದ ಜನಪ್ರಿಯ 
ಬಂಧದ ಶ್ರೀಸಾಮಾನ್ಯ ರಂಜಕ ಧರ್ಮದ ಕೆಲ ಅನೌಚಿತ್ಯಗಳನ್ನು ಪರಿಹರಿಸಿಕೊಳ್ಳುವ 
ವಿವೇಕ ಮತ್ತು ನವ್ಯರ ಅವಾಸ್ಸವ ದೃಷ್ಟಿಯಿಂದ ಮುಕ್ತವಾದ ಗಂಭೀರ ಮತ್ತು ವಿಡಂಬನಬದ್ದ 


* ೧೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಶೈಲಿಗಳ ಮೂಲಕ ಬೌದ್ದಿಕ ಶುದ್ಧೀಕರಣಕ್ಕೆ ಹೊರಟ ನಿಲುಮೆಗಳಿಂದ ಆಶಾಜನಕವಾಗಿ 
ಮುನ್ನ ಡೆಯ ತೊಡಗಿದ್ದಾರೆ. ಮಾನವ "ಅನುಭವದ ಯಾವ ಅಂಗವನ್ನೂ ತಾತ್ಲಿಕ 
ದೃಷಿಯಿಂದ ನೋಡಿದರೂ ಗಡಿಬಿಡಿ, ಗೊಂದಲ. ಅಸ್ತವ್ಯಸ್ತತೆ, ಮಾನಸಿಕ ಸಮು. 
ಬಹುಕೋಟಿ ಸಮಸ್ಯಾಬದ್ಧತೆ, ಸಂಮಿಶ್ರ ಸಂವೇದನೆ, ವೇಗದ ಅಧಿಕ್ಯ ಮುಂತಾದ 
ಅನುಭವಗಳ ಅತ್ಯವಸ್ಥೆಗಳು ವಶಿಷ್ಠ ಯುಗದ ಅವಿನಾಭಾವಿಗಳಲ್ಲ. ಸಾಮಾನುಗಳನ್ನು 
ಚೆಲ್ಲಾಪಿಲ್ಲಿಯಾಗಿ ಚೆಲ್ಲಿದ ಅವಸ್ಥೆಯ ಸಂಕೀರ್ಣತೆಯನ್ನು ವಿಶಿಷ್ಟ ಸಂದರ್ಭಗಳು ಎಲ್ಲ 
ಯುಗದಲ್ಲೂ ಮನುಷ್ಯನನ್ನು ಎದುರಿಸಬಹುದಾಗಿದೆ. Psychological complexes 
ಮನೋಗಹಗಳು ಮನುಷ್ಯ ಜೀವನದಲ್ಲಿ ಹೊಸದಾಗಿ ಹುಟ್ಟಿದವುಗಳಲ್ಲ. ಅವುಗಳಲ್ಲಿ 
ಸಿಕ್ಕಿ ಒದ್ದಾಡುವ ಜೀವಾತ್ಮ್ಗಗಳು ಇಂದೇ ಅವತರಿಸಿಲ್ಲ. ಹಿಂದಿನ ಜೀವನದಲ್ಲಿ 
ಇದ್ದಷ್ಟೇ(ಇದ್ದವೇ ಅಲ್ಲ) ಸರಳ ನಂಬಿಕೆಗಳೂ ಭಯ-ಶಂಕೆಗಳೂ ಇಂದು ಇವೆಯಲ್ಲದೆ, 
ಅವುಗಳ ಸಂಖ್ಯಾಬಲ ಮತ್ತು ಓತಪ್ರೋತತ್ತ್ವ ಹೆಚ್ಚಾಗಿವೆ ಎಂಬುದು ಕೇವಲ ಕಲ್ಪನೆ. 
ಹೆಸರು ಬದಲಾದಾಗ ಆ ಹೆಸರಿನ ಹಿಂದಿನ ಅನುಭವ ಬದಲಾಗದೆ ಉಳಿದಿರುವ 
ಸತ್ಯವನ್ನು ಅಲ್ಲಗಳೆಯುವುದು ಕುತರ್ಕ. ಮನಃಶಾಸ್ತದ ವಿವರಪೂರ್ವಕ ಜ್ಞಾನವನ್ನು 
ಪಡೆಯದೆ ಮಾಡುವ ಕಲ್ಪನಾ ವಿಲಾಸಗಳೆಂದೂ ಸಾಹಿತ್ಯ ವಿಮರ್ಶೆಗಳೆನ್ನಿಸಲಾರವು. 
ಅಂಥ ವಿಲಾಸಗಳಿಂದ ಯಾರೂ ಅವನ್ನು ಸತ್ಯ “ನಂದಾಗಲಿ, ರಚನಾತ್ಮಕ 
ಸಾಹಿತ್ಯವೆಂದಾಗಲಿ ಗಹಿಸಬಹುದಾದ ಕೃತಿ ಹುಟ್ಟಲಾರದು. ವಿಚಾರದ ಗೊಂದಲನ್ನು 
ಫಸ ಮಾರ್ಗದ ಲಕ್ಷಣವೆಂದು ಹೇಳುವ ಭ್ರಮಿಷ್ಠರನ್ನು ವಿಮರ್ಶಕರೆನ್ನುವುದು 
"ಮಣ್ಣಿನ ವಾಸನೆ” ಯಾರೀತು- -ಬುದ್ದಿಯ ವ್ಯವಸ್ಥಿತ ನಿಚಾರದ ಪ್ರದರ್ಶನವಾಗದು. 
ಅಣುಬಾಂಬಿನ ರಣರಂಗದಲ್ಲಿ ಆಗುವುದಕ್ಕಿಂತ ಹೆಚ್ಚಿನ ಅಸ್ತವ್ಯಸ್ತತೆ ಮಹಾಭಾರತದ 
೧೮ ಅಕೌಹಿಣಿಗಳ ಕ್ಕ ಕೈ ಯುದ್ದದಲ್ಲಿ BR Man in the well 
ಬಾವಿಯಲ್ಲಿ ತಲೆಕೆಳಗಾಗಿ NE ಬಿದ್ದ ಮನುಷ್ಯನು (ಮಹಾಭಾರತ) ಎದುರಿಸಿದ 
ಸಮಸ್ಯೆಯ ಚಿತ್ರದ ಜಟಿಲತೆ ಉಪಮಾತೀತವಾಗಿದೆ. ರಾಮನಿಗೆ ಮತ್ತು ರಾಮ 
ಸೈನ್ಯಕ್ಕೆ ಲಂಕೆಯಲ್ಲುಂಟಾದ ಭಯ, ಸಂಶಯ, ಮಾನಸಿಕ ದ್ದಂದ್ಧ ವಿಚಾರಗಳ ಹೊಯ್ದಾಟ 
ಮುಂತಾದ ಚಕ್ರಾರನಿರ್ಭರ ಭಾವೋತ್ಸರ್ಗಗಳು (ಮಾಯಾ ಸೀತೆಯನ್ನು ರಾಕ್ಷಸರು 
ಅವರೆದುರು ಕಡಿಯುತ್ತಿದ್ದಾಗ) ಇಂದಿನ ಯಾವ ರಾಷ್ಟ್ರೀಯ ಅಥವಾ ಅಂತಾರಾಷ್ಟೀಯ 
ಜಿಂತಕನಾದ ವೀರನ ಮಾನಸಿಕ ಅಸ್ವಸ್ಥತೆ ಹಡೆವ ಭಾವ ಕಿರಣ ಜಾಲಗಳೆಗೂ 
ಕಡಿಮೆಯನ್ನಿಸಲಾರವು. ವರ್ಣನೆಗಳ ಬಗೆಗಳು ಬೇರೆಯಾದಾಕ್ಷಣ ವರ್ಣಿತ ವಸ್ತುಗಳ 
ರಸಪ್ರೇರಕತೆ” ಯಾವಾಗಲೂ ಹೆಚ್ಚು ಕಡಿಮೆ ಹೊಂದಿಯೇ ತೀರುತ್ತದೆ ಎಂಬುದು 
ಅನುಭವ ವಿರುದ್ಧವಾದುದು. ಕಾರಣಭೇದದಿಂದ ಕಾರ್ಯವು ಭಿನ್ನವಾದಾಗ ಉಭಯ 
ಕಾರ್ಯಗಳ ನಡುವಣ ಭೇದವನ್ನು ಆ ಕಾರ್ಯಗಳ ಅಧಿಕರಣವಾದ ಒಂದು ಮನಸ್ಸು 
ಗಹಿಸಲು ಅಸಮರ್ಥವಾಗುವ ಸಂದರ್ಭವೊಂದು ಒದಗಿದಾಗ ಕಾರಣಪುಂಜಗಳಲ್ಲಿ 
ಅದು ಅಥವಾ ಇದು ಹೆಚ್ಚು ಸಮರ್ಥ ಎಂದು ವಾದಿಸುವುದು ಹೇಗೆ ನಿಷ್ಠಲವೋ 
ಹಾಗೇ ತಂತ್ರ ಅಥವಾ ರೀತಿ ಚಾತುರ್ಕಗಳ ಭೇದಗಳಿಂದಾದ ರಸಾನುಭವಗಳ ಭೇದಗಳನ್ನು 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೨೩ + 


ಹೇಳಹೋಗುವುದೂ ನಿಷ್ಟಲ. ರಸಾನುಬಭವದಲ್ಲಿ ರಸಿಕನ ಲೋಕಪ್ರಜ್ಞೆ 
ಗೈರುಹಾಜರಾಗುವುದು ಸುಪ್ರಸಿದ್ದವಲ್ಲವೇ? ಸಮಪರಿಮಾಣದ ಮತ್ತು ಸಮಗುಣದ 
Aesthetic Attitude ರಸಸ್ಥಿತಿಯನ್ನು ಆವಿರ್ಭವಿಸುವಂತೆ ಮಾಡಬಲ್ಲ ಭಿನ್ನ 
ರೀತಿಬದ್ದವಾದ ಮಹಾಕಾವ್ಯಗಳು ಲಭ್ಯವಾಗಿರುವಾಗ ತಂತ್ರ ಮಾಹಾತ್ಮ್ಯವನ್ನು ಒಗ್ಗರಿಸುವ 
ಪ್ರತಾಪವು ಹೂರಣವಿಲ್ಲದ್ದು. 

ಕಾವ್ಯದಲ್ಲಿ ಬರುವುದು ಕವಿಯ ಅನುಭವದ ಪ್ರತಿಚ್ಛಾಯೆ. ಅನುಭವವು 
ಚತುರ್ವಿದವಾದುದು; ಪ್ರತ್ಯಕ್ಷ, ಅನುಮಿತಿ. ಉಪಮಿತಿ ಮತ್ತು ‘Zou (Perception, 
Inference, Analogy and Testimony) aoದು. ಕಾವ ದಲ್ಲಿ ಆ ಅನುಭವಗಳ 
ಕರ್ತೃತ್ಸ್ವವು ಅವನೆಂದು ರಸಿಕ ಗಹಿಸುವುದು ರಸಾಸ್ತಾದಕ್ಕೆ ವಿಫ್ನಕರವಾದುದು. ಕವಿಗಳು 
ತಮ್ಮ ಅನುಭವಗಳನ್ನು ತಮ್ಮ ಕೃತಿಗಳಲ್ಲಿ ತುಂಬಿದ್ದಾರೆ ಎಂಬ ವಿಮರ್ಶೆಯ ಮಾತು 
ರಸಿಕನಿಗೆ ಅನನುಕೂಲವಾದುದು. ಕಾವ್ಯವು ರಸಿಕನಿಗಾಗಿ ಎದುರಿಟ್ಟ ಆಹಾರಕ್ಕೆ 
ಸಮಾನವಾದದು; ಅದು ಕವಿ ತಿಂದು ಉಗುಳಿದ ವಮನವಲ್ಲ; ಕವಿ ತಯಾರಿಸಿದ 
ರಸಪಾಕ. ಆ ಪಾಕಕ್ಕೆ ಅಂಥಾದದ್ದನ್ನು ಮೊದಲು ಅವನು ಉಂಡು ಕಂಡ ಅನುಭವವು 
ಆಧಾರ. ಇಚ್ಛೆ. ಭಾವನೆಗಳನ್ನು ಪ್ರತಿನಿಧಿಸುವ ಬೌದ್ದಿಕ ಕಲನೆ(ವಿಚಾರ)ಗಳು ತದಿತರ 
ಬೌದ್ಧಿಕ ಕಲ್ಪನೆ" (ಪತಿಮೆ, ಪ್ರತಿಬಲಿಬ)ಗಳನ್ನೆ €ರಿ ದಂಡಯಾ ತೆಗೆ ಹೊರಟು ಕೋಟೆಯನ್ನು 
ಗೆಲ್ಲುವ ಅಥವಾ ಕಳೆದುಕೊಳ್ಳುವ ಪಕಿಯೆ(?00)ಯನ್ನು ಕಾವ್ಯದ ಭಾವವಿಕಾಸ 
ಕ್ರಮವು ಹೋಲುತ್ತದೆ. ರಸಿಕನು ಆ ಭಾವ ಪ್ರವಾಹದಲ್ಲಿ ಯ ಹೊಂದುತ್ತಾನೆ; 
ಅಹಂವಿಶಿಷ್ಟ್ಠವಾದ 'ವ್ಯಕ್ತಿಪಜ್ಚೆಯನ್ನು(Self-consciousness) ತಾತ್ವಾಲಿಕವಾಗಿ ಮತ್ತು 
ತಾತ್ಲೂರ್ತಿಕವಾಗಿ (Aid. ಕಳೆದುಸೊಂಡು Depersonalised ನಿರ್ವಿ ಶಿಷ್ಠನಾಗುತ್ತಾನೆ. 
ಹಾಗಾಗದವನಿಗೆ ರಸಾಸ್ಟಾದವೆಂದೂ ಆಗದೆಂಬುದು ಮನಃಶಾಸ್ತ ಸ್ತಸಿದ್ಧ ಮತ್ತು ವಿದಗ್ಗರ 
ಅನುಭವದಿಂದ ಪ್ರಮಾಣಿತ. ಈ ಲೀನತೆಯ ದೆಸೆಯಿನೆದಲೇ ಕರುಣವೂ 
ರಸ್ಯಮಾನವೆನ್ನಿಸಿರುವುದು. ಅಂಥ ತಲ್ಲೀನತೆಯ "ತತ್‌' ಎಂಬ ಕಾವ್ಯ ಧ್ವನಿತಾರ್ಥ 
ಪುಂಜದ ಪ್ರೇರಣಾಜಾಲವನ್ನು(ಕಲಾಕೃತಿ) ಕಾವ್ಯಕೃತಿ ಎನ್ನುತ್ತಾರೆ. ಆ ಮಹಾಪ್ರೇರಕಕ್ಕೆ 
ಹಲವು ಬಗೆಯ ಉಪಪ್ರೇರಕಗಳು ಹಿನ್ನಲೆಯಾಗಿರುತ್ತವೆ. ಅಂತೆಯೇ ಅವು 
ಶಬ್ದಾರ್ಥಗಳಿಂದ ಆರಂಭವಾಗಿ ಪ್ರಶಿಮೆ-ಪ್ರಶೀಕಾದಿ ಅಲಂಕಾರ ಸಾಧನಗಳಿಂದ ಲಭಿಸುವ 
ಅರ್ಥಗಳ ರಸದ್ದನಿಶಕ್ತಿ ಘಟಕಗಳು. ಈ ಘಟಕಗಳು ಸರ್ಪತ್ರ(ತರ್ಕಶುದ್ದವಾಗಿ) 
ಸದೃಶವಾಗಿದ್ದಲ್ಲೂ ಭಿನ್ನವೆಂಬುದು ಅನುಮೇಯ. ರಸಾಸ್ಟ್ರಾದವೆಂಬುದು 
ಅನುಮಿತಾನುಭವವಲ್ಲ, ಪ್ರತ್ಯಕ್ಷಾನುಭವದ ಒಂದು ಬೇದ. ಅಭಿನವಪುಜ್ಞಿ ಈ ಅಂಶಗಳನ್ನು 
ಜೀರ್ಣಿಸಿಕೊಂಡಿರುವುದರಿಂದ ಅದಕ್ಕೀಗ ಪ್ರಾಶಸ್ತ್ಯ ಬಂದಿದೆ. 


& ₹& 
['ಜೀವನ' - ಮಾರ್ಚ್‌ - ೧೯೬೭] 


+ ೧೨೪ 


೧೭. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಕಾರವಾರ ಜಿಲ್ಲೆಯ 
ಕೊಡುಗೆ 


ಕಾರವಾರ ಜಿಲ್ಲೆಯ ಅಧಿಕೃತ ಹೆಸರು ಉತ್ತರಕನ್ನಡ ಜಿಲ್ಲೆ. ಅದರಲ್ಲಿ ೧೧ 
ತಾಲ್ಲೂಕುಗಳಿಗೆ ಬ್ರಿಟಿಷರು ಆಸ್ಪದವಿತ್ತರು. ಕಾರವಾರವು ಸಮುದ್ರತೀರದ ಪಟ್ಟಣ. 
ಅದೊಂದು ಉತ್ತಮ ನೈಸರ್ಗಿಕ ಬಂದರು ಮತ್ತು ಜಿಲ್ಲೆಯ ಸಹಕಾರಿ ಮುಖ್ಯ 
ಪಟ್ಟಣ. ಸ್ವತಂತ್ರ ಕನ್ನ ಡನಾಡಿನ ಚರಿತ್ರೆಯು ಪ್ರಥಮ ಕನ್ನಡ ಸಾರ್ವಭೌಮನಾದ 
ಮಯೂರಶರ್ಮ (ಶ. ೨೮೦ - ೩೨೦)ನಿಂದ ಪ ಪಾರಂಭವಾಗುತದೆ. ಅವನ 
ರಾಜಧಾನಿ ಬನವಾಸಿ. ಈ ಜಿಲ್ಲೆಯ ಆದಿಕವಿ ಕೌಶಿಕ ರಾಮಾಯಣವನ್ನು ಬರೆದ 
ಬತ್ತಲೇಶ್ವರ ಕ್ರಿಶ ೧೪-೧೫ನೆಯ ಶತಮಾನಗಳ ನಡುವೆ. ಅಂದಿನಿಂದ ೨೦ನೆಯ 
ಶತಮಾನದ ಆರಂಭದವರೆಗೆ ಅನೇಕ ಗಣ್ಯ ಶಾಸ್ತ್ರಗಂಥಗಳನ್ನೂ ಕಾವ್ಯಗ್ರಂಥಗಳನ್ನೂ 
ಈ ಜಿಲ್ಲಾವಾಸಿಗಳಲ್ಲಿ ಪ್ರಮುಖರು ಬರೆದರು. ೨೦ನೆಯ ಶತಮಾನದಲ್ಲಿ - ಅರ್ಥಾತ್‌ 
ಆಧುನಿಕ ಉತ್ತರಕನ್ನಡ ಜಿಲ್ಲೆಯಲ್ಲಿ ಹೊಣೆಗಾರ ಬರಹಗಾರೆನ್ನಿಸಿಕೊಂಡವರಲ್ಲಿ ಗಣ್ಯರ 
ಬಗೆಗೆ ಮತ್ತು ಅವರ ಕೃತಿಗಳ ಬಗೆಗೆ ನಾಲ್ಕು ಮಾತುಗಳನ್ನು ಇಲ್ಲಿ ಬರೆಯಲಾಗುತ್ತದೆ. 


ದಿವಂಗತ ದಿನಕರ ದೇಸಾಯಿಯವರು ಈ ಜಿಲ್ಲೆಯ ಬಹುಮುಖ ಪ್ರಗತಿಗಾಗಿ 
ದುಡಿದ ಮಹನೀಯರು. ಅವರ ಕಾರ್ಯಕ್ಷೇತ್ರಗಳು ಅನೇಕ. ಅವುಗಳಲ್ಲಿ ರಾಜಕೀಯ, 
ಪತ್ರಿಕಾರಂಗ, ಶಿಕ್ಷಣ ಮತ್ತು ಬರೆಹಗಾರಿಕೆಗಳು ಮುಖ್ಯವಾದಂಥವುಗಳು. 
ದೇಸಾಯಿಯವರ "ಸ್ತನ್ಯ ಬೆಕ್ಕೇ ಮುದ್ದಿನ ಸೊಕ್ಳೇ” ಎಂಬ ಪದ್ಧವನ್ನು ಅರಿಯದ 
ಬಾಲಕರಿದ್ದಾರೆಯೇ? ಇಲ್ಲಿಂದಲೇ ನಾವು ಪ್ರಾರಂಭಿಸಬೇಕು. “ಹೊಸಗನ್ನಡ ಸಾಹಿತ್ಯ 
ಸೈಲಿ”ಯಲ್ಲಿ' - “ನಿಜವಾದ ಕವಿಯು ಆಬಾಲ ವೃದ್ಧ ಸ್ತ್ರೀಪುರುಷ 'ಹಾತ್ರಗಳಲ್ಲಿ 
ತಲ್ಲೀನತೆಯನ್ನು ಅನುಭವಿಸಿ ಆ ಮೂಲಕ ಸಹಜತೆಯಿಂದ ಆಯಾ ಪಾತ್ರಗಳನ್ನು 
ಚಿತ್ರಿಸಬಲ್ಲನು” ಎಂದು ಸಾಹಿತಿ ಬಿ.ಎಚ್‌. ಶ್ರೀಧರರು ಹೇಳಿದ್ದಿಲ್ಲಿ ಸ್ನರಣೀಯ. ಮಕ್ಕಳ 
ಸಾಹಿತ್ಯಕ್ಕೆ ದಿನಕರರ ಕೊಡುಗೆ ಅಮೂಲ್ಯವಾದುದು. ಅನಂತರ ಅವರು ಸಮಾಜವಾದಿ 
ಕಾರ್ಯಕರ್ತರಾಗಿ ಬಹಳ ಕಾಲ ರೈತರ ಸಂಘಟನೆ ಮಾಡುತ್ತಿದ್ದಾಗ ಬರೆದ “ಕೇಶವ 
ಸಮಿತಿ” ಎಂಬ ಲಾವಣಿ ಸುಪ್ರಸಿದ್ಧ. ಅವರ “ಉತ್ತರ ಕನ್ನಡ ಕಚ್ಚೆ” ಎಂಬ ಪದ್ಯದ 
ಭಾವಾವೇಶವು ರೈ ತ ಚಳುವಳಿಗಾರರಿಗೆ ಸ್ಫೂರ್ತಿ ಫೊಟ್ಟಿತ್ತು ಹೂಗೊಂಚಲು, ಮಕ್ಕಳ 
ಪದ್ಯಗಳು ಮತ್ತು "ಮಕ್ಕಳ ಗೀತೆಗಳು ಎಂಬಪು ಅವರ ಕವನ ಸಂಗಹಗಳು. ಆಮೇಲೆ 
ಅವರನ್ನು ೨೦8ೆಯ" ಶತಮಾನದ ಸರ್ವಜ್ಞ ಕವಿಯನ್ನಾಗಿ ಮಾಡಿದ್ದು “ದಿನಚರಿ 
ಚೌಪದಿ”: ಮತ್ತು ಸಾವಿರಾರು ಚುಟುಕುಗಳು. ಆದುನಿಕ ಕರ್ನಾಟಕದಲ್ಲಿ ವಿಡ೦ಬನೆಯನ್ನು 
ಸಫಲವಾಗಿ ಸಮರ್ಥ ರೀತಿಯಿಂದ ಬಳಸಿಕೊಂಡವರು ನಾಲ್ಕು ಜನ ಕವಿಗಳು - 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೨೫ + 


(೧) ಜಿ.ಪಿ. ರಾಜರತ್ನಂ, (೨) ದಿನಕರ ದೇಸಾಯಿ, (೩) ಬಿ.ಎಚ್‌. ಶ್ರೀಧರ ಮತ್ತು 
(೪) ಎ.ಜಿ. ಭಟ್ಟ. 

ವಿಡಂಬನೆಯ ಮೊನಚು ಮೇಲೆ ಹೇಳಿದ ನಾಲ್ಕು ಕವಿಗಳ ಕೃತಿಗಳಲ್ಲೂ 
ವರ್ತಮಾನ ಜೀವನದ ಕಪಟಾಚಾರಗಳನ್ನು ಬಯಲಿಗೆಳೆದು ಶಾಪದಷ್ಟು ಉಗ್ರವಾಗಿ 
ಖಂಡಿಸಿದೆ. ಇಂಗ್ಲೆಂಡಿನಲ್ಲಿ ಜೋನಾಥನ್‌ ಸ್ಥಿಷ್ಠನೇ ಮೊದಲಾದ ವಿಡಂಬನ ಕವಿಗಳು, 
ಸಾಹಿತಿಗಳು ಸಮಾಜವನ್ನು ತಿದ್ದುವುದರಲ್ಲಿ ಬಹಳ ಪ್ರಭಾವ ಬೀರಿದರು. ಶ್ರೀ ಎಸ್‌.ವಿ. 
ರಂಗಣ್ಣನವರ ಪ್ರಕಾರ ವಿಡಂಬನೆ ದಶಕಂಠ, ದಶಮುಖ. ಅದರ ಬಗೆಗಳು ಹತ್ತು ಈ 
ಹತ್ತು ಮುಖಗಳಿಂದಲೂ ಈ ಕವಿಗಳು ನವ ಭಾರತೀಯ ಜೀವನದ ರಾಜಕೀಯ 
ಆದಿ ವಿವಿಧ ಕ್ಷೇತ್ರಗಳಲ್ಲಿ ಕಂಡು ಬಂದ ಭ್ರಷ್ಟಾಚಾರಗಳನ್ನು ಅಭಿವ್ಯಕ್ತಿ ಮಾಡಿದ್ದಾರೆ. 
ಆದರೆ ಇಂಗ್ಲೆಂಡಿನಲ್ಲಿ ವಿಡಂಬನೆ ಬೀರಿದಷ್ಟು ಪ್ರಭಾವವನ್ನು ಭಾರತದಲ್ಲಿ ಬೀರಲಿಲ್ಲ. 
ಏಕೆಂದರೆ ಇಲ್ಲಿಯ ಸ್ವಯಂಭುಗಳಾದ ನಾಯಕರು ಬಹಳ ನಿರ್ಲಜ್ನರು ಮತ್ತು 
ಗರ್ವಿಗಳು. ಜಿ.ಪಿ. ರಾಜರತ್ನಂ ಅವರನ್ನು ಬಿಟ್ಟರೆ ಮೂವರೂ ಕವಿಗಳು ಉತ್ತರಕನ್ನಡ 
ಜಿಲ್ಲೆಯವರು ಎಂಬುದು ವಿಶೇಷ. 

ಪುರಂದರದಾಸರ ಪದಗಳಿಗೆ ಅವರ ಜೀವನದ ಪಾವಿತ್ಯ ಮತ್ತು ಪ್ರಾಮಾಣಿಕತೆಗಳು 
ಪುಟ ಕೊಟ್ಟಂತೆ ದಿನಕರ ದೇಸಾಯಿಯವರ ಚುಟುಕುಗಳಿಗೂ ಅವರ ಜನಸೇವೆಯ 
ಪ್ರಭಾವವು ಪುಟ ಕೊಟ್ಟಿದೆ. ಆದ್ದರಿಂದ ಅವರು ಕರ್ನಾಟಕದ ಚುಟುಕು ಕವಿಗಳ 
ರಾಜಾಧಿರಾಜ ರಾಜಪರಮೇಶ್ವರರಾದರು. ಯೋಗ್ಯತೆಗೆ ಮನ್ನಣೆ ವಿರಳವಾಗುತ್ತಾ 
ಬಂದ ಈ ಯುಗದಲ್ಲಿ ಅಪವಾದಾತ್ಗಕವಾಗಿ ದಿನಕರರ ಯೋಗ್ಯತೆಗೆ ಮನ್ನಣೆ ದೊರಕಿದೆ. 
ಈ ಬಗ್ಗೆ ಕರ್ನಾಟಕವು ಪ್ರಾಮಾಣಿಕತೆಗೆ ಹೆಮ್ಮೆ ಪಟ್ಟುಕೊಳ್ಳಬಹುದಾಗಿದೆ. ಡಿ.ವಿ.ಜಿ. 
ಅವರ ಮತ್ತು ವಿ.ಕೃ ಗೋಕಾಕರ ಪ್ರಶಂಸೆಯನ್ನು ದೇಸಾಯಿಯವರ ಚಟುವಟಿಕೆಗಳು 
ಪಡೆದಿವೆ. 

ಕಾವ್ಯ ಮತ್ತು ಜೀವನಗಳು ಏಕದ್ದನಿಯುಕ್ತವಾಗಿರುವ ಕವಿ ಜೀವನ ವಿರಳ. 
ಅಂಥ ಏಕಧ್ದನಿಯು ಮೇಲೆ ಹೇಳಿದ ನಾಲ್ಕು ಜನ ಕವಿಗಳ ಜೀವನದಲ್ಲೂ ಕಂಡುಬಂದಿದೆ. 
ಇದೊಂದು ಹೊಸ ಸಂಪ್ರದಾಯ. ದಿನಕರರ ಪ್ರಾಮಾಣಿಕ ಉದಾತ್ತ ಮನಸ್ಕತೆಯನ್ನು 
ಈ ಕೆಳಗೆ ನೋಡಬಹುದು - 


“ಸಹ್ಯಾದ್ರಿ ಬೆಟ್ಟದಡಿಯಲ್ಲಿ ದಟ್ಟ ರೆಂಬೆ 
ಕೊನೆಗಲ್ಲಿ ಬಂದು ನಾ ಮಲಗಬೇಕೆಂದೆ 

ಆ ಸಮಯ ಬರುವನಕ ಕೈ ತುಂಬ ಕೆಲಸ 
ಮುಗಿಸಲಿಕೆ ಬೇಕಾಗುವುದು ಬಹಳ ದಿವಸ” 


ಅಂತ್ಕಪ್ರಾಸದಿಂದ ಕೂಡಿರುವ ದಿನಕರರ ಇಂಥ ಚುಟುಕುಗಳು ಚಿರಸ್ಥಾಯಿಯಾದ 
ಮೌಲ್ಯವನ್ನು ಹೊಂದಿವೆ. 


* ೧೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ದಿವಂಗತ ಜಿ.ಆರ್‌. ಪಾಂ೦ಡೇಶ್ವರರು ಅಭಿಜಾತ ಕವಿಗಳು. “ಚೆಂಗಲವೆ”ಯಿಂದ 
ಪ್ರಾರಂಭವಾದ ಅವರ ಕಾವ್ಯಧಾರೆ ಮುಂದೆ ೩-೪ ಕವನಸಂಗಹಗಳಾಗಿ ಬೆಳಗಿತು. 
“ಮಾರಾವತಾರ” ಎಂಬ ಯಕ್ಷಗಾನ ಪ್ರಸಂಗವನ್ನೂ ಅವರು ಬರೆದರು. ಅವರದು 
ತಿದ್ದಿ ತೀಡಿದ ಶುದ್ಧವಾದ ಜನಕಾವ್ಯ ಶೈಲಿ. ಅವರು ಪ್ರಸಿದ್ದ ಪತ್ತಿಕಾಕರ್ತರು. ಬಿಡಿ 
ಕವನಗಳು ಅವರಿಂದ ರಚಿತವಾಗಿ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾದವು. ಅವರ 
ಕಾರ್ಯಕ್ಷೇತ್ರಗಳು ಅನೇಕ. ಚೆಂ೦ಗಲವೆ, ಅನ್ನೇಷಣೆ, ಸುಪಂಥಾ, ಚಾಂದನೀಕ, ಬಲಿ 
ವಾಮನ, ವಿವೇಕಾನಂದ ಚರಿತಂ, ಕೊಳಲಕೃಷ್ಣ ಎಂಬ ಕವನ ಸಂಕಲನಗಳು 
ಹೊಸಗನ್ನಡದ ಹೊಸ ಮಾಧುರ್ಯದಿಂದ ತುಂಬಿವೆ. ಅವರ ಇಂಗ್ಲೀಷ್‌ ಗೀತಗಳ 
ಹೆಸರು Fragrant Buds. ದಿನಕರ ದೇಸಾಯಿಯವರಂತೆ ಪಾಂಡೇಶ್ಲರರೂ ಮಾನವೀಯ 
ದೃಷ್ಟಿಕೋನ ಪ್ರಧಾನರೂ, ಲಲಿತ ಕನ್ನಡ ಪ್ರಬಂಧಕಾರರೂ ಆಗಿದ್ದರು. ಅವರು 
ನಡೆಸುತ್ತಿದ್ದ "ನಾಗರಿಕ' ವಾರಪತ್ರಿಕೆ ಜನಪ್ರಿಯ. ಇನ್ನೊಬ್ಬ ಲೇಖಕರಾದ ಶ್ರೀ ಮ.ಗ. 
ಶೆಟ್ಟರು ಈಗ ಅದರ ಸಂಪಾದಕರು. ಯಕ್ಷಗಾನ ವಿದ್ವಾಂಸರೂ, ಸರ್ವೋದಯ 
ವಾದಿಗಳೂ ಆದ ಪಾಂಡೇಶ್ವರರು ಕೆಲಕಾಲ ಹುಬ್ಬಳ್ಳಿಯ “ನವಯುಗ” ಪತ್ರಿಕೆಯ 
ಪ್ರಧಾನ ಉಪಸಂಪಾದಕರೂ ಧಾರವಾಡದ “ಜಯ ಕರ್ನಾಟಕ” ಪತ್ರಿಕೆಯ ಸಂಪಾದಕರೂ 
ಆಗಿದ್ದರು. ದಿನಕರರಂತೆಯೇ ಪಾಂಡೇಶ್ವರರೂ ಸಾಮಾಜಿಕ ಕಾರ್ಯಕರ್ತರಾಗಿದ್ದರು. 
ಅವರ ಸಾಹಿತ್ಯವು ಅಭಿಜಾತವಾದುದರಿಂದ ಚಿರಸ್ಥಾಯಿತ್ವ ಉಳ್ಳದ್ದು. ಅಸ್ವಲಿತ ಶೈಲಿಗೆ 
ಅವರು ಹೆಸರಾದರು. 


ಪಾಂಡೇಶ್ವರರು ಸಾಹಿತ್ಯದ ಮೂಲಕ ಹೇಗೋ ಹಾಗೇ ಜೀವನದ ಮೂಲಕವೂ 
ಜನಪ್ರಿಯರಾಗಿದ್ದರು. ಅವರ ಸಾಹಿತ್ಯವು ಮೃದು, ಮಧುರ, ಹಿತಮಿತ ವಚನಗಳಿಂದ 
ತುಂಬಿದೆ. ಅವರ ಪತ್ರಿಕಾ ಲೇಖನಗಳಾದರೋ ಕಂಡದ್ದನ್ನು ಕಂಡಹಾಗೇ ಹೇಳುವ 
ಶೈಲಿ ಹೊಂದಿದ್ದವು. ಆದುದರಿಂದ ಅವರು ತಮ್ಮ ಕವನಗಳಲ್ಲಿ ಮೃದುವಾಗಿದ್ದದನ್ನು 
ಲೇಖನ, ಭಾಷಣಗಳಲ್ಲಿ ನಿಷ್ಠುರ ಸತ್ಯವಾದಗಳಿಂದ ಮೆರೆಯಿಸಿದರು. 

“ಪಶ್ಚಿಮದ ಪತಿಭ” ಎಂಬ ಗಂಥದಿಂದ ಪ್ರಸಿದ್ದರಾದ ಶೀ ಗೌರೀಶ ಕಾಯ್ಕಿಣಿಯವರು 
ಪತಿಕೋದ್ಯಮಿಗಳು, ಸಾಹಿತಿಗಳು ಮತ್ತು ಶಿಕ್ಷಕರು. ದಿನಕರರ “ಜನಸೇವಕ”ದಲ್ಲಿ 
ಅವರು ಉತ್ತಮ ಲೇಖನಗಳನ್ನು ಬರೆದರು. ಮಾರ್ಕ್ಸ್‌ವಾದದ ಬಗೆಗೆ ಬರೆದ ಗೌರೀಶರು 
ನಾಸ್ತಿಕ ವಿಚಾರವಾದಿಗಳು. ಇದರಲ್ಲಿ ಅವರು ಶೀ ಶಿವರಾಮ ಕಾರಂತರನ್ನು ಹೋಲುತ್ತಾರೆ. 
“ಗೌರೀಶರು ಆಳವಾದ ಅಭ್ಯಾಸಿಗಳು, ಪ್ರಗಲ್ಪ ವಿಚಾರ ಪರಂಪರೆಯವರು, ಒಂದು 
ಬಗೆಯ ಗಂಡುಶೈಲಿಗೆ ಅವರು ಪ್ರತಿನಿಧಿಗಳಾಗಿದ್ದಾರೆ” ಎಂದರು ಶ್ರೀ ವಿ. 
ಸೀತಾರಾಮಯ್ಯನವರು. 

ದಿ. ಪಾಂಡೇಶ್ವರರಂತೆ ಶ್ರೀ ಗೌರೀಶ ಕಾಯ್ಕೀಕಿಯವರೂ ಗೀತರೂಪಕಗಳನ್ನು 
ಬರೆದವರು. ಅವು ಧಾರವಾಡದ ಆಕಾಶವಾಣಿಯಲ್ಲಿ ಪ್ರಸಾರ ಪಡೆದವು. ಶ್ರೀ ಬಿ.ಎಚ್‌. 
ಶ್ರೀಧರರಂತೆಯೇ ಅವರೂ ಕವಿತ್ವ ಶಕ್ತಿಯನ್ನು ಉಳ್ಳವರು. ಹಾಗೆಯೇ ಸಾಹಿತ್ಯ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೨೬೭ + 


ಅಕಾಡೆಮಿಯ ಪುರಸ್ವಾರವನ್ನೂ ಪಡೆದವರು. ಅದೇ ಪ್ರಕಾರ ಅವರ ಲೇಖನಗಳೂ 
ದಿ. ಬೆಟಗೇರಿ ಕೃಷ್ಣಶರ್ಮರು ನಡೆಯಿಸುತ್ತಿದ್ದ “ಜಯಂತಿ” ಪತ್ರಿಕೆಯಲ್ಲಿ ಬಹಳ ಕಾಲ 
ಪ್ರಕಟವಾಗುತ್ತಿದ್ದವು. “ಕನ್ನಡಿಗರು ಭಾವಜೀವಿಗಳು., ಬುದ್ಧಿಜೀವಿಗಳಲ್ಲ” ಎಂಬುದು 
ಅವರ ವಿಚಾರವಾದ. ಉತ್ತರಕನ್ನಡ ಜಿಲ್ಲೆಯಲ್ಲಿ ಸಮರ್ಥ ಪ್ರಕಾಶನ ಸಂಸ್ಥೆಗಳು 
ಇಲ್ಲದ ಕಾರಣ ಬಿ.ಎಚ್‌. ಶ್ರೀಧರರಂತೆಯೇ ಅವರೂ ಕರ್ನಾಟಕದ ಬೇರೆ ಬೇರೆ 
ಪತ್ರಿಕೆಗಳಲ್ಲಿಯೇ ಬರೆದು ಪ್ರಸಿದ್ಧರಾದರು. ಗೌರೀಶರು ಒಳ್ಳೆಯ ಭಾಷಣಕಾರರೂ 
ಹೌದು. ಯುವ ಕವಿ ಜಯಂತ ಕಾಯ್ಕೀಕಿ ಅವರ ಮಗ. ಜಯಂತರ ಕವನ ಸಂಗಹಕ್ಕೂ 
ಅಕಾಡೆಮಿ ಬಹುಮಾನ ಸಂದಿದೆ. ಗೌರೀಶರ ಸುಮಾರು ೩೦ ಕೃತಿಗಳು ಈಗಾಗಲೇ 
ಬಂದಿವೆ. 


ಶ್ರೀ ಬಿ.ಎಚ್‌. ಶ್ರೀಧರರು ಕವಿಗಳು, ವಿಮರ್ಶಕರು, ಗಮಕಿಗಳು, ವಾಗ್ಗಿಗಳು, 
ಪಂಡಿತರು ಮತ್ತು ಶಿಕ್ಷಕರು. ಪತ್ರಿಕೋದ್ಯಮಿಗಳು ಕೂಡ. ೧೯೪೭ರಿಂದ ೧೯೫೧ರವರೆಗೆ 
“ಕರ್ಮವೀರ” ಪತ್ರಿಕೆಯ ಉಪಸಂಪಾದಕರಾಗಿ ಅಸ್ನಲಿತ ಸಾಹಿತ್ಯ ವಿಮರ್ಶಕರೆಂದೂ 
ಹೆಸರು ಪಡೆದರು. ಅವರ “ಕಾವ್ಯಸೂತ್ರ” ಗಂಥ ಹೊಸಗನ್ನಡ ವಿಮರ್ಶ ಸಾಹಿತ್ಯದ 
ಹೊಂಗಳಸ. ಅಂಬಿಕಾತನಯದತ್ತರೇ ಮೊದಲಾದ ಅನೇಕ ವಿದ್ವಾಂಸರೂ, ಕವಿಗಳೂ 
ಅದನ್ನು ಕೊಂಡಾಡಿದ್ದಾರೆ. ಅದಕ್ಕೆ ಅಕಾಡೆಮಿ, ವಿಶ್ವವಿದ್ಯಾಲಯ ಮುಂತಾದವುಗಳಿಂದ 
ಮೂರು ಪ್ರಥಮ ಬಹುಮಾನಗಳು ಸಂದಿವೆ. ಅವರ "ರಸಯಜ್ಞ” ಎಂಬ ಕವನ 
ಸಂಗಹಕ್ಕೆ ದೇವರಾಜ ಬಹಾದೂರ್‌ ಬಹುಮಾನ ದೊರೆತಿದೆ. ಅವರ ಕವನಗಳು 
ಅಭಿಜಾತ. ಕಿನ್ನರ ಗೀತ, ಅಮೃತಬಿಂದು, ಮೇಘನಾದ, ಮಂಜುಗೀತ, ರಸಯಜ್ಞ 
ಅವರ ಪ್ರಸಿದ್ದವಾದ ಕವನಸಂಗಹಗಳು. ಅವರದು ಜನಕಾವ್ಯದ ಅಸ್ವಲಿತ ಶೈಲಿ. 
ವಿಡಂಬನೆ, ಭಾವಾವೇಶ ಪ್ರಧಾನ, ಅವರ ಇತಿಹಾಸದ ಆಸಕ್ತಿ ಅದ್ಭುತವಾದುದು. 
ಉತ್ತರಕನ್ನಡದ ವಿಶೇಷ ಪತ್ರಿಕೆಗಳಲ್ಲಿ ಜಿಲ್ಲೆಯ ಅಧಿಕೃತ ಚರಿತ್ರೆಯನ್ನು ಬರೆದು 
ಪ್ರಕಟಿಸಿದ್ದಾರೆ. “ಮತ್ತು-ರತ್ನ;, “ಮಯೂರ : ಶರ್ಮ”, “ರಮಣ ಮಹರ್ಷಿ” ಹಾಗೂ 
“ಕೌಶಿಕ ರಾಮಾಯಣ ಸಂಗಹ” ಕೃತಿಗಳು ಮಕ್ಕಳಿಗಾಗಿ ಬರೆದವುಗಳು. ಅವರ 
ವಿಚಾರವಾದವು ಕಠೋರವೂ, ಶುದ್ದವೂ ಆದ ತರ್ಕದಿಂದ ಕೂಡಿದ್ದು, ಅವರ 
“ಜ್ಞಾನಸೂತ್ರ”. “ರಾಷ್ಟ್ರಸೂತ್ರ” ಎಂಬ ಗರಿಥಗಳು ಅದಕ್ಕೆ ಉದಾಹರಣೆಗಳು. ಜ್ಞಾನಸೂತ್ಸೆ 
ಹುಬ್ಬಳ್ಳಿಯ ಲೋಕಶಿಕ್ಷಣ ಟ ಟಸ್ಸಿನ ಬಹುಮಾನ ದೊರಕಿದೆ. ಅ ಯಕ್ಷಗಾನ ಪಾಂಡಿತವು 
ದ; ಹಿರಿಯಣ್ಣ ಹೆಬ್ಬಾರರ “ಭಾನುಮತಿ ಕಲ್ಯಾಣ” ಎಂಬ ಪ್ರಸಂಗಕ್ಕೆ 'ಸಂಪಾದಕರನಾಗಿ 
ಮಾಡಿತು. 


ಶ್ರೀಧರರು ಅಂಬಿಕಾತನಯದತ್ತರ, ವಿ.ಕೃ ಗೋಕಾಕರ ಮತ್ತು ರಂ. ಶ್ರೀ. 
ಮುಗಳಿಯವರ ಮನ್ನಣೆ ಪಡೆದ ಕವಿಗಳು ಮತ್ತು ವಿಮರ್ಶಕರು. ಅವರ ಚೌಂಡರಸ 
ಕೃತಿಗಳ ವಿಮರ್ಶೆಯು ಬೆಂಗಳೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿದ ಕನ್ನಡ ಸಾಹಿತ್ಯ 
ಚರಿತ್ರೆಯಲ್ಲಿ ಪ್ರಕಟವಾಗಿದೆ. ಹಾಗೆಯೇ ಜನ್ನನ ಯಶೋಧರ ಚರಿತೆಯ ವಿಮರ್ಶೆ 


* ೧೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಐ.ಬಿ.ಎಚ್‌. ಪಕಾಶನದ “ಜನ್ನ ” ಎಂಬ ಗಂಥದಲ್ಲಿದೆ. ಅವರ ಭಾಷಾಂತರ ಕೃತಿಗಳಿಗೆ 
ಇಂಗ್ಲೀಷು ಹಾಗೂ ಸಂಸ್ಕೃತ' ಭಾಷೆಗಳಲ್ಲಿರುವ ' ಉದ್ದಾಮ ಗಂಥಗಳು ದ 
ಅವರ ಗಂಥಸಂಪತ್ತು ಸುಖೊರು ಜ೦ರಷ್ಟಾಗಬಹುದು. 


ಕಡತೋಕೆಯ ಶ್ರೀ ವಿ.ಜಿ. ಭಟ್ಟರು ಈಗ ಬೊಂಬಾಯಿಯಲ್ಲಿದ್ದಾರೆ. ಬೆಂಗಳೂರಿನಲ್ಲಿ 
ಈಗ ಇರುವ ಶ್ರೀ ಸು.ರಂ. ಎಕ್ಕುಂಡಿಯವರಂತೆಯೇ ಅವರು ಉತ್ತರಕನ್ನಡದ ಉತ್ತಮ 
ಮಟ್ಟದ ಕವಿಗಳು. ಈಗ ಮೈಸೂರು ವಾಸಿಗಳಾದ ಶೀ ಎಂ. ಅಕಬರ್‌ ಅಲಿಗಳೂ ಈ 
ಸಾಲಿಗೆ ಸೇರುತ್ತಾರೆ. ಗೌರೀಶರಿಂದ “ಉದ್ದಾಮ ಕವಿ” ಮತ್ತು “ನಿರಂಕುಶ ಮತಿ” 
ಎನ್ನಿಸಿಕೊಂಡ ವಿ.ಜಿ. ಭಟ್ಟರು ಮೊದಲು ಬರೆದದ್ದು “ಪುಲಾಯನ”ವೆಂಬ ಕವನ 
ಸಂಕಲನ. ತದನಂತರ ಬಂದವುಗಳು ಆತ್ಮಗೀತೆ, ರಕ್ತಾಂಜಲಿ, ಹಡಗದ ಹಾಡು, 
ಜಡಿಮಳ, ಕಾವ್ಯವೇದನೆ ಮುಂತಾದವುಗಳು. ಅವರ ಕವನಗಳಲ್ಲಿ ಭಾವನೆಗಳ ವಿಕಟ 
ಸಂಯೋಗದಿಂದ ಓದುಗರು ದಂಗು ಬಡಿಯುವಂತಾಗುತ್ತದೆ. 


ಸಾಮಾಜಿಕ ಹೃದಯದಲ್ಲಿರುವ ದುಃಖ ದೌರ್ಬಲ್ಯಗಳನ್ನು ವ್ಯಂಗ್ಯೋಕ್ತಿಗಳ 
ಕಟುತ್ತದ ಮೂಲಕ ಹೊರಗೆಡಹುವುದು ಅವರ ಕವನಗಳ ವೈಶಿಷ್ಟ್ಯ ಆಧುನಿಕ ಮಾನವನ 
ಗೋಮುಖ ವ್ಯಾಪ್ರತೆಯನ್ನು ಅವರ ಎಷ್ಟೋ ಕವನಗಳು ಚಮತ್ಕಾರವಾಗಿ 
ಬಯಲಿಗೆಳೆದಿವೆ. ನವ್ಯ ಕಾವ್ಯ ಪ್ರಚಾರ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಭಟ್ಟರ 
ಈ ನಿಶಿತ ಶೈಲಿ ರೂಪಿತವಾದುದಾಗಿದೆ. ನವ್ಯ ಕಾವ್ಯಗಳಲ್ಲಿ ಮುಂದೆ ಬಂದ ಗುಣಗಳನ್ನು 
ಅಳವಡಿಸಿಕೊಂಡು ಮತ್ತು ಅವುಗಳಲ್ಲಿರುವ ದೋಷಗಳನ್ನು ದೂರವಿಟ್ಟು ಅವರ 
ಕವನಗಳ ವಿಡಂಬನ ಧಾರೆಗಳು ಗಂಗಾಮಾತೆಯಂತೆ ಇಳಿದುಬಂದವು. 


“ಸಂತಾನ” ಎಂಬ ಕವನಸಂಗ್ರಹದಿಂದ ಆರಂಭವಾದ ಶ್ರೀ ಸು.ರಂ. 
ಎಕ್ಕುಂಡಿಯವರ ಕವನ ನದಿ ಆನಂದತೀರ್ಥರು, ಮತ್ತ್ಯಗಂಧಿ, ಹಾವಾಡಿಗರ ಹುಡುಗ 
ಇತ್ಯಾದಿಗಳ ಮೂಲಕ ಸರಸವಾಗಿ ಹರಿಯುತ್ತಿದೆ. ಇವುಗಳಲ್ಲದೆ “ನೆರಳು” ಎಂಬ 
ಕಥಾಸಂಕಲನ, “ಪು.ತಿ. ನರಸಿಂಹಾಚಾರ್‌” ಎಂಬ ಕವಿಕಾವ್ಯ ಪರಿಚಯ ಗ್ರಂಥವೂ 
ಅವರ ಪ್ರತಿಭೆಗೆ ನಿಕಷಗಳಾದವು. ಕವನಗಳಲ್ಲಿ ಕಥನವು ಅವರಿಗೆ ಲೀಲಾಜಾಲ. ಶಬ್ದ 
ಸಂಗೀತದಿಂದ ಅವರ ಕವನಗಳು ಕೇಳುಗರನ್ನು ಮೋಹಿಸುತ್ತವೆ. ಭಕ್ತಕವಿಗಳಾದ 
ಎಕ್ಸುಂಡಿಯವರು “ಕಮ್ಮುನಿಸ೦” ಸಿದ್ದಾಂತವನ್ನು ಮೆಚ್ಚಿಕೊಂಡಿದ್ದ ಸೊಗಸು: ಅಪೂರ್ವ. 
ಅವರ ಗಮಕತನವು ಅಂಬಿಕಾತನಯದತ್ತರ ಗಮಕಕ್ಕ ಹೊಯ್ಕಿ ಯಾಗಿದೆ. ಸೋವಿಯತ್‌ 
ಅವಾರ್ಡ್‌ ದೊರಕಿಸಿಕೊಂಡ ಎಕ್ಕುಂಡಿಯವರ ಪಸನ್ನ ಗಂಭೇರ ಶೈಲಿಯ ತಿಳಿಗನ್ನಡ 
ಕವನಗಳಲ್ಲಿ ಹಲವಾರು ಶ್ರೀ ವಿ.ಜಿ. ಭಟ್ಟರ ಕೆಲವು ಸುಂದರ ಕವನಗಳಂತೆಯೇ 
ಮುಂದಿನ ತಲೆಮಾರುಗಳಿಗೆ ಸಾಂಸ್ಕೃತಿಕ ಆಸ್ತಿಗಳಾಗಿ ಉಳಿಯುತ್ತವೆ. 
ಜೀವನದ ಪ್ರಾಮಾಣಿಕತೆ, ಸರಳತೆಗಳಲ್ಲಿ ಭಟ್ಟರೂ, ಎಕ್ಕುಂಡಿಯವರೂ 
ಸಮತೂಕವುಳ್ಳವರಾದುದರಿಂದ ಅವರು ಕರ್ನಾಟಕದ ಇಂದಿನ ಪ್ರಚಾರ ಯುಗದ 
ಪುರೋಹಿತರ ಆಯ್ಕೆಗೆ ಒಳಪಡದವರಾದರು. ಬೇಂದ್ರೆಯವರ ನಾದಲೋಲತೆಯ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೨೯ + 


ಮಧುರ ಸುಂದರ ಸ್ರೋತಸಿನ ಅನುಭವವು ಎಕ್ಕುಂಡಿಯವರ ಕವನಗಳನ್ನು ಓದುವವರಿಗೆ 
ಉಂಟಾಗದಿರದು. 

ಈಗ ಮೈಸೂರಿನಲ್ಲಿರುವ ಶ್ರೀ ಎಂ. ಅಕಬರ ಅಲಿಯವರರು ವಿವಸಿಂಧು, 
ಅನ್ನ ನವಚೇತನ, ಸುಮನ ಸೌರಭ, ಗಂಧಕೇಶರ, ತಮಸಾ ನದಿಯ ಎಡಬಲದಿ 
ಇತಾದಿ ಕವನಸಂಗಹಗಳಿಂದ ವಾಚಿಕರಿಗೆ ಸುಪರಿಚಿತರು. ಈ ಕವಿಗಳ ಕವನಗಳಲ್ಲಿಯೂ 
ಕೆಲವು ವರ್ತಮಾನ ಪರಿಸರದ ಹಾಗೂ ಜೀವನ ಸನ್ನಿವೇಶಗಳ ವಿಡಂಬನೆಗಳಾಗಿರುವುದು 
ಕರ್ನಾಟಕದ ಕಾವ್ಯವಾಹಿನಿಯ ಯುಗಧರ್ಮ ಎನ್ನಬಹುದು. ಗೋಮುಖವ್ಯಾಪ್ರ 
ನೇತೃಗಳ ವಿಡಂಬನೆ ಇವರ ಕವನಗಳಲ್ಲಿ ಒಡಮೂಡದಿರುವುದು ಕನ್ನಡ ಸಾಹಿತ್ಯದ 
ವರ್ತಮಾನ ಯುಗಲಕ್ಷಣವೆಂದು ಹೇಳಬಹುದು. ಈ ಕವಿಯ ಕವಿತೆಗಳಲ್ಲಿ ಮಾನವೀಯ 
ದೃಷ್ಟಿಯ ಹೊಳವು ಜಿಲ್ಲೆಯ ಹಿಂದಿನ ಕವಿಗಳ ಕವನಗಳಲ್ಲಿರುವಷ್ಟೇ ಪ್ರಜ್ವಲವಾಗಿ 
ಮೂಡಿಬಂದಿದೆ. 

ಕವಿ ಶ್ರೀ ಗಂಗಾಧರ ಚಿತ್ತಾಲರ “ಮನುಕುಲದ ಹಾಡು” ಎಂಬ ಕವನಸಂಗಹವು 
ಅದರಲ್ಲಿ ಬಂದ "ದುಃಖಗೀತ” ದಿಂದ ಪ್ರಸಿದ್ಧವಾಯಿತು. ಅಕಬರ ಅಲಿಯವರ 
ಶೈಲಿಯಂತೆಯೇ ಚಿತ್ತಾಲರ ಶೈಲಿಯೂ ಸರಳ, ಶುದ್ಧ ಮತ್ತು ಸ್ಥಾನುಭವ ನಿರ್ಭರ. ಈ 
ಮಾಲಿಕೆಗೆ ಶ್ರೀ ಕೇರಿಮನೆ ಗೋಪಾಲಕೃಷ್ಣ ಹೆಗಡೆ ಹಾಗೂ ಶೀ ನಾರಾಯಣ ಕಾಗಾಲರೂ 
ಸೇರುತ್ತಾರೆ. ಶೀ ಹೆಗಡೆ ಅವರು ಒಳ್ಳೆಯ ಸಣ್ಣ ಕತೆಗಾರರೂ ಆಗಿದ್ದಾರೆ. ಅವರ ನವ್ಯ 
ಕತೆಗಳು “ಹೊಂಬೆಳಕು” ಎಂಬ ಸರಳವೂ, ಆಕರ್ಷಕವೂ ಆದ ಕಥೆಗಳಿಂದ ಕೂಡಿದ 
ಸಂಗಹಗಳು. “ವೈಜಯಂತಿ” ಮತ್ತು “ಚೈತ್ರ” ಎಂಬವು ಅವರ ಸುಂದರವಾದ ಜನಕಾವ್ಯ 
ಸಂಕಲನಗಳು. “ದೀಪದ ಕುಡಿ” ಅವರ ಧಾರಾವಾಹಿ ಕಾದಂಬರಿ. ಇವರ ಕಾವ್ಯಕಲೆಯ 
ಶಿಸ್ತು ಹೊಸ ಪೀಳಿಗೆಗೆ ಅನುಕರಣೀಯವಾದೀತು. 


ಶ್ರೀ ಸುಂದರ ನಾಡಕರ್ಣಿಯವರು ನಾಲ್ಕು ಕವನ ಸಂಗಹಗಳಿಂದ ಪ್ರಸಿದ್ಧರು. 
ಅವರ ಇತ್ತೀಚಿನ ಕವನ ಸಂಗಹವು “ಅಂತರದ ನೀರು ನೆಗಸು”. ಶೀ ಅರವಿಂದ 
ನಾಡಕರ್ಕಿಯವರೂ ಒಳ್ಳೆಯ ಕವನಗಳನ್ನು ಬರೆದವರು. ಇವರ ಧಾಟಿ ನವ್ಯ 
ಆದರೆ ಅನುಭವಜನ್ಯ ಮತ್ತು ಕಾಲ ಪ್ರಜ್ಞಾಮಾನ್ಯ ಈ ಆಡುಮಾತಿನ ಶೈಲಿಯ 
ಸಂಕೀರ್ಣ ರೂಪಕಗಳಲ್ಲಿ ಹಲವಾರು ಸಂಕರ-ಸಂಕಷ್ಟಗಳನ್ನು ಮೀರಿದವುಗಳಾಗಿರುತ್ತವೆ. 
ಛಂದಸ್ಸು ಸ್ವಚ್ಛಂದ ಅಥವಾ ಮುಕ್ತ ಛಂದೋನಿಯಮಗಳ ಬಿಗಿ ಇಲ್ಲದೆ ಬರೆಯಲು 
ಮೇಲಂಕ್ತಿ ಹಾಕಿ ಕೊಟ್ಟವರು ಶ್ರೀ ಕುವೆಂಪು ಮತ್ತು ಶ್ರೀ ವಿ.ಕೃ, ಗೋಕಾಕರು 
ಎಂಬುದಿಲ್ಲಿ ಸ್ಮರಣೀಯ. ಮಾನವಶಾಸ್ತ್ರೀಯ ವಿಚಾರಗಳ ಮಾದರಿಗಳನ್ನು 
ಹೂರಣವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಮೊಪೆಲು ಮಾಡಿದವರು ಶ್ರೀ ಗೋಪಾಲಕ್ಕ 
ಅಡಿಗರು ಮತ್ತು ಶಿ ಶ್ರೀ ರಾಮಚಂದ್ರಶರ್ಮರು. 


ಶ್ರೀ ಎಲ್‌.ಆರ್‌. ಹೆಗಡೆಯವರೂ, ಡಾ. ಎನ್‌.ಆರ್‌. ನಾಯಕರೂ ಜಾನಪದ 
ಕೃತಿಗಳ ಪ್ರಕಾಶಕರೂ, ಪ್ರಚಾರಕರೂ ಆಗಿ ಸೇವೆ ಗೈಯುತ್ತಿದ್ದಾರೆ. ಶ್ರೀಮತಿ ಕನ್ನಿಕಾ 


+ ೧೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಹೆಗಡೆ ಉದಯೋನ್ಮುಖ ಕವಯಿತ್ರಿ. 


ಶ್ರೀ. ಶಾ.ಮಂ. ಕೃಷ್ಣರಾಯರು ಈಗ ಗೋವೆಯಲ್ಲಿದ್ದಾರೆ. “ದೇವಭೂಮಿ 
ಗೋಮಾಂತಕ” ಮತ್ತು “ಸೌಂದರ್ಯನಿಧಿ ಗೋವಾ” ಎಂಬೆರಡು ಪ್ರಾಂತ ಪರಿಚಯ 
ಗ್ರಂಥಗಳಿಂದ ಅವರು ಪಸಿದ್ಧರಾಗಿದ್ದಾರೆ. ಅವರೊಬ್ಬ ಹಾಸ್ಕನಾಟಕದ ಕರ್ತ್ವವೆನ್ನಿಸ 
ಹೆಸರು ಗಳಿಸಿದ್ದು ಅವರು ಬರೆದ “ಬಂಡಲ್‌ ಬಹದ್ದೂರ” ನಗೆನಾಟಕದಿಂದ. ಕನ್ನಡಕ್ಕಾಗಿ 
ದುಡಿಯುತ್ತಿರುವ ಅವರ ಕಾರ್ಯಕ್ಷೇತವು ಗೋವೆಯ ಕರ್ನಾಟಕ ಸಂಘ. ಅವರ 
ಐತಿಹಾಸಿಕ ಪ್ರಜ್ಞೆಯು ಬಿ.ಎಚ್‌. ಶ್ರೀಧರರ ಐತಿಹಾಸಿಕ ಪ್ರಜ್ಞೆಯಷ್ಟೇ ಆಳವಾದದ್ದು. 

ಕವಿತೆಗಳಲ್ಲಿ ತಮ್ಮ ಪ್ರತಿಭೆಯ ಉಜ್ಜಲತೆಯನ್ನು ಮೆರೆದವರೆಂದು ಈವರೆಗೆ 
ಹೆಸರಿಸಿದವರಲ್ಲಿ ಅನೇಕರನ್ನು ಗಣಿಸಬಹುದಾದರೆ ಕಥೆ ಕಾದಂಬರಿಗಳಲ್ಲಿ ಹೊಸ 
ಹಾದಿಯನ್ನು ಹಿಡಿದ ಇಬ್ಬರೆಂದರೆ ಶ್ರೀ ಶಾಂತಿನಾಥ ದೇಸಾಯಿಯವರು ಮತ್ತು ಶ್ರೀ 
ಯಶವಂತ ಚಿತ್ತಾಲರು. ದೇಸಾಯಿಯವರು ಬರೆದ ಕಾದಂಬರಿಗಳಲ್ಲಿ “ಮುಕ್ತಿ” ಮತ್ತು 
“ವಿಕ್ಷೇಪ”ಗಳು ಗಣ್ಯ. ಚಿತ್ತಾಲರ ಕಾದಂಬರಿಗಳಲ್ಲಿ “ಮೂರು ದಾರಿಗಳು” ಮತ್ತು 
“ಶಿಕಾರಿ” ಎಂಬವು ಪ್ರಸಿದ್ಧ “ಮಂಜುಗಡ್ಡೆ”, “ಕ್ಷಿತಿಜ” ಮತ್ತು “ದಂಡಿಗಳು” 
ದೇಸಾಯಿಯವರು ಬರೆದ ಒಳ್ಳಯ ಕಥಾಸಂಗಹಗಳು. ಹಾಗೆಯೇ “ಸಂದರ್ಶನ”, 
“ಆಬೋಲೀನ್‌” ಮತ್ತು “ಆಟ” ಎಂಬವು ಚಿತ್ತಾಲರ ಉತ್ತಮ ಕಥಾಸಂಗಹಗಳು. ಈ 
ಕೃತಿಗಳ ಚಿರಸ್ಥಾಯಿತ್ನವನ್ನು ಕಾಲವೇ ನಿರ್ಣಯಿಸಬೇಕು. ಏಕೆಂದರೆ ಓದುಗರ ಆಸಕ್ತಿಗಳು, 
ದೃಷ್ಟಿಕೋನಗಳು (ಕಾಲಪುಜ್ಜೆಯನ್ನು ಆಧರಿಸಿದ ಸಾಹಿತ್ಯದಲ್ಲಿ) ಮುಂದಿನ ಕಾಲಾವಧಿಯಲ್ಲಿ 
ಬದಲಾದಾಗ ಇವುಗಳ ಪ್ರಾಚುರ್ಯ ಎತ್ತ ತಿರುಗುವುದು? ಎಂದು ಹೇಳುವುದು ಕಷ್ಟ. 

ಶ್ರೀ ಟಿ.ಎಂ. ಸುಬ್ಬರಾಯರೂ ಕತೆಗಾರರು ಮತ್ತು ಕಾದಂಬರಿಕಾರರು. ಸಾಹಿತ್ಯದಲ್ಲಿ 
ಕಥಾವಸ್ತುವು ಅಸ್ಲಿಪಂಜರ. ಭಾವಗೀತೆಗೆ ಕೂಡಾ ಸುಲಭವಾಗಿ ಊಹ್ಯವಾದ ಕಥಾಭಿತ್ತಿ 
ಇರುತ್ತದೆ. ಆದುದರಿಂದ ಸಾಹಿತ್ಯದ ವಿವಿಧ ಬಗೆಗಳಲ್ಲಿ ನೆಲೆಗಟ್ಟಾಗಿ ನಿಂತಿರುವ 
ಸ್ಥಾನವು ಕಥೆಯದು. ವೇದಗಳ ಕಾಲದಿಂದ ಹರಿದುಬಂದ ಕಥಾ ಸಾಹಿತ್ಸದ ಸಂಪತ್ತನ್ನು 
ಹೆಚ್ಚಿಸುವುದರಲ್ಲಿ ಶ್ರೀ ಸುಬ್ಬರಾಯರು ಕೃತಕೃತ್ಯರಾಗಿದ್ದಾರೆ. 

ಶೀ ರಾ.ಭ. ಹಾಸಣಗಿಯವರು ಒಳ್ಳಯ ಪ್ರಬಂಧಕಾರರು ಮತ್ತು ವಿಮರ್ಶಕರು. 
“ಯಕ್ಷನಾಟಕಗಳು” ಎಂಬ ಅವರ ವಿಮರ್ಶಗಂಥ ಪುಸಿದ್ಧವಾದುದು. 


ಶ್ರೀ ಗೋಪಾಲಕೃಷ್ಣ ಪ. ನಾಯಕರು ನಾಟಕಕಾರರು ಮತ್ತು ನಟರು. ಆ ರಾತ್ರಿ, 
ದೇವಮೂರ್ತಿ, ನಟನಾಯಕ, ಒಂದಕ್ಕೆರಡು ನೂರು ರೂಪಾಯಿ ನೋಟು, ಅಬ್ಬಾ 
ಏನು ಹುಡುಗಿ, ಇಂದಿನ ಸಂಸಾರ, ಜೀವನ ಸಂಜೀವಿನಿ, ಈ ಪರಿಯ ಸೊಬಗು, 
ಲಕ್ಷ್ಮಿ ಸರಸ್ಪತಿ, ವಿನೋಬಾ ಜೀವನ ನಾಟಕ ಇತ್ಯಾದಿ ಉತ್ತಮ ನಾಟಕಗಳು ಅವರಿಂದ 
ರಚಿತವಾಗಿವೆ. 

ದಿ. ಪ.ಸು. ಭಟ್ಟರು ಜಿಲ್ಲೆಯ ಸಾಹಿತಿಗಳಲ್ಲಿ ತಥಾ ಕಥಿತರು. ಅವರ ಕಥಾ 
ಸಂಕಲನಗಳೂ, ಕಾದಂಬರಿಗಳೂ ಎಷ್ಟೋ ಜನರಿಗೆ ರುಚಿಸಿದವು. ಅವರ ತತ್ವಾಲೀನ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೩೧ + 


ಸಾಹಿತ್ಯ ಪ್ರಕಾರಗಳು ಅವರು ನಡೆಸುತ್ತಿದ್ದ “ಪ್ರಜಾಪಭುತ್ವ” ಎಂಬ ವಾರಪತ್ರಿಕೆಯ 
ಸಂಚಿಕೆಗಳಲ್ಲಿ ಪ್ರಕಟವಾದವು. ಅವರ ಪತ್ರಿಕೋದ್ಯಮ ಮತ್ತು ಸಹಕಾರಿ ರಂಗದ 
ಸೇವೆಗಳು ಅವರ ಗಂಥ ಕರ್ತೃತ್ತಕ್ಕೆ ಪೂರಕವಾಗಿದ್ದವು. 

ದಿ. ನಾರಾಯಣ ವೆಂಕಟೇಶ ಕುರುಡಿಯವರು ಕನ್ನಡಕ್ಕಾಗಿ ಬಹಳ ದುಡಿದವರು. 
ಕರ್ನಾಟಕದ ಹಿತೈಷಿಣೀ ಗ್ರಂಥಮಾಲೆಯ ಸಂಸ್ಥಾಪಕರಾದ ಅವರ ಕಾದಂಬರಿಗಳು 
ಒಂಬತ್ತು - ಸಾವಿತ್ರೀ ಸತ್ಯವಾನ, ಅಹಲ್ಯೋದ್ಧಾರ, ದಾಕ್ಷಾಯಿಣಿ, ಪಾರ್ವತಿ, ಪದ್ದಿನಿ, 
ಲಕ್ಷ್ಮಿಬಾಯಿ ನಾನಾ ಸಾಹೇಬ, ಶ್ರೀಕೃಷ್ಣದೇವರಾಯ, ವಿಜಯ ಮತ್ತು ಧರ್ಮಪಾಲ. 
ಈ ಕಾದಂಬರಿಗಳ ಐತಿಹಾಸಿಕ ಸ್ಪೂರ್ತಿಯು ಉಜ್ವಲ ದೇಶಾಭಿಮಾನದಲ್ಲಿದೆ. ದಿ. 
ಕುರುಡಿಯವರು ಒಳ್ಳಯ ಅನುವಾದ ಕೃತಿಗಳನ್ನೂ ರಚಿಸಿದ್ದಾರೆ. ಶೀ ಸ್ಥಾಮಿ ರಾಮಕೃಷ್ಣ 
ಪರಮಹಂಸರ ಸತ್ಸಥಾ ಕುಸುಮ ಮಂಜರಿಯ ನಾಲ್ಕು ಸಂಪುಟಗಳನ್ನು ಅವರು 
ಭಾಷಾಂತರಿಸಿ ಪ್ರಚುರಗೊಳಿಸಿದರು. 

ಶ್ರೀ ಹುಲಿಮನೆ ಸೀತಾರಾಮ ಶಾಸ್ತ್ರಿಗಳು ದಿ. ಗರುಡ ಸದಾಶಿವರಾಯರ 
ನಾಟಕ ಕಂಪನಿಯಲ್ಲಿ ನಟರಾಗಿ ಪ್ರಸಿದ್ಧಿ ಪಡೆದು, ಸ್ಪತಃ ನಾಟಕ ಕಂಪನಿಯನ್ನು 
ತೆರೆದು ಜನಪ್ರಿಯ ನಾಟಕಗಳನ್ನು ರಂಗಕ್ಕೆ ತಂದದ್ದಲ್ಲದೆ ಷು ಸುಲ್ದಾನ”, “ಎಚ್ಛಮ 
ನಾಯಯಕ” ಮುಂತಾದ ವೀರೆರಸಭರಿತ ನಾಟಕಗಳನ್ನು ಬರೆದು ಆಡಿಸಿ ತಾವೇ 
ಮುಖ್ಯ ಪಾತ್ರ ವಹಿಸಿ ಹೆಸರುವಾಸಿಯಾಗಿದ್ದಾರೆ. ಅವರ ರಾಜಗಂಭೀರ ಪಾತ್ರಗಳ 
ಸಂವಾದ ರಚನೆಯ ಸಾಹಿತ್ಯಕ ಗುಣ ಬಹಳ ಮೇಲ್ಪಟ್ಟದ್ದಾಗಿದೆ. 


ಹೀಗೆ ಆಧುನಿಕ ಕನ್ನಡ ಸಾಹಿತ ಹಲವು ಗ್ಯ ಸಾಹಿತಿಗಳನ್ನೂ ಕಲಾಕಾರರನ್ನೂ 
ನೀಡಿದ ಹೆಮ್ಮೆ ಕಾರವಾರ ಜಿಲ್ಲೆಯದು. ಇಲ್ಲಿ ಇನ್ನೂ ಅಂತಹ ಸೃಜನಶೀಲ ವ್ಯಕ್ತಿಗಳ 
ಸಂಖ್ಯೆ ಬೆಳೆಯುತ್ತಲೇ ಇದೆ ಎಂಬುದು ಸಂತಸದ ಸಂಗತಿ. 


+ ೧೩೨ 


೧೮. ನವ್ಯದೃಷ್ಟಿಕೋನ 


ಜ್ಞಾನವನ್ನು ಸಂಗಹಿಸಲು ಮಾಡುವ ಎಲ್ಲ ಉದ್ದೇಶಪೂರ್ವಕ ಪ್ರಯತ್ನಗಳೂ 
ವಿಚಾರ ಕ್ರಮಕ್ಕೊಳಪಡುತ್ತವೆ. ಈ ಎಲ್ಲ ವಿಚಾರವೂ ಅದ್ಯತನ ಅಥವಾ ಅನದ್ಯತನ 
ಕಾಲದಲ್ಲಿ ವ್ಯಕ್ತಿ 'ಸಂಗಹಿಸಿಟ್ಟ ಜ್ಞಾನಸ್ಮ ತಿಯನ್ನು ಆಧರಿಸಿರುತ್ತವೆ. ಆಗಿಹೋದದ್ದು 
ವಿಚಾರದ ಪ್ರಾರಂಭದ ಮೆಟ್ಟು. ತದದ್ದಕ ಗತವೆನ್ನು ತ್ತಾರೆ. ಗತವನ್ನು ಈಗ ನಾವು 
ತಿಳಿದುಕೊಳ್ಳುವುದು ಗತಜ್ಞಾನ-ಅಥವಾ ಸರಿಯಾಗಿ ಹೇಳುವುದಾದರೆ ಗತಪ್ರತ್ಕಾಗತಜ್ಞಾನ. 
ಅಂಥ ತಿಳಿವಳಿಕೆಯಲ್ಲಿ ನಮ್ಮ ಕಾಲದ ಅನುಭವದ ಹೋಲಿಕೆಯ ಹಿನ್ನಲೆಯಿಲ್ಲವಾದಾಗ 
ಅದು ಗತಾನುಗತಜ್ಞಾನ ಎನ್ನಿಸುತ್ತದೆ. ಗತಾನುಗತಿಕನು ಅಂಧಪರಂಪರಾದಾಸ. 
ಗತಪ್ರತ್ಯಾಗತಿಕನು ಪ್ರಬುದ್ಧ, ಪರಂಪರಾಜ್ಞಾನಿ. 

ಹೊಸ ಕಲೆಗಾರ ಗತಾನುಗತಿಕತೆಯನ್ನೊಪ್ಪನು; ಜಡರೂಢಿಯನ್ನು ಅನುಕರಿಸನು; 
ಹಿಂದಿನಿಂದ ಬಂದ ಬಾಹ್ಯರೂಪಗಳನ್ನು ಪ್ರತಿರೂಪಿಸಹೊರಡನು. ಅವನು ಮಾಡ 
ಹೊರಡುವುದು ಪ್ರಕೃತಿಯನ್ನಲ್ಲ, ಪ್ರಶಿಕಾರವನ್ನಲ್ಲ-ಪ್ರಶಿಕ್ರಿಯೆಯನ್ನು. ಅವನ ಕೃತಿ 
ಹಿಂದಿನದಕ್ಕೆ ಸಮರೂಪಿಯಲ್ಲ-ಭಿನ್ನರೂಪಿ. ಹಳೆಯ ಕಾವ್ಯವನ್ನವ ಹಳಬನಾಗಿ 
ಸವಿಯಲಾರ; ಹೊಸಬನಾಗಿ ಹಳೆಯ ಸನ್ನಿವೇಶವನ್ನು ಯಥಾಸಂಸ್ಕಾರ ಊಹಿಸಿಕೊಂಡು 
ಹಿಂದಿನ ಕಾವ್ಯದ ತೆರೆಯಲ್ಲಿ ಮುಳುಗಿ ಏಳುತ್ತಾನೆ. ಮುಳುಗಿಯೇ ಇರುವವ 
ಅಂಧಾನುಕಾರಿ; ಎದ್ದವ ಪ್ರತ್ಯಾಗತ ನವ್ಯ. 

ಆಂಗ್ಲ ಮಾಧ್ಯಮದ ಭಾವ ಪ್ರಕಟನೆಯ ರೀತಿಯಲ್ಲಿಯ ಚಟಗಳು ಬೇರೆ, 
ಕನ್ನಡ ಮಾಧ್ಯಮದವು ಬೇರೆ. ಈ ಭೇದವನ್ನರಿಯದವ ಅಂಧ. ಅವನ ಶೈಲಿಗೆ 
ಬುಡವಿಲ್ಲ, ಅದು ಹರಕುಮುರುಕು. ಆ ಈ ನುಡಿಮೇಳನದ ವ್ಯತ್ಯಾಸವನ್ನು ಲೆಕ್ಕಿಸದೆ 
ಬರೆದರೆ ಆ ಬರಹ ಜನಕ್ಕೆ ಅರ್ಥವಾಗದು. ಅದು ನವ್ಯವಲ್ಲ, ಅಪನವ್ಯ ಅಥವಾ ಸವ್ಯ. 
ಸುವರ್ಣ ಮಧ್ಯಮ, ಮಧುಚಂದ್ರ, ಮಧ್ಯಂತರ, ತಣ್ಣೀರೆರಚುವುದು, ಶೀತಯುದ್ದ. 
ಡ್ಯಾಫೊಡಿಲ್ಲಿನಂತೆ, ಹಸಿರು ಕಣ್ಣಿನ ಸರ್ಪ, ಓಕಿನೆದೆ, ವಿಷಮಚಕ್ರ, ಕುದುರೆನಗೆ, ಸತ್ಯವೇ 
ಸೌಂದರ್ಯ, ಸೌಂದರ್ಕವೇ ಸತ್ಯ ಮುಂತಾದ ಪ್ರಯೋಗಗಳು ಅಪನವೃಕ್ಕೆ ಉದಾರಹಣೆಗಳು. 
ಅದೇ ಮೇರೆಗೆ Free Verse, Blank Verseಗಳ ಅನುಕರಣವೂ ಸವ್ಯ. 

ಮೂರ್ಧಾಭಿಷಿಕ್ತ ಅಲಂಕಾರ ನವ್ಯಕವಿಗೆ ಸೇರದು. ಮುಖಕಮಲ, ನಖಕಮಲ, 
ಪದಕಮಲ, ಕರಕಮಲ, ನಾಭೀಕಮಲ, ಪೃತ್ಸಮಲ, ನೇತಕಮಲ, ರೋಮಕಮಲಗಳನ್ನವ 


* The poet is not likely to know what is to be done unless he lives in 
what is not merely the present but the present moment of the past, 
unless he is concious not of what is dead but of what is already living. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೩೩ + 


ಪುನರುಚ್ಛ್ಚರಿಸಲಾರ. ಅವುಗಳವಗೆ ಕೇವಲ ಮೇಳನುಡಿಗಳು. ಆದರೆ ಮುಖಚಂದ್ರ 
ಪುರುಷವ್ಯಾಫಾದಿಗಳನ್ನು ಬಿಡುವ ಭರದಲ್ಲಿ ದುಷ್ಠಲ್ಲನೀಯ 
ಸಂಕೇತ ಸರಣಿಯನ್ನು ಹಿಡಿಯುವುದು ಅನವ್ಯ. ಬಚ್ಚಲು ಹಂಡೆಯಲ್ಲಿ ಬಿದ್ದ 
ಆಮೆಯಂತೆ, ರೋಬಟ್ಟು ಮಿದುಳು, ಕೊಳೆತ ಬಟಾಟೆ ಮುಂತಾದವುಗಳಲ್ಲಿ 
ಪ್ರಸಾದಲೋಪವಿದೆ. ಪ್ರಸಾದವೇ ಪ ಪ್ರಪ್ರಥಮ ಕಾವ್ಯಗುಣ. ಪ್ರತೀತಿಸುಭಗತೆಯನ್ನದು 
ಅವಲಂಬಿಸಿದೆ. ಅಪ್ರತೀತಕಲ್ಲನೆಗಳ ಪ್ರಯೋಗ ನವಕೆಯೆನಿಸದು. ಜಾಗತಿಕ ಮಾನವ್ಯ 
ಅನುಭವಗಳ ತುಂಡುಗಳನ್ನು ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ಬಳಸುವ ನಿರಂಕುಶತೆ 
ನವ್ಯವಲ್ಲ. ಅದು ನವ್ಯವಲ್ಲವಷ್ಟೇ ಅಲ್ಲದೆ ಕಾವ್ಯಧರ್ಮವೂ ಅಲ್ಲ. ಏಕೆಂದರೆ ಅಲ್ಲಿ 
ವ್ಯಕ್ತಿಸಂಸ್ಥಾರ-ದೇಶ-ಕಾಲ-ಸಂದರ್ಭಗಳ ಔಚಿತ್ಯ ಪರಿಜ್ಞಾನವಿಲ್ಲ. ಇನ್ನು ನನ್ನ 
ಬರಹಗಳನ್ನು ಮೆಚ್ಚುವ ಮೂರೇ ಮಂದಿಗಾಗಿ ನಾನು ಬರೆಯುತ್ತೇನೆ- ಎಂಬುವನ 
ಜಟಿಲಬರಹ ವಿಮರ್ಶಾತೀತ. ಅಪ್ರಸ್ನನತೆಯೇ ಅಲ್ಲಿ ಸರಸ್ಪತೀಪೂಜೆ 
ಮಾಡಿಸಿಕೊಳ್ಳಬಹುದು. ಗತಕಾಲದ ಕತೆಗಳಿಂದ ಪ್ರತಿಮೆಗಳನ್ನು ರಚಿಸುವಾಗ ಸೀತೆಯನ್ನು 
ಕೌರವ ಅಪಹರಿಸಿದಂತೆ, ಭೀಮ-ಹರ್ಕ್ಕುಲಿಸ್‌ರು ಗುದ್ದಾಡಿದಂತೆ, ಕರ್ಣ ಷೈಲಾಕನಾದಂತೆ 
ಎಂಬಂತಹ ಆಧಾರ-ಉಪಮಾನಗಳ ಅನುದ್ದಿಪ್ಟ ಶಕಾರಿಕೆ ಹೇಯ. ಸಾಮಾನ್ಯ ಸಂವಾದದ 
ಚಮತ್ಕಾರಕ ಜೌ ಚಾ ಲಕ್ಷಣವು ಪದ್ಯದಲ್ಲಿ ಗಂಭೀರಭಾವವನ್ನು ದ್ಯೋತಿಸುವಾಗ 
ಬಂದರೆ ರಸಾಪಕರ್ಷಕವಾಗುತ್ತದೆ. ಅದನ್ನು ಚೆನ್ನಾಗಿದೆ ಎಂಬವನು ಪದ್ಯರಸಿಕನಲ್ಲ. 
EAE ಆನಂದಪಡುವ ಲಘುಮತಿ. 
ವೈಶಿಷ್ಟ್ಯ ತೋರಿಸಲು ಬುದ್ದಿಪೂರ್ವಕ ಪ್ರಯತ್ನ ಮಾಡುವವನಲ್ಲಿ ಇಂಥ 
ಭಾ ದೊರಕುತ್ತದೆ. ಅವನೆಂದೂ ಪ್ರಥಮಶ್ರೇಣಿಯ” ಕವಿಯಲ್ಲ, ಕಲೆಗಾರನಲ್ಲ. 
ಆತ್‌” ಹೆರವರ ಅಭಿರುಚಿಗಳನ್ನು ಅವಲಂಬಿಸಿ ಹೇಳುತ್ತ ಹೋಗುತ್ತಾನೆ- ಹೊತಿಗೆ 
ತಕ್ಕಂತೆ ಸ್ಪಕಾರೃಸಿದ್ದಿಯ ದೃಷಿಯಿಂದ(ಕೆಲವರನ್ನು ಮರಳುಮಾಡಲು) ದೇಶಾವರಿತನ 
ತಳೆದು ಕೃತಕ ವೀರಾವೇಶವನ್ನು ಶೈಲಿಯಲ್ಲಿ ತರುತ್ತಾನೆ. 
ನವ್ಯಕಾವ್ಯ ಸಂಗೀತ ಶತ್ರು ಎಂದೂ ಕೆಲವರು ಪ್ರಚುರಪಡಿಸಿದ್ದಾರೆ. ಇದು 
ಅವರ ಕೃತಿಗಳಿಂದಲೇ ಖಂಡಿತವಾಗಿದೆ. ಹಾಡಲು ಬರಬಾರದೆಂಬ ಹಟದಿಂದ 
ಅರೆಗರುವಿನಂತಹ ಗದ್ಯ-ಪದ್ಯ ಛಂದದಲ್ಲಿ ಬರೆದದ್ದೊಂದನ್ನು ಬಿಟ್ಟರೆ, ಅವರ 
ಪ್ರಾಸಾನುಪ್ರಾಸಪ್ರಿಯತೆ ಅವರ ಮಾತನ್ನು ಸುಳ್ಳುಮಾಡಿದೆ. Word-music-ಶಬ್ದ 
ಸಂಗೀತವಿಲ್ಲದ ಸತ್ಕಾವ್ಯವಿಲ್ಲ. ಅದರ ಪ್ರಮಾಣ ಒಂದರಿಂದ ಒಂದಕ್ಕೆ ಹೆಚ್ಚು 
ಕಡಿಮೆಯಾಗಬಹುದು. ಕಾವ್ಯವು ನಾದ, ಪದ(ಅಕ್ಷರಪುಂಜ) ಅರ್ಥಗಳ ತ್ರಿವೇಣೀ 
ಸಂಗಮ. ಕಾವ್ಯವೇ ಏಕೆ, ಆಡುವ ರಸವತ್ತಾದ ಮಾತೂ ಇದಕ್ಕೆ ಹೊರತಲ್ಲ. ಶ್ರೀ 
ಗೌರೀಶ ಕಾಯ್ಕೀಕಿಯವರು "ನಾಗರಿಕ'ದಲ್ಲಿ ಬರೆದ ಅನೇಕ ಸಂಪಾದಕೀಯಗಳು 
ಕೂಡ ಮಾತಿನ ನಾದ ಬಾಂಧವ್ಯವನ್ನು ಸಾರುತ್ತವೆ; ಅತಿಯಾದರೆ ಎಲ್ಲ ಅಂಗವೂ 
ಕೇಡೇ. ಅತಿನಾದದಂತೆ ಅತ್ಯನಾದವೂ ಶುಷ್ಠ, ದಃಶ್ರಾವ್ಯ. 


+ ೧೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮಾನವನ ಸ್ಥಾಯಿ-ಸಂಚಾರಿ ಭಾವಗಳ ಸಂಖ್ಯೆ-ಸ್ವರೂಪಗಳು ಬದಲಾಗಿಲ್ಲ. 
ಆದರೆ ಅವನ್ನು ಬಿಂಬಿಸುವ ಸಂದರ್ಭ, ಅರ್ಥಯಿಸುವ ದೃಷ್ಟಿ, ಪ್ರಕಾಶನದ ಶೈಲಿ 
ಮಾರ್ಪಟ್ಟಿವೆ. ಇವೇ ನವ್ಯಾಭಿರುಚಿ. ಎಚ್ಚತ್ತು ಮಾಡುವ ಪ್ರತಿಯೊಂದು ಸಾರಸ್ಪತ 
ಯಜ್ಞವೂ ಪತ್ಯಕ್ಷಾಪತ್ಯಕ್ಷವಾಗಿ ಸ್ವಾನಂದ ಪಡೆಯುವ ಮಾನವ್ಯ ಪ್ರಯತ್ನ. ಆಕಸ್ಸಿಕ 
ಸಮಾಧಿ ಹೊಂದಿದ ಯೋಗಾಭ್ಯಾಸಿ ಸಹಜಸಮಾಧಿ ಪಡೆಯಲು ಪ್ರಯತ್ನವೆಸಗುವಂತೆ 
ಕಲೆಗಾರಿಕೆಯಲ್ಲೂ ಅಪೂರ್ವ ರಸಸ್ಪೂರ್ತಿಯನ್ನು ಅನುಭವಿಸಿದ ಜೀವ ಮತ್ತೆ ಮತ್ತೆ 
ಆ ಸಿದ್ದಿಗಾಗಿ ಪ್ರಯೋಗ ನಡೆಸುತ್ತಾ ಹೋಗುವುದು ಸಹಜ. ಆದರೆ ಆ ಪ್ರಯೋಗ 
ಮಾಡುವಾಗ ಅಹಂಕಾರ ಅತಿಯಾಗಿ ಬಿಟ್ಟರೆ ಯೋಗಭ್ರಷ್ಟನಂತೆ ಅವನು 
ಹತಪ್ರಭನಾಗುವನು. 
ಕವಿಗೆ ಪ್ರಕಟಪಡಿಸಲು ಯಾವ ವ್ಯಕ್ತಿತ್ವವೂ ಇಲ್ಲ; ಕೇವಲ ಮಾಧ್ಯಮವಷ್ಟೇ ಇದೆ. 
ಅದರಲ್ಲಿ ಅನುಭವ ಹಾಗೂ ಅಭಿಪ್ರಾಯಗಳು ವಲಕ್ಷಣವೂ ಅನಿರೀಕ್ಷಿತವೂ ಆದ 
ಬಗೆಯಿಂದ ಕೂಡುತ್ತವೆ. ವ್ಯಕ್ತಿಯ ದೃಷ್ಟಿಯಿಂದ ಒಬ್ಬ ಕವಿಗೆ ಮುಖ್ಯವೆನಿಸಿದ ಅನುಭವ- 
ಅಭಿಪ್ರಾಯಗಳಿಗೆ ಅವನ ಕಾವ್ಯದೃಷ್ಟಿಯಲ್ಲಿ ಯಾವ ಗಣ್ಯತೆಯೂ ದೊರಕದಾದೀತು; 
ಹಾಗೇ ಕಾವ್ಯದಲ್ಲಿ ಗಣ್ಯವಾದ ಅನುಭವ-ಅಭಿಪ್ರಾಯಗಳು ಒಮ್ಮೆ ಅವನ ವೈಯಕ್ತಿಕ 
ಜೀವನದಲ್ಲಿ ಅಲಕ್ಷಿತವಾದಾವು.” ಆದರೆ ಇದು ಅಪವಾದವಿಲ್ಲದ ನಿತ್ಯಸತ್ಯವಲ್ಲ; ಇಲ್ಲವೇ 
ಇದೇ ಅಪವಾದ ವಿಧಿ. ಸಾಮಾನ್ಯ ಭಾವಗಳನ್ನು ದವ್ಯವನ್ನಾಗಿ ತೆಗೆದುಕೊಂಬ ಕವಿಯ 
ಲಕ್ಷದ ಕೇಂದ್ರೀಕರಣವಾಗುವುದು ಸಹಜವಾಗಿ, ಅಪ್ರಯತ್ನಪೂರ್ವಕವಾಗಿ. ಅನಂತರದ 
ಬರೆವ ಕಾವ್ಯ ಮಾತ್ರ ಸಂಸ್ಕೃತ, ಪ್ರಯತ್ನ ಜನ್ಯ. ಈ ಲಕ್ಷ್ಯದ ಕೇಂದ್ರೀಕರಣ ಅಥವಾ 
ಕಾವ್ಯಯೋಗದಲ್ಲಿ ಕವಿಯೊಬ್ಬ ಮಾಧ್ಯಮ, ಅಹಂರಹಿತ. ಅಹಂರಾಹಿತ್ಯವಿಲ್ಲದವ ನವ್ಯಂ 
ಮನ್ಯ. ಅವನು ಜೀವನ ಕವಿಯಲ್ಲದೆ ಕಾವ್ಯದ ಕವಿಯಲ್ಲ. ಟೀಕೆಗವ ಮೊದಲ ಬಲಿ. 
ಜೀವನದ ಭಾವಗಳಾದರೂ ಕಾವ್ಯಸಮಾಧಿಯಲ್ಲಿ ಅವು ವಾಸ್ತವತೆಯ ವೈರಸ್ಕವನ್ನು 
ಕಳೆದುಕೊಳ್ಳುತ್ತವೆ. ಹಾಗೆ ಕಳೆದುಕೊಂಡಾಗಲೇ ಅವು ಕಾವ್ಯಭಾವಗಳಾಗುತ್ತವೆ, 
ಕಾವ್ಯಧಾರೆಯಾಗಿ ಹರಿಯುತ್ತವೆ. 

ಪ್ರತಿಮೆಗಳ ಯಂತ್ರಗಳನ್ನು ಪಿಕಾಸೋವಿಸಿ ಒಂಟಿ ಪ್ರೇತಗಳಂತೆ ಇಡುವ 
ನವ್ಯಹವ್ಯಾಸ ನಿಂದ್ಯ. ಇಂಥ ವಿಕಟ ಪ್ರತಾಪಗಳನ್ನು ಈಲಿಯಟ್ಟನ ಆಣೆ ಮಾಡಿ 
ಸಮರ್ಥಿಸಿಕೊಂಬುದು ಅಸಭ್ಯ, ಅನವ್ಯ. ತಂತ್ರಸೌಂದರ್ಯದ ವ್ಯಾಮೋಹವು ರಸಿಕತೆಯ 
ಆಭಾಸ. ತಂತ್ರವು ಯಾವ ಕಾವ್ಯದಲ್ಲೂ ತಂತ್ರವೇ, ಅದರ ಪ್ರಾಧಾನ್ಯ ರಸದೃಷ್ಟಿಯ 
ನಂತರ, ರಸಾಸ್ಥಾದದ ಬಳಿಕ. ಸರಳವಾಗಿ ವ್ಯಕ್ತವಾದ ಸರಳಭಾವ ವಿಲಕ್ಷಣ ತಂತ್ರಜನ್ನವಾದ 
ಸಂಮಿಶ್ರಭಾವಕ್ಕಿಂತ ಕಡಿಮೆ ಸುಂದರ ಎಂಬ ನಂಬಿಕೆ ಅವಿವೇಕದ್ದು. ಭಾವಸೌಂದರ್ಯ 
ಸರಳ-ಜಟಿಲ ತಂತ್ರಗಳನ್ನು ನಂಬಿಲ್ಲ. ಕಾವ್ಯಮಾರ್ಗವೇ ತಂತ್ರ, ಒಂದು ತಂತ್ರ 
ಸರಳವಿದ್ದೀತು. ಇನ್ನೊಂದು ಜಟಿಲವಿದ್ದೀತು. ಆದರೆ ಫಲಿತ ಭಾವಪಕಾರ ಅದರಿಂದ 
ಅನವ್ಯ-ನವ್ಯ ಎಂದಾಗದು. ಈ ಅಪಜ್ಞಾನವೆಂದೂ ನವ್ಯವಲ್ಲ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೩೫ + 


ನವ್ಯ ವಿಮರ್ಶೆಗೆ ರಸಪಾನ ಪೂರ್ವಾವಶ್ವಕತೆ; ಸತೃತಿಗಳ ಅನುಶೀಲನ ತಾರತಮ್ಯ 
ವಿವೇಕದ ತಳಹದಿ. ವಿಶಾಲ ವಿಸ್ತಾರ ಓದಿಕೆ(ಪುಸ್ತುತ ಕಾವ್ಯದ ಜಾತಿಗೆ ಸೇರಿದ ಗಂಥಗಳ 
ಅಭ್ಯಾಸ) ಇಲ್ಲದವ ಅಧಿಕಪ್ರಸಂಗಿಯಲ್ಲದೆ ರಸಿಕನಲ್ಲ, ವಿಮರ್ಶಕನಲ್ಲ. ಅಭಿಜಾತ 
ಸಾಹಿತ್ಯದ ಉತ್ತಮ ಕೃತಿಗಳನ್ನು ಮೊದಲು ಓದಬೇಕು, ಕೇಳಬೇಕು, ಸ್ವಾರಸ್ಯವನ್ನು 
ತಿಳಿಯಬೇಕು, ಚರ್ಚಿಸಬೇಕು, ಹೇಳಿ ಆನಂದಪಡಬೇಕು. ಅನಂತರ ಅದಕ್ಕಿಂತ ಇದು 
ಹೆಚ್ಚು ಅಥವಾ ಕಡಿಮೆ ಎಂಬ ವಿಚಾರ-ವಿಮರ್ಶೆ ತಲೆಹಾಕಬಹುದು. ಆ ವಿಚಾರದಲ್ಲಿ 
ಕಲಾಕೃತಿ ಯಾವಾಗಲೂ ಇಡಿಯಾಗಿಯೇ ಅಂತ್ಯವಾಗಿ ಅರ್ಥಯಿಸಲ್ಲಡುವುದಲ್ಲದೆ 
ಬಿಡಿ ಭಾಗವಾಗಿ ಅಲ್ಲ ಎಂಬ ಅಂಶ ಮುಖ್ಯ. ಈ ಇಡಿ-ಬಿಡಿಗಳ ಹೊಂದಿಕೆ, ಅಗತ್ಯ, 
ಔಚಿತ್ಯಗಳೇ ವಿಚಾರದ ನಾಣ್ಯಗಳು. 

ಉತ್ತಮ ಸಾಹಿತ್ಯದ ಸತ್ಯ, ಸಮದೃಷ್ಟಿ, ನ್ಯಾಯ. ವಿವೇಕಗಳನ್ನು ಅಪಜೀವನ 
ನಡೆಸುವಾತ ಅಳಯಲಾರ. ಒಮ್ಮೆ ಹಾಗೆ ಊಹಾಶಕ್ಷಿಯಿಂದಲೂ ಅಳೆದರೂ ರಸಾಸ್ಟಾದ 
ಮಾಡಲಾರ. ನೀರಸಾವಲೋಕನ ಯಾರ ಬಾಳ ಮೇಲೂ ಯಾವ ಪರಿಣಾಮವನ್ನೂ 
ಮಾಡದು. ಅಂಥ ಅಸಂಬದ್ದಮತಿಯ ಸ್ತುತಿ-ನಿಂದೆಗಳರಡೂ ನವ್ಯಕಾವ್ಯಕ್ಕೆ ಅಪ್ರಯೋಜಕ. 
ಇಂದಿನ ಆವರಣದಲ್ಲಿ ಉಪಜೀವನ ಹೆಚ್ಚಾಗಿ ಅಪಜೀವನಕ್ಕೆ ಕಾರಣವಾಗುತ್ತದೆ; ವೃತ್ತಿಯೇ 
ಪವೃತ್ತಿಗಾಧಾರವಾಗುತ್ತದೆ; ಉದ್ಯೋಗವೇ ಅನೇಕರನ್ನು ಉಪದ್ವ್ಯಾಪಗಳನ್ನಾಗಿ 
ಮಾಡುತ್ತದೆ. ಬುದ್ದಿವಂತಿಕೆ ಎಷ್ಟೇ ಇದ್ದರೂ ಮನಃಶುದ್ದಿ ಇಲ್ಲದಾಗ ರಸಪಜ್ಞೆ ಸಾಕಷ್ಟು 
ಮೂಡದು. ಅಹಂಕಾರಿ ಅವ್ವುತ್ತನ್ನರೂ ಅಹಂಮನ್ಯ ಮೂರ್ಪಪಂಡಿತರೂ ನವ್ಯ 
ಮಾರ್ಗದಲ್ಲಿ ಕವಿ-ಕಲೆಗಾರರಿಗೆ ಹಾನಿಯನ್ನಲ್ಲದೆ ಲಾಭವನ್ನು ಒಡರಿಸಲಾರರು. ಕಾವ್ಯ 
ಮತ್ತು ಅದರ ವಿಮರ್ಶೆಗಳಲ್ಲಿ ಕವಿತನ-ವಿಮರ್ಶಕತನಗಳು ವೈಯಕ್ತಿಕ ಜೀವನದ 
ವಾಸ್ತವ ಪ್ರಿಯಾಪ್ರಿಯ ಭಾವನೆಗಳಿಂದ ಮುಕ್ತವಿರುವುದು ನವ್ಯತೆಯ ಗಣ್ಯಾಂಗ. 

ಹೊಸಗನ್ನಡ ನವ್ಯಯುಗ ಇದೀಗ ಕಂದೆರೆದಿದೆ. ಅದರ ಪ್ರವರ್ತಕತ್ತದ ಸೀಟಿಗೆ 
ಉಮೇದುವಾರರು ಬಹಳ. ಆದರೆ ಈ ಸ್ವಯಂವರದಲ್ಲಿ ಅಪನವ್ಯಬುದ್ದಿ ಸಾಕಷ್ಟಿದೆ. 
ಅದು ಅಳಿಯುವುದರೊಳಗೆ ಯಷಿಮೂಲ-ಗುರುಮೂಲಗಳಂತೆ ನವ್ಯಯುಗದ ಮೂಲ 
ಸುರಕ್ಷಿತವಾಗಿ ಅವ್ಯಕ್ಷವಾಗುತ್ತದೆ. ಈ ಆರೋಗ್ಯಕರ ಇತಿಹಾಸ ಭಾರತದ ಬಾಳಿನ 
ಮೊದಲಿಂದಲೂ ನಡೆದು ಬಂದದ್ದು. 


[ಜೀವನ - ಜೂನ್‌ ೧೯೫೬] 


+ ೧೩೬ 


೧೯. ನವ್ಯ ಕಾವ್ಯದ ವೈವಿಧ್ಯ-ವೈಶಿಷ್ಟ್ಯಗಳು 


ಸದ್ಯದ ನವ್ಯದೃಷ್ಟಿಯಲ್ಲಿ ನವ್ಯ ಗದ್ಯ ನಿರರ್ಥಕ. ಪದ್ಯತ್ವ. ರಹಿತವಾದ ವಾಕ್ಯ ರಚನೆ 
ತಂತ್ರ ಜಟಿಲವಾದರೆ, ಅದರ ಫಲವು ಒಡಪುಗಳ ವಾಚನವಷೆ! ಅದೊಂದು ಬಗೆಯ 
ಚಿತ್ರಕಾವ್ಯ! - ಸಂಪಾದಕ 

ನವ್ಯಕಾವ್ಯ ಅಥವಾ “New Literature” ಎ೦ಬುದು ಹೊಸಗನ್ನಡದ ಹೊಸ 
ಮಾದರಿಯಿಂದು. ಅದರಲ್ಲಿ ಗದ್ಯಕಾವ್ಯ, ಪದ್ಯಕಾವ್ಯ ಎಂದು ಎರಡು ವಿಧ. ಅಕ್ಷರಗಣ- 
ಮಾತ್ರಾಗಣಗಳೆರಡಕ್ಕೂ ಬಗ್ಗದ ಪಂಕ್ತಿಗಳಿದ್ದಲ್ಲಿ, ಅವನ್ನು ನವ್ಯಗದ್ಯವೆನ್ನುತ್ತಾರೆ. ಅಲ್ಲ 
ಸ್ಪಲ್ಪ ಛಂದೋನಿಯಮಭಂಗ ಮಾಡಿದಲ್ಲಿ ನಾಟಕೀಯ ಕ್ಷಮೃತೆಯಿದ್ದರೆ ಅದನ್ನು 
ನವ್ಯಪದ್ಧವೆನ್ನುತ್ತಾರೆ. ಸ್ವಚ್ಛಂದ ಛಂದ ಮುಕ್ತಛಂದಗಳು ಈ ನಮೂನೆಯ ಗದ್ಯಭಂದಸಿನ 
ಭಿನ್ನ ಬಗೆಗಳು. 

ನವ್ಯಕಾವ್ಯ ಅಥವಾ ಸಾಹಿತ್ಯ ಹೊರಡುವ ಕಾಲಕ್ಕೇ ವಿವಿಧ, ಗದ್ಯನವ್ಯತೆಯಿಂದ 
ಹೊರಟಿತು. ಆ ಗದ್ಯಗಳನ್ನು ಇಂದಿಗೂ ಕೆಲ ಕವಿಗಳು “ಓದುಗಬ್ಬ”ಗಳಂದು ಹಟ 
ಹಿಡಿದು ಹೇಳುತ್ತಾರೆ; ಎಂದರೆ "ಓದುವ ಪದ್ಯ” ಎಂದು ಅವರ ಇಷ್ಟ ಅರ್ಥ - 
ಓದುವುದೆಂದರೆ ಗದ್ಯ ಓದಿದಂತೆ, ವಚನ ಹೇಳಿದಂತೆ, ಮಾತಾಡಿದಂತೆ. ಪಿನ್ನಿಪಾಲ್‌ 
ಗೋಕಾಕರೂ ಚೆನ್ನವೀರ ಕಣವಿಯವರೂ "“ಗೇಯನವ್ಯ”ವನ್ನೂ ಬರೆದಿದ್ದಾರೆ. 
ಆದುದರಿಂದ ನವ್ಯಕಾವ್ಯದಲ್ಲಿ ವಾಚನೀಯ, ಪಠನೀಯ, ಗೇಯ ಎಂಬ ಮೂರು 
ವಿಧಗಳಿವೆ ಎಂದ ಹಾಗಾಯ್ತು 


ಕೆಲ ನವ್ಯ-ಗದ್ಯ-ಕವಿಗಳು, ಪ್ರತಶಿಮಾಮಾಲೆಯ ಹೆಣಿಗೆಯನ್ನು ಮೊದಲು 
ಮಾಡಿದರು. ಆ ಭಿನ್ನರಾಶೀಯ ರೂಪಕ ಸಮಚ್ಚಯವು ಕಾವ್ಯದ ಆದ್ಯಂತ ವ್ಯಾಪಿಸುವಂತೆ 
ಅವರು ಬರೆದರು. ಅವರ ಆ ಸಂಕೇತ ಭಾಷೆಯ ನಿರ್ಮಾಣಕ್ಕೆ ಪದಲೋಪತಂತ್ರವನ್ನು 
ಬಳಸಿದರು. ರೂಪಕದ ಕುಟುಂಬಕ್ಕೆ ಸೇರಿದ ಎಲ್ಲ ಅಲಂಕಾರಗಳ್ಲಲೂ 
ನ್ಯೂನಪದರಚನೆಯಿಂದ ಅವರು ಪ್ರತಿಮೆಗಳನ್ನು ಮಾಡಿದರು. ಆ ಪ್ರತಿಮೆಗಳಲ್ಲಿ 
ಉಪಮಾನ-ಲಉಪಮೇಯಗಳಲ್ಲಿಯ ಸಾದೃಶ್ಯ ಹಾಗೂ ವಿರೋಧಧರ್ಮಗಳ 
ಅಲತೆಯನ್ನೂ, ದುಷ್ಠಲ್ಲನೀಯತೆಯನ್ನೂ, ಅರೂಢತೆಯನ್ನೂ, ಅಲಕ್ಷಣೀಯತೆಯನ್ನೂ 
ಅಪ್ರಸಿದ್ದಿಯನ್ನೂ, ಅತಿ ಸಾಹಸ ತುಲನೀಯತೆಯನ್ನೂ ಲೆಕ್ಕಿಸಿದ್ದಿಲ್ಲ. ಆದುದರಿಂದ 
ಅವು ಜನರಿಗೆ ಅಗಮ್ಯವಾದುವು, ವಿಮರ್ಶಕರಿಗೆ ಅಸಂಬದ್ದವಾದುವು. 

ಆದರೆ ಕೆಲ ಉತ್ತಮ ನವ್ಯಕವಿಗಳು ಸರಳಗದ್ಯದಲ್ಲಿ ಸುಲಭಗಾಹ್ಯ ಪ್ರತೀಕಗಳನ್ನು 
ಬಳಸಿ, ನಡುನಡುವೆ ಉಸಿರಾಡಿಸುವ ವೇಳೆಯನ್ನು ಓದುಗನಿಗಿತ್ತು ವಿಚಾರದಿಂದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೩೭ + 


[ರನ್‌ 


ಇಂಥಲ್ಲಿ ಕೆಲವೆಡೆ ಬೆಳ್ಳುಡಿ ಬಂದರೂ, ನೇಯಾರ್ಥಗಹಣದ ಅವಶ್ಯಕತೆ ತಲೆದೋರಿದರೂ, 
ಧೇನಿಸಿದರೆ ಕವಿಹೃದಯ ಊಹ್ಯವಾಗಿಯಾದರೂ ಹೊಳೆದು ಓದುಗನಿಗೆ ಸಮಾಧಾನ 
ದೊರಕಿತು. ಕೆಲ ಪದ್ಮ್ಯನವ್ಯರು ಲಘುಭಾವಗಳನ್ನು ಗೇಯವಾಗಿಯೂ ಬರೆದು 
ಉಪಕರಿಸಿದರು; ಪ್ರಶಿಮಾಮಾಲೆಯನ್ನು ಅರ್ಥಸ್ತುಟತೆಗೆ ಅನುಕೂಲವಾಗಿ ರಚಿಸಿದರು. 
ಈ ಪ್ರಯತ್ನದಿಂದ ಕನ್ನಡ ರಸಿಕರಲ್ಲಿ ನವ್ಯ-ಕಾವ್ಯಾಭಿರುಚಿ ಹುಟ್ಟಿತು. 

ಕೆಲ ನವ್ಯಗದ್ಯಗಳು ಜುಗುಪ್ಲಾಮಯ ಪ್ರತಿಮೆಗಳಿಂದ ತುಂಬಿ ತುಳುಕಿದರೆ, 
ಮತ್ತೆ ಕೆಲವು ನೈರಾಶ್ಯನೀತಿಯನ್ನು ಬೋಧಿಸಿದವು. ಆದರೆ ಮತ್ತೆ ಕೆಲ ನವ್ಯಪದ್ಯಗಳು 
ಇವುಗಳಷ್ಟನ್ನೇ ಅಲ್ಲದೆ ಉತ್ಸಾಹಜನಕವಾದ ಪ ಪ್ರಸನ್ನ -ಮೃದುಭಾವಗಳನ್ನು ಮಧುರವಾಗಿ 
ಬಿಂಚಿಸಿದುವು. ಆದರೂ ಮೊದಲ ಯತ್ನದಲ್ಲಿ ಪರಸರಾನುಕರಣ. ಪುನರುಕ್ತಿ ಸ ಸಾಹಸಜನ್ನ, 
ಚಮತ್ಕೃಶಿ - ಸಂಗ್ರಹಣ ಮುಂತಾದುವು ಕಂಡುಬಂದುವು. ಕಮೇಣ ಈಗ ಅಂಥ 
ದೋಷಗಳು ಇಲ್ಲವಾಗುತ್ತ ಬರುತ್ತಿವೆ. 

ನವ್ಯ ಪದ್ಯಗಳಲ್ಲಿ ಸಂತಾಪ ಸೂಕ್ತಗಳು ಅತ್ಯಂತ ವಾಸ್ತವಿಕ ಮತ್ತು ಸಂದರ್ಭಸಹಜ. 
ನಾಗರಿಕತೆಯ ಸಂಕರ ಸಂಧಿಕಾಲವೆನಿಸಿದ ಇಂದಿನ ಜನಜೀವನದಲ್ಲಿ ಕಂಡುಬರುವ 
ಅರ್ಥದಾರಿದ್ದ್ಯ, ನೀತಿದಾರಿದ್ರ್ಯ, ವಿವೇಕದಾರಿದ, ಧೈರ್ಯದಾರಿದ್ರ ದ್ಯ. ಸದಭಿರುಚಿ 
ದಾರಿದ್ಯಗಳನ್ನು ವಿಡಂಬನೆಯಿಂದ, ಆವೇಶದಿಂದ, ಉದಾಹರಣೆಯಿಂದ, 
ಉಪಮೆಯಿಂದ,. ಅತಿಶಯದಿಂದ, ವ್ಯತಿರೇಕದಿಂದ, ದುಃಖದಿಂದ, ಕ್ರೋಧದಿಂದ, 
ಸಂತಾಪದಿಂದ, ಸಹಾನುಭೂತಿಯಿಂದ, ಚಮತ್ಕಾರದಿಂದ, ಓಜಸಿನಿಂದ, ಟೀಕಿಸುವ 
ಸಾಂದರ್ಭಿಕ ಪೂರ್ಣದೃಷ್ಠಿಯ ಪ್ರವಾಹಶಕ್ತಿ ಇಂಥ ನವ್ಯಪದ್ಯಗಳಲ್ಲಿ ಚೆನ್ನಾಗಿ ಬಂದಿದೆ. 
ಸರ್ವಹಿತ-ಸರ್ವೋದಯಗಳ ಉದಾರಭಾವದ ಮಹೋನ್ನತ ಆದರ್ಶದ ದರ್ಶನವುಳ್ಳ 
ಮಹಾನವ್ಯಕವಿ, ಅಲ್ಲಸಂತುಷ್ಟಿಯನ್ನು ಆಸ್ಥಾನಕವಿಯಂತೆ ಅತಿಶಯಿಸಿ, ಅವಾಸ್ತವ 
ಆನಂದವನ್ನು ವ್ಯಕ್ತಪಡಿಸಲಾರನು. ಆಶಾವಾದಿಯಿರಲಿ - ನಿರಾಶಾವಾದಿಯಿರಲಿ, ಕಂಡ 
ಕಾಣ್ಯೆ ೦ರು ವ್ಯಾ ಪಕ ಸತ್ಯ ವನ್ನು ಮುದ್ದಾಂ ಬದಿಗಿಟ್ಟು, ವ್ಯಕ್ತಿಸ್ವಾರ್ಥದ 
ಹಠ ೈಪ್ಲಿಯನ ;ವಲಂಬಿಸಿ, ನಮ್ಮ ಸಿದ್ದಿಯನ್ನು 'ನಮೆದುರು ಸಿಹಿಯಾಗಿ ಹೊಗಳಿ, 
ಪ್ರಿಯವಾದದ 'ಅಡಂಬರದಲ್ಲಿ ಹಿತವಾದನನ್ನು ವಧಿಸಲು" ಹೊರಟ ಕವಿ, ಕುಕಲೆಗಾರನಪ್ಟೇ 
ಅಲ್ಲದೆ ನವ್ಯ ಕವಿಯಲ್ಲ. 

ಸಂಕೇತದ ಬಳಕೆ ಔಚಿತ್ಯವನ್ನು ಮೀರದೆ ಇದ್ದಲ್ಲಿ, ನವ್ಯಕಾವ್ಯದ ಪದ್ಯ ಪ್ರವಾಹ 
ಸುಂದರವಾಗಿ ಹರಿದಿದೆ. ಬಳಸಿದ ಸಂಕೇತಗಳ ಅರ್ಥವ್ಯಂಜನದಲ್ಲಿ ಅತಿವ್ಯಾಪ್ತಿ, ಅವ್ಯಾಪ್ತಿ 
ಅಸಂಭವಗಳು ತಲೆದೋರಿದರೆ, ಆ ಭಾಗ ಅಪಾರ್ಥಕ, ವಿರುದ್ಧಾರ್ಥಕ ಅಥವಾ 
ಅಸ್ತುಟಾರ್ಥಕವಾಗುತ್ತದೆ. ಮಿಶ್ರಭಾವನೆಗಳನ್ನು ಹೇಳುವ "ಈಲಿಯಾಟಿಕ್‌” ಹಠದಿಂದ 
ಕೆಲ 'ನವ್ಯಗದ್ಯಗಳು ಕೆಟ್ರು ಹೋದದ್ದು ಹೀಗೆ. ಜೊತೆಗೆ ತಂತ್ರ ಸೌಂದರ್ಯ ನಿರ್ಮಿಸುವ 
ಅದೇ ಗಲ್‌ ವ್ಯಾಮೋಹವೂ ಅಂಥ ವ್ಯರ್ಥಾಲಾಪರಚನೆಗೆ ಕಾರಣವಾಯ್ತು ಆದರೆ 


ಪ್ರತಿಮೆ-ಪ್ರತಿಮೆಗಳನ್ನು ಕೂಡಿಸಿಕೊಂಡು, ತಾತ್ತರ್ಯವನ್ನು ಗಹಿಸಲು ಅವಕಾಶ ಕೊಟ್ಟರು. 


* ೧೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಒಬ್ಬಿಬ್ಬರು "ಪ್ರಪಂಡ” ಕವಿಗಳನ್ನುಳಿದರೆ ಮತ್ತಾರೂ ಇಂಥ ಅಸಂಬದ್ಧ ಆಲಾಪದ 
ಅತಿರೇಕವನ್ನು ಧೃಷ್ಟರಾಗಿ ರಸಿಕರೆದರು ಇಡಬರಲಿಲ್ಲ. 

ನವ್ಯಕಾವ್ಯದ ದೃಷ್ಟಿ ಅತ್ಯಂತ ಗಂಭೀರವೂ, ಪ್ರಾಮಾಣಿಕವೂ, ಉದ್ದೇಶನಿರ್ಭರವೂ 
ಆಗಿದ್ದರೂ, ಅದರ ಶೈಲಿಯಲ್ಲಿ ಪರಿಣಾಮಕತೆಯ ದೃಷ್ಟಿಯಿಂದ ವಿಪರೀತಲಕ್ಷಣೆ, 
ವ್ಯಂಗ್ಯ, ಲಘುತ್ತಾರೋಪಗಳು ಪ್ರತಿಮಾರಚನೆಯಲ್ಲೂ, ಭಾವವಚನದಲ್ಲೂ 
ತಾತ್ರರ್ಯದ್ಧನಿಯಲ್ಲೂ ಪದೇ ಪದೇ ವ್ಯಕ್ತವಾಗುವುವು. ಆದರೆ ಅಸ್ತುಟತೆಯನ್ನು ಸತ್ಕಾವ್ಯದ 
ಅವಿನಾಭಾವಿ ಅಂಗವೆಂದು ಹಟಹಿಡಿದ ಕವಿಗಳು ಮಾತ್ರ ತಮ್ಮ ಅನ್ಯಥಾ 
ಚೆಂದವಾಗಬಹುದಾಗಿದ್ದ ಕಾವ್ಯಗಳನ್ನು ಶುತದುಷ್ಪವನ್ನಾಗಿ ರೂಪಿಸಿಬಿಟ್ಟರು. ತೊನ್ನಬಡಕ 
ಸಂದರಿಯನ್ನಾಗಿ ಮಾಡಿಬಿಟ್ಟರು. ಇದು ನವ್ಯಕಾವ್ಯದ ಪ್ರಯೋಗದಶೆಯಾಗಿರುವುದರಿಂದ 
ಇಂಥ ಎಲ್ಲ ಪ್ರಯತ್ನಗಳೂ ಆಗಿ ಹೋದದ್ದು ಸ್ತುತ್ಯವೆನ್ನಬಹುದು; ಆದರೆ ಇನು 
ಆಗುವುದು ಹೇಯ ಎಂಬುದು ಸುಸಿದ್ಧ. 

ಮಾತ್ಯಮಾರ್ಗವನ್ನು ಮೊದಲಿಗಿಂತ ಪರಿಮಿತಗೊಳಿಸುತ್ತ ಹೋದುದೇ ಲಕ್ಷ್ಯ 
(ವ್ಯಂಗ್ಯಸಹಿತ) ಅಥವಾ ಸೂಚ್ಯಮಾರ್ಗದ ಸಾಂಕೇತಿಕತೆಯನ್ನು ಅತಿಯಾಗಿ 
ಬಳಸಹೊರಡಲು ಕಾರಣ. ಇದೇ ರೀತಿ ನವ್ಯತೆಯ ವೈಶಿಷ್ಟ್ಯ. ಈ ಸಂಕೇತಗಳ 
ಸಂಯೋಜನ-ಭೇದ ಅದರ ರೀತಿ ವೈವಿಧ್ಯಕ್ಕೆ ಹೇತು. ಹೀಗೆ ಸರ್ವಕಲೆಗಳ ಅಂತರ್ನಿಷ್ಟ 
ರೀತಿ ಸೂತ್ರವನ್ನು ಹಿಡಿದು, ಅದರ ಕುಶಲ ಉಪಯೋಗದಲ್ಲಿ ಪ್ರಯೋಗ ನಡೆಸಿದ್ದೇ 
ನವ್ಯಕವಿಗಳ ಪ್ರಶಂಸನೀಯ ಪರಾಕ್ರಮ. ಆದರೆ ಅದರ ವಿಕ್ಷಿಪ್ತ ಬಳಕೆ ಅಥವಾ 
ಅತಿವೃತ್ತಿ ನಡೆದಲ್ಲಿ ಕಲನಾದುಷ್ನತೆ ಹಾಗೂ ಅರ್ಥದುಷ್ಪತೆಗಳು ಸಂಭವಿಸಿದವು. ಅಂಥ 
ದುಷ್ನತೆಯನ್ನು ಒಳೆಗಿಟ್ಟುಕೊಂಡ ಗದ್ಯಪದ್ಯಗಳ ದೆಸೆಯಿಂದ ನವ್ಯಕಾವ್ಯದ ಜನಪ್ರಿಯತೆ 
ಬೆಳೆಯಬೇಕಾದಷ್ರು ಬೆಳೆಯದಾಯ್ದ್ತು. ಆಗ ಅದು ಜನಪ್ರಿಯವಾಗಬೇಕಾಗಿಲ್ಲೆಂಬ 
ಪಿಕಾಸೋ ಭಾಷೆಯಲ್ಲಿ ಆಯಾ ಗಂಥಕರ್ತರು ಅಹಂಕರಿಸಿದರು. ಅದರ ಫಲವಾಗಿ 
ನವ್ಯಕಾವ್ಯ ಹಿನ್ನಡೆಯಿಡತೊಡಗಿತು. ಜೀವನದಲ್ಲಿಯೇ ಅಲಂಕಾರವಾಗಲಾರದ ಅಹಂಕಾರ 
ಕಾವ್ಯದಲ್ಲಿಂತಾದೀತು? 

ಸದ್ಯದ ನವ್ಯದೃಷ್ಟಿಯಲ್ಲಿ ನವ್ಯಗದ್ಯ ನಿರರ್ಥಕ. ಪದ್ಯತ್ವ ರಹಿತವಾದ ವಾಕ್ಯರಚನೆ 
ತಂತ್ರಜಟಿಲವಾದರೆ, ಅದರ ಫಲವು ಒಡಪುಗಳ (ಒಗಟುಗಳು) ವಾಚನದಷ್ಟೇ ಅದೊಂದು 
ಬಗೆಯ ಚಿತ್ರಕಾವ್ಯವೇ ಸರಿ. ಆ ರಂಗವಲ್ಲಿ ಹಾಕುವುದು ಕಸಬಿಲ್ಲದವರ ಕಸಬೇ 
ಆದುದರಿಂದ, ನವ್ಯಪದ್ಧವೊಂದೇ ಬೆಳವಣೆಗೆಗೆ ಯೋಗ್ಯ ಪದ್ಯವಾದರೆ ಅದು ಗಣಾಧೀನ. 
ಗಣವಿಲ್ಲದ ಪದ್ಯ ಹೆಗ್ಗಣವೇ ಸರಿ. ಸ್ವಚ್ಛಂದ, ಮುಕ್ತಛಂದಗಳು ಮಂಕುಬೂದಿಗಳು; 
ಮಹಾಪ್ರತಿಮೆಯ ಮಿಶ್ರರೂಪಗಳು ಅಪ್ರತಿಮ ಆಷಾಢಭೂತಿಪ್ರಯೋಗಗಳು. ಈ 
ಅಂಶವನ್ನು ಚೆನ್ನಾಗಿ ಮಂದಟ್ಟು ಮಾಡಿಕೊಂಡರೆ, ಕುನವ್ಯವಾವುದು ಸುನವ್ಯವಾವುದು 
ಎಂದು ನಾವು ಸುಲಭವಾಗಿ ತಿಳಿದುಕೊಳ್ಳಬಹುದು. ಈ ತಿಳುವಳಿಕೆ ಇಂದು ಅತ್ಯಗತ್ಯ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೩೯ + 


ಏಕೆಂದರೆ ಇಂತಹ ಗಲಿಬಿಲಿಗಳ ದೆಸೆಯಿಂದ ರಸಿಕರು ನವ್ಯಲೇಖನಗಳನ್ನು 
ಬಹಿಷ್ಠರಿಸಲಾರಂಭಿಸಿದ್ದಾರೆ. 

ಮನೋವೈಶಾಲ್ಯ, ಸಂದರ್ಭವ್ಮಾಪಕತೆ, ದರ್ಶನೌನ್ನತ್ಯಗಳಿಲ್ಲದೆ ಇಂದಿನ ಯಾರ 
ಉತ್ತಮಕಾವ್ಯವನ್ನೂ ನಾವು ಓದಿ ಅರಗಿಸಿಕೊಳ್ಳಲಾರೆವು. ಇವನ್ನು ರಸಿಕರು 
ಬೆಳೆಸಿಕೊಳ್ಳಬೇಕು. ಅದಕ್ಕೆ ಅನುಕೂಲ ಆವರಣವನ್ನು ನಿರ್ಮಿಸುವುದು ವಿಮರ್ಶಕರ 
ಕೆಲಸ. ಅಸಂಬದ್ದ ಪ್ರಲಾಪವನ್ನು ಸುನನ್ಯವೆಂದ ಕುವಿಮರ್ಶನಿಂದು ನವ್ಯಕಾವ್ಯ ಶತ್ರು. 
ಅವನ ಬಲೆಯಿಂದ ತಪ್ಪಿಸಿಕೊಂಡಾಗ ನವ್ಯಕಾವ್ಯದ ಉಗಮದ ಆದಿಕಾರಣ 
ಅರಿವಾಗುವುದು. 


[ಜಯಂತಿ - ಸಂಪುಟ ೧೯, ಪುಟ ೧೧] 


+ ೧೪೦ 


೨ಿಗ್ರಿ; ನವ್ಯ ಕಾವ್ಯದ ನವ್ಯ ಸೌಂದರ್ಯ 


ಇಂದಿನ ಕನ್ನಡ ಕವಿತಾಪ್ರಪಂಚದಲ್ಲಿ ಆದ ಸ್ವಾಭಾವಿಕ ಪರಿವರ್ತನವೆಂದರೆ 
ನವ್ಯಕಾವೃರೂಪ. ನವ್ಯಕಾವ್ಯ ಒಳ್ಳಯರೂಪದಲ್ಲಿ ಜನರಿಗಿನ್ನೂ ಸಾಕಷ್ಟು ಪರಿಚಯವಾಗಿಲ್ಲ. 
ಆದರೆ ಆ ದಿಶೆಯಲ್ಲಿ ಪ್ರಯತ್ನ ನಡೆಯುತ್ತಿರುವುದು ಸಂತೋಷದ ಸಂಗತಿ. 

ಆದಿ ಕಾಲದಿಂದ ಕನ್ನಡಕವಿತೆ ಭಾಷಾರೂಪ-ಛಂದೋರೂಪಗಳಲ್ಲಿ 
ಪರಿವರ್ತನಹೊಂದುತ್ತ ಬಂದಿರುವುದು ಸಹಜವಾದರೂ ದೃಷ್ಟಿಯಲ್ಲಿ ನವ್ಯಕಾವ್ಯದಲ್ಲಿ 
ಕಂಡು ಬರುವ ವಿಶಿಷ್ಟತೆಯನ್ನು ಪಮುಖವಾಗಿ ಮಾಡಿ ಕೊಂಡದ್ದಿಲ್ಲ. ನವ್ಯಕಾವ್ಯದಲ್ಲಿಯ 
ಹೊಸತನದಲ್ಲಿ ಮುಖ್ಯವಾದ ಅಂಶವಿದು. ಹಳೆಯ ಆವರಣದ ನೆಲಗಟ್ಟಿನ ಮೇಲೆ 
ಹೊಸ ಬಾಳಿನ ಲತೆ ಉದಿಸುತ್ತಿರುವ ಪ್ರಕೃತ ಕಾಲದಲ್ಲಿ ಜೀವನದ ಬಗ್ಗೆ ಮಾನವನ 
ಅರ್ಥ ಗಹಣ ಸ್ಪಲ್ಪ ವ್ಯತ್ಕಾಸಹೊಂದುವುದು ಸ್ಥಾಭಾವಕ. ನವಮಾರ್ಗವನ್ನು ಕವಿಗಳಿಂದು 
ಹಿಡಿಯಲು ಕಲೆಯ ಸಹಜ ಪವೃತ್ತಿಯಾದ ನವೋನ್ನೇಷಶಾಲಿತ್ವವೇ ಕಾರಣ; ಮತ್ತು 
ಆ ಉನ್ನೆಷ ಜೀವನರೀತಿಗೆ ಅನುರೋಧವಾಗಿ ರೂಹುದಾಳಲು ಯತ್ಲಿಸಿರುವುದೇ 
ನಿಮಿತ್ತ 

ಜೀವನದ ಬಗ್ಗೆ ಹಳ-ಹೊಸ ಅಭಿಪ್ರಾಯಗಳ ಸಂಕರವಾಗಿರುವುದು 
ವಿದ್ಯಾವಂತರಲ್ಲಿಂದು ಕಂಡು ಬಂದಿದೆ. ಈ ಸಂಕರ ಬೇರೆ ಬೇರೆ ಕವಿಗಳ ಮನದಲ್ಲಿ 
ಬೇರೆ ಬೇರೆಯಾಗಿ ಮೈದೋರಿದೆ. ಆದುದರಿಂದ ಇಂದು ಆಗಿರುವ ಸಂಕರ ಒಂದಲ್ಲ 
ನೂರು. ಅದರಲ್ಲಿ ಏಕತಾನವಿಲ್ಲ, ಅನೇಕತಾನವಿದೆ. ಇದರಿಂದ ನವ್ಯಕವಿತ್ವದಲ್ಲಿ ಏಕ 
ಜಾತೀಯತೆ ಉಂಟಾಗಿಲ್ಲ. ಅದು ಒಂದು ಮಾರ್ಗವೆಂದು ಹೇಳುವುದು ಅತ್ಯಂತ 
ಸ್ಥೂಲದೃಷ್ಟಿಯಿಂದ. "ಅಸ್ತ್ಯನೇಕೋ ಗಿರಾಂ ಮಾರ್ಗ:” ಎಂದ ಆಚಾರ್ಯ ದಂಡಿಯ 
ಮಾತಿನಂತೆ “ಅಸ್ತ್ಯನೇಕೋ ನವ್ಯಮಾರ್ಗ:” ಎಂಬುದಿಂದು ಕಂಡು ಬಂದ ಸತ್ಯ. 
ಆಗಲೇ ಪ್ರಕಟವಾದ ನವ್ಯ ಕವನಗಳನ್ನು ಅವಲೋಕಿಸಿದರೆ ಈ ಮಾತು ಸ್ಪಷ್ಟವಾಗುತ್ತದೆ. 


ಒಬ್ಬ ಕವಿ ನಿರಾಶೆಯ ಡೋಜನ್ನು ಯಾವಾಗಲೂ ತನ್ನ ಕವನದಲ್ಲಿ ಹೆಚ್ಚಾಗಿ 
ಸೇರಿಸಬಹುದು. ಮತ್ತೊಬ್ಬ ನಿಸರ್ಗ ಸೌರಿದರ್ಯದ ವರ್ಣನೆಯನ್ನು ಒಂದು ಔನ್ನು 
ಜಾಸ್ತಿ ಮಾಡಬಹುದು ಇತನ ಪದ್ಯದಲ್ಲಿ. ಹಾಗೇ ಆಶಾವಾದ, ವಾಸವಿಕ ಜೀವನದೆ 
ಕುರೂಪ ದರ್ಶನ, ಭವಿಪೃತ್ತಿನ ನವ ಸ್ಪಪ್ಟ ಪ್ರಾಚೀನ ವೈಭವದ ಸ್ಲೋತ್ರ, ಇಂದಿನ 
ಸಿದ್ಧಿಗಳ ಮಹತ್ವ ಪ್ರದರ್ಶನ, ಸನಾಠಿನ- ಸಂಪ್ರದಾಯಗಳ ನಿಂದೆ ಮತ್ತು 
ದೋಪೋದ್ರಾಟನ ದೇಶಪ್ರೇಮ, ಜನರ ದುರಾಚಾರದ ಜುಗುಪ್ತೆ ಮುಂತಾದ ಭಾವಗಳೆ 
ಅಭಿವ್ಯಕ್ತಿ ಇತ್ಯಾದಿ ಭಿನ್ನ ಭಿನ್ನ ಕಲ್ಲನೆಗಳನ್ನು ತನ್ನ ಮನೋಧರ್ಮವನ್ಮಾಗಿ 
ಜೀರ್ಣಿಸಿಕೊಂಡು ಕವನ ಬರೆಯಲು ಹೊರಟದುಂಟಿ. ಸಾಹಿತ್ತದಲ್ಲಿ ಶೈ ಶ್ಛೈಲಿ- ಸಾರಾಂಶಗಳ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೪೧ + 


ಶುದ್ದ ಪ್ರತ್ಯೇಕೀಕರಣ ಅಸಾಧ್ಯ, ಸಾಧ್ಯವಾದಲ್ಲಿ ಅನರ್ಥಕರ. ಆದುದರಿಂದ ನವ್ಯಕಾವ್ಯವು 
ರೂಪದಲ್ಲಿಯೂ ಕೆಲಮಟ್ಟಗೆ ಬದಲಾಗಿ ನಿಂತಿತು. ಆದರೆ ಕೇವಲ ಮಾರ್ಗ 'ಅಥವಾ 
ತಂತ್ರದ ಅಂಶವನ್ನು ಅತಿಪ್ರಧಾನವಾಗಿಟ್ಟುಕೊಂಡು ಬರೆಯ ಹೊರಟ ಕವಿಗಳು 
ಅರ್ಥವನ್ನು ಪರದೇಶಿಯನ್ನಾಗಿ ಮಾಡಿದ್ದಾರೆ. ಅಲಂಕಾರಪ್ರಿಯರಾದ ಪ್ರಾಚೀನ ಕವಿಗಳಂತೆ 
ಇವರಾದರೂ ಕೇವಲ ಚಮತ್ನಾರದ ವಿರಳ ಸಿದ್ದಿಗಳನ್ನೇ ತುರಪುುಮಾಡಿಕೊಂಡು, 
ಪ್ರತಿಮಾ ಪ್ರಾಧಾನ್ಯಕ್ಕೆ ಮೋಹಿತರಾಗಿ, ದ್ದನಿಶಕಿಯನ್ನು ಕಳೆದುಕೊಂಡು ಸೀಗೆಯ 
ಬಲ್ಲೆಗಳನ್ನು ಓದುಗರ ಮುಂದಿಟ್ಟು ಅವರನ್ನು ಕಂಗೆಡಿಸಿ, ತಮ್ಮ ಬೆನ್ನನ್ನು 
ಚಪ್ಪರಿಸಿಕೊಂಡಿದ್ದಾರೆ. ಮತ್ತೆ ಕೆಲವರು ಜೆಳ್ಳುಡಿಗಳನ್ನು ಬೆತ್ತಲೆಯಾಗಿ ಬರೆದು ತಮ್ಮ 
ಕೃತಿಗಳ ಉದ್ದುರುಟನ್ನು ಹೇಳಿಕೊಂಡಿದ್ದಾರೆ. ಈ ಬಗೆಯ ಲೇಖಕರು ಛಂದಸ್ಸಿನಲ್ಲೂ 
ಗಲಿಬಿಲಿಮಾಡಿ ಹಿಂದಿನ ಕಾವ್ಯಮಾರ್ಗದಮೇಲೆ ಸೇಡು ತೀರಿಸಿಕೊಳ್ಳ ಹೋಗಿದ್ದಾರೆ. 
ಬರಿಗಲಿ-ಬಲಿಯಲ್ಲ... ಛಂದವನ್ನೇ ಬಿಟ್ಟು ಬರೆದು ಅದನ್ನು ಹೊಸಛಂದ ಎಂದು 
ದರ್ಪ ತೋರಿಸಿದ್ದಾರೆ. ಈ ವಿಲಕ್ಷಣ ವರ್ತನೆಯ ವರ್ತನೆಯ ಸಮರ್ಥನೆಗಳು 
ಸಾಧಾರಣವಾಗಿ ಅಸಂಬದ್ಧತೆಯಿಂದ, ಹಟದಿಂದ, ಅಂಥ ವ್ಯಾಮೋಹದಿಂದ 
ನಿರರ್ಥಕಗಳಾಗಿವೆ. 

ಹೊಸ ಕಾವೃಪ್ರುಯೋಗದ ವೈಶಿಷ್ಟ್ಯವಿರುವುದು ಹೊಸ ಕವಿಗಳ ದೃಷ್ಟಿ ವೈಲಕ್ಷಣ್ಯದಲ್ಲಿ. 
ಅದೇ ಅವರಲ್ಲಿ ವಿಡಂಬನೆಯ ವಿವಿಧ ಬಗೆಗಳನ್ನು ಬಳಸಿಕೊಳ್ಳಲು ಹಚ್ಚಿದ ಪ್ರೇರಕಶಕ್ತಿ 
ಪ್ರತಿಮಾರಚನೆಯಿಂದ ಹಿಡಿದು ಪಂಕ್ತಿವಿನ್ಯಾಸ-ಪದಬಂಧ-ತಾತ್ತರ್ಯ ಧ್ದನಿ ಗಳವರೆಗೆ 
ಎಲ್ಲೆಂದರಲ್ಲಿ ವಿಡಂಬನಾಂಶ ಒಳಗೊಳ್ಳಲು ನವ್ಯ ದೃಷ್ಟಿಯ ಕ್ರಾಂತಿಕಾರಕವಾದ ಧೀರ, 
ಬೌದ್ಧಿಕ ವಸ್ತುದರ್ಶನ ಮುಖ್ಯ ಕಾರಣವಾಗಿದೆ. "ಜೀವನದಲ್ಲಿ ಅಂಧಾಭಿರುಚಿಯೆನಿಸಿ 
ಬಿಟ್ಟರುವ ಅಂಶಗಳನ್ನು ಮೂಲೋತ್ಪಾಟನ ಮಾಡಿ ಸಮರ್ಪಕ ಅಭಿರುಚಿಯನ್ನು 
ರಸಿಕರಲ್ಲಿ ರೂಸಿಸಲು ಅಲ್ಲಲ್ಲಿ ವಂದ್ಯ -ನಿಂದ್ಯ ಅಂಶಗಳ ಮಿಶ್ರಣ, ಅದಲು- ಬದಲು. 
ಗುರು-ಲಘುವಾಗಿ ಚಿತ್ರಿಸುವುದು ಮುಂತಾದ್ದು ನವ್ಯ ಕವನಗಳಲ್ಲಿಂದು ಸಹಜವಾಗಿದೆ. 
ಈ ಉದ್ದೇಶ ಸಮರ್ಥ ಕವಿಗಳಲ್ಲಿ ಸಾರ್ಥಕವಾಗಿ ಸಾಧಿಸಲಟ್ಟದೆ. 

ಜೀವನದ ಬಗ್ಗೆ ವಾಸ್ತವಿಕ ಜ್ಞಾನವಿಲ್ಲದೆ ಹಳೆಯ ಕಾಲದ ಕನಸು-ಕಲ್ಲನೆಗಳನ್ನೇ 
ಇಟ್ಟುಕೊಂಡು ಸರ್ವತ್ರ ಅವನ್ನೇ ಕಾಣಬಯಸುವ ಜಡಮನಗಳು ನವ್ಯಕಾವ್ಯವನ್ನು 
ಮೆಚ್ಚಲಾರವು. ಹಳಯ ಬಾಳಿನಲ್ಲಿಯ ನಿತ್ಯನೂತನ ಕಲ್ಲನೆಗಳನ್ನೂ ಭಾವನಾಂಶಗಳನ್ನೂ 
ಬಿಟ್ಟು ಯುಕ್ತವೆನಿಸಿದ ಹೊಸ ಬಾಳ್ಗನಸುಗಳನ್ನು ಗಹಿಸಿ, ಅಯುಕ್ತವನ್ನು ಬತ್ತಲೆಯಾಗಿ 
ಬಿಂಬಿಸಿ, ಹೊಸ ಓಜಸಿನಿಂದ ಹರಿಯುವುದು ನವ್ಯಕಾವ್ಯಧಾರೆಯ ನೀಳ್ನಡೆ. ಇದರಲ್ಲಿ 
ಪ್ರತಿಮೆ ಪಧಾನ, ಆಡುಮಾತು ಪ್ರಧಾನ, ನಿರಾಶೆ ಪ್ರಧಾನ, ಜುಗುಪ್ಪೆ ಪಧಾನ, ಛಂದಸಿನ 
ಲಾಗ ಪಧಾನ, ಮನಃಶಾಸ್ತ್ರ ಪ್ರಧಾನ, ಅಸಂಗೀತ ಪ್ರಧಾನ; ಸತ್ಯದ ಸರ್ವಮುಖ 
ಪಕಟನ ಪಧಾನ, ಬೌದ್ದಿಕ ವಿಚಾರ ಪ್ರಧಾನ, ಉದ್ದತ ಪಂಕ್ತಿಗಳು ಪ್ರಧಾನ, ಸಂಕೇತಗಳ 
ಮಾಯಾ ಬಜಾರ ಪ್ರಧಾನ ಎಂಬೀ ನಾ ನಾ ಖ್ಯಾನವು ಅಮೇಧಸರ ಹಗಲುಗನಸು. 


* ೧೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಇವೆಲ್ಲವೂ ಇದ್ದರೂ ನವ್ಯದೃಷ್ಟಿ ಇಲ್ಲದಾಗಲು ನವ್ಯಕಾವ್ಯದ ಹೆಣ ತಯಾರಾಗುತ್ತದೆ. 
ಅಂಥವುಗಳಲ್ಲಿ ಕಾವ್ಯಗುಣ ಹೆಚ್ಚೆಂದ ವಿಮರ್ಶಕಂ ಮನ್ಯರೂ ಉಂಟು. ನ್ಯೂನಪದ 
ವಿನ್ಯಾಸವೊಂದರಿಂದಲೇ “ಸ್ಪಂಕೇತಮಾಲೆ” ಎಂದು ಅಸಂಬದ್ಧ ರೂಪಕಗಳನ್ನು ಎತ್ತಿ 
ಹಡಿದ ಆಭಾಸಿಕ ವೈದಗ್ಬ್ಯ ಆಗೀಗ ಹೊರಬಿದ್ದಿದೆ. ಜೊತೆಗೆ ನಪ ದೃಷ್ಟಿ ಎಂದರೆ ಸ್ವಲ 

ಧಾಷ್ಟ್ಯ, ತೆಳ್ಳಗಿನ ನೀತಿವಿರೋಧ ಪ ಪಾಶ್ಚಾತ್ಯರಲ್ಲಿಯ ತ್ಯಾಜ್ಯ ಅಥವಾ ಅವಿವೇಕಬದ್ಧ 
ಕಲನೆಗಳ ಉಲ್ಲೇಖ ಎಂದೂ ಗಹಿಸಿಕೊಂಡು, ಅಂಥವು "ಬಂದಲ್ಲಿ ಅವನ್ನೆತ್ತಿ ಹಿಡಿದು. 
ಅತ್ಯಾಧುನಿಕ ರಸವಿಮರ್ಶೆ ಮಾಡಿದ್ದೇವೆಂದುಕೊಂಬ ಆಂಗ್ಲಾಕ್ಷರೂ ಸೇರಿ ನವ್ಯ ಕಾವ್ಯದ 
ಪ್ರಗತಿಯನ್ನು ಕುಂಠಿಸಲು ಪ್ರಯತ್ನಿಸ ಕೃತ ಕೃತ್ಯರಾಗದಾಗಿದ್ದಾರೆ. ನವ್ಯ ದೃಷಿಯೆಂದರೆ 
ನಾಸ್ತಿಕತೆ ವಂ ವಿಜ್ಞಾನವಿಶ್ವಾಸವೆಂದೂ. ಸರ್ವಾವಿಶ್ವಾಸವೆಂದೂ, ಸಂಪದಾಯತ್ನಾಗ 
ಎಂದೂ, ನ್ಯೂನೋಕ್ತಿಯನ್ನಾಡುವುದೆಂದೂ, ಅನಿಶ್ಚಿತತೆಯನ್ನು ಆದರಿಸುವುದೆಂದೂ. 
ತತ್ನಪ್ರಣಾಲಿಯೊಂದನ್ನು ಹಿಡಿಯದಿರುವುದೆಂದೂ, ಇಂದಿನ ಜೀವನದ ಜಟಿಲತೆಯನ್ನು 
ಚಿತ್ರಿಸುವುದೆಂದೂ ಸಮಸ್ಯೆಗಳನ್ನು ಬಿಂಬಿಸುವುದೆಂದೂ ನಾನಾ ಪ್ರಕಾರವಾಗಿ 
ಓದುಗರಿಗೆನಿಸುವಂತೆ ನವ್ಯಕಾವ್ಯ ಸಮರ್ಥನೆಗಳು ಅಚ್ಛಾಗಿಬಂದವು, ಭಾಷಣಗಳಾಗಿ 
ಕೇಳಿಸಿದವು, ವಾದಗಳಾಗಿ ದಾಕ್ಷಿ ್ಯಕರ್ಣಗಳನ್ನೂ ಸೌಮ್ಯ ಬುದ್ದಿಗಳನ್ನೂ ಹೊಕ್ಕುವು. 
ಈಗ ನವ್ಯಕಾವ್ಯಶ್ರೀಯು ಈ ಮಲಿನಮಾನಸಿಕ ಮಂದವಾಣಿಗಳಿಂದ ಮುಕ್ತವಾಗಿ 
ಗೆಜ್ಜೆಗಳಿಂದ ಹೆಜ್ಜೆಯಿಡಲಾರಂಭಿಸಿದೆ. 


ನವ್ಯಕಾವ್ಯದಲ್ಲಿ ಕಮ್ಮುನಿಜ೦ಂ ಇದೆ, ಬಂಡಾಯ ಬುದ್ದಿ ಇದೆ ಎಂಬವರಿಗೆ 
ಅವೆರಡರ ಬೇದ ಗೊತ್ತಿಲ್ಲ. ಬಂಡಾಯ ಬುದ್ದಿ ಇಲ್ಲದೆ ಸಾಂಸ್ಕ ಶಿಕ ಯುಗವಿಲ್ಲ, 
ಪಗತಿಪುಯಿತ ವಿಲ್ಲ. ಒಲದು ಬಗೆಯ ಬಂಡಾಯ ಬಹುಜನ ಗಾಹ್ಯವಾದಕೂಡಲೇ 
ಭೃತೆಯೆನಿಸಿ ತನ್ನ ಬಂಡಾಯತನದ ಆರೋಪವನ್ನು ಅದು ಕಳೆದುಕೊಳ್ಳುವುದು. 
ಎ ಸಿದ್ದವಾಗಿ ಉಳಿದಾಗ ಮಾತ್ರ ಅದು ನಯ ಹೊಂದಿ ಬಂಡಾಯವೆಂದು 
ನಿಂದ್ಯವಾಗಿ ನಿಲ್ಲುವುದು. ಪ್ರಶಿಪಕ್ಷ-ಪ್ರಶಿಮಾರ್ಗಗಳಷ್ಟೇ ಅಲ್ಲದೆ ಸ್ವ ಪಕ್ಷ ಭಿನ್ನ: ಮಾರ್ಗಗಳಲ್ಲಾ 
ನೀಚವೆಂಬ ಭಾವನಾಪ್ರಧಾನ ಆಗ್ರಹ ಸದಭಿರುಚಿ ಎನ್ನಿ ಸಲಾರದು. ನವದೃಷ್ಟಿ ಇಡಿ 
ಜೀವನ ವ್ಯಾಪಕವಾದುದು. ಇದು ನೀತಿ ವಿಭಾಗ, ನು ಅರ್ಥವಿಭಾಗ, ಇದು 
ರಸವಿಭಾಗ, ಇದು ಸಾಮಾಜಿಕ ವಿಭಾಗ, ಧರ್ಮವಿಭಾಗ, ಕಾಮವಿಭಾಗ, ಮೋಕ್ಷವಿಭಾಗ, 
ವಿಜ್ಞಾನ ವಿಭಾಗ ಎಂದು ಮುಂತಾಗಿ ಮೈಲಿಗೆ ಕಂಪಾರ್ಟ್‌ಮೆಂಟುಗಳನ್ನು ನಿಲ್ಲಿಸಿ, 
ತನ್ನ ಮಡಿಯನ್ನು ಮೆರೆಯಿಸುವ ನೀತಿ ನಪುವಲ್ಲ. ರಾಜಕೀಯ ತಲನೆಗಳೆಂದೂ ನವ್ಯ 
ದರ್ಶನಕ್ಕೆ ಹೊರತಲ್ಲ. ಪೂರ್ಣದೃಷ್ಟಿಯೇ ನವ ದೃಷ್ಠಿ; ಸ ಸಾಕಲ್ಕಗ್ರಹಣವೇ ನವಪತಿಭಾ 
ಪರಾಕ್ರಮ. ಸತ್ಕಾರ್ಥವೇ ಬೀಜ, ಸೌಂದರ್ಯಾರ್ಥವೇ ಬಿಂದು, 'ಸತ್ಟೋದ್ರೇಕವೇ ನಾದ, 
ಜೀವನ ಸಾರ್ಥಕತೆಯ ಪ್ರಯೋಜನಾರ್ಥವೇ ಕಲೆ. ಈ ನಾಲ್ಕು ಕೋನಾಶ್ನಗಳ 
ನೆಲಗಟ್ಟಿನಮೇಲೆ ನವ್ಯದೃಷ್ಠಿಯ ನಿರ್ಮಾಪಕತೆ ನಿಂತಿದೆ, ಅದರ ತತ್ತಾಖ್ಯಾನ ತಲೆಯೆತಿದೆ; 
ಪಾಣಲತೆ ಹುಟ್ಟಿ ಹಬ್ಬಿದೆ, ಹೂಬಿಟ್ಟಿದೆ, ಫಲಿಸಿದೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೪೩ + 


ಹೊಸತಿಗಾಗಿ ಹೊಸದೆಂಬುದೂ, ಕಲೆಗಾಗಿ ಕಲೆ ಎಂಬುದೂ, ರೊಮಾಂಟಿಕ್‌ 
ನೀತಿಗಳಲ್ಲಿಯ ಕನಿಷ್ಟ ನೀತಿ. ಅನಾದ್ಯನಂತ ಜೀವನದಿಗಾಗಿಯೇ ಎಲ್ಲವೂ ಎಂಬ 
ತಿಳಿವು ನವ್ಯ, ಆದುದರಿಂದ ಅದು ಸರ್ವಗಹ, ಸರ್ವಂಕಷ, ಸರ್ವಗಾಸಿ. ಈ ಬುದ್ಧ 
ದೃಷ್ಟಿಯನ್ನು ಅಳವಡಿಸಿಕೊಂಡಾತ ಕಾವ್ಯವನ್ನು ನವ್ಯವನ್ನಾಗಿ ರೂಪಿಸಬಲ್ಲ. ಹಾಗೆ 
ಅಳವಡಿಸಿಕೊಳ್ಳದವ ಶೂನ್ಯವಾದವನ್ನೇ ನವ್ಯವಾದವೆಂದು ಶೂನ್ಯ ಸಂಪಾದನೆ 
ಮಾಡುತ್ತಾನೆ-ನವ್ಯಕಾವ್ಯ ಬರೆಯಹೋಗಿ! 

ನವ್ಯಕಾವೃದ ಪೂರ್ಣದೃಷ್ಟಿಯಲ್ಲಿ ಸಾಮಂಜಸ್ಯ ಸಾಮರಸ್ಯ, ಸರ್ವಾಂಗ ಸಮಾಕ್ತ- 
ಸಮನ್ನಯಗಳನ್ನು (ವಿಶ್ವ-ಜೀವನ, ಸಮಾಜ-ವ್ಯಕ್ತಿಗಳ ವಿಕಾಸವಲಯವನ್ನವಲಂಬಿಸಿ) 
ನಿರ್ಣಯಿಸುವ ಪವೃತ್ತಿಯುಳ್ಳ ಮೂಲಭೂತ ಸ್ಥಾಯಾಮನೋಧರ್ಮ ತಳಹದಿಯಾಗಿದೆ. 
ಅದರ ಸಂತೋಷ-ಸೌಂದರ್ಯ ಸಮೃಕ್ಷದರ್ಶಿಯಾಗಿದೆ. “ತುಲಾ ಮೇ ಸರ್ವಭೂತೇಷು 
ಸಮಾತಿಷ್ಠತಿ ಜಾಜಲೇ” ಎಂದ ತುಲಾಧಾರನ ಮಾತು ನವೃನಾಯ. ಕನ್ನಡದ ನವ್ಯಕವಿದೃಷ್ಟಿ 
ಪಾಶ್ಚಾತ್ಯ ಅಥವಾ ಇತರ ನವ್ಯವಾದದ ದಾಸ್ಯದಲ್ಲಿಲ್ಲ; ಅದು ಪರಹು ಪುಷ್ಪವೆಂದೊಮ್ಮೆ 
ಹೇಳಿಸಿಕೊಂಡರೂ ಪರಜಾತವಲ್ಲ. ಪರಕೀಯವಲ್ಲ, ಪರಾನುಕರಣಪರವಲ್ಲ. ನವ್ಯ 
ಕಾವ್ಯವು ಹೊಂದಿಕೆಯಿಲ್ಲದ ಗಾಜಿನ ಚೂರುಗಳಿಂದ ಕಟ್ಟಿದ ಶಿಥಿಲವಾದ ಗೂಡಲ್ಲ; 
ವಿಮರ್ಶಕ ಘಟೋತ್ಕಚನ ವಕೀಲಿಯ ಮಾಯೆಯನ್ನು ಅವಲಂಬಿಸಿ ಪ್ರತಿಷ್ಠೆಯನ್ನದು 
ಸಂಪಾದಿಸಬೇಕಾಗಿಲ್ಲ; ರೊಮಾಂಟಿಕ್‌ ಪದ್ಧತಿಯನ್ನು ನಿಮಿಷಕ್ಕೊಮ್ಮೆ ಉಗುಳಿ ಅದರ 
ಮಂತ್ರ ಕಂಠತ್ರಾಣಪಡೆಯಬೇಕಾಗಿಲ್ಲ; ಮಿಕ್ಕ ಸಾಹಿತ್ಯ ವಿಭಾಗಗಳು ಮುಟ್ಟದೆ ಬಿಟ್ಟ 
ಉಚ್ಛಿಷ್ಟ ವಸ್ತು-ಕಲ್ಲನೆ-ಭಾವನೆ- 'ರಚನೆ- "ರಸಸಿದ್ದಿಗಳಷ್ಟನ್ನೆ € ಆಯ್ದು ಕೊಂಡು 
“ಸಲ್ಲಿ ಜೇಶನ್ನಿ ಗರು. ಬದ್ಧ ಕಂಕಣರಾಗಬೇಕಿಲ್ಲ. ” ಅನಾದಿಯಿಂದ ಕವಿ ಎಷ್ಟು 
ನಿರೆಂಜಿಶವಾಗಿ "ಬರೆಯುತ್ತ ಬಂದಿರುವನೋ ಅದಕ್ಕೆ ಹೆಚ್ಚು ಕಡಿಮೆಯಿಲ್ಲದ ಪ್ರಮಾಣದಲ್ಲಿ 
ನಿರಂಕುಶವಾಗಿ ನವ್ಯಪದ್ಯ ಪದವಿಟ್ಟು ಅಗ್ಗಳಿಕೆಯನ್ನು ಸಂಪಾದಿಸುತ್ತದೆ. ಅದರಿಂದಲೇ 
ಅದು ತನ್ನ ವೈವಿಧ್ಯವನ್ನು ಹೂರ್ಣವಾಗಿ ಕಾಯ್ದುಕೊಳ್ಳುತ್ತದೆ, ವೈಶಿಷ್ಟ್ಯವನ್ನು 
ಬೆಳಸಿಕೊಳ್ಳುತ್ತದೆ. ಅಧಿಕಪ್ರಸಂಗ, ವಿಕಾರ, ಔದ್ಧತ್ಯ, ಉತ್‌-ಶೃಂಖಲತೆಗಳನ್ನು ಪದ- 
ಭಾವ-ಛಂದ-ಬಂಧ- ಅಲಂಕಾರ-ಅಭಿವ್ಯಂಜನಗಳಲ್ಲಿ ಆಶ್ರಯಿಸುವ ಅಸಹಾಯ 
ಅನಿವಾರ್ಯತೆ ಅದಕ್ಕಿಲ್ಲ. ಶ್ರುಶಿಯಿಂದ ಸ್ಮತಿ ಉದಯಿಸಿದಂತೆ ಭಾರತೀಯ ರೀತಿಯ 
ಪರಂಪರೆಯಿಂದಲೇ ನವ್ಯರೂಪ ರೂಪಿತವಾಗುತ್ತದೆ, ಆಗಿದೆ. ಅಂಥ ಕೃತಿ ಎಂದೂ 
ಜನಾದರದಿಂದ ದೂರವಾಗಿಲ್ಲ. ಶಬ್ದಕಾಠಿನ್ಯ ಅಲ್ಲಸ್ವಲ್ಪವಿರುವುದು ನಿಜವಾದ ನಿಂದ್ಯ 
ಕಾಠಿನ್ಯವಲ್ಲ. ಭಾವವಿಸಂಗತಿಯೇ ನಿಜವಾದ ತ್ಯಾಜ್ಯಕಾಠಿನ್ಯ, ಭಾವಸಾಂಗತ್ಯವಿದ್ದಲ್ಲಿ 
ಶಬ್ದ-ಕಾಠಿನ್ಯ ಒಂದೇ ಸಾರ್ಥಕ, ಅಥವಾ ಕ್ಷಮ್ಯ ಎನಿಸುತ್ತದೆ. 

ಇಂದಿನ ನಿರ್ಮೀರ್ಯ ಬಾಳಿಗೆ ಅಮೃತವೆರೆದು ಓಜಸ್ನೇಜೋದ್ಯುತಿಗಳನ್ನು 
ಉಂಟುಮಾಡಬಲ್ಲ ಮಂತ್ರ ಕಾವ್ಯವೇ ಆದರ್ಶ ನವ್ಯಕಾವ್ಯ. ಅದರ ದರ್ಶನ ಸೌಂದರ್ಯವೇ 
ನವಸೌಂದರ್ಯ. ಅದರ ಸಮತ್ವ ಯೋಗವೇ ಪೂರ್ಣಾನಂದ. ಅದಕ್ಕೆ ಐಹಿಕ ತ್ಯಾಜ್ಯವಲ್ಲ, 


+ ೧೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪಾರತ್ರಿಕ ನಿಂದ್ಯವಲ್ಲ. ಲೋಕಸಂದರ್ಭ ಅದರ ನಿಂದ್ಯಾನಿಂದ್ಯ ವಿವೇಕಕ್ಕೆ ಆಧಾರ. 
ಅದರ ಲೋಕ ದರ್ಶನ ಆತ್ಮಸಂದರ್ಭಾಧೀನ. ಆತ್ಮ ವಿಶ್ವವ್ಯಾಪಕ. ಆದುದರಿಂದ 
ಸಂಕುಚಿತ ರೊಮಾಂಟಿಕ್‌ ರಸದೃಷ್ಟಿಯ ಜಗಲಿಯಿಂದ ಅದೀಗ ಆನಂದದ ಗಗನಕ್ಕೆ 
ಹಾರಿದೆ. 


[ಆಕರ: "ಕನ್ನಡ ನುಡಿ' - ಮೇ ೧೯೫೬] 


೧೪೫ + 


೨೧. ೨೦ನೆಯ ಶತಮಾನದ ಕಾವ್ಯಾನುಶಾಸನ 


ಪಾಂಚಭೌತಿಕವೆಲ್ಲವೂ ಪರಿವರ್ತನೀಯ ಎಂಬುದು ವಿಜ್ಞಾನ ಸಿದ್ಧ. ಅಪಾಂಚ 
ಭೌತಿಕವು ಅಪರಿವರ್ತನೀಯ ಎಂಬುದು ವೇದಾಂತ ಸಿದ್ಧ. ಪ್ರತಿಕ್ಷಣ ಪರಿವರ್ತನ 
ಹೊಂದುವ ಪರಮಾಣ ಪುಂಜಗಳನ್ನಿಸಿದ ಭೌತಪದಾರ್ಥಗಳೆಲ್ಲವುಗಳಿಗೂ ಎಂದೂ 
ಬದಲಾಯಿಸದ ಶುದ್ಧ ಚೈತನ್ಯವೆಂಬ ವಿಶ್ವವ್ಯಾಪಕ ಪದಾರ್ಥವು ಆಧಾರ. ತನಗೆ ತಾನೇ 
ಆಧಾರವಾದ ಪರಮಸೇಬವು ಜಗತಿನಲ್ಲಿ ಸಲ್ಲ. ತನ್ನತನದ ಅಪರಿವರ್ತನೀಯ ಸಾತತ್ಯವು 
ಪ್ರತಿ ಪದಾರ್ಥದ ಅಂತಶ್ಪೈತನ್ಯ. 

ಜೀವನವು ಜಗತ್ತಿಗೆ ಅಂಗ, ಕಲೆ ಜೀವನದ ಒಂದು ಅಂಗ. ಕಾವ್ಯವು ಅಂಥ 
ಕಲೆಗಳಲ್ಲಿ ಒಂದು. ಚತುರಂಗಾಭಿನಯವು ಕಾವ್ಯದ ಸೂಕ್ಷ್ಮ ಅಥವಾ ಲಿರಿಗಶರೀರ, 
ಯೋಗ್ಯತೆ, ಆಕಾಂಕ್ಷೆ, ಆಸಕ್ತಿ ಅಥವಾ ಸಾನಿ ದ್ಧಗಳುಳ್ಳ ವಾಕೃವು ರಸಾತ್ಮಕವಾಗಿರುವಾಗ 
ಕಾವ್ಯದ ಸ್ಥೂಲ ಶರೀರವೆನಿ ಸುತ್ತದೆ. ರಸವು ಜೀವಾತ್ವ ರಸತ್ತವು ಪ್ರತ್ಯಗಾತ್ವ ಅದು 
ALi ಅದರ ಸ್ಪರೂಪವು ಪ್ರಾತಿಭಾಸಿಕ. 

ಈ ವಿಶಿಷ್ಟ ಪ್ರತಿಭಾಸಾನುಭವವು ವ್ಯವಹಾರಾನುಭವದ ಪುನರಾಚಿತ, 
ಪುನರ್ವೃವಸ್ಥಾಪಿತ ನಿಯತಿಕೃತ ನಿಯಮರಹಿತ, ಕಲಾನಿಯತಿಕೃತನಿಯಮಬದ್ಧ-ಎನ್ನಿಸಿದ 
ಸಾರ್ಥಶಬ್ದ ಮಾಧ್ಯಮ ಪ್ರೇರಿತ. ಇದು ಅನಿದ್ರಾವೃತವಾದ ಪ್ರಾತಿಭಾಸಿಕ ಅನುಭವ; 
ಇದಕ್ಕೆ ಮನಸ್ಸೊಂದೇ ಪ್ರಧಾನೇಂದ್ರಿಯ; ಮಾನಸಾಧಿಕಾರ ಇದರ ಮೇಲೆ ಅಧಿಕ. 
ಮನಸ್ಸು ಅಲ್ಲಾಂಶತಃ ಜಾಗರಿತು ಬಹ್ಟಂಶತ: ಅಜಾಗರಿತ( Unconscious), ಕಲಾನುಭವ 

ಸ್ಪಪ್ಲಾನುಭವಗಳೆರಡಕ್ಕೂ ಈ ಪ್ರತಿಭಾಸ ಪ್ರಜ್ಞೆ( Sub- -conscious) ಆಧಾರ. ಕಾವ್ಯವು 
ಸಂಸ್ಥೃತಿಯ ಫಲವಾದುದರಿಂದ ಕಾವ್ಯ ವಿಮರ್ಶೆಯು ಅದೇ ಸಂಸ್ಥ ತಿಯ ಫಲ. 
ಒಂದು ಭಾಷೆಯ ಕಾವ್ಯಕ್ಕೂ ವಿಮರ್ಶೆಗೂ ಒಂದೇ ಸಂಸ್ಕೃತಿಯು ko 
ಕೇಂದಬಿಂದು. ಸಾಂಸ್ಥ ತಕ ಭೇದ, ಸಂಕರಗಳನ್ನಾಧರಿಸಿದ ವಿರೆಯು ವಿಮರ್ಶೆಯಲ್ಲು 
ಸಾಂಸ್ಕೃತಿಕ ಸಂಸೃಷ್ಟಿಯು ಶತಮಾನದಲ್ಲಿ ಬಹುಶ್ತುತರ ಮೂಲಕ ಮನಃ ಶಾಸ್ತ್ರರೀತ್ಯಾ 
ಮಾತ್ರ ಆದೀತು-ಅಷ್ಟೆ ಇದನ್ನರಿಯದೆ ಬಳಸುವ ಪಾರಿಭಾಷಿಕ(ತಾಂತ್ರಿಕವಲ್ಲ) ಫೆದಗಳು 
ನ್ಯಾಯಸಿದ್ದವಾಗಲಾರವು. 


ಭಾರತೀಯ ಕಾವ್ಯಾನುಶಾಸನದ ಮೂಲಪುರುಷನೆಂದು ನಮಗೆ ಗೊತ್ತಾಗಿರುವುದು 
ನಾಟ್ಕಶಾಸ್ತವನ್ನು ಬರೆದ ಭರತ. ಅನಂತರ ದಂಡಿ-ಭಾಮಹರು ವಿಮರ್ಶಗಂಥಗಳನ್ನು 
ಬರೆದರು. ದರಿಡಿಯ ದೃಷ್ಟಿಕೋನವನ್ನನುಸರಿಸಿ ಕನ್ನಡದಲ್ಲಿ ನೃಪತುಂಗನು 
ಕವಿರಾಜಮಾರ್ಗವೆಂದು ವಿಮರ್ಶಗಂಥವನ್ನು ಬರೆದನು. ಕ್ರಿತ.ಲ೧ಳಿರಿಂದ ೨೦ನೆಯ 
ಶತಮಾನದವರೆಗೂ(ಆರ್ಥಾತ್‌ ೧೯೬೮ರಲ್ಲಿ ಅಚ್ಚಾದ "ಕಾವ್ಯಸೂತ್ರ'ದವರೆಗೂ) ಕನ್ನಡ 


* ೧೪೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ವಿಮರ್ಶ ಪರಂಪರೆಯ ಅಷ್ಟಾದಶ ಗ್ರಂಥಗಳು ಪ್ರಕಟವಾಗಿವೆ. ಇವುಗಳಲ್ಲಿ 
ಡಾ. ಶ್ರೀಕ೦ಠಶಾಸ್ತಿಗಳು ತೆಮ್ಮ Soi of Karnatak History-Vol 1ರಲ್ಲಿ ಉಲ್ಲೇಖಿಸಿದ 
ಕನ್ನಡ ಮತ್ತು ಸಂಸ್ಕೃತ ಎರಡೂ ಆಗಬಹುದಾದ ಉದಾಹರಣೆಗಳಿಂದ 'ಕೂಡಿದ 
ಜೈನಗಂಥಕರ್ತನ ಕೃಶಿಯೂ ಸೇರಿದೆ. "ಕಾವ್ಯಸೂತ್ರ'ದ ಪರಿಶಿಷ್ನದಲ್ಲಿ ಉಳಿದ ೧೬ 
ವಿಮರ್ಶಗಂಥಗಳ ಉಲ್ಲೇಖವನ್ನು ನೋಡಬಹುದು. 


ಒಂದು ಕಾವ್ಯಕೃತಿಯು(ಸesthetic Composition) ಇಡಿಯಾಗಿ ರಸಿಕನಲ್ಲಿ 
ಪೇರಿಸುವುದು ರಸಜಾತಿಯ ಒಂದು ಭಾವ(ಸAesthetic Emotion or Art-Emo- 
tion). ಇದು ಮಾನವ ಪ್ರಪಂಚದ ಅನುಲ್ಲಂಘನೀಯ ಕಲಾಸೂತ್ರ. ಇದನ್ನು ಮರೆತು 
ಅಥವಾ ಗೌಣಗೊಳಿಸಿ, ಮಾತಾಡುವುದು ಅಥವಾ ಬರೆಯುವುದು ವಿಮರ್ಶೆಯಲ್ಲ- 
ಸಿನಿಮ ವಿಮರ್ಶೆಕೂಡ ಅಲ್ಲ ಇದು ಕಾವ್ಥಾನುಶಾಸನ-ಸರ್ವಕಾಲ ದೇಶಗಳ ಮಾನವರಿಗೆ 
ಧಾನರಸಕ್ಕೆ ಅಥವಾ ಭಾವಕ್ಕೆ ಮಿಕ್ಕವು ಅಂಗಗಳಾಗುವಂತಿರುವ ರಚನೆಯು ಸಹಜವಾದ 
ಕಾದ ತಿ-ಗದ್ಯವಿರಲಿ, ಪದ್ಧವಿರಲಿ, ಕಾವ್ಯಕ್ಕೆ ಸಂಬಂಧಿಸಿದ ಶಾಸ್ತ್ರ ವಿಮರ್ಶೆಯೊಂದೇ. 
ಅದರಲ್ಲಿ ಮಾತ್ರ ಭಾವಾದಿಗಳಿಗೆ ಸಂಬಂಧಿಸಿದ aರ( Thoughts) ಪ್ರಧಾನ; 
ಭಾವಾದಿಗಳ ಬಗೆಗಿನ ಅನನುಭವಸಿದ್ದ, ಅಪಾನುಭವಸಿದ್ದ ಅಥವಾ ಅಸಮನ್ಧಿತಾನುಭವಸಿದ್ದ 
ಕೃತಿಗಳು ವಿಮರ್ಶೆಯ ಆಭಾಸಗಳು. ಭರತ ಹೇಳಿದಂತೆ ಕಾವ್ಯ ವಿಮರ್ಶೆಯು 
ಕಾವ್ಯ(ಹೇಗಾದರೂ) ಚೆನ್ನಾಗಿದೆ ಅಥವಾ ಇಲ್ಲ-ಎಂದು ಹೇಳುವ ವಿದ್ದನ್ಮಾನಿಗಳ 
ಅಥವ ಹತ್ತು ಸಮಸ್ತರ ಸ್ವತ್ತಲ್ಲ. ಮಾನವ ಜೀವನದ ವಿವಿಧ ಅಂಗಗಳ ಅನುಭವವನ್ನು 
ಆಳವಾಗಿ ಫಡೆದು ಶಾಸ್ತೀಯ ಪರಂಪರಾನುಸಾರವಾದ ಪರಿಭಾಷೆಯ ಮೂಲ 
ವಿಶ್ಲೇಷಿಸಿ, ಸಮನ್ನಯಿಸಿ' "ವಿದಗ್ಗ'ರನ್ನು ಒಪ್ಪಿಸಬಲ್ಲ ಜನಗಳಷ್ಟೇ ವಿಮರ್ಶಕರು. 
ಅಹಂಿಮನ್ನರ ಮಾತು 3 ಪ್ರಬಂಧದ ಹೊರಗಿನಮ- ಅದು ಪಚ್ಚನ್ನವಿರಲಿ, ಪಕಟವಿರಲಿ; 
ಪ್ರಸಿದ್ಧಿಕಾಮರು 'ಉದ್ದಾಹುರಿವ ವಾಮನ'. ಹಠ- ದ್ವೇಷಗಳಿಗೆ ಶಾಸ್ತ್ರಜ್ಞಾನವು ದೂರ. 
y ಶರಿಕರಾಚಾರ್ಯರು ಬಹ್ಮವನ್ನು "ಭೂತವಸ್ತು ವಿವೇಕ” ಮತ್ತು "“ವಸ್ತುತಂತ್ರ' ಎಂದು 
ಹೇಳಿದ ಮಾರ್ಮಿಕ ಮಾತು ನಿಜವಾದ ವಿಮರ್ಶಗಂಥಕ್ಕೆ ಕೂಡ ಅನ್ವಯಿಸುತ್ತದೆ. 
ಅದಲ್ಲದುದನ್ನು ಅದೇ ಎಂದು ತೋರಿಸಲು ಯತ್ನಿಸಿದರೆ "ವಿದಗ್ನರು' ಅದರಿಂದ 
ಮೋಸಹೋಗಲಾರರು; ಮಿಕ್ಕವರು ಮೋಸ ಹೋಗುವುದುಂಟು. ಹಾಗೆ 
ಮೋಸಹೋಗದಿರಬೇಕೆಂಬವರು ದಂಡಿ ಹೇಳಿದಂತೆ- 


"ಶ್ರುತೇನ ಯತ್ನೇನ ಚ ವಾಗುಪಾಸಿತಾ 

ದೃಢಂ ಕರೋತ್ಯೇವ ಕಮಪ್ಯನುಗ್ರಹಂ ॥” 

ಅದರಿಂದ ವಿದಗರು "ವಿದಗ್ಗಗೋಷ್ಟೀಷು ವಿಹರ್ತುಮೀಶತೇ' ಈ ಮಾತು 
ಜನಪದ ಸಾಹಿತ್ಯದ ವಿಮರ್ಶೆಗೆ ಕೂಡ ಅನ್ವಯಿಸುತ್ತದೆ. 

ಸ ಅನುಭವ ಎಂದು ಜ್ಞಾನವನ್ನು ತರ್ಕಶಾಸ್ತ್ರ ವಿಂಗಡಿಸುತ್ತದೆ. ಅವೆರಡೂ 
ಮನಸಿನ(MIND) ಅಂಗಗಳು. ಕೇಳಿದ್ದು, ಕಂಡದ್ದು ಇತ್ಯಾದಿಗಳು ಸ್ನ ಸ್ಪ ಸಶಿಯಾಗಬಲ್ಲವು. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೪೭ + 


ಸ್ಮೃತಿಯು ಭೂತಕಾಲೀನ, ವರ್ತ ಮಾನವು ಕ್ಷಣಿಕ. ಅದು ಭೂತಕಾಲಕ್ಕೆ ಸೇರಿದ ಮೇಲೆ 
ವರ್ತಮಾನಕಾಲದ ವಿಚಾರಕ್ಕೆ ಬಂಡವಾಳವಾಗುತ್ತದೆ. ಭಾವನಾತ್ಮಕ ವಿಚಾರಗಳು 
ವಾಕ್ಕಗತವಾದಾಗ ಸಾಹಿತ್ಯವೆನಿಸುತ್ತದೆ. ಕಾವ್ಯವೆನಿಸುತ್ತದೆ. ವಾಜ್ಮಯದಲ್ಲಿ 
ಕಾವ್ಯಶಾಸ್ತಗಳೆರಡೂ ಸೇರುತ್ತವೆ. ಪಂಚೇಂದ್ರಿಯಗಳ ಮೂಲಕ ಹಾಗೂ ಬುದ್ಧಿಯ 
ಮೂಲಕ ಗಹಿ ಸಿದ ಎಲ್ಲವೂ ಮನಸಿನ ಬಂಡವಾಳ. ಅದರಲ್ಲಿ ಸ್ವ-ಪರಜ್ಞಾನಗಳೆರಡೂ 
ಸೇರಿರುತ್ತವೆ. ಮನಸಿಗೆ ಜೀವಾತ್ಸನು ಆಶೆಯ. ಅದರಲ್ಲಿ ಪ್ರತ್ಯಕ್ಷ, ಅನುಮಾನ, ಉಪಮಾನ, 
ಶಬ್ದ ಗಳ ಮೂಲಕ ಲಭ್ಯವಾದದ್ದೆ ಲ್ಲವೂ ಜ್ಞಾನವಾಗಿರುತ್ತದೆ. ಶಾಸ ಸ್ತಜ್ಞಾನವು 
ವಿಚಾರ(ಆಲೋಚನೆ) ಸ್ಪರೂಪದ್ದು. ಭಾವವೆಂದು ಕರೆಯಲ್ಲಡುವ ಭಾವೆನೆಯನ್ನು 
ಹೇಳುವ ವಿಚಾರವು ಕಾವ್ಯವಿಮರ್ಶೆಯ ವಸ್ತು ಏಕೆಂದರೆ ಅದೇ ಕಾವೃವಸ್ಸು ವಿಚಾರಗಳೇ 
ಅದರಲ್ಲಿ ಕಾವ್ಯಭಾವಗಳಿಗೆ ಮಾಧ್ಯಮ. ರತಿ, ಉತ್ಸಾಹ, ಶೋಕ, ವಿಸ್ಮಯ, ಹಾಸ, 
ಭಯ, ಜಿಗುಪ್ರೆ, ಕ್ರೋಧ ಮತ್ತು ಶಮಗಳು ಮೂಲಭಾವಗಳು; ಉಪಭಾವಗಳು 
೩೩. ಅವುಗಳ ಶಾರೀರಿಕ ಅಭಿವ್ಯಕ್ತಿ ಸಾಧನಗಳು ಬಾಹ್ಯಲಕ್ಷ ವಾದ ಅಂಗವಿನ್ಮಾಸಗಳು- 
ಅವುಗಳ ವರ್ಣನೆ. ವರ್ಣನೆಯು ವಿಶಾಲಾರ್ಥದಲ್ಲಿ ಕಥನ, ವಿವರಣ, ಚಿಂತನಗಳನ್ನು 
ಒಳಗೊಳ್ಳುತ್ತದೆ. ಅದು Thought Image ವಿಚಾರ ಪ್ರತಿಮೆ ಅಥವಾ ಪ್ರಶಿಮಾಸಂತಾನ. 
ಆ ವಿಚಾರಗಳ ಶರೀರವು ವಾಕ್ಕಛಂದೋಬದ್ದ ಅಥವಾ ಛಂದೋ ರಹಿತ ವಾಕ್ಕದ 
ಅರ್ಥ(ವಿಚಾರ) ಶಕ್ತಿ ಹೊರಬರುವುದು ಅಭಿಧಾನ ಮತ್ತು ಲಕ್ಷಣ ಸ್ಪರೂಪಗಳಿಂದ. 
ವ್ಯಂಜನ ಅಥವಾ ಧ್ವನನವು ಲಕ್ಷಣದ ಅಂಗ. ಶಬ್ದಗಳ ವ್ಯಾಕರಣಬದ್ದ ಸೂತ್ರವು ವಾಕ್ಯ. 
ಅರ್ಥ ಹೇಳಲು ಬಾರದ ಶಬ್ದವು ವ್ಯರ್ಥ ಶಬ್ದ. 

ಕತೆ, ಕಾದಂಬರಿ, ಪ್ರಬಂಧಗಳು ಗದ್ಯಗಳು. ಪ್ರಬಂಧಗಳ ವರ್ಗ ಸರಿಯಾಗಿಲ್ಲ. 
ಕೆಲವು ಕನ್ನಡ ಪ್ರಬಂಧಗಳು ಶಾಸ್ತ್ರೀಯ ಕೈಲೆಯಿಂದ(ಅನಲಂಕ್ಕ ತವಾಗಿ) ಹೊರಬಿದ್ದರೆ, 
ಉಳಿದವು 'ಸಾಹಿತ್ತಿಕ(ಕಾವ ಕ್ರೈೆಯಿಂದ ಹೊರಬಿದ್ದಿವೆ! 


"ವ್ಯಕ್ತಿಯೊಬ್ಬನು ಸ್ವಂತ ಮ ತೀವ್ರ ಸಂವೇದನೆಯ ಮೂಲಕ 
ಕಂಡುಕೊಳ್ಳುವ ಚಿತ್ರಣ” ಎಂದೊಬ್ಬ ಅನಾಮಧೇಯರು(ನಾಮಧೇಯಾನರ್ಹರು) 
ಒಂದು ಬಗೆಯ ಕತೆಯ ಲಕ್ಷಣವನ್ನು ಹೇಳಿದ್ದಾರೆ. ರಸಮಾನಸಶಾಸ್ತದ ಹಾಗೂ 
ಅನುಭವದ ಪ್ರಕಾರ(ನಮ್ಮ ದೇಶದ ತಿರುಸಾವಿರಕ್ಕೂ ಹೆಚ್ಚು ವರ್ಷದೆ ಶಾಸ್ತ್ರೀಯ 
ಪರಪಂಪರೆಯ ಪಕಾರ) “ರಸಿಕನ ದೃಷಿಯಿಂದಲ್ಲದೆ' ಲೇಖಕನ ಅಥವಾ ಠವನು 
ನಿರ್ಮಿಸಿದ ಪಾತ್ರಗಳ ದೃಷ್ಟಿಯಿಂದ" ಕಾವ್ಯದ ತಿರುಳನ್ನು ವಿಮರ್ಶಿಸುವುದಲ್ಲ. 
"ಕಾವ್ಯಸ್ಯಾತ್ಕಾರಸಃ ರಸಸ್ಯಾತ್ಮಾಹ್ಕೌಚಿತ್ಯಂ'. ಏಕಿಂದರೆ. ವಿಮರ್ಶೆ, ವಿಚಾರ, ತರ್ಕ, 
ನೀತಿ, ವಾದ ಮುಂತಾದ Communicative Media ಸಂದೇಶವಾಹಕ ಮಾಧ್ಯಮಗಳ 
ಅಸ್ಪಿತ್ತಕ್ಕೆ ನಾನಾತ್ವದಲ್ಲಿ ನಂಬಿಗೆಯನ್ನು ಇಟ್ಟುಕೊಂಡಿರುವುದೇ ಆಧಾರ. ರಸಿಕನಲ್ಲದ 
ಕಲಾಕಾರನಿಗೂ ಅವನ ಕಲಾಕೃತಿಗೂ ಮನ್ನಣೆ (Recognition) ಇಲ್ಲ. 
ಮನ್ಸಣೆ(Recognised as an entity) ಇಲ್ಲದ ವಸ್ತುವು ತರ್ಕ-ವಿಜ್ಞಾನ-ಅನುಭವಗಳ 


* ೧೪೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪ್ರಕಾರ ಅವಾಸ್ತವಿಕ; ಅದು ಇಲ್ಲ-ಅನುಲ್ಲೇಖನೀಯ. ಜೊತೆಗೆ, ಲೇಖಕನೇ ಸ್ಪಕೃತಿಯ 
ರಸಾಸ್ಟಾದ ಮಾಡಹೊರಟಾಗ ಅವನಲ್ಲಿ ಲೇಖಕತ್ವದ ಬದಲು ರಸಿಕತ್ನವು 
ಪ್ರಧಾನವಾಗಿರುತ್ತದೆ-ಅಷ್ಟುಕಾಲ ಅವನು ಲೇಖಕನಲ್ಲ- 

"ಪರಸ್ಯ ನಪರಸ್ಯೇತಿ ಮಮೇತಿ ನಮಮೇತಿ ಚ 

ತದಾ ಸ್ವಾದೇ AN ಪರಿಚ್ಛೇದೋ ನವಿದ್ಯ ತೇ 


ಎಂಬುದು ರಸಮನಃಶಾಸ 5ಸಿದ್ಧ( ಸಂtheti psychology). ರಸಿಕನಿಗೆ 
ರಸತಾದಾತ್ಮವಿದೆಯಲ್ಲದೆ ಲೇಖಕತಾದಾತ್ವ ವಲ್ಲ. ಈ ವಾಸ್ತವಿಕತೆಯು ಆಂಗ್ಲರ "ಲಿರಿಕ್ಕ'ನ 
ಲಕ್ಷಣವು ಆಪಹಾಸ ಸಕ್ಕ ಪಾತ್ರವೆಂದು ಸಾರುತ್ತದೆ. ಆಲಯ ವಿಜ್ಞಾನ (Subjective A 
tude) ಮತ್ತು ಪ್ರವ Ky ವಿಜ್ಞಾನ(Objective Attitude) ಭೇದವು ರಸಾಸ್ಟಾದದಲ್ಲಿಲ್ಲ. 
ಆದುದರಿಂದ ಸರ್ವಕಾವ್ಯ ವಿಮರ್ಶೆಗಳ ಅಗಗಣ್ಯ ಧ್ಯೇಯವಾದ ರಸವಿಮರ್ಶೆಯು 
ರಸಿಕನ ದೃಷ್ಟಿಯಿಂದಲ್ಲದೆ, ರಸಿಕನನ್ನು ಹೊರಗಿಟ್ಟು ವಿಮರ್ಶಕನು ಲೇಖಕನ 
pಂssessivity (ಅನುಭವದ) ಒಡೆಯತನವನ್ನು ಎತ್ತಿ ಹೇಳುವುದು ಅನುಚಿತ. 

"ಬತ್ತಲೆ ಶೈಲಿ” ಎಂಬ ವಿಮರ್ಶಪದಕ್ಕೆ ಸ್ಪಭಾವೋಕ್ತಿ ಎಂದಲ್ಲದೆ ಬೇರೆ ಅರ್ಥವನ್ನು 
ಹೇಳುವುದು ಅನುಚಿತ. ಆದರೆ ಉಕ್ತಲೇಖಕರು "ಬತ್ತಲೆ'ಂಶುನ್ನು 
ಅನಾವೃತಮರ್ಮಸ್ಥಾನಗಳ ಛಾಯಾಚಿತಗಹಣ ಎಂಬರ್ಥದಲ್ಲಿ ಬಳಸಿರುವುದು ಸಂದರ್ಭ 
ಲಭ್ಯ. ಆದ್ದರಿಂದ ಜೀವನದಲ್ಲಿ ಜೈವಿಕ ಭಾವನೆಯನ್ನು ಪಜೋದಿಸುವ ಸವಸ್ತ- 
ನಿರ್ವಸ್ತ ಶೈಲಿಗಳಾವುವೂ ಕಲಾತಕವಲ್ಲ. ಕಾಮಪ್ರಚೋದನೆ, ಅಶ್ಲೀಲತೆಗಳ ನಿಕಷೆಪ್ರ 
ಕಲೆಯಲ್ಲಿ ದ -ಮತ್ತಾವುದೂ ಅಲ್ಲ. ಆದ್ದರಿಂದ ಅಂಥದನ್ನು "ಕಾವ್ಯಕ್ಕೆ ಎನ್ನಲು 
ಬರದು; ಅದು ಅಪಹಾಸ್ಕಕರ(Ridiculous) ಶೈಲಿ, ರೀತಿ. ಪೇ ಮೇರಿಗೆ "ಬಾವ 
ಸೂಕ್ಷ್ಯಾಂಶಗಳನ್ನೂ ವಿಚಿತ್ರಗಳನೂ' ಹೇಳುವುದು ದರಗ ಒಂದು ಕಾವ್ಯಜಾತಿಗೆ 
ವಿಶಿಷ್ಠವಾದ ote( Definition) ಅಲ್ಲ. 

"'ರೊಮ್ಯಾಂಟಿಸಿಜಂ' ಎಂಬುದರ ಬಳಕೆ ಇಂದಿನ ವಿಮರ್ಶೆಯಲ್ಲಿ ಅಸಂಬದ್ಧ 
ಎಂಬುದನ್ನು "ಕಾವ್ಯಸೂತ್ರ'ವು" ಇದಮಿತ್ನಂ ಎಂದು ನಿರ್ಣಯಿಸಿದೆ. ಆದುದರಿಂದೆ 
ಉಕ್ತ ಗ ಗಂಥದ ೨೩೭ನೆಯ ಪುಟವನ್ನು ತೆರೆದು ನೋಡಿ ಚಿಂತನಕ್ಕಾರಂಭಿಸಿದರೆ ಆ 
ಪದ ಪ್ರಯೋಗದ ಅಸಾಂದರ್ಭಿಕತೆಯು ವೇದ್ಯವಾಗುತ್ತದೆ; ಇತರತ್ತ ಅದರ ವ್ಯಾಖ್ಯೆ 
ಬಂದಿದೆ. 

ಶ್ರೀ ಕೆ.ವಿ.ಪುಟ್ಟಪುನವರ ತುಂಡು ಪದ(ಭಾವಗೀತ)ಗಳಲ್ಲಿ ಶಬ್ದ ಹೆಚ್ಚು ಅರ್ಥ 
ಕಡಿಮೆ ಎಂಬಂಥ ಉದ್ದಾರಗಳು ಅಸಂಬದ್ದ ಪ್ರಲಾಪಗಳು. ಅರ್ಥರಹಿತ ಶಬ್ದಕಾವ್ಯದಲ್ಲಿಲ್ಲ. 
ಶಬ್ದಾಡಂಬರ ಕೂಡ ರಸಾವೇಶಕ್ಕೆ ಅವರ ಕೃತಿಗಳಲ್ಲಿ ಅಲಂಕಾರಪ್ರಾಯವಾಗಿವೆ. 
ಕನ್ನಡ ಜೈಮಿನಿಭಾರತವು ಅಂಥ ಶೈಲಿಯ ರಕ್ಷಾಕವಚ; ಕುಮಾರವ್ಥಾಸಭಾರತದಲ್ಲಿಯೂ 


* ವಿದ್ಯಾರಣ್ಯ ಗ್ರಂಥ ಪಕಾಶನ. ಶಿರಸಿ-ಪ್ರೊವಿ.ಡಿ. ವರು, ಎಂ.ಜಿ.ಸಿ. ಕಾಲೇಜು. ಸಿದ್ದಾಪುರ, ಉ.ಕ.ಜೆಲ್ಲೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೪೯ + 


ಅಂಥ ರಸೋತೃರ್ಷಕರವಾದ ವಾಗ್ಗಿತ್ತದ ಉದಾಹರಣೆಗಳಿವೆ. ಕಾದಂಬರಿಗಳಲ್ಲಿ ಉಕ್ತ 
ವಾಗ್ಗಿತ್ಸವು ತೀರ ಶೂನ್ಯವಾದಾಗ ಅವು ಬರಿ ಮರಳುಗಾಡುಗಳೆನ್ನಿಸುತ್ತವೆ. "ಭಾವಾಡಂಬರ' 
ಎಂಬುದು ವಿಮರ್ಶೆಯಲ್ಲಿ ಅಸಂಬದ್ದ ಪ್ರಲಾಪ. 

ರಾಜಾರಾಯರ ಬಗೆಗೆ ಉಕ್ತಪದವನ್ನೊಬ್ಬರು ಬಳಸಿದ್ದಾರೆ. ಆಡಂಬರ ಎಂಬುದು 
ತೆಗಳಿಕೆಗಲ್ಲದೆ ಹೊಗಳಿಕೆಗೆ ಉಚಿತವಲ್ಲ; ಭಾವಪೇರಕತೆ ಹೆಚ್ಚಿದಷ್ಟೂ ಉತ್ತಮ-ಕಾವ್ಯದ 
ಉತ್ತಮಿಕೆಯನ್ನು ಹೆಚ್ಚಿಸುತ್ತದೆ. ದಿ.ಭಾರತೀಸುತರ ಕಾದಂಬರಿಗಳು ಇದಕ್ಕೆ 
ಉದಾಹರಣೆಗಳು. ಹಾಗೇ “ಅಸ್ಪಷ್ಟತೆ” ಭಾವಕ್ಕಿದ್ದರೆ ಅದು ದೋಷವಲ್ಲದೆಗುಣವಲ್ಲ. 
ಸಂದೇಹಾಲಂಕಾರವೊಂದೇ ಅದಕ್ಕೆ ಅಪವಾದ. ಏಕೆಂದರೆ ಅಲ್ಲಿಯ ಸಂದಿಗ್ಗತೆಯು 
ಅಸಂದಿಗ್ಲಾರ್ಥ ದ್ಯೋತಕವಾಗಿರುತ್ತದೆ. 

"ಮಾತೃಭಾಷೆಯ ಬೋಳೆಯಿಂದ ತಪ್ಪಿಸಿಕೊಂಡು ಪ್ರಜ್ಞೆ ಮತ್ತು ಪರಿಸರದಿಂದ 
ಪರದೇಶಿಯಾಗಿ ವಾಸ್ತವವನ್ನು ನೋಡುವ ಯತ್ನ'ವನ್ನು ಒಬ್ಬ ಲೇಖಕ(ಕಾವ್ಯಕರ್ಮಿ) 
ಮಾಡಿದ್ದಾನಂತೆ. ಅದಕ್ಕೆ ಶಪಬಾಸುಗಿರಿಯನ್ನು ಹೇಳಲಾಗಿದೆ. ಈ ಕನ್ನಡವು ಕತ್ತುರಿ(ಕತ್ತಿಗೆ 
ಕುತ್ತಿಗೆಗೆ, ತುರಿಯನ್ನೂ ಆಮೇಲೆ ಉರಿಯನ್ನೂ) ಉಂಟು ಮಾಡುವುದು ಸುಸ್ಪಷ್ಟ. 
ವಿಮರ್ಶಕನ ವಿವಕ್ಷೆ ಇಲ್ಲಿ ಅಸಂಬದ್ಧವಾಗಿ ವ್ಯಕ್ತವಾಗಿರುವುದು ವಿಮರ್ಶಕತ್ವಕ್ಕೆ 
ಕುಠಾರಪ್ರಾಯವಾಗಿದೆ. ಅಕಾಡಮಿ ಸ್ಥಾನಾಪನ್ನತೆ ಇಂಥ ವಿಮರ್ಶೆಗೆ ಬಂದರಿಂದು 
ನಾಚಿಕೆಗೇಡು. "ಅವನ ಸದ್ದುಗಳಿಂದ ಶಬ್ದಗಳಿಂದ ಅವನನ್ನು ಬೇರ್ಪಡಿಸಿ ನಿಃಶಬ್ದದ 
ಆಳಕ್ಕೆ, ನಿರರ್ಥಕತೆಗೆ ದೃಷ್ಟಿ ಹಾಯಿಸಬೇಕಾಗುತ್ತದೆ' ಇದು ನಿಂದೆಯೋ, ಸ್ತುತಿಯೋ 
ಅರ್ಥಸಂಪನ್ನವಾಕ್ಕವೋ? ದೇವರೇ ಬಲ್ಲ! ನಿರರ್ಥಕತೆಗೆ ದೃಷ್ಠಿ ಹಾಯಿಸುವ ವಿಮರ್ಶಕನ 
ವಾಕ್‌ಪ್ರಯೋಗವು ನಿರರ್ಥಕವಲ್ಲದೆ ಇನ್ನೇನಾದೀತು? ಅಭಾರತೀಸುತರ ಪರಾಕ್ರಮ 
ಇಂದು ಈ ಬಗೆಯದು! 

"'ಅಪರಿಚಿತತೆ ಮತ್ತು ಆಳಗಳಿವೆ; ಅವುಗಳಿಗೆ ನಮ್ಮ ಸಮಾಜದ ಅಲ್ಲ ಸಂಖ್ಯಾತ 
ಸೂಕ್ಷ್ಮಜೀವಿಗಳಲ್ಲೊಬ್ಬರ ಸೀಮಿತ, ಆದರೆ, ಸ್ವಾರಸ್ಯವಾದ ಅನುಭವಗಳ 
ಪುನಃಸೃಷ್ಟಿಯಾಗಿರುವುದು ಕಾರಣ’-ಎಂಬುದೊಂದು 'ಕಾವ್ಯವಿಮರ್ಶೆ'. 
ಬರ್ಟೇಂಡ್‌ರಸೆಲ್ಲನ ಪ್ರಕಾರ ಜಗತ್ತಿನ ಯಾವ ಘಟನೆಗೂ ಪುನಃ ಸೃಷಿಯಿಲ್ಲ; ಒಂದು 
ಘಟನೆಯು ಪ್ರಾಗಭಾವ-ಪ್ರಧ್ವಂಸಾಭಾವಗಳನ್ನುಳ್ಳ ವಿಶಿಷ್ಟ ಹಾಗೂ ಅನನ್ಯಕರ್ಮ. 
ಅದರ ಭಾವರೂಪವು ಅನಂತ. ಅಲ್ಲದೆ, ಯಾವ ಅನುಭವವೂ ಲೋಕದಲ್ಲಿ ಅಸೀಮವಲ್ಲ. 
ಅಸೀಮವು ಕಾವ್ಯರಸಪ್ರಜ್ಞತೆ ಅತೀತ. ಹಾಗೇ-ಅಪರಿಚಿತತೆಗೂ ಆಳಕ್ಕೂ ಕರ್ತ್ರಾದಿ 
ಯಾವ ಯುಕ್ತಕಾರಕ-ಕಾರಕೇತರ ಸಂಬಂಧವೂ ಇಲ್ಲ. ಕನ್ನಡದ ನಡು ಮುರಿಯುವ 
ಇಂಥ ಪ್ರಯತ್ನಗಳಿಗೆ ಎಂಥ ಯಶಸ್ಸು ದೊರಕೀತು? ಆಂಗ್ಲಾಂಧರಿಂದ ಕನ್ನಡದ 
ಕೊಲೆಯಾಗುವುದು ಹೀಗೆ. ಇಂಥ ಅರೆಮೊನ್ನರ ಪಸಿದ್ದಿಗೆ ಬೆಂಗಳೂರು ಸ್ಥಳವೇ? 

"ತೀರ ಸ್ವಂತವೆನ್ನಿಸುವ ಭಾವನೆಗಳನ್ನು ಕೇಂದವ್ಯಕ್ತಿಯ ಸಹಾಯದಿಂದ 
ಹೇಳಹೊರಟಿದ್ದಾರೆ' ಎಂಬುದೂ ವಿಮರ್ಶೆಯೇ? ಯಾವ ಭಾವನೆಯೂ ಕಾವ್ಯ 


+ ೧೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ವಾಹವನ್ನೇರಿದಾಗ ಕವಿಯ(ಲೇಖಕನ) ಸ್ವಂತ ಆಸ್ತಿಯೆನ್ನಿಸದೆಂಬುದನ್ನು 
ಟಿ.ಎಸ್‌.ಎಲಿಯಟ್‌ ಕೂಡ ದೃಢಪಡಿಸಿದ್ದಾನೆ; ಅದು Public property, ಸರ್ವ 
ರಸಿಕರ ಆಸ್ತಿ. ರಸಪ್ರಪಂಚವು ಒಂದು ಸಮಾಜವಾದೀಯ ಸಮಾಜ. ಅದರಲ್ಲಿ ವ್ಯಕ್ತಿ 
ಸ್ಪವ್ಯಕ್ಷೀತರಸ್ಪಗಳೆಂಬ ಭೇದವಿಲ್ಲ. ತನ್ನಯತೆ ತಾದಾತ್ಮ್ಯಗಳಿಂದ-ಓದದವನು ಅಥವಾ 
ಸರಿಯಾದ ಓದುಗನಿಗಂಥ ಸ್ಥಿತಿಯನ್ನು ತಂದು ಕೊಡದ ಕೃತಿಯು ಅಸಾರ್ಥಕ. 


“ಸಂಕೀರ್ಣತೆ- ತ ಹೊಸ ಕೃತಿಗಳ ಅವಚ್ಛೇದಕ ಲಕ್ಷಣಗಳೆಂದು 
ಹೇಳುವುದು ಅಜ್ಞಾನಾಂಧಕಾರ ಮಗ್ಗರಿಗೆ ಮಾತ್ರ ತಕ್ಕದ್ದು ಸಂಕರವು ನರಕಕ್ಕೆ ನಾಂದಿ; 
ಹಾಗೇ ಎಲ್ಲ ಹೊಸ ಕೃತಿಗಳೂ ನಾಟಕಗಳಲ್ಲಿ ನಾಟಕೀಯತೆಯು ಹೊಸತನಕ್ಕೆ 
ನಿಕಷವಲ್ಲವೆಂಬುದನ್ನು ರಾಘವಾಂಕನ ಹರಿಶ್ಚಂದ್ರ ಕಾವ್ಯವನ್ನೋದಿದವರು ಬಲ್ಲರು. 
ಸಂಕರಾಲಂಕಾರವೊಂದನ್ನುಳಿದರೆ ಇನ್ನೆಲ್ಲಿಯೂ ಸಾಂಕರ್ಕಕ್ಕೆ ರಸೋತ್ಸರ್ಷಕತೆ ಇಲ್ಲ. 
ಆದುದರಿಂದ ಸಂಕರವಾದಿಗಳು ಕೇವಲ ಅಂಧನೃಪಾಲರು; ದೋಷವನ್ನು ಗುಣವೆಂದು 
ತಿಳಿದುಕೊಂಡವು. ಸಂಕಿರಣತೆ ಗುಣವಾದೀತು-ಸಂಕೀರ್ಣತೆಯಲ್ಲ. ಸಂಕಿರಣತ್ವವು 
Synthesised complexity and not Random woven emotionally charged 
thoughts -ಸಮನ್ನಿತವಾದ ಜಟಿಲತೆಯಲ್ಲದೆ ಅಸಮನ್ಸಿತವಾದ ಭಾವಗರ್ಭಿತ 
ವಿಚಾರರಾಶಿಯಲ್ಲ. 


ಅದೇ ಮೇರೆಗೆ ಮೌಲ್ಯಗಳ ಪಾಧಾನ ೈ ವೃತ್ಯಾಸವೆಂದು ರಸವನ್ನು ಮೂಲೆಗೆಸೆಯಲು 
ತಲೆ ಸರಿಯಾಗಿರುವ ಯಾವ ಕಾವ್ಯ ವಿಮರ್ಶಕನಿಗೂ ಸ ಸಾಧ್ಯವಿಲ್ಲ. ರಸೇತರ ಮೌಲ್ಯಗಳಲ್ಲಿ 
ಪ್ರಾಧಾನ್ಯ ವ್ಯತ್ಯಾಸವಾದರೆ ಅದರಿಂದ ಕೃತಿಯೊಂದರ ಶ್ರೇಷ್ಠತೆ-ಕನಿಷ್ಠತೆಗಳು 
ಸಿದ್ದವಾಗಲಾರವು. ರುಚಿಭೇದವೆಷ್ಟೇ ಉಂಟಾದರೂ ಒಂದು ರುಚಿಯ ರುಚಿತ್ಸವೇ 
ನಾಶವಾಗುವಂಥ ರಚನೆಯನ್ನು(ಅನೌಚಿತ್ಯ ಸಂಪನ್ನ ಕೃತಿಯನ್ನು) ಕಾವ್ಯ, ಸಾಹಿತ್ಯ, 
ಲಲಿತಲೇಖನ-ಎಂದು ಮನ್ನಿಸಲು ವಿದಗ್ನರಿಗೆ ಸ ನಾಧ್ರವಾಗದು. ಅವಿದಗ್ಗರ ಅವಿತ್ವವು 
ಅನುಪಾದೇಯ. ಮಾನವರ ಜೈವಿಕ ಅಥವಾ ಪಾಠಿಭಾಸಿಕ ಭಾವನೆಗಳುಅಸಂಖ್ಯಾತವಲ್ಲ- 
ಎಂಬುದು ಮನಃ ಶಾಸ್ತ್ರ ಸಿದ್ಧ. ವ ಪ್ರಮೇಯ(Measurable) ನಿ 
ಐನ್‌ಸ್ಟೀನ್‌ ಹೇಳಿರುವಂತೆ "ಭಾವನೆಗಳೂ ಸಂಖ್ಯೇಯ, ಸಂಖ್ಯಾತ. ಬುದ್ದಿಮೌಲ್ಯ 
ಹಾಗೂ ನೀತಿಮೌಲ್ಯಗಳೂ ಬಹಳ ಕೆಛಮಟ್ಟಕ್ಕಳಿದಾಗ ಕಾಲಾಂತರದಿಂದ ಬಹುದೊಡ್ಡ 
ಮೌಲ್ಯಾಂತರ oI ಕೆಲವರು ಕೋಲಾಹಲವನ್ನು ಎಬ್ಬಿಸಬಹುದು- 
ಪದ್ಯವನ್ನು ಅಪದ್ಧವೆಂದು ಅಪದ್ಯವನ್ನು ಪದ್ಯವೆಂದೂ ಹೇಳಹೊರಟ ವಿಶ್ವವಿದ್ಯಾನಿಲಯ- 
ಆಕಾಶವಾಣಿಗಳ ಹಾಗೆ. ಈ ಕಾಮಳೆಯು ಸಾಂಸ್ಕೃತಿಕ ನೀಚತ್ಸದ ಚರಮಫಲ, ಪತಿತ 
ಸ್ಪಾತ್ತಪರಾಕಮದ ಪರಾಕಾಷ್ಟೆ! ಜೀವನದ ವಿವಿಧ ದ್ವೇಷಾಸೂಯೆಗಳ ದಾಸಾನುದಾಸರ 
ವಿಕಟ ರಾಜಕೀಯ ಕುತಂತ್ರದ ಅನುದಾತ್ತ ಶೃಂಗ! ಜಾತೀಯ ಸಾಹಿತ್ಯ ಪ್ರಚಾರ 
ಉಕ್ಕಕಾಮಳೆಯ ಇನ್ನೊಂದು ಮಗ್ಗಲು! 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೫೧ + 


ಭೂಮಿಯು ಗಾಳಿಗೆ ಹೋಲಿಸಿದಾಗ ಮಾನವರಿಗೆ ಸ್ಥಿರ. ಹಾಗೇ ಸ್ಥಾಯಿ- 
ಸಂಚಾರಿಕಾವ್ಯಕೃತಿಗಳ ವಿವೇಕವೂ ಉಲ್ಲೇಖನೀಯ. ದೇಶಮಾನಕ್ಕೊಮ್ಮೆ ಹಳೆಯದನ್ನು 
ಹಳಿಯುವ 'ದೂಕತೆ' ಕಾಮಾತುರಾಣಾಂ ನಭಯಂ ನ ಲಜ್ಞಾ- ಎಂಬ ಮಾಠಿಗೆ 
ಪಕ್ಕಾಗದಿರದು. ಮಾಘಕವಿ ಹೇಳಿದ ಸೌಂದರ್ಯ ಲಕ್ಷಣವನ್ನು ಯಾರೂ 
ಅಲ್ಲಗಳೆಯಲಾರರು.* ಅಂಥ ನಿತ್ಯಸುಂದರ ಕಾವ್ಯಕೃತಿಗಳು ರಾಮಾಯಣ- 
ಮಹಾಭಾರತಗಳು. ಅದೇ ಪ್ರಕಾರ ಇಂದಿನ ಕಾದಂಬರಿಗಳಲ್ಲಿ ತಾರತಮ್ಮವನ್ನು 
ವಿವೇಚಿಸಬಹುದು. ಬಾಣನ ಕಾದಂಬರಿಯ ಕಲಾಯೋಗ್ಯತೆಯು ಮೇರುದಂಡ. 
ಅದರೆದುರು ನಮ್ಮ ಇಂದಿನ ಕಾದಂಬರಿಗಳ ತಾರತಮ್ಯವನ್ನು ಅಳೆಯುವುದು ಸಾಂಸ್ಕೃತಿಕ 
ಔಚಿತ್ಯ. "ನಾವೆಲ್ಲೆಂದು' ಹೇಳಿ ಅದರ ಪ್ರತ್ವೇಕ ಜಾತಿಮತ್ತೆಯನ್ನು ರಸದೃಷ್ಟಿಯಿಲ್ಲದೆ 
ಎತ್ತಿ ಹೊಗಳುವುದು "ಲಿರಿಕ್ಕ'ನ್ನು ಖಂಡ ಕಾವ್ಯದಿಂದ ಪ್ರತ್ಯೇಕವೆಂದು ಅರಣ್ಯರೋದನ 
ಮಾಡುತ್ತ ಬಂದ ಹಾಗೆಯೇ. ಕಾಲಕ್ಕೆ ಪಜ್ಞೆ ಇಲ್ಲ. ಪಜ್ಞೆ ಇರುವುದು ಮನಸಿಗೆ, 
ಬುದ್ದಿಗೆ. `'ಆಠಕ್ಕೆ ಶುದ್ದ ಪ್ರಜ್ಞೆಯು ಕಾಲಾತೀತ. "ಕಾಲವಕವಾಗುವ ಪ್ರಜ್ಞೆಯ ನಶ್ತರತೆಯ 
ಅತಿರೇಕವನ್ನು "ಎತಿಹಿಡಿಯುವ ನೀಚತನವು ರಸಿಕತೆಯಲ್ಲ, ವಿಮರ್ಶಕತೆಯಲ್ಲ. ಕಾಲಿಕ 
ಪ್ರಜ್ಞೆಯು ಕರ್ಮಾದೀನ. ಕರ್ಮಕ್ಕೆ ಒಡೆಯನಲ್ಲ. 'ಅಕರ್ತೃವಿಗೆ ಕರ್ತೃತ್ವವನ್ನು 
ಆರೋಪಿಸುವುದು ವಿಮರ್ಶಶಾಸ ಕ್ಕೆ ವಿರುದ್ಧ. ವಿಮರ್ಶೆ ಕಾವೃತ್ತಕ್ಕಳಿದರೆ 
ನಪುಂಸಕವಾಗುತ್ತದೆ. ಮಾನಸಶಾಸ್ತವ್ರೆ 'ಮಾನಸಕಾವ್ಯವಾದರೆ ಏನಾದೀತು 


"ಕೆಥಾರ್ಸಿಸ್ತು' ಎಂದರೆ ಭಾವನಾವಿರೇಚನ, ಅದು ಆವಿದ್ದನಾಟಕದಲ್ಲಿ ಮಾತ್ರ 
ಲಭ್ಯ-ಎಂದು ತಿಳಿದ ವಿಮರ್ಶಕರ ಬುದ್ಧಿಮತ್ತೆಗೆ ದರ ಕಟ್ಟುವುದು ಹೇಗೆ ಅಸಾ ಧ್ಯವೋ 
ಹಾಗೇ ಕಾಳಿದಾಸ-ರವೀಂದರು ಕವಿಗಳೇ ಅಲ್ಲ- ಒಮ್ಮೆ ಅಹುದೆಂದರೆ ಟೇಯಸ್‌ 
ಎಲಿಯಟ್ಟನಿಗಿಂತ ತೀರ ಕನಿಷ್ಠ ಎಂಬುವರ ತಲೆಗೂ ಬೆಲೆಕಟ್ಟುವುದು ವಿದಗ್ಗರಿಗೆ 
ಅಸಾಧ್ಯ. ಈ ಅಭಿನವ ಬೃಹಸ್ತತಿತ್ಸ್ತವು ಕನ್ನಡದ ಮೂಕಕೋಟಿಯ ರಸೈಶ್ನರ್ಯಾನುಭವಕ್ಕೆ 
ಸಂಸ್ಥಾತ್ಮಕವಾಗಿ ಮಾರಕವಾಗುತ್ತ ಬಂದಿದೆ. 

ಸರ್ವಶಾಖೆಗಳೂ ಶಾಖಾಮೃಗಾಧೀನವಾದರೆ ಏನಾದೀತೋ ಅದಾಗುತ್ತಿರುವುದು 
ಜೀವನದಲ್ಲಿ ಸಹ ಅನುಭವನೀಯವಾಗಿರುವುದು ಇಂದಿನ ಕರ್ಣಾಟಕ(೧೯೭೦ರ 
ಮುಂದಿನ ಕರ್ಣನಾಟಕ). ರೇಡಿಯೋ ನಾಟಕ ಮಾಡಿ ತೋರಿಸಬಲ್ಲದೆಂದು ನಂಬುವ 
ಕನ್ನಡಿಗತನಕ್ಕೆ ಅಥವಾ ಭಾರತೀಯತೆಗೆ ಯಾವ ಹೆಸರಿಡಲು ಸಾಧ್ಯ? 

Catharsis is an aesthetic experience “8ಥಾರ್ಸಿಸ್ತು' ಕಲಾ ಸ್ಥಾದಾನುಭವ, 
ಸೌಂದರ್ಯಾಸ್ಟಾದಾನುಭವ, ರಸಾನುಭವ. ಅದು ಇನ್ನೇನೂ ಆಗಲಾರದು. ಅದರ 
ಫಲವು ಸೀಃthetic pleasure ರಸಾಸ್ಟಾದಾನಂದ. “ಏಕೋರಸಃ ಕರುಣ ಏವ' ಎಂದ 
ಭವಭೂತಿಯಂತೆ ಅರಿಸ್ಲಾಟಲನಾದರೂ ಗಂror, Wonder ಮತ್ತುPathos 


* ಪ್ರಶಿಕ್ಷಣಂ ಯನ್ನವತಾಂ ವಿಧತ್ತೇ | ತದೇವ ರೂಪಂ ರಮಣೀಯತಾಯಾಃ ॥ 


+ ೧೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಭಯಾತಶ್ನರ್ಯಗಳ ಆವರಣದಲ್ಲಿ ಕರುಣ ಅನುಭವಕ್ಕೆ ಬರುವುದು, ರಸೋನ್ಮುಖಹೃದಯಕ್ಕೆ 
ಗಣ್ಣವಾಗಿ ಅಪ್ಯಾಯಮಾನ ಎಂದನು. ನಮ್ಮಲ್ಲಾದರೂ ಶಾಸ್ತಾನುಸಾರ ಶ್ರಂಗಾರ; 
ವೀರ, ಕರುಣ, ಅದ್ಭುತಗಳು ಮುಖ್ಯರಸಗಳು; ಬೀಭತ್ತ ರೌದ್ರ ಹಾಸ್ಯ ಭೆಯಾನಕಗಳು 
ಅಮುಖ್ಯ ರಸಗಳು. ನವರಸಗಳು ಶೃಂಗಾರಭೇದಗಳೆಂದ ಭೋಜನಿಗಿಂತ ಅವು 
ಕರುಣಬೇದಗಳಿಂದ ಭವಬೂತಿ ಅರಿಸ್ಪಾಟಲನಿಗೆ ಅಬಿಪ್ರಾಂಯದೆಲ್ಲಿ 
ಸಮೀಪವರ್ತಿಯಾಗುತ್ತಾನೆ. "ಎದೆಗರಗುವುದು' ರಸೋನ್ನುಖತೆಯ ಪ್ರಥಮ ಲಕ್ಷಣ. 
ಅದೇ ಮಾಧುರ್ಯ ಗುಣ. ಓಜಃ ಪ್ರಸಾದಗಳ ಪ್ರಭಾವವು ಅದಕ್ಕಿಂತ ಕಿಂಚಿದೂನವೆಂದು 
ಕೆಲವರೆಂದರೆ ತಪ್ಪಾಗಲಾರದು. "ದಯಾ ಸರ್ವಭೂತೇಷು” ಎಂಬುದು ಪ್ರಥಮ ಆತ್ಸಗುಣ 
ಅನ್ನುತ್ತವೆ ಸ್ಮೃತಿಗಳು. ಅದರ ರಸಾತ್ಮಕ ಪ್ರತಿರೂಪವೇ Empathy ಅಥವಾ ರಸ 
ಸಹಾನುಭೂತಿ, ಅದೇ ಮುಂದೆ ಕಲಾಕೃತಿಯಲ್ಲಿ ರಸಿಕನಿಗೆ ತಾದಾತ್ಮವನ್ನು ಮೂಡಿಸುವ 
ಪ್ರೇರಕ. ಈ ಅಂಶವನ್ನು ಮರೆತ ಸಾಹಿತ್ಯ ಪ್ರಕಾರ ನಿರ್ಣಯವೂ ಸಾಹಿತ್ಯ ತತ್ತವಾದಗಳೂ 
ಬರಡು. ಆ ಬಗೆಯ ಬರಡಾದ ಹೊಟ್ಟು ಕುಟ್ಟುವ ಗಂಥಗಳು ಹುಟ್ಟಿವೆ. 
"ವಿಮೃಶ್ಯೈತದಶೇಷೇಣಹಾನೋ ಪಾದಾನ ನಿರ್ಣಯಃ” ಎಂಬುದು ವಿದಗ್ಗ ಪದ್ಧತಿ. 

ತಾದಾತ್ಮ್ಯ, ತಲ್ಲೀನತೆ, ತನ್ಮಯತೆ ಯಾವ ಕತೆಯ ಅಥವಾ ಕಾದಂಬರಿಯ 
ಓದಿನಿಂದ ರಸಾಸ್ಟಾದಾಭಿಜ್ಞನಲ್ಲಿ ಉಂಟಾಗುವುದೋ ಅದು ಸುಕಲಾಫಲ. ಅದರ 
ಕರ್ತ ಸುಕವಿ, ಸುಲೇಖಕ, ಸುಪ್ರಬಂಧಕಾರ. ತಾದಾತ್ಮ್ಯವೇ ಹೂರ್ಣಾನುಭವದ, 
ಸಮಗ್ರಾನುಭವದ, ಸಾಂದ್ರಾನುಭವದ ಸಿದ್ದಿ. ಆಸ್ಟಾದಸಕರ್ತ್ಯತ್ವ ಅಲ್ಲಿ ವಿಸ್ಥಃ ತೆ, ಲುಪ್ತ್ವ 
ಸ್ಪಷ್ನರಹಿತ ನಿದೆಯಲ್ಲಾಗುವಂತೆ. ವಿಕೃತಕಗಳಂದೂ ಸುರಸಿಕನಲ್ಲಿ" ಅಂಥ ಅನೆಭವವನ್ನು 
ಉಂಟು ಮಾಡಲಾರವು. ಭಾವಮೈತಿ ತ್ರಿಯಿಲ್ಲದ ರಚನೆ ವಿಕೃತಕ; ಅಸಾಂದರ್ಭಿಕ 
ಭಾವಾಂಶೋದಯಕ್ಕೆ ಕಾರಣವಾದ 'ವಾಕಪು ವಿಕೃತಕ. ಆ ಈ ಪಸಿದ್ಧ ನವ್ಯರಿಂಥ 
ಅನೌಚಿತ್ಯಗಳಿಗೆಡಗೊಟ್ಟಿದ್ದಾರೆ. ದುರಹಂಕಾರಿಗಳು 'ಸತ್ಯವಿಗಳಾಗಲಾರರೆಂಬುದಕ್ಕಿದು 
ನಿದರ್ಶನ. ಭಾರತೀಸುತರ ಕೃತಿಗಳಲ್ಲಿ ಕಂಡುಬರುವ ಔಾಚಿತ್ಯೆಗೆ ಅವರ ನಿರಪಂಕಾರವೇ 
ಆಧಾರ.. ಅಹಂಕಾರದ ಸಾತ್ಲಿಕಾವತಾರವೊಂದು ಕಮ್ಯವಾದೀತು; ತಾಮಸಾವತಾರದಿಂದ 
ಎಂದೂ ಚಿರಸ್ಥಾ ಯಿಯಾದ ಕೃತಿಯು ಹುಟದು. ಏಕೆಂದರೆಶ್ರೀ ರಮಣ 
ಮಹರ್ಷಿಗಳೆಂದಂತೆ ಅದೇ Orci sin ಮೂಲಪಾಪ; ಮಾನವನ ಪಕೃತಿವಶ್ನತೆಯೆಂಬ 
ಮೊದಲ ದೌರ್ಬಲ್ಯ. ರಸದಲ್ಲಿ ಅಂಶಾನುಬ'ವೆವಿಲ್ಲ; ಅದೊಂದು 
ಅಖಂಡಾನುಭವ(GESTALT). 

ಕಾಲ-ದೇಶಗಳು ಇಂದ್ರಿಯಗಾಹೃವಾದ ಅಥವಾ ದೃಶ್ಯ-ಸ್ಪಃ ಶ್ವವಾದ ಪದಾರ್ಥಗಳಲ್ಲ. 
ಆದುದರಿಂದ ಕಾಲಮಾನದಿಂದ ಇತಿಹಾಸವನ್ನು ವಿಭಜಿಸುವುದು ಔಪಚಾರಿಕ ಮತ್ತು 
ಅನುಕೂಲ ಪುವಾಹಗತ. "ದೇಶ'ದಲ್ಲಿ ಭೂವಾಯಗ್ಗಿಗಳು ಅಡಕವಾಗಿವೆ ಎಂಬ ಸಾಮಾನ್ಯ 
ತಿಳಿವಳಿಕೆ ಇರುವುದರಿಂದ ಅದು ಮಾನವರ ಇತಿಹಾಸಕ್ಕೆ ದೃಶ್ಯ-ಸ್ಥಃ ಶ್ರ ಆವರಣವೆನ್ನಿಸುತ್ತದೆ. 
ಆದುದರಿಂದ ಜೀವನಕ್ಕೂ ಸಾಹಿತ್ಯಕ್ಕೂ ದೇಶಧರ್ಮ ಉಪಾಧಿಯಾಗುವಪ್ರು ದೃಢವಾಗಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೫೩ + 


ಕಾಲಧರ್ಮವಾಗದು. ಭೂವಾಯಗ್ಗಿಗಳ ಜೊತೆಗೆ ಜಲವನ್ನೂ ಸೇರಿಸಿಕೊಂಡು "ಆವರಣ' 
ಎಂದು ಭಾವಿಸುವ ರೂಢಿಯೂ ಇದೆ. ಕಾಲದ ಶಕ್ತಿ ಒಂದಾದರೆ, ದೇಶದ ಶಕ್ತಿಗಳು 
ನಾಲ್ಕು. ಆದುದರಿಂದ ದೇಶದ ಸಾಂಸ್ಕೃತಿಕ ಧರ್ಮದೆದುರು ಕಾಲದ್ದು ಅಪ್ರಧಾನ. ಈ 
ಅಂಶವನ್ನು ವಿಮರ್ಶಕ ಅರಿಯದಿದ್ದರೆ ಇನ್ನಾವನು ಅರಿಯಬೇಕು? 


ಲೌಕಿಕ ಜೀವನದಂತೆ ಕಲೆಯೂ ಶಕ್ತಿಗಳಿಂದ ಅಥವಾ ಪ್ರಶಿಬಂಧಕಾಭಾವ 
ವಿಶಿಷ್ಠವಾದ ಕಾರಣಸಾಮಗಿಗಳಿಂದ ಉಪಾಹಿತ(Cಂndtiಂned). ಕಲೆಯು ಮಾನವನ 
ಮಾನಸಪುತ್ರ ಮನಸ್ಸು ಆವರಣಕ್ಕೆ ಬಹಳ ಮಟ್ಟಿಗೆ ಅಧೀನ. ಆದುದರಿಂದ ಪರದೇಶೀಯ 
ಅನುಕರಣವು ಅತ್ಯಲ್ಲವಾಗಿರುವುದಷ್ಟೇ ಉಚಿತ. ಪರಕಾಲಾನುಕರಣಕ್ಕಿಂತ 
ಪರದೇಶಾನುಕರಣವು ಕಾವ್ಯಕ್ಕೆ ಅಪಥ್ಯ. ಕರ್ಣಾಟಕದಲ್ಲೀಗ ಕಾವ್ಯ ಪಸಿದ್ಧಿ 
ಪರದೇಶೀಯತೆಯನ್ನವಲಂಬಿಸಿರುವುದು ಹೇಯ. ಕಾವ್ಯದಂತೆ ವಿಮರ್ಶೆ ಕೂಡ 
ಪರಪರಿಭಾಷಾಮಯತೆಯಿಂದ ದುಷ್ಟ. ದುಷ್ಪವೃತ್ತಿಶೋಷಣೆಯು ಆತ್ಮಘಾತಕ, 
ಆತ್ಮಹತ್ಕೋನ್ಮುಖ.Chaಗ್ರ 8ಂಃ ಸಃ; own sak ಬದಲಾವಣೆಗಾಗಿ ಬದಲಾವಣೆ ಎಂಬ 
ಈ ಶಮ, ಮೋೂರ್ಪತನ, ಶಾಠ್ಯ. ಪರಾರ್ಥಕಲ್ಪನೆಗಳ ನ್ನು 
ಸ್ಪಪದಸಂಹತಿಗಳಿಂದ(ಸ್ಪಭಾಷಾಮಾಧ್ಯಮದ ಸೂಲಕು) ಜನರ ಮುಂದಿಟ್ಟರೆ ಅದಕ್ಕೆ 
ಸಾಂಸ್ಕ ಶಿಕ ನಿರ್ದೊಷ ಲಭಿಸದು. “ಅಂಥ ಘಟನೆಗಳು ಹೆಚ್ಚಿದಾಗ National 
ರಗಂಸರಾಷ್ಟ್ರೀಯ ಸೋಲು ಖಚಿತ. ಭಾರತೀಸುತರ ಕೃತಿಗಳು "ಪರದೇಶೀಯತೆಗೆ 
ಮಾರಿಹೋದವುಗಳಲ್ಲ. ಈ ಮಾತಿಗೆ ದೇವುಡು, ಕಾರಂತ. ಕೆ.ವಿ.ಪಿ. ಮುಂತಾದ 
ಕಾದಂಬರೀಕಾರರು ಹೊರತಲ್ಲ. 


ಉದ್ದೇಶಪೂರ್ವಕವಾಗಿ ಸಮಾಜಸುಧಾರಣೆ ಮಾಡಲು ಬರೆದ ಬರಹಗಳು 
ಕಾವ್ಯಾಭಾಸಗಳಾದಾವು. ಅವುಗಳದ್ದು ತಿಶಂಕು ಸ್ಪರ್ಗ. ರಸೋದ್ದೇಶ-ನೀತ್ಕುದ್ದೇಶಗಳೆರಡೂ 
ಅವುಗಳಿಂದ ಫಲಿಸವು. "ವ್ಯಕ್ತಿಯ ಹೊಣೆಗಾರಿಕೆ ಎಂಥದಿರಬೇಕೆಂದು ಯೋಚಿಸಿದ 
ನವ್ಯಕವಿ ಸುತ್ತಲಿನ ವಸ್ಸುಸ್ಥಿತಿಗೆ ಸಂಬಂಧಪಟ್ಟ ಆದರ್ಶವನ್ನು ಸಾಧಿಸಬೇಕಾದರೆ ಪ್ರಶಿಯೊಬ್ಬ 
ವ್ಯಕ್ತಿಯ ಮಾತಿಗೂ ಕೃತಿಗೂ ಅರ್ಥಪೂರ್ಣ ಸಂಬಂಧವಿರಬೇಕೆಂದು ತೀರ್ಮಾನಿಸಿದ' 
ಎಂದು ಉದ್ದರಿಸಿದ ಒಬ್ಬರಿಗೆ ವಿಚಾರದ ಶಾಸ್ತ್ರೀಯ ಶಿಸ್ತು ಗೊತ್ತಿಲ್ಲ ಹೊಣೆಯರಿಯದ 
ಕವಿ ಆಬಾನಿಕ ಕವಿ. ಮಾತು- ಕೃತಿಗಳ ಸರೆಬಂಧ ನೈಸರ್ಗಿಕವೂ ಆಗಿರಬಹುದು- 
ಅನೈಸರ್ಗಿಕವೂ ಆಗಿರಬಹುದು. ಸಂಬಂಧವೇ ಅರ್ಥ. ಅದಕ್ಕೆ ಪ್ರತ್ಯೇಕ ಅರ್ಥರ್ಪರೂತೆ 
ಸಂದು All knowledge (in this relativistic word)is relational-ಸಾಪೇಕ್ಷವಾದ 
ಈ ಜಗತ್ತಿನಲ್ಲಿ ಜ್ಞಾನವೆಲ್ಲ ಸಾಂಬಂಧಿಕ, ಸಂಬಂಧಮಯ. ಸಂಬಂಧಗಳಲ್ಲಿ 
ಸಮನ್ಸಿತತೆಯಿರುವುದು ಉಪಾದೇಯಃ; ಅಸಮನ್ನಿತತೆ ಅನುಪಾದೇಯ. ನವ್ಯತ್ವವು 
ಕಾಲಧರ್ಮ, ಆದ್ದರಿಂದ ಗೌಣ. ಅದರ ಅತಿಕ್ಷಕಿಕತೆ ಸ್ಪತಃ ಸಿದ್ಧ. ವಸ್ತುಸ್ಥಿತಿಯು 
ಭಾರತದಲ್ಲಿ ಹೆಚ್ಚು ಕಡಿಮೆ ನೂರಾರು ವರ್ಷಗಳ ದೀರ್ಫತೆಯುಳ್ನದ್ದು, ಎರಡು- 
ಮೂರು ದಶಕಗಳಲ್ಲಿ ಮುಗಿಯುವಂಥದಲ್ಲ. ಆದರ್ಶಗಳಂತೂ ಸಾವಿರಾರು ವರ್ಷಗಳ 


+ ೧೫೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ದೀರ್ಫಾಯುಷ್ಯ ಉಳ್ಳವುಗಳಲ್ಲ. ಅವುಗಳ ಸಾಧನೆಯು ಮಹಾಜನ ಸಾಧಾರಣ. 
ನವ್ಯನು ಮಹಾಜನವೇ ಆಗಿರುತ್ತಾನೆ ಎಂಬ ನಿಯಮವಿಲ್ಲ. 

“ನವೋದಯದ ಕವಿಗಳು ಕನಸಿನ ರಾಜ್ಯದ ಕಡೆಗೆ ದೃಷಿಯಿಟ್ಟ ಆದರ್ಶವಾದಿಗಳು' 
ಎಂಬ ಮಾತು ಸಹ ಶಾಸ್ತಜ್ಞಾನಹೀನತೆಯು ಕುರುಹು. ಆದರ್ಶವು ಕೊಟ್ಟ ಕಾಲ- 
ದೇಶ- ವ್ಯಕ್ತವಿಧಿಗಳಲ್ಲಿ ವಾಸ್ತವಿಕವಲ್ಲ. ಆದರ್ಶವು ಸಾತತ್ಯವುಳ್ಳ ಕನಸು; ಅದು "ವಾಸ್ತವಿಕ 
ಅನುಭವಕಿಂತ ಹೆಚ್ಚು ಪ ಪಾಶಿಭಾಸಿಕ- ಕಲಾಪುಪ ಪಂಚದಲ್ಲಿ, ಆದರ್ಶ ಅದರ ಸಾಧನೋದ್ಯೋಗ 
ಮತ್ತು ಅದರ ಸಿದ್ದ(ಅನುಭವಗಳು) ತಾರ್ಕಿಕವಾದ (೧) ಪ್ರತಿಜ್ಞೆ (೨) ಮ 
ದೃಷ್ಟಾಂತ-ಉಪನಯ ಮತ್ತು (೩) ನಿಗಮನಗಳಿಗೆ ಸಮಾನ; C೩15 ಕಾರಣ, 
Process ಮಧ್ವದ ಕೆಯಾ ಸಂತಾನ ಅಥವಾ ಕಾರ್ಯ ಮತ್ತು Result or Effectಫಲಿತಾಂಶ 
ಅಥವಾ ಫಲಗಳಿಗೆ ಸದೃಶ. Life-Emotion ಜೀವನಭಾವನೆ ಮತ್ತು At-Emotion 
ಕಲಾಭಾವನೆ-ಈ ಎರಡೂ ಪ್ರಪಂಚಕ್ಕೆ ಸಾಧಾರಣ. 

ಬುದ್ದಿ, ಭಾವನೆ, ಬಯಕೆಗಳು ಅಂಶಪ್ರಾಧಾನ್ಯದಿಂದ ಪ್ರತ್ಯೇಕವೆಂದು 
ವ್ಯವಹರಿಸಲ್ಲಡುತ್ತವಷ್ಟೇ ಅಲ್ಲದೆ, ಅವೆಲ್ಲ ಇಂದಿನ ಪರಿಭಾಷೆಯಲ್ಲಿ(ಈ ದೇಶದಲ್ಲಿಯೂ) 
ಮಾನಸಿಕ ಭಾವನಾದರ್ಶ- ಬುಧ್ಯಾದರ್ಶಗಳ ವಿಭಜನೆ ಈ ಅರ್ಥದಲ್ಲೇ ಆಗಬೇಕು. 
ಕಾವ್ಯಾದರ್ಶಗಳಲ್ಲಿ ಶ್ರೇಷ್ಠವಾದುದು ರಸಸಿದ್ದಿ; ಮಿಕ್ಕ ಆದರ್ಶಗಳೆಲ್ಲ ಗೌಣ ಮತ್ತು 
ತದನುಕೂಲ, ತತ್ಲೋಷಕ. "ದೋಷಾಸಸ್ಫಾಪಕರ್ಷಕಾಃ ಎಂಬುದು ವಿಮರ್ಶೆ ಹೇಳುವ 
ಶೇಷ್ಠಸೂತ್ರ. ರಸಾಸ್ಟಾದದ ಉತ್ತರಾವಧಿಯಲ್ಲಿ ಆನಂದಾನುಭವ; ಅದಕ್ಕಿಂತ ಮುಂದೆ, 
ಮಹಾವಿಚಾರ(ಆದರ್ಶ 6r೩t1dಂ) ಗರ್ಭಿತವಾಗಿದ್ದರೆ, ಅದರ ಚೈಂತನಿಕ ನಿಗಮನ, 
ಅನುಮಿತಿ, ನಿರ್ಣಂರು ಬರುತ್ತದೆ. ಅರ್ಥ  ಪೂರ್ಣತೆಂಶುಂ 
ಪೂರ್ಣಾರ್ಥಕತೆಯಾಗಿರಬೇಕೆಂಬ ನಿಯಮವಿಲ್ಲ. ತೃಪ್ತಿಕರ ಪೂರ್ಣತೆ ವಿದಗ್ಗನೀರ್ಕೀತ, 
ವಿದಗ್ನತ್ವವು ವಿದಗ್ನಗೋಷ್ಕೀನಿರ್ಣೀತ. ವಿದಗ್ಗತೆ-ಅವಿದಗ್ಗತೆಗಳು ಹಠ, ಶಾಥ್ನ 
ಷಡ್ಡೈರಿಗಳಿಂದ ಮುಕ್ತರಾದವರುಗಳ ಬುದ್ದಿಗೆ ಮಾತ್ರ ಗಮ್ಯ. 

ವಾಸ್ತವವು ವಾದವಲ್ಲ, ವಾದವು ವಾಸ್ತವವಲ್ಲ. ಆದುದರಿಂದ ವಾಸ್ತವವಾದವು 
ಮರುಮರೀಚಿಕೆ. ವಾದವಸ್ತು-ವಸ್ತುವಾದಗಳು ಅಮೂರ್ತ (ಸಿbract). ಸಮಗೃತೆಯು 
ಪೂರ್ಣತೆ ಕಲಾಕೃತ್ಯಾದಿ ಪ್ರಾಪಂಚಿಕ ಪದಾರ್ಥಗಳಲ್ಲವೂ ಸಾಪೇಕ್ಷಪೂರ್ಣ (Relatively 
Perfect)-ನಿರಪೇಕ್ಷಪೂರ್ಣ, ಸಮಗ್ರಪೂರ್ಣ( Absolutely perfect) ಅಲ್ಲ. 
ಆದುದರಿಂದ ಸಾಹಿತ್ಯದಲ್ಲಿ lism ಎಂಬುದು ಇಲ್ಲ. (ವಾಸ್ತವತ್ನ) ಮೂರ್ತತ್ತ, 
ವಿಭುತ್ವ ಮತ್ತು ಅಸತ್ನ(ಕಾಲ್ಪನಿಕ ಅಸಂಭಾವ್ಯತ್ನೆ) ಎಂಬಿವು [೦।೩|ತಾರ್ಕಿಕವಲ್ಲದೆ, 
Ontological ಭೌತಿಕ ಪದಾರ್ಥಗಳಲ್ಲ. ನಮ್ಮ ದೇಹದಲ್ಲಿ ಶುದ್ಧ ಆತ್ಮವೊಂದನ್ನುಳಿದರೆ 
ಉಳಿದೆಲ್ಲವೂ ಭೌತಿಕ ಅಥವ ಅದರ ಉಪವಿಭಾಗಗಳು. ಮಾನಸಿಕವು ಬೌತಿಕದ 
ಸೂಕ್ಷ್ಮರೂಪ, ಭೌತಿಕವು ಮಾನಸಿಕದ ಸ್ಥೂಲರೂಪ, ಕಾವ್ಯವು ಉಕ್ತಭೌತದ ವಿಶಿಷ್ಟ 
ಪ್ರತಿಭಾಸ(ಕನಸು; ಕಲ್ಪನೆ; ಮಾನಸ ಚಿತ್ರ ಅಥವಾ ಪ್ರತಿಮೆ, ಪ್ರತಿಬಿಂಬ) ಹೀಗಿರುವಾಗ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೫೫ + 


ಕಾದಂಬರ್ಯ್ಕಾದಿ ಕಾವ್ಯಕೃತಿಗಳ ಕರ್ತರನ್ನು ವಾಸ್ತವತಾವಾದಿ, ಆದರ್ಶವಾದಿ ಅಥವಾ 
ಅತ್ಯಂತಾಭಾವವಾದಿ ಎಂದು ವಿಂಗಡಿಸಿ ಅವರ ಕೃತಿಗಳು ಉತ್ತಮ, ಮಧ್ಯಮ. 
ಅಧಮಗಳೆಂದು ಹೇಳಹೋಗುವುದು ಅಸಂಬದ್ದ ಪ್ರಲಾಪ. ಅಷ್ಟೇ ಅಲ್ಲ-ವಾಚ್ಯ, 
ಲಕ್ಷ್ಯ, ವ್ಯಂಗ್ಯಗಳ ಮೂಲಕ ಅಂಥ ವಿಂಗಡಣೆಯನ್ನು ಮಾಡಹೋಗುವುದೂ 
ನಿರ್ದುಷ್ಟವಲ್ಲ. 

ಕಾವ್ಯವೊಂದು ಕಲಾಕೃತಿಯೇ ನಿಜವಾದರೆ ಅದರ ಪ್ರಾತಿಭಾಸಿಕ ಸತ್ಸ್ಯಮಯವಾದ 
ರಸಾನುಭವವೆಂಬುದನ್ನು ಪ್ರೇರಿಸುವ ಶಕ್ತಿಯನ್ನುಲ್ಲದ್ದೆಲ್ಲ ಕಾವ್ಯ, ರಸಾನುಭವವನ್ನು 
ವಿದಗ್ಗರಲ್ಲಿ ಚೆನ್ನಾಗಿ, ಅರ್ಧ ಚೆನ್ನಾಗಿ ಅಥವಾ ಅಲ್ಲಸ್ಪಲ್ಲ ಚೆನ್ನಾಗಿ ಆವಿರ್ಭವಿಸುವಂತೆ 
ಮಾಡುವ ಕೃತಿಗಳನ್ನು ಉತ್ತಮ, ಮಧ್ಯಮ, ಅಧಮಗಳೆಂದು ವರ್ಗೀಕರಿಸಬಹುದು- 
ಅಷ್ಟೆ 

ಕಲ್ಪನೆ, ವಿಚಾರ ಅಥವಾ ಆಲೋಚನೆ ಎಂಬುದು ಶಾಸ್ತಮೌಲ್ಯ; ಕಾವ್ಯಕ್ಕದು 
ಮಾಧ್ಯಮ, ಅಂತ್ಯ ಸಿದ್ದಿಯಲ್ಲ. ಅಂತ್ಯ ಸಿದ್ದಿಯಲ್ಲದುದು ಒಂದು" ಅನುಭವಕ್ಷೇತದಲ್ಲಿ 
ಮೌಲ್ಸವಲ್ಲ(Nota real RLS ಕಾರಣ, ಕಾರ್ಯ, ಫಲಗಳಲ್ಲಿ ಮೂರನೆಯದು 
ಮೌಲ್ಮ ಕಾವ್ಯದ ರಸಮೌಲ್ಯದೆದುರು ಅದರ ಇತರ ಮೌಲ್ಯಗಳು ಗೋಣ ಮೌಲ್ಯಗಳು, 
ತಾತ್ಕಾಲಿಕ ಮೌಲ್ಯಗಳು. ರಸೋತ್ಕರ್ಷಕಾರಿಗಳಾಗಿದ್ದರೆ ಮಾತ್ರ ಅವುಗಳಿಗೆ ಕಾವ್ಯದಲ್ಲಿ 
ಸ್ಥಾನವಿದೆ-ಇಲ್ಲವಾದರಿಲ್ಲ. An end that becomes a means for another end 
and the means of a previous end is equal to an effect that becomes a 
cause of another effect and the cause of a previous ಗೇಂ!-ಮೌಲ್ಯವು 
ಸಿದ್ದಿ, ಸಾಧನವಲ್ಲ. ಆದುದರಿಂದ ಸಿದ್ದಿಗಿರುವ ಪ್ರಾಧಾನ್ಯ ಅದರ ಉತ್ತರಕಾಲೀನತೆಯ 
ಸ್ಥಿರತೆಯ ದೆಸೆಯಿಂದ. ಆದುದರಿಂದ ರಸವನು ್ಸಿ ಸಿದ್ದಿಯೆಂದು ಅರ್ಥ ಮಾಡಿದಾಗ 
ಅದನ್ನೇ ಕಲಾನಂದವೆನ್ನಲಾಗುತ್ತದೆ; ಅದನ್ನು ಕಾವಾರ್ಥ, ಕಾವೃತಾತ್ತದ್ಯ ಎಂದು ಗಹಿಸಿದಾಗ 
ಅದರಿಂದ ಆನಂದ ಉಂಟಾಗುತ್ತದೆ ಎಂಡು ಹೇಳಲಾಗುತ್ತದೆ. 

ಕಾವ್ಯವೊಂದು ರಸಮಾಲೆ, ರಸರತ್ನಹಾರ; ಅದಕ್ಕೆ ಪ್ರಧಾನರಸವು ಪದಕ; ಕಾವ್ಯವು 
ಹಿಮಾಲಯವಾದರೆ ಅದರ ಪ್ರಬಂಧ(ಪ್ರಧಾನ) ರಸವು ಗೌರೀಶಂಕರ, ರಸ 
ಪರಿಭಾಷೆಯನ್ನು ಬಿಟ್ಟಾಗ ಕನ್ನಡ ವಿಮರ್ಶೆ ಭೂತ, ಪ್ರೇತ, ಪಿಶಾಚಗಳಂತಾಗುತ್ತದೆ. 
ನಾಲ್ಕೈದು ವರ್ಷಗಳ ಹಿಂದೆ ಬೆಂಗಳೂರಿನ ಸಾಹಿತ್ಯ ಪರಿಷನ್ಮಂದಿರದಲ್ಲಿ ಮೂರು 
ದಿನಗಳವರೆಗೆ ನಡೆದ ಆರು ವಿಮರ್ಶಗೋಷ್ಠಿಗಳಲ್ಲಿ ಸಭಿಕರೆಲ್ಲರಿಗೂ ಈ ಅನುಭವ 
ಉಂಟಾಯ್ತು. ಶ್ರೀ ವಿ.ಸೀತಾರಾಮಯ್ಯನವರು ಇದಕ್ಕೆ ಪ್ರಮಾಣ, ಸಾಕ್ಷಿ. ಸಾಹಿತ್ಯ 
ಅಕಾಡಮಿಯ ಅಧ್ಯಕ್ಷರಿಗೂ(ಅವುಗಳ ನಿರ್ವಾಹಕರು ಅವರೇ-ಆದ್ಯರಂಗಾಚಾರ್ಕರೇ- 
ಆಗಿದ್ದರು) ಅದು ಸಷ್ಟವಾಯ್ತ ಶ್ರೀ ಎಲ್‌.ಎಸ್‌.ಶೇಷಗಿರಿರಾಯರಿಗೂ ಅದು ಗೊತ್ತಾಯ್ತು. 
ಅಪಂಪರಿತ ಪರಿಭಾಷೆ ಅಪಾರ್ಥಕ ಅಥವಾ ವಿರುದ್ಧಾರ್ಥಕ ಎನ್ನಿಸುವುದು ಸಹಜ. 
ಅಂದು ಗೊತ್ತಾದದ್ದು ಅದರ ನಿರರ್ಥಕತೆ(ಅಪಾರ್ಥಕತೆ) ಅಲ್ಲಿದ್ದ ಸಭಿಕರ ನಿಷ್ಷಪಾತತೆ 


* ೧೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮತ್ತು ಸುಸಂಸ್ಕೃತತೆ ಅಪ್ರಶ್ನಾರ್ಹ, ಅಸಂದಿಗ್ದ. ಅವರ ಮತ(ನಿರರ್ಥಕವೆಂಬ 
ಅಭಿಪ್ರಾಯ)ವನ್ನು ಪ್ರಾಮಾಣಿಕರು ಖಂಡಿಸಹೋಗರು. ಅಪ್ರಾಮಾಣಿಕರು ಖಂಡಿಸಿದರೆ 
ಅಪ್ರಯೋಜಕ-ಅಂದು ಅಪ್ರಾಮಾಣಿಕ ವಿಮರ್ಶಕರೂ ಅದನ್ನು ಖಂಡಿಸುವ ಧೈರ್ಯವನ್ನು 
ಕಳೆದುಕೊಂಡಿದ್ದರು. ಗೋಷ್ಠಿಗಳ ಉಪನ್ಯಾಸಗಳನ್ನು ಪ್ರಕಟಿಸುತ್ತೇವೆ ಎಂದು 
ಬರೆಸಿಕೊಂಡು ಒಯ್ದ ಅಕಾಡಮೀಶ್ನರರು ಈವರೆಗೆ ಅವನ್ನು ಪ್ರಕಟಿಸಲಿಲ್ಲ! ಅದೇ 
ಪ್ರಕಾರ ಸಾಹಿತೃಪರಿಷತ್ತೂ ನನ್ನ ದತ್ತಿ ಉಪನ್ಯಾಸವನ್ನು ಮಾಡಿಸಿ ಬರೆಯಿಸಿ ಇಟ್ಟುಕೊಂಡು 
ವರ್ಷಗಳು ಉರುಳಿಹೋದರೂ ಈವರೆಗೆ ಪ್ರಕಟಿಸಿಲ್ಲ ಈ ಅಸತ್ಯಕ್ಕೆ* ಕನ್ನಡರಸಿಕತೆಯ 
ಕ್ಷಯವು ಫಲ. ಈ ವಚನಭಂಗಕ್ಕೆ ವಚನಸಾಹಿತ್ಯವನ್ನು ಕೂಡ ವಚನೀಯ ಮತದವರಲ್ಲಿ 
ಬಹುಸಂಖ್ಯಾತರು ನಿತ್ಯಜೀವನದಲ್ಲಿ ದೂರ ಇಡುವಂತಾದದ್ದು ಫಲ. ಕನ್ನಡ ಸಾಹಿತ್ಯವು 
ಒತ್ತಾಯದ ಪಾಠಕ್ಕೆ, ವಿಮರ್ಶೆಗೆ ಮತ್ತು ಪ್ರದರ್ಶನಕ್ಕೆ ಮಾತ್ರ ಪಾತವಾದದ್ದು ಆತ್ಮಂತಿಕ 
ಫಲ! ಕ್ಷಣಕಾಲದಲ್ಲಿ ಓದಿ ಬಿಸುಡುವಂತಾದದ್ದು ಫಲ! 
ಸಾಹಿತ್ಮದ "ರಾಜಕೀಯ'ದ "ಹೊಲ ಸಾಗುವಳಿ” ಕಾಯದೆಯ "ಬೆತ್ತಲೆ ಶೈಲಿ'ಯಿಂದ 
ಬಹುದೂರ ಉಳಿದ ಪುಣ್ಯಾತ್ತರಲ್ಲಿ ಭಾರತೀಸುತರೊಬ್ಬರು. ಅವರ ಕಾದಂಬರಿಗಳು 
ಚಿರಸ್ಥಾಯಿ ಮೌಲ್ಯ ಉಳ್ಳವು. ಹಿಂದಿಯಿಂದ ಅಥವಾ ಯೂರೋಪೀಯ ಭಾಷೆಗಳಿಂದ 
ಯಾವುದನ್ನೂ ಅವರು ಕಳ ಹೋಗಲಿಲ್ಲ. ಏನಾದರೂ ಕದ್ದ ಅಂಶ ಕಂಡರೆ 
ಪೂರ್ವಸೂರಿಗಳಿಂದ ಕಾಳಿದಾಸ ಕದ್ದ ಅಂಶಗಳಿಗವು ಸರಿಸಮಾನ. ವಸ್ತುಚೌರ್ಕ, 
ಶೈಲಿಚೌರ್ಯ, ಅಲಂಕಾರಚೌರ್ಯಗಳ ಜೊತೆಗೆ ಪಾತ್ರಚೌರ್ಯ, ಆಲೋಚನಾಚೌರ್ಯಗಳನ್ನೂ 
ಸೇರಿಸಬಹುದು. ಇಂಥ ಚೌರ್ಯ ಈ ಶತಕದ ಕರ್ಣಾಟಕದಲ್ಲಿ-ಅದರಲ್ಲಿಯೂ 
ಸ್ಪಾತಂತ್ರೋತ್ತರ ಕರ್ಣಾಟಕದಲ್ಲಿ-ಹೇರಳವಾಗಿವೆ. ಅದು ಅತಿಸಾಮಾನ್ಯವಾಗುತ್ತ 
ಹೋಗಿರುವುದರಿಂದ ಅದನ್ನು ಎತ್ತಿ ಹೇಳುವ ಪರಿಪಾಠವೇ ಇಲ್ಲವಾಯ್ತು ಅದೇ 
ರೀತಿಯಿಂದ ಅನುಕರಣವನ್ನು ಅನನ್ಯತೆಯೆಂದು ಸಾರಿ ಅಥವಾ ಸಾರಿಸಿ ಪುರಸ್ವಾರ 
ಪಡೆದವರೂ ಕರ್ಣಾಟಕದಲ್ಲಿ ಹಾಗೂ ಇತರ ಪ್ರಾತಗಳಲ್ಲಿ ತಾತ್ಕಾಲಿಕ ಗನ್ಸಾಂಯನ್ನು 
ಪಡೆದಿದ್ದಾರೆ. ಕನ್ನಡ ಸರಸ್ವತಿಗೂ “ಚಕ್ರಾರ ಪಂಕ್ತಿರಿವ ಗಚ್ಛತಿ ಭಾಗ್ಯ ಪಂಕ್ತಿ” ಎಂಬ 
ನಿಯಮ 'ತಪಲಿಲ್ಲ. ಇದಕ್ಕೆ ನ್ನಡ ಶಿಕ್ಷಣ ಪದ್ಧತಿಯು ಬಹುಮಟ್ಟಿಗೆ ಕಾರಣ. ಕನ್ನಡದ 
ಸಮರ್ಥ ವಿದ್ವಾಂಸರ ಪರಂಪರೆಗೆ ಅಂತ್ಯ ಕಾಲ ಸಂಭವಿಸದಂತೆ ತೋರುತ್ತಿದೆ ಈಗ. 
ಹೀಗೆ ನನು ಹೊರಟ ಪ್ರಾಧಿಕಾರ "ಸಂಪನ್ನ ಪ್ರಶಾಸಕರಲ್ಲಿ ಹಲವರು ಮೂಲ 
ಕಾರಣದ ಸ್ಥಾನದಲ್ಲಿದ್ದಾರೆ. ಚಳವಳ, ಚಳುವಳಿಗಳಲ್ಲಿ ಎದುರಾಳೀ, ಎದುರಾಳುಗಳಲ್ಲಿ; 
ನೆಹರೂರವರು. ನೆಹರುಗಳಲ್ಲಿ; ಮಾಡಲೆತ್ಲಿಸು- ಮಾಡಲು ಯತಿ ಿಸುವುದರಲ್ಲಿ; ಷಷ್ಟೃಬ್ಬಿ, 
ಷಷ್ನಬ್ದಿಗಳಲ್ಲಿ; ಹಸಿರು- -ಹಸರುಗಳಲ್ಲಿ; ಉಸಿರು- -ಉಸುರುಗಳಲ್ಲಿ; ಜತೆ, ಜೊತೆಗಳಲ್ಲಿ; 
ವದೇಶಿ, ವಿದೇಶಿಯಗಳಲ್ಲಿ; ಅಕ್ಕ, ಅಕ್ಕಳಲ್ಲಿ, ಪ್ರಾಮುಖ್ಯ, ಪ್ರಾಮುಖ್ಯತೆಗಳಲ್ಲಿ; ಬೇರಿಲ್ಲ, 
ಬೇರೆಯಿಲ್ಲ ಎಂಬಿವುಗಳಲ್ಲಿ ಹಂಚಿಕೆ, ಹಂಚುವಿಕೆಗಳಲ್ಲಿ-ಯಾವುದು ಸರಿ, ಯಾವುದು 


* ಅಸತ್ಯವು ಅಪ್ರಾಮಾಣಿಕ, ಅಪ್ರತಿಷ್ಠ, ನಿರ್ಮರ್ಯಾದ, ವಂಚನಸ್ಪರೂಪ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೫೭ + 


ತಪ್ಪು (ಸಂದರ್ಭಾನುಸಾರ) ಎಂಬುದನ್ನು ವಿವೇಚಿಸದ ಶತ ಸೋಮಾರಿತನ ಆವರಿಸಿದ 
ಗೊಂದಲಪುರದರಸರ ವ್ಯವಹಾರನಿಯಾಮಕತ್ವದ ಪರಿಣಾಮ ವಿಶ್ವಕೋಮುಖವಾದದ್ದು. 
ಸರಸ್ವತೀ ಲಕ್ಷ ಧೀನಾ ಲಕ್ಷಿ - ಕರ್ತೃತ್ವಸಾಧಿಕಾ 
ಕರ್ತೃತ್ವಂ ಮಂದಬುದ್ದೀನಾಮಧೀನಂ ಚ ಭವೇದ್ಯದಿ 
ಅಶೂರಾಃ: ಶೂರ ಪದವೀಂ ಲಭಂತೇ ಪಂಡಿತಾರಿರಾಟ್‌ 
ಕವಿತ್ವಮಕವಿರ್ಲಬ್ಬಾ ಫಿ ರಾಜಸೌಧೇ ಚರತ್ಯಹೋ l 
ಎಂದು ಗೆಳೆಯರೊಬ್ಬರು ಬರೆದದ್ದೀಗ ನೆನಪಿಗೆ ಬಂತು. ಹಾಗೇ ಸರ್ವಜ್ಞ 
ಕವಿಯು- 
ಹರಿವನೀರೆಳೆವಳ್ಳಿ ತುರಗಭೈತ್ರವು ಬಂಡಿ 
ಅರಸಿನಾ ಮನವು ಬೆಲೆವಣ್ಣು ಇವು ಏಳು 
ತಿರುಹುವವರಿಚ್ಚ್ಛೆ ಸರ್ವಜ್ಞ 
ಎಂದದ್ದೂ ಸ್ಮರಣೀಯ. ಸಾಹಿತ್ಯನೇತೃತ್ವವನ್ನು ಅಸಾಹಿತಿಗಳಿಗೆ ದೊರಕಿಸಿಕೊಡುವ 
ಬಲಾತ್ವಾರವು ಪತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸರ್ವಕಾರಗಳನ್ನಿಸಿದ ಸರಕಾರಗಳ 
ಮೂಲಕ ವ್ಯವಹಾರದಲ್ಲಿ ನಡೆಯುವಂತಾದಾಗ ಸರಸ್ಪತಿಯ ಗೋಣನ್ನು ಮುರಿದು, 
ಆ ಮೂಲಕ ಸಂಸ್ಕೃತಿ-ನಾಗರೀಕತೆಗಳ ಅಧಃಪಾತವನ್ನು ಸಾಧಿಸಿ, ದುಷ್ಟರು ರಾಷ್ಟ್ರ 
ಸ್ಪಾತಂತ್ಯ್ಯವನ್ನೇ ಕಳೆದುಬಿಡುತ್ತಾರೆ! ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ, ಎಂಬ 
ಗಾದೆಯಂತೆ ಒಳಿತನ್ನು ಬೆಳೆಯಿಸುವುದಕ್ಕೆ ಬಹುಕಾಲ-ಬಹುಪರಿಶ್ರಮಗಳು ಅಗತ್ಯ; 
ಅದನ್ನಳಿಸಲು ಅಲ್ಲಶ್ರಮ-ಅಲ್ಲಪರಿಶ್ರಮಗಳು ಸಾಕು. ದುರ್ಬುದ್ಧಿವಶ್ಯತೆಯಿಂದ ಕಾವ್ಯಾದಿ 
ಸರ್ವಕಲೆಗಳೂ ಜೀವನವೂ ಅಧಃಪಾತಕ್ಕೆ ಈಡಾಗುತ್ತವೆ. 
ಮರುಭೂಮಿಯಗಳಲ್ಲಿ ನೀರಿನ ಚಿಲುಮೆಗಳಿರುವಂತೆ ಅಥವಾ ಆರ್ಟಿಸಿಯನ್‌ 
ಬಾವಿಗಳಿರುವಂತೆ ಸತ್‌ಪರಂಪರೆಯ ಆಚಾರ್ಯರೂ ಪ್ರಾಚಾರ್ಕರೂ ಕಾವ್ಯಪ್ರಪಂಚದಲ್ಲಿ 
ಇದ್ದೇ ಇರುತ್ತಾರೆ. 
"ನವೀನಮಿತ್ಯೇವ ನ ಸಾಧು ಕಾವ್ಯಂ 
ಪುರಾಣಮಿತ್ಯೇವ ಭವತ್ಯವದ್ಯಂ 
ಸಂತಃ ಪರೀಕ್ಷಾ ನೃತೆರದ್‌ ಭಜಂತೇ 
ಮೂಢಃ ಪರಪ್ರತ್ಯಯನೇಯ ಬುದ್ದಿ" 
ಎಂಬುದನ್ನರಿಯದವರು ಷೇಕ್ಸ್‌ಪಿಯರ್‌, ಕಾಳಿದಾಸ, ಹೋಮರ್‌, ಮಿಲ್ಲನ್‌, 
ವ್ಯಾಸ, ವಾಲ್ಡೀಕಿ, ರದೀಂದನಾಥ ಠಾಕೂರ್‌, ಗಯ್ತೆ, ಡ್ಯಾಂಟಿ ಮುಂತಾದ ವಿಶ್ವಕವಿಗಳನ್ನು 
ನಿಂದಿಸಿದರೇನೇ ತಮಗೆ ಪ್ರಿಯರಾದ ಲೇಖಕರು ಮಹಾಕವಿಗಳೆಂದೂ 
ಮಹಾಕಾದಂಬರೀಕಾರರೆಂದೂ ಜನರು ನಂಬಿ ಬಿಡುತ್ತಾರೆ-ಎಂಬ ಹುಚ್ಚಿಗಿಳಿದದ್ದು 


* ೧೫೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕರ್ಣಾಟಕದ ಸಂಸ್ಕ ತಿಗೆ ಕಳಂಕ ತಂದಿದೆ. ಈ ಗೊಂದಲಾಸುರ ಪುರಾಣವನ್ನು 
ಮೇಷ್ಟುಗಳೂ ಹೆದರಿ ವಿಮರ್ಶೆ ಎನ್ನಲು ಶುರು ಮಾಡಿದ್ದು ಲಾಂಛನಾಸದ. 
ವಿಶ್ವವಿದ್ವಾನಿಲಯದಲ್ಲೂ ಕೆಲವೆಡೆ ಅಂಥವರೆ ಅಸಂಬದ್ಧ ಪ್ರಲಾಪವನ್ನು ವಿಮರ್ಕೆಯಿಂದು 
ತಿಳಿದು Bl Recommended for study ಓದಲು ಹೇಳಲಾದ ಗಂಥಗಳು 
ಎಂಬ ವರ್ಗಕ್ಕೆ ಸೇರಿಸಿದ ಕನ್ನಡ ಪ್ರಾಚಾರ್ಯರನ್ನು ಕಂಡಿದ್ದೇನೆ. ಇಂಥ ಅಪರುಚಿ 
ಅವಿದಗ್ಗತೆಗಳನ್ನು ಇನ್ನೂ ಬಹುಕಾಲ ನೋಡಿ ಬದುಕಿರಲಾರೆವೆಂ ದೋ ಏನೋ 
ಡಾ.ಡಿ.ವಿ.ಜಿ. ಕಣ್ಣು ಮುಚ್ಚಿದರು. ಪ್ರೊ.ತೀ.ನಂ.ಶ್ರೀ. ಅವರಂತೂ ಮೊದಲೇ 
ಕೈಲಾಸವಾಸಿಗಳಾದರು! ಡಾ.ಏ.ಆರ್‌.ಕೃಷ್ಣಶಾಸ್ತಿಗಳು ಅಂತೆಯೇ! 

“Tradition is growth-ಪರಂಪರೆ ಎಂದರೆ ಬೆಳವಣಿಗೆ" ಎಂದು ಹೇಳಿದ 
ಸಿದ್ದಲಿಂಗಯ್ಯನವರ ಮಾತನ್ನು ಲಕ್ಷಿಸಿದವರು ಕಡಿಮೆ. "Tradition is stagnation 
ಪರಂಪರೆ ಎಂದರೆ ಕೊಳೆತು ನಾರುವುದು' ಎಂದು ಪ್ರಚಾರ ಮಾಡುತ್ತಿರುವ 
ಪುಂಡಪಂಡಿತರ ಗದ್ದಲವೇ ಹೆಚ್ಚು ಕೇಳಿಬರುವಂತಾಗಿದೆ. ಅದನ್ನು ನಿಲ್ಲಿಸುವುದು 
ಶಾಸ್ತ್ರಜ್ಞರ ಕರ್ತವ್ಯ. Fruit rot ಕೊಳೆರೋಗ ಅಡಿಕೆಗೆ ಬಂದಂತೆ ಸಾಹಿತ್ಯದಲ್ಲಿಯೂ 
ಜೀವನದಲ್ಲಿಯೂ ಹುಳುಕುತನ-ಹೀನತನಗಳು ತಲೆಹಾಕಿದ್ದು೦ಟು. 'ಆದರೆ 
ಕೆ.ಪೂ.೪೦೦೦ದಿಂದ ಕ್ರಿಶ.೧೯೪೭ರವರೆಗೂ ಅಂಥ ಪರಿಸ್ಲಿತಿಯೇ ಭಾರತದಲ್ಲಿತೆಂದು 
ಅರ್ಥವಾಗುವ ಹಾಗೆ ಪ್ರಚಾರಕ್ಕಿಳಿವ ಭಂಡತನವು ಖಂಡನೀಯ. ಹಾಗೇ ವಿದೇಶಗಳಲ್ಲಿ 
ಆ ಕಾಲದುದ್ದಕ್ಕೂ ದಿವ್ಯ ಸಂಸ್ಕೃತಿ ಇತ್ತೆಂದು ಅರ್ಥವಾಗುವ ಹಾಗೆ ಭಾಷಣ ಬಡಿವ 
ಹುಡುಗಾಟದ ಹಿರಿಯರೂ ಕರ್ನಾಟಕದಲ್ಲೀಗ ಬದುಕಿದ್ದಾರೆ! ಅವರಿಗೆ ಸಂಘ- 
ಸಂಸ್ಥೆಗಳಲ್ಲಿ ಆಮಂತ್ರಣವಿದೆ! ಅದರಿಂದಲೇ ಶ್ರೀ ಗೌರೀಶ ಕಾಯ್ಕಿಣಿ ಕನ್ನಡಿಗರು 
ಭಾವಜೀವಿಗಳು, ಬುದ್ಧಿಜೇವಿಗಳಲ್ಲ ಎಂದು ಘೋಷಿಸಿದರು. ಈ ಕಟು" ಸತ್ಯಕ್ಕೆ 
ಇಂದಿನ(ಸದ್ಯದ) ಅನೇಕ ಬೃಹತ್‌ಸ್ಥಾನಾಪನ್ನರು ನಿದರ್ಶನಗಳು! 

ಈಗ ಕನ್ನಡನಾಡಿನ ಪೌರ ಆವರಣವು ಅಲ್ಲಲ್ಲಿ ಅಭಾರತೀಯವಾಗುತ್ತಲಿದೆ- 
ಅದೂ ಬ್ರಿಟಿಷ್‌ ಆಧಿಪತ್ಯ ಹೊರಟು ಹೋದಮೇಲೆ! ಜಾನಪದವನ್ನು ಶುಷ್ಟ ಅಥವಾ 
ಕಪಟ ಆವೇಶದಿಂದ ಹೊಗಳಿ ಮೂಲೆಗೆಸೆವ ಪ್ರಚಾರಕರೂ ಪೌರರೇ! ಭಾರತೀಯ 
ಜೀವನನೀತಿಯನ್ನೂ ಪದ್ಧತಿಯನ್ನೂ ಬೇರುಸಹಿತ ಕೀಳಲು ಆಡಳಿತ ವಿಧಿಗಳು 
ಉದಯವಾದದ್ದುಂಟು. ಮಹಾತ್ಸಾಗಾಂಧಿಯವರಿಗಿಂತ ಈ ಯಜಮಾನರು ಹೆಚ್ಚಿನ 
ಧರ್ಮದ ದಷ್ಟಾರರು ಎಂದು ತಿಳಿದು ವ್ಯಕ್ತಿ ಸ್ಪಾತಂತ್ಯ್ಯವನ್ನು ಅನವಶ್ಯಕವಾಗಿ ಹತ್ತಿಕ್ಕುವುದು 
ಸಾಹಿತ್ಯಾದಿ ಕಲೆಗಳನ್ನು ಯಾವ ದಿಕ್ಕಿಗೆ ಒಯ್ದು ಯಾವ ರೂಪಕ್ಕೆ ಮುಟ್ಟಿಸೀತು? ಈ 
ಪೌರತನದ ಅಕ್ರಮವಿಕ್ರಮದ ದೆಸೆಯಿಂದ ಕನ್ನಡ ಮಕ್ಕಳಿಗೆ ಕನ್ನಡ ಬಾರದಂತಾಗಿದೆ; 
ತಪ್ಪು-ಸರಿಗಳ ಭೇದವೇ ಗೊತ್ತಾಗದಂತಾಗಿದೆ; ಅಷ್ಟೇ ಅಲ್ಲ-ತಪ್ಪೇ ಸರಿ-ಎಂದು 
ಸಾಧಿಸುವ ಹಠಮಾರಿತನವೂ ತಲೆಯೆತ್ತುತ್ತಿದೆ. Intelligence is adaptability to 
cirumstances-ಪರಿಸ್ಸಿತಿಗೆ ಹೊಂದಿಕೊಂಡು ಹೋಗುವುದೇ ಬುದ್ದಿವಂತಿಕೆ ಎಂದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೫೯ + 


ಮನಃ ಶಾಸ್ತ್ರ ದ ಪ್ರಾದ್ಯಾ ಪಕ ಕರ್ನಾಟಕದಲ್ಲಿದ್ದಾ ನೆ! ಜೀವನದಲ್ಲಿಂಶೂ 
ಕಾವ್ಯಾಭಿರುಚೆಯಲ್ಲಿಯೂ ಇದನ್ನೇ ಆಚರಿಸುತ್ತಿರುವ ಸಷ೦ಡರಿಗೇನೂ ಕಡಿಮೆಯಿಲ್ಲ. 
fel ಹೊಟ್ಟೆಪಕ್ಷ ಷಂಡ ಸಾಹಿತ್ತವನ ಲ್ಲದೆ ಮತ್ತೇನನ್ನು ಸೃಷ್ಟಿಸೀತು? ಅದೇ ಇಂದು 
“ಸೃಜನಶೀಲ” ಸಾಹಿತ್ಯವೆಂಬ ಭಾಷಣ ಭೂಷಣರೂ ಇದ್ದಾರೆ! ವರದಕ್ಷಿಣೆ ಬೇಡವೆಂದು 
ಆಭರಣ, ಪಾತ್ರೆ ಪಡಗ ಮುಂತಾದವುಗಳ ಮೂಲಕ(Not in cash but in kind) 
ವಸೂಲು ಮಾಡುವ ಮಾತಾಪಿತೃತ್ವ ಕರ್ನಾಟಕದಲ್ಲಿ ಎದ್ದು ಕಾಣುವ ಇಂಥ ಸಂಸ್ಕೃತಿಯಲ್ಲಿ 
ಉತ್ತಮ ಸಾಹಿತ್ಯ, ಉತ್ತಮ ವಿಮರ್ಶೆಗಳು ಪುರಸ್ಕೃತವಾದರೆ ಅದೊಂದು ಅದ್ಭುತ, 
ಪವಾಡ! ಅಲ್ಲವೇ? 

ಒಂದು ದೇಶದ ಆಯುಷ್ಯವು ಒಬ್ಬ ವ್ಯಕ್ತಿಯ ಆಯುಷ್ಯಕ್ಕಿಂತ ಎಷ್ಟೋ ಪಾಲು 
ಸುದೀರ್ಫ್ಪವಾಗಿರುವುದರಿಂದ ಉತ್ತಮಸಾಹಿತಿಯೂ ವಿಮರ್ಶಕರೂ ಭವಭೂತಿ ಮತ್ತು 
ಮಹಿಮ ಭಟ್ಟರಂತೆ ಮುಂದೆ ತತ್ನಮ ರಸಿಕರೂ ವಿಮರ್ಶಕರೂ ಹುಟ್ಟುತ್ತಾರೆ-ಎಂಬ 
ಭರವಸೆಯಿಂದ ಬದುಕಬಲ್ಲರು. ಅದುದರಿಂದ Like a proud cock crowing 
before its dame standing on the top of a dung hill-ಹೇಂಟೆಯ ಎದುರು 
ಗೊಬ್ಬರದ ರಾಶಿಯ ತುತ್ತತುದಿಯ ಮೇಲೆ ನಿಂತು ಕೊಕ್ಕೋಕ್ಕೋ ಎಂದು ಕೂಗುವ 
ಜಂಭದ ಕೋಳಿಯಂತೆ(ಎಂದು ನನ್ನ ಪರಮಮಿತ್ತರಾದ ಪ್ರ ಪ್ರಸಿದ್ಧ ಅಂಗಭಾಷಾ ಲೇಖಕ 
ಶ್ರೀ ಎಸ್‌.ಜಿ. ಬೈಲೂರ್‌ ಹೇಳಿದಂತೆ) ಒದರುವ ವಿಮರ್ಶೆಕಂಮನ್ಯರ ಅಥವಾ 
ಲೇಖಕಮಂನ್ಕರ ಹಾವಳಿಗೆ ಸತ್ಸಶಾಲಿಗಳು ಬೆದರುವರೇ? ಮೋಸ ಹೋಗುವವರೇ? 
ಶ್ರೀಕೃಷ್ಣನು ಚಕ್ರವರ್ತಿ ಯಾಗಲಿಲ್ಲ-ದೇವನಾದನು! ಹಾಗೇ ಕಾಲಾಂತರದಲ್ಲಿ ಇಂದಿನ 
ಉತ್ತಮ ಕೃತಿಗಳ ಸ್ಥಾನ-ಮಾನಗಳನ್ನು ಗುರುತಿಸಿ ಪುರಸ್ಕರಿಸುವ ಬುದ್ದಿವಂತ ಕನ್ನಡಿಗರು 
ಹುಟ್ಟದಿರರು. ಅವರು ಬರೆವ ಚರಿತ್ರೆಯೇ ನಿಜವಾದ ಕನ್ನಡ ಸಾಹಿತ್ಯ ಚರಿತ್ರೆ ಅವರ 
ಶೈಲಿಯೇ ಶತಮಾನಾತೀತವಾದ ಕಾವ್ಥಾನುಶಾಸನ. ೧೦ನೆಯ, ೧೧ನೆಯ, ೨೦ನೆಯ 
ಎಂದು ಕಾಲಾಧೀನವಾಗಿ ಕಾವ್ಯಕ್ಕ ೈತಿಗಳನ್ನು ವಿಮರ್ಶಕೃತಿಗಳನ್ನು ಯಾಂತ್ರಿಕವಾಗಿ 
ಪರಿಚ್ಛೆ ದಿಸಿ ಸಾರುವುದು ಅಸಮರ್ಥನೀಯ. "ಹೋಗು ಸುಕವಿರಸದಾಸಿಯಾಗಿ 
ದುಡಿ” ಎಂದೆ ನನ್ನ ನುಡಿಗೆ' ಎಂದ ಡಾ.ಬೇಂದ್ರೆಯವರಿಗೆ ಸಾಹಿತ್ಯದ ಅಂತರಂಗ 
ಚೆನ್ನಾಗಿ ಗೊತ್ತು. ಅಂಥವರು- 


"ಹುರಾಕವೀನಾಂ ಗಣನಾಪ್ರಸಂಗೇ 

ಕನಿಷ್ಠಿಕಾಧಿಷ್ಠಿತ ಕಾಲಿದಾಸಃ 

ಅದ್ಯಾಪಿ ತತ್ತುಲ್ಯ ಕವೇರಭಾವಾತ್‌ 
ಅನಾಮಿಕಾ ಸಾರ್ಥವತೀ ಬಭೂವ ॥” 


ಎಂಬ ಮಾತಿನಂತೆ ಸಹೃದಯ ವಿಮರ್ಶಕರು ವಿರಳರಾದರೂ ಅವರ ಸಂಪೂರ್ಣ 
ಅಭಾವ ಯಾವ ಕಾಲದಲ್ಲೂ ಇರದು. ಆದುದರಿಂದ ಕೇವಲ ಸಿನೆಮಾದವರು ಆ ಈ 


+ ೧೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕಾದಂಬರಿಯನ್ನು ಚಿತ್ರಿಸಲು ತೆಗೆದುಕೊಂಡರು ಎಂಬುದನ್ನೇ ಕಾವ್ಯಯೋಗ್ಯತಾ 
ನಿಕಷವೆಂದು ತಿಳಿದುಕೊಂಬ ಹುಂಬತನವಳಿದು ವ್ಯಕ್ತಿತ್ತದ ವಜಕಾಠಿನ್ಯ ಮತ್ತು 
ಕುಸುಮಕೋಮಲತೆಗಳನ್ನು ಸಮನ್ವಯಿಸಿಕೊಂಡಿರುವ ವದಗ್ಗರ ಪುರಸ್ಕಾರ ಒಳ್ಳೆಯಕತೆ, 
ಕಾದಂಬರಿ, ಕವಿತೆಗಳಿಗೆ ಇದ್ದೇ ಇರುತ್ತದೆ. ಅವರ ಮೆಚ್ಚುಗೆಯೇ ಕಾವ್ಮಾನುಶಾಸನಕ್ಕೆ 
ಪುತ್ಯಭಿಜ್ಞಾನ. ಅವರಲ್ಲಿ ಉದ್ದೇಗ ಹುಟ್ಟಿಸುವ ಕೃತಿಯೇ ದುಷ್ಕಿ. 


["ಬಹ್ಮಗಿರಿ'(ತೆರೆ-ನೊರೆ) - ಪುಟ ೫೫೧, ೧೯೭೭] 


೧೬೧ + 


೨೨. ಬಂಡಾಯ-ಒಂದು ಅವಲೋಕನ 


ಬಂಡಾಯವೆಂದರೆ ದಂಗೆ. ಪ್ರತಿಭಟನೆ. ನಮಗೆ ಅನನುಕೂಲವಾದುದನ್ನು 
ಪ್ರತಿಭಟಿಸುವ ಮನೋಧರ್ಮವು ನಮಗೆ ಸಹಜ. ನವೋದಯವೆಂದು ಕೃತಕವಾಗಿ 
ಕರೆಯಲಡುವ ಅವಧಿಯಲ್ಲೇ ಬಂಡಾಯದ ಭಾವನೆಯಿತ್ತು ಪರದೇಶದವರ ಆಕೆಯನ್ನು 
ಪ್ರತಿಭಟಿಸಿದ ಅಂದಿನ ಕವಿಗಳ ಕವನಗಳಲ್ಲಿ ಎಷ್ಟೋ ಅಂಥ ;' ಆಕೋಶದಿಂದ, ಆವೇಶದಿಂದ. 
ಸಿಟ್ಟಿನಿಂದ ಹೊರಹೊಮ್ನಿದ್ದವು. ಶತ್ರುಗಳಲ್ಲೂ “ಎರಡು ವಿಧ-ಆಂತರಿಕ ಮತ್ತು ಬಾಹ್ಯ 
ಎಂದು. ದೇಶಕ್ಕೂ ಅಷ್ಟೇ ವ್ಯಕ್ತಿಗೂ ಅಷ್ಟೇ. ನಮ್ಮ ಸ್ವಾತಂತ್ಯ ಸಮರದ ಗೀತೆಗಳಿಲ್ಲವೂ 
ಬಂಡಾಯದವುಗಳೇ. 

ಗಾಂಧಿ ಸಾಹಿತ್ಯವೆಲ್ಲವೂ ಬಂಡಾಯ ಸಾಹಿತ್ಯವೇ. ಅಹಿಂಸಾತ್ಮಕ ಹೋರಾಟವು 
ಹೋರಾಟವೇ. ಆ ಹೋರಾಟವು ವಿದೇಶೀಯರ ಆಳಿಕೆ, ಸ್ಪದೇಶೀಯರ ಅನೈಕಮತ್ಯ, 
ಸಾಮಾಜಿಕ ಅನ್ಯಾಯ, ಆರ್ಥಿಕ ಅನ್ಯಾಯ ಅಥವಾ ಶೋಷಣೆ ಮುಂತಾದ ಸರ್ವವಿಧದ 
ಅನನುಕೂಲತೆಗಳ ವಿರುದ್ದವೂ ಆಗಿತ್ತು. 


'ಯೋದಸ್ಟೋರ್ಹಂತಾ ಸ ಸ ಜನಾ ಸ ಇಂದಾ-ಭ್ರಷ್ಟಾಚಾರ ಪರರನ್ನು ಕೊಲ್ಲುವವನೇ 
ಇಂದನು ಎಂದು 3೪ಯಿರಿ ಜನರೇ” ಇಂದ್ರಸೂಕ್ತವೂ ಬಂಡಾಯದ ಬುನಾದಿಯನ್ನೇ 
ಉಳ್ಳದ್ದು ಅಥರ್ವಣಿಕ ಸೂಕ್ತಗಳಲ್ಲಿ ಎಷ್ಟೋ ಶತುನಿರ್ಮಾಣಕ್ಕಾಗಿಯೇ ರೂಹುದಾಳಿದವು. 
ಎಂಥ ಖಾರವಾದ ಸಾಹಿತ್ಯವಾದರೂ ಪ್ರತಿಭಟನೆಯ ದೈಹಿಕ ಚಟುವಟಿಕೆಗಳ ಮುಂದೆ 
ಸಕ್ಕರೆ ಹೆಚ್ಚಿದ ಗುಳಿಗೆಗಳೇ ಸರಿ. ಸರಕಾರಗಳೂ ವ್ಯಾಪಾರಿಗಳೂ ಆಗಾಗ ಮಾಡಿದ 
ಶೋಷಣೆಗಳನ್ನು ಖಂಡಿಸಿದ ಗದ್ಯ-ಪದ್ಯ-ಭಾಷಣಗಳ ಸ್ವರೂಪದ ಬಂಡಾಯವು 
ಸ್ಪಾತಂತ್ರೋತ್ತರ ಕಾಲದ ಅನೇಕ ಕೃತಿಗಳಲ್ಲಿ ಮೂಡಿ ಬಂದಿದೆ. ವಿಡಂಬನೆ ಕೂಡ 
ಬಹಳ ಖಾರವಾದ ಪ್ರತಿಭಟನಾ ಸಾಹಿತ್ಯವಾಗಿದೆ. 

ಬಂಗಾರ ಬಂಗಾರ ಉಳ್ಳವರ ಸಿಂಗಾರ 

ಬಡವರನು ಸುಟ್ಟು ಹಣೆಗಿಟ್ಟ ಅಂಗಾರ 


ಇದು ಬಂಡಾಯವಲ್ಲವೇ?ಿ ದಿ.ಎಂ.ಆರ್‌.ಶ್ರೀನಿವಾಸ ಮೂರ್ತಿಗಳ "ವಿದ್ಯಾರಣಣ್ಯ' 
ನಾಟಕದಲ್ಲಿ ನೇಗಿಲಳೆಯುವ ಹೋರಿ ಹಿಂಸೆ ಬಹಳ ಹೆಚ್ಚಾದರೆ ಉಳುವ ಒಡೆಯನನ್ನೂ 
ತಿವಿಯದೇ? ಎಂಬ ತಾತ್ತರ್ಯದ ಸಾಲುಗಳನ್ನು ಅಂದೇ ಉದ್ದರಿಸಿದ್ದರು. 

ಬಡವರಿಗಿಂತ ದಲಿತರು ಜಗತ್ತಿನ ಇನ್ನಾವ ವರ್ಗದವರೂ ಅಲ್ಲ. "ಮೃಚ್ಛಕಟಿಕ 
ಎಂಬ ನಾಟಕದಲ್ಲಿ, 


+ ೧೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ದಾರಿದ್ರ್ಯಾದ್‌ ಹ್ರಿಯಮೇತಿ ಹ್ರೀ ಪರಿಗತಃ ಪ ಪ್ರಭೃಶ್ಯ ತೇ ತೇಜಸಃ 

ನಿಸ್ನೇಜಾ: ಪರಿಭೂಯತೇ ಪರಿಭವಾನ್ನಿರ್ಮೇದ ಮಾಪದ್ಯತೆ 

ನಿರ್ವಿಣ್ಣಃ ಶುಚಮೇತಿ ಶೋಕಪಿಹಿತೋ ಬುಧ್ಯಾಪರಿತ್ಯಜ್ಯತೇ 

ನಿರ್ಬುದ್ಧಿಃ ಕ್ಲಯಮೇತ್ಯಹೋ ನಿಧನತಾ ಸರ್ವಾಪದಾಮಾಸ್ಟದಂ ॥ 

ಎಂದು ಮುಂತಾದ ಹಲವಾರು ಪದ್ಯಗಳು ಚಾರುದತ್ತನ ಬಾಯಿಂದ ಬರುತ್ತವೆ. 
ದಾರಿದ್ಯವು ಮರಣಕ್ಕಿಂತ ಹೆಚ್ಚು ಹಿಂಸೆ ನಂದ ಶೂದ್ರಕನದು ಬಂಡಾಯದ ದ್ಧನಿ. 
ಧನ, ಮಾನ, ಪ್ರಶಸ್ತಿ ಸೇರಿ. ಪಶೆಂಸೆ. ಪುರಸ್ವಾರ, ಅನುಕೂಲ ಜನಸಂಗ ರಿತ 
ಎಲ್ಲವುದರಿಂದಲೂ ದರಿದನು ವಂಜಿತನಾಗಿರುವುದು ಭಾರತದಲ್ಲಿ ಪ್ರಸಿದ್ಧ ಆದುದರಿಂದ 
ದರಿದನು ದಲಿತ. ದಲಿತನ ನಿತ್ಕಾನುಭವವಿದು; 


ಯಸ್ಕಾಸ್ತಿ ವಿತ್ತಂ ಸ ನರಃ ಕುಲೀನಃ ಸ ಪಂಡಿತಃ ಸ ಶ್ರುತವಾನ್‌ ಗುಣಜ್ಞು | 
ek: ವಕ್ರಾಸ ಚ ದರ್ಶನೀಯಃ ಸರ್ಮೇ ಗುಣಾಃ ಕಾಂಚನಮಾಶ್ರಯಂತೇ ॥ 


ಎಂಬ ವಿಡಂಬನೆ ಜೀವನ ಸತ್ತ ವೋ ಕಾವ್ಯ ಸತ್ಯವೋ? ಈಗ ಭ್ರಷ್ಟಾಚಾರಪರರು 
ಸರ್ವಸಾಧನಗಳಿಂದಲೂ ಪಡೆಯಲು ಯತಿ ಸುತಿರುವುದೇನನ್ನು? ಆಸ್ತಿಯನ್ನು ಹಣವನ್ನು 
ಗೌರವವನ್ನು ನಮ್ಮ ಿ ಸರ್ವಸಂಸ್ಥೆಗಳಿಂದಲೂ ಅವರು ಅನೇಕ ವೇಳೆ ಕೊಂಡುಕೊಳ್ಳುತ್ತಾರೆ 
ದಿ.ಡಿ.ವಿ. ಜೀ. ಅವರ "ಮಂಕುತಿಮ್ಮನ ಕಗ್ಗಕ್ಕೆ ರಾಷ್ಟ್ರೀಯ ಬಹುಮಾನವೇಕೆ ಬರಲಿಲ್ಲ 
ದುಡ್ಡು ಕೊಟ್ಟು ಸಮರ್ಥ ಭಾಷಾಂತರಕಾರರಿಂದೆ ಅದನ್ನು ಸಮಯಕ್ಕೆ ಸರಿಯಾಗಿ 
ಇಂಗ್ಲಿಷೀಗೋ, ಹಿಂದಿಗೋ ಭಾಷಾಂತರಿಸಿ ಪ್ರಶಸ್ತಿ ದಾತ್ಯ ಗಳ ಮುಂದಿಡಲು 
ಸಾಧ್ಯವಾಗದುದೇ ಕಾರಣವಲ್ಲವೇ? 


ಜಾತಿ ಸರ್ಟಿಫಿಕೇಟುಗಳನ್ನು ೧೫ ರೂಪಾಯಿ ತೆತ್ತು ಬೆಂಗಳೂರಲ್ಲಿ 
ಕೊಳ್ಳಬಹುದಾದಾಗ ಜಾತಿ ಬಲಿಷ್ಠವೋ ಧನಬಲಿಷ್ಠವೋಗ? "ಪಾತ್ರಾತ್ಪಾದ್ದನ ಮಾಷ್ನೋತಿ' 
ಎಂಬ ತತ್ಪಕ್ಕೆ ರಾಷ್ಟ್ರಾದ್ಯಂತ ಶಿಲತರ್ಪಣ ಕೊಟ್ಟಮೇಲೆ "ಅಪಾತೇರೆಮತೇ ನಾರೀ" 
ಎಂಬಂತೆ ಸರ್ವವೃವಹಾರಗಳೂ ಕಲೆ- -ವಿಜ್ಞಾನ ಕಾರ್ಯಗಳೂ ನಡೆಯಲಾರಂಭಿಸಿರುವುದು 
ಆಶ್ಚರ್ಯವೇ! ವಸ್ತ್ರ “ಠವ. ವಾಹನ, ಅಧಿಕಾರದ "ಹುದ್ದೆ ಮನೆತನದ ದೊಡ.ಸ್ತಿಕೆ, 
ಸಜನ. ಭೋಗ, ಪ್ರಚಾರ, ಲಂಚ, ದೇಣಿಗೆ, ಉಪಾಯನ ಮುಂತಾದವುಗಳ 
ಜೊತೆಗೆ "ಜಾತಿ'ಯೂ 'ಪಾತ್ರತ್ತ' ನಿರ್ಣಾಯಕವಾಗುವುದು ಕೃತಕ, ಅನೈತಿಕ, ಅನಾಗರಿಕ. 


"ಗುಣಾಃ ನಿಂದಾಸ್ಥಾನಂ ಗುಣಿಷು ನ ಚ ಲಿಂಗಂ ನ ಚ ವಯಳಿಎಂಬ 
ನಿಜವಾದ ಜಾತ್ಯತೀತತೆಯನ್ನು ನಮ್ಮ ಪ್ರಜಾಪಭುತ್ವವು ಪಾಲಿಸುತ್ತದೆ. ಸಾಹಿತ್ಯ ಪೋಷಕರೇ 
ಪಾಲಿಸುತ್ತಿದ್ದಾರೆ ಎಂಬುದಕ್ಕೆ ಅಲ್ಲಲ್ಲಿ ನಿದರ್ಶನಗಳೂ ಸಿಕ್ಕುತ್ತವೆ. Promoted to 
I.A.S. Gade ಇಂಡಿಯನ್‌ ಅಡಿ ನಿಸ್ಟೆ €ಟಿವ್‌ ಸರ್ವೀಸಿನ ಪರೀಕ್ಷೆಯಲ್ಲಿ 
ಪಾಸಾಗದವರನ್ನೂ ಬಢತಿ ನೀಡಿ ಐ.ಏ. ಎಸ್‌: "ಒಧಿಕಾರಿಗಳನ್ನಾಗಿ ಮನ್ನಿ; ಸುವ ಭಷ್ಟಾಚಾರ 
ಒಂದೇ ಸಾಲದೆ ಪ್ರಶಿಭಟನೆಗೆ? Unsuitable ಅಪಾತ್ತರೆಂದು ಗೊತ್ತಾದವರನ್ನು ಶಕ್ಷರನ್ನಾಗಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೬೩ + 


ನಿಯಮಿಸಿಕೊಳ್ಳಬೇಕೆಂಬ ಶಿಕ್ಷಣದ್ರೋಹದ ಸುತ್ತೋಲೆ ಬಂಡಾಯಕ್ಕೆ ಆಮಂತ್ರಣ 
ಕೊಡುವುದಿಲ್ಲವೇ? ಸಾಹಿತಿಗಳ ಗೌರವಧನದ ಗೌರವ ವಿತರಣ ಕೂಡ 
ಪ್ರತಿಭಟನೀಯವಾಗಿರುವುದುಂಟು. 

ದಲಿತರ ಪ್ರತಿಭಟನೆಗೆ ಉತ್ಸಾಹವು ಸ್ಥಾಯಿ. ರಸತ್ನಕ್ಕೆ ಮುಟ್ಟಿದಾಗ ಅದು 
ವೀರವಾದೀತು. ರೌದವಾದೀತು-ಮತ್ತೇನೂ ಆಗಲಾರದು-ಸಾಹಿತ್ಯದಲ್ಲಿ. ವಿಡಂಬನ 
ಸ್ಪರವಿದ್ದಲ್ಲಿ ಉಗ್ರಹಾಸ್ಯವಾದೀತು-ಅಷ್ಟೇ. ರೌದಕ್ಕೆ ಕ್ರೋೀಧವೂ ಹಾಸ್ಯಕ್ಕೆ ಹಾಸವೂ 
ಸ್ಥಾಯಿಗಳು. ಈ ವಿಮರ್ಶಾಂಶವನ್ನು ಮರೆತವರಿಗೆ, ಛಲಸ್ಥಾಯಿಯುಳ್ಳವರಿಗೆ ಮತ್ತು 
ಮುಗ್ಗರಿಗೆ ತಾವು ಬರೆದದ್ದು ಮಾತ್ರ ಬಂಡಾಯ ಸಾಹಿತ್ಯ ಎನ್ನಿಸುತ್ತದೆ. ನವ್ಯರಲ್ಲಿ 
ಅನೇಕರು ಹಾಗೆ ತಿಳಿದದ್ದುಂಟು. "ಮೂಢೋ ಮೂರೋ ಗಾರ್ದಭಶ್ಟೈಕ ರಾಶಿಃ” 
ಎಂದು ತಿಳಿದವರು ಅರ್ಥ ಮಾಡಿಕೊಳ್ಳುತ್ತಾರೆ. ತರ್ಕಶುದ್ದವಲ್ಲದ ವಿಮರ್ಶೆಗೆ ಆಳವೂ 
ವಿಸ್ತಾರವೂ ಆದ ಅಭ್ಯಾಸವಿಲ್ಲದುದೇ ಕಾರಣ. ಭಾರತದಲ್ಲಿ ಕ್ರಿಪೂ.ಸುಮಾರು ಹಿನೆಯ 
ಶತಮಾನದಿಂದ ಅತ್ಯಂತ ಸೂಕ್ಷ್ಮಜ್ಞದು ಸಾಹಿತ್ಯಾದಿ ಕಲೆಗಳ ಬಗ್ಗೆ ವಿವಿಧ ಭಾಷೆಗಳಲ್ಲಿ 
ನಡೆಸಿದ ವಿಮರ್ಶೆಯ ಗಂಥಗಳ ಅವಲೋಕನ ಮಾಡುವ ಶಕ್ತಿಯನ್ನು ಪಡೆಯದ 
ವಿದ್ಧಾವಂತರ ನಿರ್ಮಾಣವು ಸ್ಪಾತಂತ್ರೋತ್ಸರ ಭಾರತದಲ್ಲಿ ಹೆಚ್ಚುತ್ತಿರುವುದು ಖೇದಕರ. 

ಪ್ರತಿಭಟನೆಯ ಶೈಲಿಯಲ್ಲಿ ಸಾತ್ವಿಕ, ರಾಜಸ, ತಾಮಸ ದ್ಹನಿಗಳಿವೆ. 
ಅನ್ಯಾಯ(1njಟsti) ಎಂಬ ಅನುಭವದ ಫಲಗಳಾದ ರೋಗ, ಅಜ್ಞಾನ, ದಾರಿದ್ವ, 
ಅಗೌರವಗಳು ಸಾಮುದಾಯಿಕವಾದಾಗ ಆ ಸಮುದಾಯದ ಪ್ರತಿನಿಧಿಯೋ ಎಂಬಂತೆ 
ಹುಟ್ಟಿದ ಸಾಹಿತಿ ಗದ್ಯ-ಪದ್ಯಾದಿರೂಪಗಳಿಂದ ಅನ್ಯಾಯ ಪರಿಮಾರ್ಜನೆಗಾಗಿ ಸಿಡಿದೆದ್ದ 
ಭಾವವನ್ನು ವಿವಿಧ ರಸಮಾರ್ಗಗಳ ಮೂಲಕ ಪ್ರಕಟಪಡಿಸುತ್ತ ಬಂದಿರುವುದು ಚಿಂತನ 
(ತತ್ವ, ವಿಚಾರ, ಧ್ಯೇಯ) ಪ್ರಧಾನವಾದ (reat 14a) ಸಾಹಿತ್ಯ ಕೃತಿಗಳಲ್ಲಿ ನಾವು 
ಕಾಣಬಹುದು. ಅನ್ಯಾಯದ ಪರಿಮಾರ್ಜನೆಯು (Poetic Justice) ಸುಕುಮಾರ 
ಕೃತಿಯಲ್ಲಿಯೂ ಅದರ ಅನಿವಾರ್ಯ ದುಷ್ನಲವು ಆವಿದ್ಧ ಕೃತಿಯಲ್ಲೂ ಒಡಮೂಡುತ್ತವೆ. 
ಅವುಗಳ ಪ್ರಭಾವ ತಾರತಮ್ಯವು ಲೇಖಕ-ವಾಚಕ ವರ್ಗಗಳ ಸಾಂಸ್ಕೃತಿಕ 
ಮಟ್ಟಗಳನ್ನವಲಂಬಿಸುತ್ತದೆ. Emotional Integration ಭಾವೈಕ್ಯ ಸಾಧನೆ ಸಾಹಿತ್ಯದ 
ನಿತ್ಯಕಾರ್ಯ ಎಂದು ಡಾ.ಬೇಂದ್ರೆಯವರು ಹೇಳಿದಂತೆ ಒಳಿತು-ಕೆಡಕುಗಳ ವಿವೇಚನೆಗೆ 
ಹಾದಿ ಮಾಡಿಕೊಟ್ಟು ಪರ್ಯಾಯದಿಂದ ರಾವಣತ್ಸಕ್ಕೆ ಪ್ರತೀಕಾರವನ್ನೆಸಗುವ ಭಾವವನ್ನು 
ಉದ್ದೀಪಿಸುವುದೂ ಮಹಾಕೃತಿಗಳು ಮಾಡುತ್ತ ಬಂದ ನಿತ್ಕಕಾರ್ಯ. ಅಲ್ಲತ್ವ-ಮಹತ್ವಗಳನ್ನು 
ವಿಂಗಡಿಸುವ ನಿಕಷವನ್ನು ಪ್ರಥಮ(PrimMary) ಮತ್ತು ದ್ವಿಶೀಯ(Secondary) 
ಯುಗಗಳ ಮಹಾಕಾವ್ಯಗಳಲ್ಲಿ( Epics) ಗುರುತಿಸಬಹುದು. 

ಬಂಡಾಯ(Mಟtny) ಎಂಬುದನ್ನು ಚರಿತ್ರೆಯಲ್ಲಿ ಸಾಮೂಹಿಕ ದಂಗೆ 
ಎನ್ನಲಾಗಿದೆ. ಸಾಹಿತ್ಯವು ಸಾರ್ವತ್ರಿಕವಾಗಿ ಸರ್ವಜನವರ್ಗಗಳ ಸ್ಪತ್ತೆಂಬ ಪ್ರತೀತಿ 
ಇರುವುದರಿಂದ ಅದು ಕೊಡುವ ಅನ್ಯಾಯ ಪ್ರತಿಭಟನೆಯ ಚಿಕ್ಕ, ದೊಡ್ಡ ಸ್ಪರಗಳು 


+ ೧೬೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕೆಲವರ ಗಮನಕ್ಕೆ ಬರಬಹುದು, ಕೆಲವರ ಗಮನಕ್ಕೆ ಬಾರದಿರಬಹುದು ಮತ್ತು 
ಕೆಲವರು ತಮ್ಮ ಗಮನಕ್ಕೆ ಬಂದರೂ ತಮ್ಮವೇ ಆದ ಕಾರಣಗಳಿಂದ ಅವನ್ನು 
ಉಪೇಕ್ಷಿಸಬಹುದು. ಸಾಹಿತ್ಯವು ಬಲಾತ್ವಾರ ಶಕ್ತಿಯುಳ್ಳ ಕಾನೂನಲ್ಲ. ಅದರ ಅಪೀಲು 
Cಂ-experient ಸಮಾನಾನುಭವಿಗೆ ಮಾತ್ರ ಮೀಸಲು. ಇನ್ನು ಆ ಈ ಅನುಭವ 
ತಮ್ಮಲ್ಲಿದೆ ಎಂದು ನಟಿಸುವವರ ಮಾತು ಬೇರೆ. ಪರಪ್ರತಾರಕರಿಲ್ಲದ ಜನವರ್ಗವೆಲ್ಲಾದರೂ 
ಉಂಟೇ ಅಂಥವರ ಸಂಖ್ಯೆ ಕಡಿಮೆಯಾದಾಗ ಸುಸಂಸ್ಕ ತಿಯು ಒಂದು ದೇಶದಲ್ಲಿ 
ನೆಲೆಸಿರುತ್ತದೆ ಎಂಬುದು ಹೊರಗಿನ ಜನರಿಗೆ ಸ ಪ್ರವಾಗುತ್ತದೆ. ಜೊತೆಗೆ, "'ಅನ್ಯಾಯ” 
ಹೌದೋ ಅಲ್ಲವೋ? ಯಾರ ವಿಚಾರ ಧಾರೆಯಂತೆಇ "ಯಾರ ಅನುಭವದಂತೆ? 
ಎಂಬುದು ತಟಸ್ಥರಾದ ಮಧ್ಯಸ್ಥ ಮನೋಭಾವದ ಸುಸಂಸ್ಕೃತರಿಗೆ ಮಾತ್ರ 
ಸಂದರ್ಭಾನುಸಾರವಾಗಿ ವೇದ್ಯ. ಒಂದು ಬಂಡಾಯವು ಅವರ ಸೃಷ್ಟಿಯಲ್ಲಿ ಅಸಮರ್ಪಕ 
ಕಾರಣಗಳಿಂದ ಕೂಡಿದ್ದಾದರೆ ಅದನ್ನು ಧ್ಹನಿಸುವ(ಲಕ್ಷಿಸುವ) ಕಾವ್ಯವು ಬಂಡಾಯದ 
ಆಭಾಸ ಮಾತ್ತವನ್ನು ಹೂರಣವಾಗಿ ಉಳ್ಳದೆಂದುತೋರಬಹುದು. ತೋಳ-ಕುರಿಮರಿಗಳ 
ಸಂವಾದದಲ್ಲಿ ಕಂಡುಬರುವ ತೋಳದ ವಾದವು ಅಂಥ ಪ್ರತಿಭಟನೆಗೆ ನಿದರ್ಶನ. 

ದುರ್ಜನಃ ಪರಿಹರ್ತವ್ಯೋ ವಿದ್ಧ ್ಯೈಯಾಲಂಕೃತೋತಪಿ ಸನ್‌ | 

ಮಣಿನಾ ಭೂಷಿತಃ ಸರ್ಪಃ ಕ ತಮಸ್‌ ನ ಭಯಂಕರ: ॥ 

ಎಂಬ ಮಾತಿನಲ್ಲಿ ಸಹ ದುಷ್ಟತನ-ಸಜ್ಜನಿಕೆಗಳನ್ನು ಸರಿಯಾಗಿ ಗುರುತಿಸುವ 
ವಿದ್ಯ-ಬುದ್ಧಿ-ಅನುಭವಗಳಾದರೂ ಇರಲೇಬೇಕೆಂಬುದು ಅಧ್ಯಾಹೃತವಾಗಿದೆ. ಹಾಗೇ 
ಕಾವೃತ್ವ-ಅಕಾವೃತ್ವಗಳನ್ನು ವಿಂಗಡಿಸಿ ತಿಳಿದು ಕೊಳ್ಳಬಲ್ಲವರಿಗೆ ಮಾತ್ರ ಬಂಡಾಯವೊಂದು 
ಬಂಡಾಯವಾಗಿದೆಯೋ ಬಂಡಾಯ ಸಾಹಿತ್ಯವಾಗಿದೆಯೋ ಎಂಬುದು ತಿಳಿಯುತ್ತದೆ. 
ಕಾವ್ಯಜ್ಞ ಯಾರು? 


ಮ ಕಾಲಿದಾಸಾದ್ಯಃ ಕವಯೋವಯಮಪ ೈಮೀ 
ಕಪಿಲೋ ಯದಿ ಸರ್ವಜ್ಞ ಕಣಾದೋನೇತಿಕಾಪ್ರಮಾ? 
ಎ೦ಬ ಸ್ಯಾದ್ದಾದದ ಮೇಲೆ ನಿಂತ ಪ್ರಜಾಪಭುತ್ನದಲ್ಲಿ “ಬಂಡಾಯ'ವು ಬಂಡಾಯ 


ನರ ಸಿಡಿದ 


ಸಾಹಿತ್ಯಕ್ಕಿಂತ ಹೆಚ್ಚು ಸುಲಭವಾಗಿ ಓದುಗರ ಗಮನಕ್ಕೆ ಬರಬಹುದು. ಓದುಗರು 
ತಮಗೆ" ತಂಡ ಹಾಗೆ ಅದರ ಬಗ್ಗೆ ಅಭಿಪ್ರಾಯ ತಾಳಬಹುದು. 


೧೬೫ + 


ಸಂಕಲನ 


ಕಾವ್ಯವೆಂದರೆ ಶಾಸ್ತ್ರದಿಂದ ಭಿನ್ನವಾದ ಕಲಾಸ್ಟರೂಪದ ವಾಜ್ಜಯ ಅಥವಾ 
ಸಾಹಿತ್ಯ, ಆದರೆ "ಕಾಷ್ಯಸೆರಕಲನ' ಸ ಪದವನ್ನು "ಅಂಥೋಲಜ(ಹೂಮಾಲಿ)'ೆ 
ಬದಲಾಗಿ ಬಳಸಿದಾಗ ಅದರ ಅರ್ಥವು ಸಾಮಾನ್ಯವಾಗಿ "ಪದ್ಯಕಾವ್ಯಸಂಕಲನ' 
ಎಂದಾಗುತ್ತದೆ. ಸುಂದರವಾದ ಅರ್ಥವನ್ನು ಧ್ದನಿಸುವ ವಾಕ್ಸವೇ ಕಾವ್ಯ ಅದು 
ಛಂದೋಬದ್ಧವಾಗಿದ್ದರೆ ಪದ್ಯ. ನಿಯತವಾದ ಲಯಬದ್ಧತೆಯೇ ಛಂದಸ್ಸು. ಸೊಲ್ಲು 
ಅಥವಾ ನುಡಿ ಎಂದರೆ ಛಂದೋ ಬಂಧದ ಒಂದು ಪೂರ್ಣ ಘಟಕ. ಅಂಥ 
ಒಂದೊಂದು ಘಟಕಕ್ಕೆ ಒಂದಕ್ಕಿಂತ ಹೆಚ್ಚು ಪಂಕ್ತಿ ಅಥವಾ ಸಾಲುಗಳಿರುತ್ತವೆ. ಒಂದು 
ಪದ್ಯ ಗಂಥವು ಅಂಥ ಒಂದೇ ಒಂದು ಘಟಕದಲ್ಲಿ ಮುಗಿಯಬಹುದು ಅಥವಾ 9) 
ಲಕ್ಷ ಘಟಕಗಳಲ್ಲಿ ಮುಗಿತಾಯ ಹೊಂದಬಹುದು. ಅರ್ಥದಲ್ಲಿ ಸ್ತಯಂಪೂರ್ಣವಾದ 
ಅಂಥ ಏಕಘಟಕ ನುಡಿಯಲು ಸುಭಾಷಿತ ಅಥವಾ ಚುಟುಕ. 


ಪಾಶ್ನಾತ್ಯ ಕಾವ್ಯಸಂಕಲನಗಳಲ್ಲಿ ಗೀೀಸಿನ ಮಿಲೀಜರ್‌ ಕವಿಯು ಕ್ರಿಪೂ.(೧ನೆಯ 
ಶತಮಾನದಲ್ಲಿ ಮಾಡಿದ ಪದ್ಯ ಸಂಕಲನವು "ಅಂಥೋಲಜಿ' ಎನ್ನಿಸಿಕೊಂಡಿತು. ಅದರಲ್ಲಿ 
ಕ್ರಿಪೂ.ಹನೆಯ ಶತಮಾನದಿಂದ ಪ್ರವರ್ಧಮಾನಕ್ಕೆ ಬಂದ ಕವಿಗಳ ವಿವಿಧ ಸಂಖ್ಯಾತ 
ನುಡಿಗಳನ್ನುಳ್ಳ ಪದ್ಯಗಳನ್ನು ಕಲೆ ಹಾಕಲಾಯಿತು. (೦ ಶತಮಾನಗಳ ಅನಂತರ 
ಕಾನ್‌ಸ್ಪಾಂಟನಸ್‌ ಸೆಫಾಲಸ್‌ ಎಂಬಾತನು ಒಂದು ವಿಧದ ಸಂಕಲನವನ್ನು 
ಸಿದ್ಧಗೊಳಿಸಿದನು. ಅದರಲ್ಲಿ ಕ್ರಿ.ಪೂ.ಔನೆಯ ಶತಮಾನದಿಂದ ಕ್ರಿಶ.೬ನೆಯ 
ಶತಮಾನದವರೆಗಿನ ವಿವಿಧ ಕವಿಗಳ ೪೫೦೦ ಪದ್ಯಗಳೂ ಶಾಸನ ಮುಂತಾದವೂ 
ಸೇರಿದ್ದವು. ಅಲ್ಲಿಯ ಕವಿಗಳ ಸಂಖ್ಯೆ ಹ೦೦ಕ್ಕೂ ಹೆಚ್ಚಾಗಿತ್ತು (೪ನೆಯ ಶತಮಾನದಲ್ಲಿ 
ಪಾಲುಡೀಸ್‌ ಎಂಬ ಸಾಧು ಅದರ ಹೊಸ ಪ್ರತಿಯೊಂದನ್ನು ತಯಾರಿಸಿದನು. ಈ 
ಸಾಧು ಒಳ್ಳಯ ವಿಮರ್ಶಕನಾಗಿರಲಿಲ್ಲ. ಆದುದರಿಂದ ಸೆಫಾಲಸನ ಸಂಕಲನದಲ್ಲಿದ್ದ 
ಎಷ್ಟೋ ಒಳ್ಳೆಯ ಪದ್ಯಗಳನ್ನು ಅವನು ತೆಗೆದುಹಾಕಿ, ಇತರ ಎಷ್ಟೋ 
ನೀರಸ ಪದ್ಯಗಳನ್ನು ಸೇರಿಸಿದನು. ಆದರೆ ಬಹಳ ಕಾಲದ ಮೇಲೆ ವ್ಯಾಟಿಕನ್ನಿನಲ್ಲಿ 
ಸೆಫಾಲಸನ ಮೂಲಪ್ರತಿಯ ಯಥಾ ನಕಲೊಂದು ವಿದ್ವಾಂಸರಿಗೆ ಸಿಕ್ಕಿತು. ಅದರಲ್ಲಿ 
ಗ್ರೀಕ್‌ ನಾಗರಿಕತೆಯ ಪ್ರಾಚೀನ ಯುಗದ ಸಾಹಿತ್ಯವಿಕಾಸದ ಎಲ್ಲ ಮೆಟ್ಟಿಲುಗಳೂ 
ಕಂಡುಬಂದವು; ಅದರ ಬಾಲ್ಯ ಯೌವನ, ವಾರ್ಧಕ್ಯ್ಕಗಳನ್ನು ಆ ಪ್ರತಿಯು 
ಪತಿಬಿಂಬಿಸುವುದು ತಿಳಿದು ಬಂದಿತು. 


+ ೧೬೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಯೂರೋಪಿನ ಇತಿಹಾಸದ ಮಧ್ಯಯುಗದಲ್ಲಿ ಲ್ಯಾಟಿನ್‌ ಕಾವ್ಯಸಂಕಲನವೊಂದು 
ಸಿದ್ದವಾಯಿತು. ಅದರಲ್ಲಿ ಎನ್ನಿಯಸ್‌ ಕವಿಂರು ಕೃತಿಯಿಂದ ಹಿಡಿದು 
ಕ್ರಿಶ೧೦೦೦ದವರೆಗಿನ ಕವಿಗಳ ಕೃತಿಗಳನ್ನು ಕಾಣಬಹುದು. 

ಆಧುನಿಕ ಕಾಲದಲ್ಲಿ ಹೆರ್ನ್‌ ಎಂಬಾತನು ಇಂಗ್ಲಿಷ್‌ ಭಾಷೆಗೆ ಭಾಷಾಂತರಿಸಿದ 
ಜಪಾನೀಯ ಭಾವಗೀತಗಳ ಸಂಗಹವು ಸಂಪ್ರದಾಯದಂತೆ ಕಾವ್ಯಸಂಕಲನವೆಂದೆನ್ನಿಸುತ್ತದೆ. 
ಹಿಂದೆ ರಾಲ್‌ರಿಜ್‌ ಮತ್ತು ವರ್ಡ್ಸ್‌ವರ್ತ್‌ ಕವಿಗಳು ೧೭೯೮ರಲ್ಲಿ ತಮ್ಮಿಬ್ಬರ 
ಭಾವಗೀತಗಳನ್ನು ಒಟ್ಟುಗೂಡಿಸಿ "ಅರಿಕಲ್‌ ಬ್ಯಾಲಡ್ಜ್‌' ಎಂದು ಪ್ರಕಟಿಸಿದ್ದೂ ಸಂಕಲನದ 
ವ್ಯಾಪ್ತಿಯಲ್ಲಿ ಬರುತ್ತದೆ. ಪಾಲ್‌ಗೇವ್‌ ಮಹಾಶಯನು "ಗೋಲ್ಲನ್‌ ಟ್ರೆಜರಿ” ಎಂಬ 
ಹೆಸರಿನಲ್ಲಿ ಇಂಗ್ಲಿಷ್‌ ಕವಿಗಳ ವಿವಿಧ ಕವನಗಳನ್ನು ಸಂಪುಟಾಂತರಗಳಲ್ಲಿ ಸಂಕಲಿಸಿ 
ಪ್ರಕಟಿಸಿದ್ದು ಸುಪಸಿದ್ದ. 

"ಕವೀಂದ್ರ ವಚನ ಸಮುಚ್ಛಯ” ಎಂಬುದು ಭಾರತೀಯ ಕಾವ್ಯ ಸಂಕಲನಗಳಲ್ಲಿ 
ಬಹಳ ಹಳೆಯದು. ಅದರ ಕಾಲ ಸುಮಾರು ಕ್ರಿಶ.೧೧ ಅಥವಾ ೧೨ನೆಯ 
ಶತಮಾನ; ಸಂಕಲನಕಾರ ಅಜ್ಞಾತ. ಅನಂತರ (೪ನೆಯ ಶತಮಾನದಲ್ಲಿ ವಟುದಾಸನ 
ಮಗ ಶೀಧರದಾಸನು "ಸದುಕ್ತಿ ಕರ್ಣಾಮೃತ' ಎಂಬ ಕಾವ್ಯಸಂಕಲನವನ್ನು ತಯಾರಿಸಿದನು. 
ಆಮೇಲೆ ಶಾರ್ಜ್ಣಧರನೆಂಬುವನು "ಶಾಜ್ನಧರ ಪದ್ಧತಿ' ಎಂಬ ಸಂಕಲನವನ್ನು 
ಸಜ್ಜುಗೊಳಿಸಿದನು. “ಸದುಕ್ತಿ ಕರ್ಣಾಮೃತ”ದಲ್ಲಿ ೪೪೬ ಕವಿಗಳ ಕೃತಿಗಳಿದ್ದರೆ. "ಶಾಜ್ಞಧರ 
ಪದ್ಧಶಿ'ಯಲ್ಲಿ ೨೬೪ ಕವಿಗಳ ಕೃತಿಗಳನ್ನು ಆಕರಿಸಲಾಗಿದೆ. ವಲ್ಲಭದೇವನು ೧೫ನೆಯ 
ಶತಮಾನದವನು; ಅವನ "ಸುಭಾಷಿತಾವಳಿ'ಯಲ್ಲಿ ೩೫೦ ಕವಿಗಳ ಕೃತಿಗಳಿವೆ. 
ಪ್ರತಿಯೊಂದು ಪದ್ಯಕೃತಿಯೂ ಒಂದೊಂದು ಸ್ವಯಂಪೂರ್ಣ ಘಟಕ. ಸಂಸ್ಕೃತದಲ್ಲಿ 
ಹೆಚ್ಚಾಗಿ ಅದು ನಾಲ್ಕು ಸಾಲುಗಳನ್ನುಳ್ಳ ಒಂದು ವೃತ್ತ ಅಥವಾ ಶ್ಲೋಕ. ವರ್ಣನೀಯ 
ವಿಷಯಗಳನ್ನು ಸರಿಯಾಗಿ ಪಟ್ಟಿಮಾಡಿಕೊಂಡು ಅನೇಕ ಕವಿಗಳ ಚಿಕ್ಕ ದೊಡ್ಡ ಪದ್ಯ- 
ಕೃತಿಗಳಿಂದ ಅಂಥ ಶ್ಲೋಕಗಳನ್ನು ಆಯ್ದು ಸಿದ್ಧಗೊಳಿಸಿದ ಜನಪ್ರಿಯ 
ಕಾವ್ಯಸಂಕಲನವೆಂದರೆ “ಸುಭಾಷಿತ ರತ್ನ ಭಾಂಡಾಗಾರ'. 

ಈ ಮೇಲಿನ ಉದಾಹರಣೆಗಳಿಂದ "ಕಾವ್ಯಸಂಕಲನವು' ಕಾವ್ಯಕೃತಿಗಳ ಎಲ್ಲ 
ಬಗೆಯ ಸಂಗ್ರಹಗಳಿಗೂ ಪರ್ಯಾಯಪದವೆನ್ನಿಸದು ಎಂಬುದು ಸ್ಪಷ್ಟವಾಗುತ್ತದೆ. ತಮ್ಮ 
ತಮ್ಮ ಸಾಹಿತ್ಯ ವಿಮರ್ಶ ಗಂಥಗಳಲ್ಲಿ ಉದಾಹರಣೆಗಾಗಿ ತಾವೇ ರಚಿಸಿದ ವಿವಿಧ 
ಭಾವಗಳ ನುಡಿಗಳಿದ್ದರೆ ಅವುಗಳನ್ನು ಸಾಮೂಹಿಕವಾಗಿ ಆ ವಿಮರ್ಶಕರು ತಮ್ಮ 
ಕಾವ್ಯಸಂಕಲನಗಳೆಂದು ಹೇಳಲು ಸಾಧ್ಯವಾಗದು. ಜೋಜ, ಕ್ಷೇಮೇಂದ, ಜಗನ್ನಾಥ 
ಪಂಡಿತರು ಅಂಥ ಗಂಥಗಳನ್ನು ರಚಿಸಿದ್ದು ಸ್ನರಣೀಯ. ಅವುಗಳಿಂದ ಅಂಥ 
ಉದಾಹರಣ ವೃತ್ತಗಳನ್ನು ಎತ್ತಿ ಪ್ರತ್ವೇಕ ಗಂಥಗಳನ್ನಾಗಿ ಪ್ರಕಟಿಸಿದರೂ ಆ ಗಂಥಗಳು 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೬೭ + 


ಏಕ ಕರ್ತೃತ್ವದ ದೆಸೆಯಿಂದ ಇಲ್ಲಿ ಹೇಳಿದ ವೈಶಿಷ್ಟ್ಯವುಳ್ಳ ಕಾವ್ಯಸಂಕಲನಗಳೆನ್ನಿಸಲಾರವು. 
ಅದರೆ ಭಿನ್ನಕರ್ತೃತ್ಸದ ದೆಸೆಯಿಂದ "ಬೃಹತ್‌ಸ್ತೋತ್ರ ರತ್ನಾಕರ'ವನ್ನು ಕಾವೃಸಂಕಲನವೆಂದು 
ಹೇಳಬಹುದು. ಅದರಲ್ಲಿ ಬೇರೆ ಬೇರೆ ಕವಿಗಳು ರಚಿಸಿದ ಅನೇಕ ಭಕ್ತಿಗೀತೆಗಳಿವೆ. 

ಕಲೆಯೆಂದರೆ ಒಂದು ವಿಶಿಷ್ಠವಾದ ಭಾವ ಸಂಕಲನ ಪುಜ್ಞೆ ಸಂಕಲನವೆಂದರೆ 
ಬೇಕಾದುದನ್ನು ಒಟ್ಟಿಗೆ ಸೇರಿಸುವುದು. ಸ್ಥರಣೀಯವಾದ ಅನನ್ಯ ಭಾವೋಕ್ತಿಗಳು 
ರಸಿಕನಿಗೆ ಬೇಕಾದವುಗಳು. ಭಾವವೊಂದರ ಪೂರ್ಣಾಭಿವ್ಯಕ್ತಿಯು ಒಂದೇ ನುಡಿಯಲ್ಲಿ 
ಅಥವಾ ಹತ್ತಾರು ನುಡಿಗಳ ಚಿಕ್ಕ ಪದ್ಮವೊಂದರಲ್ಲಿ ಕಂಡುಬಂದಾಗ ಅದಕ್ಕೆ ಸ್ಮರಣೀಯತೆ 
ಬರುವುದು. ಆಗ ರಸಿಕನು ವಿವಿಧ ಹೂವುಗಳಿಂದ ಮಕರಂದವನ್ನು ದುಂಬಿಯು 
ಸಂಗಹಿಸುವಂತೆ ವಿವಿಧ ಕವಿಗಳ ವಿವಿಧ ಕಾವ್ಯಕೃತಿಗಳಿಂದ ಸ್ಮರಣೀಯ ನುಡಿಗಳನ್ನೋ 
ಪದ್ಯಗಳನ್ನೋ ಆಯ್ದುಕೊಂಡರೆ ಅದು ಕಾವ್ಯ ಸಂಕಲನವೆನ್ನಿಸುವುದು. ಅದು ವಿವಿಧ 
ವರ್ಣ ಮತ್ತು ಪರಿಮಳಗಳಿಂದ ಕೂಡಿದ ಹೂಗಳ ಹಾರಕ್ಕೆ ಸರಿದೊರೆ. ಅಥವಾ 
ಅದು "ನವರತ್ನಗಳ ಹಾರ'ಕ್ಕೆ ಉಪಮೇಯವೆಂದರೂ ಸರಿ. ಆಯ್ಕೆಗಾರನಿಗೆ ಮಾತ್ರ 
ರತ್ನಪರೀಕ್ಷಕನಷ್ಟು ಕಾವ್ಯ ರಸಾಸ್ತಾದದ ವಿಶಿಷ್ಟತಜ್ಞತೆ ಇರಬೇಕು. 

ಕಾವ್ಯದ ಸೌಂದರ್ಯ ಅಥವಾ ಸಾರ ಇರುವುದು ಕಾವ್ಯಾರ್ಥ ರೂಪದ ತಾತ್ರರ್ಯದಲ್ಲಿ. 
ಆ ತಾತ್ಪರ್ಯವೇ ರಸಿಕರಲ್ಲಿ ರಸಮನಸಸ್ಥಿತಿ ಪ್ರೇರಕ. ಆದರೆ ಭಾವಗೀತ ರಸಗೀತಗಳಲ್ಲದೆ 
ನೀತಿಗೀತಗಳನ್ನೂ ಕಾವ್ಯ ಸಂಕಲನಗಳಲ್ಲಿ ನಾವು ಕಾಣುವುದರ ಅರ್ಥವೇನು? 
ಸೂರ್ಕೋದಯಾದಿಗಳ ವರ್ಣನೆಯು ಪ್ರೀತಿ ಪೇರಕವಾಗಿರುವಂತೆ ನೀತಿಗೀತೆಗಳೂ 
ಪರಾಪ್ರೀತಿಯ ಪೇರಕಗಳು. ಸರ್ವಜೀವ-ಜಡಗಳ ಬಗೆಗಿನ ಪ್ರೀತಿಯೇ ಸತ್ಯ, ಅಹಿಂಸೆ, 
ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹಗಳೆಂಬ ಪಂಚಶೀಲ. ಪ್ರೀತಿಯ ಶುದ್ಧತೆಯು 
ಅಹಂಕಾರ ಮಮಕಾರಗಳ ಪರಿತ್ಯಾಗವನ್ನು ಆಧರಿಸಿದೆ. ಆದರೆ "ಎಲ್ಲ ನೀತಿ ಪದ್ಯಗಳೂ 
ಇಂಥ ಪೀತಿಗೆ ಪ್ರೇರಕವಾಗಿರುವುದಿಲ್ಲವಲ್ಲ?' ಎಂಬ ಸಂದೇಹಕ್ಕೆ ಹಾಗಾಗದವು 
ಚಾರಿತ್ರ್ಯಶುದ್ಧಿಗೆ ಪ್ರೇರಕವಾಗಿರುತ್ತವೆ ಎಂಬುದು ಉತ್ತರ. ನಾಣ್ಣುಡಿಗಳು 
ಜಾಣ್ಬುಡಿಗಳೆನ್ನಿಸಿವೆ. ಉಪದೇಶಪ್ರಧಾನವಾಗಿದ್ದರೂ ವಿಸ್ಮಯಾದಿ ಕೆಲ ಸುಂದರ 
ಭಾವಗಳನ್ನು ಸುಭಾಷಿತಗಳು ಮೂಡಿಸುವುದರಿಂದ ಕಾವೃತ್ವದಿಂದ ಚ್ಯುತವಾಗುವುದಿಲ್ಲ. 
ಕಾವ್ಯಗಳಿಗೂ ಇದೊಂದೇ ಸಮರ್ಪಕ ಸಮರ್ಥನೆ. ಸೌಂದರ್ಯವುಳ್ಳ 
ಭಾವವನ್ನು ಮೂಡಿಸದ ಯಾವುದೂ ಕಲೆಯಲ್ಲ; ಕಾವ್ಯವಲ್ಲ. ಅವಕ್ಕೆ ಸೌಂದರ್ಯ 
ಬರುವುದು ಕಲೆಯ ಚೌಕಟ್ಟಿನಲ್ಲಿ ಸಿಕ್ಕಿದಾಗ. ಸಾಹಿತ್ಕಾದಿ ಲಲಿತ ಕಲೆಗಳಲ್ಲವೂ 
ಭಾವಕಲೆಗಳು. 


ಅಲಂಕಾರ(ವಿಮರ್ಶ) ಗಂಥಗಳು ಉದಾಹರಣೆಗಾಗಿ ವಿವಿಧ ಕವಿಗಳ ವಿಧವಿಧ 
ಭಾವೋಕ್ತಿಗಳನ್ನು ಆಯ್ದುಕೊಂಡಿದ್ದರೆ ಒಮ್ಮೆ ಅಂಥ ಸಂಗ್ರಹವನ್ನು ಕಾವ್ಯ 
ಸಂಕಲನವೆನ್ನಬಹುದು. ಮಮ್ಮಟನ ಕಾವ್ಯಾಲಂಕಾರ ಅಂಥ ಒಂದು ಗಂಥ. ನೃಪತುಂಗನ 
ಕವಿರಾಜಮಾರ್ಗವೂ ಅಂಥದೇ. ಆದರೆ ಇವು ಪೂರ್ಣಾರ್ಥದ ಕಾವ್ಯ ಸಂಕಲನಗಳೆಂದು 


* ೧೬೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಎಂದೂ ಹೇಳಿಸಿಕೊಳ್ಳಲಾರವು. ಏಕೆಂದರೆ, ಇವು ಶುದ್ಧ ಕಾವ್ಯಮಾಲೆಗಳಲ್ಲ; ಶಾಸ್ತ್ರೀಯ 
ಚರ್ಚೆಗಳನ್ನು ಒಳಗೊಂಡ ಗಂಥಗಳು. ಆದುದರಿರಿದ "ನಿಮರ್ಶಾ 'ಸಂಕಲೆಪ'ವು 
"ಕಾವ್ಯ ಸಂಕಲನ' ವೆನ್ನಿ ಸದು. 


[ಯುಗಹುರುಷ - ರಜತೋತ್ಸವಾಂಕ -— ೧೯೭೧] 


೧೬೯ + 


೨೪. ಐತಿಹಾಸಿಕ ಕಾದಂಬರಿ 


(ಕಾದಂಬರೀಕಾರದಲ್ಲಿ ಈಗೀಗ ಕಂಡುಬರುತ್ತಿರುವ ಶೈಧಿಲ್ಯ, ವಿನ್ಯಾಸ ದಾರಿದ್ರ್ಯ 
ಅನುಭವದ ಅಸಮಗ್ರತೆ, ಅಸಹಜ ಅಪಲಾಪ - ಇತ್ಯಾದಿಗಳನ್ನು ಗಮನಿಸಿದರೆ. 
ಭಾಷಾಭ್ಯಾಸಿಗಳಿಗೆ ವ್ಯಾಕರಣಾದಿ ಶಾಸ್ತ್ರಗಳಿಗಿರುವಂತೆ, ಕಾದಂಬರಿಯ ರಚನೆಗೂ 
ಸಂಬಂಧಿಸಿದ ಒಂದು ಕಟ್ಟುನಿಟ್ಟಿನ ಶಾಸ್ತವೆದ್ದಿದ್ದರಾಗುತ್ತಿತೆಂಬ ಅಭಿಪ್ರಾಯವು ಸಹೃದಯಿ 
ವಾಚಕನಲ್ಲಿ ಉಂಟಾಗುವುದು ಇಹಜಪೇ ಸರಿ. ಅಂಥಾ ಅನಭಿಜ್ಞಲೇಖಕರಿಗಾಗಿಯೇ 
ಎಂಬಂತೆ ಈ ಲೇಖದಲ್ಲಿ ಶ್ರೀ ಬಿ.ಎಚ್‌. ಶ್ರೀಧರ - ಅವರು ಕಾದಂಬರಿಗಳಲ್ಲಿ ಒಂದು 
ಅಂಗವಾಗಿರುವ ಐತಿಹಾಸಿಕ ವಸ್ತುವಿನ ಕಥನಕ್ಕೆ ಇರಬೇಕಾದ ಗೊತ್ತುಗುರಿ, ರಚನಾತಂತ್ರ, 
ವ್ಯಾಪ್ತಿ ಸಮಾಪ್ತಿಗಳ ಇತಿಮಿತಿಗಳನ್ನೆಲ್ಲ ಸುರಸವಾಗಿಯೂ ಆಳವಾಗಿಯೂ, 
ಬೋಧಪದವಾಗಿಯೂ ವಿವರಿಸಿರುತ್ತಾರೆ. ಆಳವಾದ ಅಭ್ಯಾಸಕ್ಕೆ ಅನುಕೂಲವಾಗಿರುವ 
ಶಾಸ್ತ್ರೀಯ ಲೇಖನವಿದು) - ಸಂಪಾದಕ. 

ಕಾದಂಬರಿ ಕಥೆಯ ಕುಟುಂಬಕ್ಕೆ ಸೇರಿದ್ದು. ನಾಟಕಕ್ಕೆ ಹೇಗೋ ಹಾಗೇ 
ಕಥನಪ್ರವಾಹಕ್ಕೂ ಒಂದು ಸಂವಿಧಾನ ಕ್ರಮವಿದೆ, ರಸಪರ್ಯವಸಾಯಿತ್ತವಿದೆ. ನಾಟಕ 
ಅಥವಾ ಮಹಾಕಾವ್ಯದಲ್ಲಿರುವಂತೆ ಇದರಲ್ಲೂ ಅಂಗ, ಅಂಗಿ ರಸಗಳಿರಬಹುದು. 
ನಾಯಕ, (ನಾಯಿಕೆ) ಪ್ರಶಿನಾಯಕ (ಪ್ರತಿನಾಯಿಕೆ) ಕಾದಂಬರಿಯಲ್ಲಿರುವುದು ಸಹಜ. 

ದಂಡಿಯು ತನ್ನ 'ಕಾವ್ಸಾದರ್ಶ'ದಲ್ಲಿ ಕಥೆ, ಅಖ್ಯಾಯಿಕೆಗಳ ಭೇದವನ್ನು ತಿಳಿಸುವಾಗ 
ಉಲ್ಲೇಖಿಸಿರುವಂತೆ ಕಾದಂಬರಿಯಲ್ಲಾದರೂ ಕೆಲವೊಮ್ಮೆ ಕತೆಗಾರನು ಭೂತ ವೃತ್ತವನ್ನು 
ಪ್ರಥಮ ಪುರುಷದಲ್ಲಿ ಹೇಳುವುದೂ ಉಂಟು ಇಲ್ಲವೆ ಸ್ಪತಃ ಕಥಾನಾಯಕನ ಬಾಯಿಂದಲೇ 
ಅವನ ವೃತ್ತಾಂತವನ್ನು ಹೇಳಿಸುವುದೂ ಉಂಟು. 

ರಸಪರ್ಯವಸಾಯಿತ್ವವನ್ನು ಗುರಿಯಾಗಿ ಇಟ್ಟುಕೊಂಡ ಸರ್ವ ಗಂಥಗಳಲ್ಲೂ 
ಪಾತ್ರರಚನೆ ಅತ್ಯಂತ ಪ್ರಧಾನವಾದುದು. ಒಂದು ಕಾದಂಬರಿಯಲ್ಲಿ ಬರುವ ಪಾತ್ರಗಳ 
ಪ್ರಾಧಾನ್ಯ, ಗೌಣತೆಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಕಾದಂಬರಿಯು 
ಅವಿದ್ಧವಿರಲಿ, ಸುಕುಮಾಠವಿರಲಿ - ಅದರಲ್ಲಿ ಒಂದು ಅಥವಾ ಅನೇಕ ಪಾತ್ರಗಳ 
ಜೀವನದಲ್ಲಿ ಸಂಭಾವ್ಯವಾದ ಒಂದು ಹೋರಾಟ ಗರ್ಭಿಕೃತವಾಗಿರುತ್ತದೆ. ಅದೇ 
ಭಾವೋದ್ಧೋಧ, ಭಾವಪಕಗವತೆಗಳ ಪಾಕಶಾಲೆ. ಅಲ್ಲಿ ಗ ವಿಭಾವ, 
ಅನುಭಾವ, ವ್ಯಭಿಚಾರಿ ಭಾವಗಳ ತಂತ್ರಶುದ್ಧವಾದ ಸಂಯೋಜನೆ, ಬೆಳವಣಿಗೆ ಪಧಾನ 
ಪಾತ್ರವನ್ನು ಕೇಂದಬಿಂದುವನ್ನಾಗಿ ಇಟ್ಟುಕೊಂಡೇ ಸಾಗುವುದು. ಸಪಕ್ಷದಲ್ಲಿ ಸಾಮಾನವಾಗಿ 
ನಾಯಕ ಅಥವಾ ನಾಯಿಕೆ ಇಲ್ಲವೆ ಇಬ್ಬರೂ ಇರುವುದು ಅನಿವಾರ್ಯ. ವಿಪಕ್ಷದಲ್ಲಿ 
ಒಮ್ಮೆ ಒಂದು ವ್ಯಕ್ತಿಯ ಬದಲು ವಿಧಿ, ಸನ್ನಿವೇಶ (ಅಥವಾ ಪರಿಸ್ಥಿತಿ) ಇಲ್ಲವೆ ಅನೇಕ 


* ೧೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ವ್ಯಕ್ತಿಗಳು ನಿಲ್ಲಬಹುದು. ಪಕ್ಷದ್ಧ್ದಯದ ಮಾನಸಿಕ, ವಾಚಿಕ ಮತ್ತು ಭೌತಿಕ ದ್ವಂದ್ಲದಲ್ಲಿ 
ಸಪಕ್ಷಕ್ಕೆ ಜಯವಾದರೆ ಕಾದಂಬರಿ ಸುಕುಮಾರವೆನಿಸುವುದು; ವಿಪಕ್ಷಕ್ಕೇ ಅಂತ್ಯದಲ್ಲಿ 
ಜಯವಾದರೆ ಆಗ ಅದು ಅವಿದ್ಧವೆನಿಸುವುದು ಎಂಬುದು ಸ್ಥೂಲ ಪರಿಚಯ. 

ಐತಿಹಾಸಿಕ ಕಾದಂಬರಿ ಹೆಸರಿಗೆ ತಕ್ಕಂತೆ ಇತಿವೃತ್ತಾವಲಂಬಿ. ಗತಕಾಲದ 
ಯಥಾರ್ಥವಾದ ವ್ಯಕ್ತಿ ಮತ್ತು ಸಂಗತಿಗಳೇ ಅದರ ಸಾಮಗಿ. ಇತಿಹಾಸ ಅಥವಾ 
ಚರಿತ್ರೆ ಎಂಬುದು ಮನುಷ್ಯನ ಸ್ಮರಣೆಯ ಭಂಡಾರ. ಸಾಹಿತ್ಯ ಸಂಗೀತಗಳಿದ್ದಂತೆ 
ಇತಿಹಾಸ ಮತ್ತು ಕಾದಂಬರಿಗಳಿವೆ. ಚಾರಿತ್ರಿಕ ಗ್ರಂಥಗಳು ಮತ್ತು ಜನಪದ ಸಾಹಿತ್ಯ 
ಇವೆರಡೂ ರೂಪಗಳಲ್ಲಿ ಇತಿಹಾಸ ಇರಬಹುದು. ಪ್ರಾಚೀನ ವಸ್ತುಗಳ ಅವಶೇಷವೂ 
ಅದರ ಒಂದು ಆಕರ. ಇತಿವೃತ್ತದೊಡನೆ ಕಲ್ಪನೆ ಸೇರಿದಾಗ ಇತಿಹಾಸಿಕ 
ಕಾದಂಬರಿಯಾಗುವುದು. 


ಚರಿತ್ರೆಯು ತರ್ಕಾವಲಂಬಿ. ಅದರ ವಿಷಯ ಮಂಡನದಲ್ಲಿ ವೈಜ್ಞಾನಿಕ ಮನೋವೃತ್ತಿ 
ಇರುತ್ತದೆ. ಅದರ ಗುರಿ ಯಥಾರ್ಥ ಸಂಗತಿಗಳ ಅನಲಂಕೃತ ವಿವರಣೆ. ಕಾದಂಬರಿ 
ಭಾವಪ್ರಧಾನವಾದುದು. ಐತಿಹಾಸಿಕ ಕಾದಂಬರಿ ಇತಿಹಾಸವನ್ನು ನೆಲಗಟ್ಟನ್ನಾಗಿ 
ತೆಗೆದುಕೊಂಡು ಅದರ ಮೇಲೆ ಹೃದಯಾಹ್ಞಾದಕರವಾದ ಕಟ್ಟಡವನ್ನು ಕಲ್ಲನಾಬಲದಿಂದ 
ಕಟ್ಟುತ್ತದೆ. ಇತಿಹಾಸವು ಜನಜೀವನದ ಬಾಹ್ಯದರ್ಶನವನ್ನು ಮಾಡಿಸಬಲ್ಲುದಾದರೆ, 
ಐತಿಹಾಸಿಕ ಕಾದಂಬರಿಯು ಅದರ ಆಂತರಿಕ ದರ್ಶನವನ್ನು ಮಾಡಿಸುತ್ತದೆ. 
ಚರಿತೆಯಿಂದಾಗುವುದು ಪರಿಸ್ಥಿತಿ ಜ್ಞಾವ; ಕಾದಂಬರಿಯಿಂದಾಗುವುದು ಜನಾಂತರಂಗದ 
ಅನುಭವದ ಸಾಕ್ಷಾತ್ಕಾರ. ಆದುದರಿಂದ ಚರಿತ್ರೆಯದು ಗstorical Attitude- ಹಿ೦ದಿನ 
ಬಾಳಿನ (ಅನುಭವ ಸ್ಮರಣೆಗಳ) ಅನುವಾದದ ಮೂಲಕ ಕಂಡುಬರುವ ಪ್ರಾಚೀನತಾ 
ಪ್ರೇಮ. ಅದರಿಂದ ಕಳದ ದಿನಗಳ ಅನುಭವವನ್ನು ತಿರುಗಿ ಪಡೆಯುವ ಅಪೇಕ್ಷೆಯ 
ರೂಪದ ಪುರಾತನತ್ವ ಒಮ್ಮೆ ಓದುಗರಲ್ಲಿ ಮೂಡೀತು. 


ಕಾದಂಬರಿಯದು Romantic Aiud - ಪ್ರಾಚೀನ ಜನಜೀವನದ ಅನುಭವದ 
ಮಾರ್ಮಿಕಾಂಶಗಳನ್ನು ಕಲಾವರಣದಲ್ಲಿ, ಕಲ್ಲನೆಯ ಕಟ್ಟಡದಲ್ಲಿ ಸಹೃದಯತ್ವ ಸಾಧಕವಾದ 
ವರ್ಣನಾಮುಕುರದಲ್ಲಿ ಇಟ್ಟು ನೊಡುವುದು. ಐತಿಹಾಸಿಕ ಕಾದಂಬರಿಕಾರನಿಗೆ ಚರಿತ್ರೆಯೇ 
ಉಗ್ರಾಣ, ಕಣಜ, ಊರುಗೋಲು. ಇತಿವೃತ್ತದ ಸುತ್ತಲೂ ಕಥಾಜಾಲ ಸುತ್ತಿಕೊಂಡು 
ವಾಚಕರ ಹೃದಯಸ್ಪರ್ಶಿಯಾಗುವ ಶಕ್ತಿ ಐತಿಹಾಸಿಕ ಕಾದಂಬರಿಗಿದೆ. ಅದರಿಂದ 
ಅದು ಇತಿಹಾಸದ ಸತ್ಯತೆಯ ಬಗ್ಗೆ ಜನರಲ್ಲಿ ನಂಬಿಗೆ ಹುಟ್ಟಿಸುತ್ತದೆ. ಸಂಭೂತ 
ಸಂಗತಿಗಳ ಸತ್ಯತೆಯನ್ನು ದೃಢೀಕರಿಸಲು ಸಂಭಾವ್ಯ ಸಂಗತಿಗಳ ಸಂಮಿಶ್ರಣ 
ಕಾದಂಬರಿಯಲ್ಲಾಗುತ್ತದೆ. ಇತಿಹಾಸ ಗಣ್ಕಿವ್ಯಕ್ತಿಗಳ ಚರಿತಕ್ಕೆ ಮಾತ್ರ ಪ್ರಾಧಾನ್ಯ ಕೊಟ್ಟರೆ, 
ಕಾದಂಬರಿ ಗೌಣವ್ಯಕ್ತಿಗಳ ಚರಿತಕ್ಕೂ ಪ್ರಾಧಾನ್ಯ ಕೊಟ್ಟು, ಒಟ್ಟಿನಲ್ಲಿ ಸಾಮೂಹಿಕವಾದ 
ಜನಜೀವನದ ಮಾದರಿಯೊಂದನ್ನು ಸವಿವರವಾಗಿ ನಮ್ಮ ಮುಂದಿಡುತ್ತದೆ. ಅದರಲ್ಲಿ 
ರಾಜಕೀಯ, ಸಾಮಾಜಿಕ ಅಂಶಗಳರಡೂ ಕೂಡಿರುತ್ತವೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೭೧ + 


ಐತಿಹಾಸಿಕ ಕಾದಂಬರಿ ಷಡ್ಡಿಧ. ಮೊದಲನೆಯದೆಂದರೆ, ಒಬ್ಬ ಪ್ರಯಾಣಿಕನ 
ಕಲ್ಲನೆ. ಇಂತಹ ಕಾದಂಬರಿಗಳು ನಮಲ್ಲಿಲ್ಲ. ಇಂಗ್ಲಿಷಿನಲ್ಲಿ Pickmick Papers ಇ೦ತಹ 
ಕಾದಂಬರಿಯ ಒಂದು ಮಾದರಿ. ಇದರಲ್ಲಿ ವೈವಿಧ್ಯ ಪೂರ್ಣವಾದ ಸಂಗತಿಗಳ 
ಒಂದು ಸರಪಳಿಯಿರುತ್ತದೆ. ಆ ಸಂಗತಿಗಳಲ್ಲಿ ತರ್ಕಶುದ್ದ ಸಂಬಂಧವಿಲ್ಲದ ಸಂಗತಿಗಳೂ 
ಇರಬಹುದು. ಇದು ಇತಿಹಾಸವನ್ನು ಕಾದಂಬರಿಯ ರೂಪಕ್ಕೆ ಪರಿವರ್ತಿಸುವ ಅತಿ 
ಸುಲಭವಾದ ಮಾರ್ಗ. ಇದಕ್ಕೆ ಕೌಶಲವಾಗಲಿ, ಕಲ್ಲನಾ ಶಕ್ತಿಯಾಗಲಿ ಬಹಳ ಬೇಕಾಗಿಲ್ಲ. 
ಯಥಾರ್ಥ ಮಂಡನವೇ ಇದರಲ್ಲಿ ಎದ್ದು ಕಾಣುವ ಗುಣ. 


ಎರಡನೆಯದಾಗಿ, ಚರಿತ್ರೆಯಲ್ಲಿಯ ಯಾವುದಾದರೊಂದು ಸಂಪೂರ್ಣ 
ಕಥಾನಕವನ್ನು ತೆಗೆದುಕೊಂಡು ಅದಕ್ಕೆ ಕಲನೆಯಿಂದ ಕೈ ಕಾಲು, ಬಾಲ ಹಚ್ಚಿ 
ಬರೆಯುವುದು. ಇದಕ್ಕೆ ಕೌಶಲ, ಕಲ್ಲನೆ ಹೆಚ್ಚಾಗಿ ಬೇಕು. ಪಾತ್ರ ರಚನಾ ವೈದಗ್ಗ್ಯವೂ 
ಅಗತ್ಯ, ಆಯಾ ದೇಶ, ಕಾಲಗಳಲ್ಲಿಯ ಸಂಪ್ರದಾಯ, ಜೀವನ ನೀತಿ, ಪರಿಸ್ಥಿತಿ ಈ 
ಎಲ್ಲವನ್ನೂ ಕಲ್ಲನಾಶಕ್ತಿಯಿ೦ದ ಹಿಗ್ಗಿಸಿ ಬರೆಯುವ ಚಾತುರ್ಯ ಇದಕ್ಕೆ ಬೇಕು. 
ಇದಾದರೂ ವಿಶೇಷ ಬೌದ್ದಿಕ ಶ್ರಮ ಬೇಕಾದ ಕೆಲಸವಲ್ಲ. ಇಂಥವು ನಮ್ಮಲ್ಲಿವೆ. 
ಅವುಗಳಲ್ಲಿ ಪಾತ್ರ ರಚನಾ ಚಮತ್ಕಾರ ಹೆಚ್ಚಿದಷ್ಟೂ ಅವುಗಳ ಉತ್ಕರ್ಷ ಹೆಚ್ಚುತ್ತದೆ. 

ಇತಿಹಾಸದಲ್ಲಿ ಭಿನ್ನ ಪರಿಸ್ಥಿತಿಗಳ ಚಿತ್ರಗಳು ದೊರಕುತ್ತವೆ. ಅಂಥ ಒಂದು 
ಪರಿಸ್ಥಿತಿ ಅಥವಾ ಸನ್ನಿವೇಶವನ್ನು ಆರಿಸಿಕೊಂಡು ಅದರಲ್ಲಿ ಒಂದು ಕಥೆಯನ್ನು 
ಫ್ರೇಮಿನಲ್ಲಿ ಪೋಟೋ ಇಟ್ಟಂತೆ ಇಡುವುದು ಮೂರನೆಯ ಬಗೆ. ಇದಕ್ಕೆ ಚರಿತ್ರೆ 
ಹಿನ್ನೆಲೆ, ಕಲ್ಲನೆ ಮುನ್ನೆಲೆ. ಉದಾಹರಣೆಗಾಗಿ "ದುರ್ಗೇಶ ನಂದಿನಿ'ಯನ್ನು 
ತೆಗೆದುಕೊಳ್ಳಬಹುದು. ಇದಕ್ಕೆ ಆಗಿನ ಕಾಲದ ವಿಷಯಜ್ಞಾನ ಬಹಳ ಬೇಕು. ಚರಿತ್ರೆ 
ಇದರಲ್ಲಿ ಬಹಳ ಬಾಧಕವೆನಿಸದು; ಕಾದಂಬರಿಕಾರನಿಗೆ ಸ್ಟಾತಂತ್ರ, ಹೆಚ್ಚು ಇಂತಹ 
ಕಾದಂಬರಿಯಲ್ಲಿ ಚಾರಿತ್ರಿಕ ಮತ್ತು ಕಾಲ್ಪನಿಕ ಪಾತ್ರಗಳ ಸಮ್ಮಿಶ್ರಣ ಕಂಡುಬರುತ್ತದೆ. 
ಪಠಾನರ, ಮೊಗಲರ ಅಥವಾ ವಿದೇಶಿಯರ ಮನೋವೃತ್ತಿಗಳ ಮಾರ್ಮಿಕ ಜ್ಞಾನದಿಂದ 
ಹೀಗೆ ಐತಿಹಾಸಿಕ ಆವರಣವನ್ನಿಟ್ಟುಕೊಂಡು ಬರೆದ ಕಾದಂಬರಿಗಳು ಹಲವಾರಿವೆ. 
ಈ ಬಗೆಯ ರಚನೆಯಲ್ಲಿ ಚರಿತ್ರೆಯ ಮೋಡದಲ್ಲಿ ಕಾದಂಬರಿ ಮಿಂಚುವುದನ್ನು 
ನಾವು ಕಾಣುತ್ತೇವೆ. ಇಂಥ ಕಾದಂಬರಿಯನ್ನು ಬರೆಯಲು ಕಾದಂಬರಿಕಾರನಿಗೆ ವಿಶೇಷ 
ಪ್ರತಿಭಾಶಕ್ತಿ ಇರಬೇಕಾಗುತ್ತದೆ. ಪಾತ್ರ ರಚನೆ, ಜೀವನ ವಿಮರ್ಶೆ, ವಸ್ತು ಸಂವಿಧಾನ ಈ 
ಎಲ್ಲವನ್ನೂ ಬಹಳ ಕೌಶಲದಿಂದ ನಡೆಸಬೇಕಾಗುತ್ತದೆ. ಇಂಥದು ಬಹಳ ಮೇಲ್ಲಟ್ಟದ 
ಕಾದಂಬರಿ. ಚರಿತ್ರೆಯಲ್ಲಿ ಕಂಡುಬರದ ಎಷ್ಟೋ ಸೂಕ್ಷ್ಮ ವಿಷಯಗಳನ್ನು ಅಲ್ಲಿ 
ಕಾದಂಬರಿಕಾರನು ಹೇಳುತ್ತಾನೆ. ಹಾಗೆ ಹೇಳುವಾಗ ಆತನು ದೇಶ, ಕಾಲ, ಸಂದರ್ಭಗಳಿಗೆ 
ವಿರೋಧವುಂಟಾಗದಂತೆ ನೋಡಿಕೊಳ್ಳಬೇಕು. 


ಇನ್ನೊಂದು ಬಗೆಯೆಂದರೆ, ಅಖಂಡ ಕಥಾನಕಗಳ ಒಂದು ಮಣಿಮಾಲೆ. 
ಇದು ಒಂದು ಕಾಲಕ್ಕೆ ಮತ್ತು ಒಂದು ಸಮಾಜಕ್ಕೆ ಅನ್ಹಯಿಸಿರುತ್ತದೆ. ಉದಾಹರಣೆಗಾಗಿ 


* ೧೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


'ಆರ್ಯಕೀರ್ತಿ'ಯನ್ನು ತೆಗೆದುಕೊಳ್ಳಬಹುದು. ಇದೊಂದು ಕಥಾನಕಗಳ ಕಾದಂಬರಿ, 
ಕತೆಯ ಒಂದು ಸರಮಾಲೆ ಅಥವಾ ್ಶpisodical Novel ಸಂಗತಿಗಳ ಸರಗತೆ. 
ಇದಕ್ಕೆ ಜಾಣ್ಮೆ ಬಹಳ ಬೇಕಾಗಿಲ್ಲ. ಇಲ್ಲಿ ಕೇವಲ ಒಂದು ಕಾಲಕ್ಕೆ ಸಂಬಂಧಿಸಿದ 
ಕಥಾವಳಿಯನ್ನು ವಿವರಿಸುತ್ತ ಹೋಗುವುದಷ್ಟೇ ಕಾದಂಬರಿಕಾರನ ಕೆಲಸ. 

ದೊಡ್ಡ ಮನುಷ್ಯರ ಚರಿತ್ರೆಯನ್ನು ವರ್ಣಿಸುವುದು ಮತ್ತೊಂದು ಮಾದರಿಯ 
ಕಾದಂಬರಿ. ಅಕ್ಷರನಂಥ ಒಂದು ಐತಿಹಾಸಿಕ ಪಾತ್ರವನ್ನೆತ್ತಿಕೊಂಡು ಅವನು 
ಛದ್ಮವೇಷಧಾರಿಯಾಗಿ ಸಂಚರಿಸಿದಾಗ ಕಂಡ ಸಂಗತಿಗಳನ್ನು ಬಿತ್ತರಿಸುವುದು 
ಇಂಥದಕ್ಕೊಂದು ನಿದರ್ಶನ. ಅಂಥ ಕಾಣ್ಯೆಯ ಬಿತ್ತರವನ್ನು ಕೊಡುವಲ್ಲಿ 
ಕಾದಂಬರಿಕಾರನು ವಿಶೇಷ ಕಲನಾಶಕ್ತಿಯನ್ನು ವ್ಯಯಿಸಬೇಕಾಗುತ್ತದೆ. ಹಾಗೆ ಎತ್ತಿಕೊಂಡ 
ಮಹಾವ್ಯಕ್ತಿಯ ಅಪೂರ್ಣ ಚರಿತ್ರೆಯನ್ನು ಪೂರ್ಣಗೊಳಿಸುವುದು ಈ ಕಾದಂಬರಿಕಾರನಿಗೆ 
ಸೇರಿದ್ದು. ಇದು ಅಂಥ ಒಂದು ವ್ಯಕ್ತಿಯ ಜೀವನ ಚರಿತ್ರೆಯೇ ಆಗುತ್ತದೆ. "ಕುಣಿಗಲ್‌ 
ರಾಮಶಾಸ್ತಿಗಳು' ಮುಂತಾದ ಕಾದಂಬರಿಗಳು ಈ ಜಾತಿಗೆ ಸೇರುತ್ತವೆ. 


ಕೊನೆಯದಾಗಿ, ಜನಜೀವನದ ಒಂದು ಮಹಾಕ್ರಾಂತಿ ಸನ್ನಿವೇಶವನ್ನು 
ಅಳವಡಿಸಿಕೊಂಡು ಕಾದಂಬರಿಯ ರಚನೆ ಮಾಡುವುದು. ಇದು ಎಲ್ಲಕ್ಕೂ ಮಹತ್ವದ್ದು. 
ಮಾನವನು ಈಗಿನ ನಾಗರಿಕತೆಗೆ ಬಂದು ಮುಟ್ಟುವಲ್ಲಿ ಹೂಡಿದ ಹೋರಾಟದ 
ಮತ್ತು ಕ್ರಾಂತಿಕಾರಕ ಚಟುವಟಿಕೆಯ ಮಾರ್ಮಿಕ ಜ್ಞಾನ ಇದಕ್ಕೆ ಅವಶ್ಯಕ. ಇದರಲ್ಲಿ 
ವ್ಯಕ್ತಿ ಪ್ರಾಧಾನ್ಯವಲ್ಲ; ಕ್ರಾಂತಿಯೇ ಇದರ ಕಥಾನಾಯಕ. ಇದು ಅಂಥ ಒಂದು 
ಕ್ರಾಂತಿಯ ಸುಳಿಯಲ್ಲಿ ಸಿಕ್ಕಿದ ಐತಿಹಾಸಿಕ ವ್ಯಕ್ತಿಗಳ ಚರಿತ್ರೆ ಮಾನವ ಕಾರ್ಯದ 
ಮಹಾಪುರಾಣವೆಂದು ಇಂಥದನ್ನು ಕರೆದರೂ ಕರೆಯಬಹುದು. ಇಂಥ ಕಾದಂಬರಿಯನ್ನು 
ರಚಿಸುವವನಿಗೆ ವಿಶ್ವ ದೃಷ್ಟಿ ಬೇಕು. Epic of Man ಇಂಥ ಮಾನವ ಮಹಾಕಾವ್ಯಗಳನ್ನು 
ಅಲೆಕ್ಷಾಂಡರ್‌ ಡೂಮಾಸನ ಕೃತಿ ಮಾಲೆಯಲ್ಲಿ ನಾವು ಕಾಣಬಹುದು. 


ಮನುಕುಲದ ಹೋರಾಟಗಳು ಮತ, ಸಮಾಜ ಮತ್ತು ನಿಸರ್ಗ ಎಂಬ ಮೂರು 
ಕ್ಷೇತಗಳನ್ನು ವ್ಯಾಪಿಸಿವೆ. ಈ ಮೂರೂ ಅದರ ಅವಶ್ಯಕತೆಗಳು. ಮನುಷ್ಯನಿಗೆ ಶದ್ದೆ 
ಅವಶ್ಯಕ; ಅದರಿಂದಲೇ ದೇವಾಲಯ ಹುಟ್ಟಿತು. ರಚನಾಕಾರ್ಯ ಮಾಡುವುದೂ 
ಅವನಿಗೆ ಅಗತ್ಯ ಅದರಿಂದ ನಗರಗಳು ಉದಯಿಸಿದವು. ಬದುಕುವುದು ಆತನಿಗೆ 
ಬೇಕು; ಆದ್ದರಿಂದ ನೇಗಿಲನ್ನು ಅವನು ಹೆಗಲಿಗೇರಿಸಿ ಹೊರಟ. ಆದರೆ ಈ ಮೂರು 
ಕ್ಷೇತಗಳಲ್ಲೂ ಅವನು ಹಲವು ದ್ವಂದ್ಭಗಳನ್ನು ಎದುರಿಸುತ್ತ ಬಂದಿದ್ದಾನೆ. ಈ 
ಮೂರರಿಂದಲೂ ಜೀವನದಲ್ಲಿ ಅನಿರ್ವಚನೀಯವಾದ ಅನಪೇಕ್ಷಿತವಾದ ಮತ್ತು 
ಅನಿರೀಕ್ಷಿತವಾದ ಹಲವಾರು ವಿಪ್ನ ಪರಂಪರೆಗಳು ಮಾನವನನ್ನು ಎದುರಿಸುವುವು. 
ಮನುಷ್ಠನು ಇದರಿಂದಾಗಿ ಅತಿಮಾನವ ಪದಾರ್ಥಗಳಲ್ಲಿಯ ಶ್ರದ್ಧೆ, ವಾಸ್ತವಿಕ ಪಪಂಚದ 
ವ್ಯಕ್ತಿ ಭಾವ, ಪದಾರ್ಥಗಳ ಬಗ್ಗೆ ಇರುವ ಅನುಕೂಲ-ಪ್ರತಿಕೂಲ ಪೂರ್ವಗಹ ಮತ್ತು 
ನಿಸರ್ಗ ಹರಹಿದ ಪಾಂಚಭೌತಿಕ ಶಕ್ತಿಗಳೊಡ್ಡುವ ಅಡೆತಡೆ ಇವುಗಳ ಚಕ್ರದಲ್ಲಿ ಸಿಕ್ಕಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೭೩ + 


ಅಸಹಾಯತೆಗಿಳಿದಾಗ ಉಂಟಾಗುವ ವಿಧಿ ಮಹಾತ್ಮ್ಯದ ಅದ್ಭುತ ದರ್ಶನ ಇಂಥ 
ಕಾದಂಬರಿಗಳಿಂದಾಗುತ್ತದೆ. ಪ್ರಸಿದ್ಧ ಫ್ರೆಂಚ್‌ ಕಾದಂಬರಿಕಾರನಾದೆ ವಕ್ಷರ್‌ ಹ್ಯೂಗೋ 
ಎಂಬನು ಂಧಶ್ರದ್ದಾ ದಾಸ್ಯವನ್ನು ತನ್ನ "ದಿ 'ಹಂಚ್‌ ಬ್ಯಾಕ್‌ 
ಆಫ್‌ ಸುಟರ್‌ಡೇಂ' ಎಂಬ ಕಾದಂಬರಿಯೆಲ್ಲಿಯೂ Fatality of Laws ಕೃತಕ 
ಶಾಸನ ದಾಸ್ಯವನ್ನು "ಲೇ ಮಿಸರಬಲ್ಲ್‌' ಎಂಬ ಕಾದಂಬರಿಯಲ್ಲಿಯೂ tality of 
Matter ಭೌತಿಕ ಸನ್ನಿವೇಶ ದಾಸ್ಯವನ್ನು "ಟಾಯ್ದರ್‌ ಆಫ್‌ ದಿ ನೇ" ಎಂಬ 
ಕಾದಂಬರಿಯಲ್ಲೂ ಖಂಡಿಸಿದ್ದಾನೆ. ಇಂಥ ಕಾದಂಬರಿಗಳು ಇಡಿ ಮಾನವತೆಯ 
ಅಂತರಂಗದ ಭಿನ್ನ ಭಿನ್ನ ಅಂಗಗಳನ್ನು ಸಮಗವಾಗಿ ಪರಿಚಯ ಮಾಡಿಕೊಡಬಲ್ಲ 
ಸಾಮರ್ಥ್ಯವನ್ನು ಪಡೆದಿರುತ್ತವೆ. 

ಸಂವಿಧಾನ ರಚನೆಯಲ್ಲಿ ಎರಡು ಬಗೆಗಳಿರುತ್ತವೆ. ಮೊದಲು ನಾಯಕನ ಗುಣ 
ಪರಾಕ್ರಮಾದಿಗಳನ್ನು ಸಂಗತಿಗಳ ಮೂಲಕ ವರ್ಣಿಸಿ ಅನಂತರ ಪ್ರತಿನಾಯಕನನ್ನು 
ಓದುಗರಿಗೆ ಪರಿಚಯ ಮಾಡಿಕೊಡುವುದು ಒಂದು ಬಗೆ. ದಂಡಿಯ ಪ್ರಕಾರ ಇದಕ್ಕಿಂತಲೂ 
ಮೊದಲೇ ಪ್ರತಿನಾಯಕನ ಬಲ, ಪಭಾವ, ಪ್ರಶಿಷ್ಠಗಳನ್ನು ಉಪನ್ಯಪಿಸಿ ಅಂಥವನಿಗೆದುರಾಗಿ 
ನಿಲ್ಲಬಲ್ಲವನೆಂದು ಕಥಾನಾಯಕನನ್ನು ಅನಂತರ ಪರಿಚಯ ಮಾಡಿಕೊಡುವುದು ಹೆಚ್ಚು 
ಚಮತ್ಕಾರಾವಹ. ಪ್ರಾರಂಭದಲ್ಲಿ ಸಪಕ್ಷದ ಅನುಕೂಲ, ತಟಸ್ಥ ಅಥವಾ ಪ್ರತಿಕೂಲ 
ಪರಿಸ್ಥಿತಿಯನ್ನು ಎತ್ತಿಕೊಳ್ಳಬಹುದು. ಆದರೆ ಹೃದಯಭಾಗದಲ್ಲಿ ಸಪಕ್ಷ ವಿಪಕ್ಷಗಳ 
ಹೋರಾಟದ ಜಯಾಪಜಯಗಳ ಏರಿಳಿತಗಳ ಸಾಕಾಂಕ್ಷತೆಯಿಂದ ಭಾವೋದ್ವೇಕಕಾರಕ 
ಸಂಗತಿಗಳ ಉಪನ್ಯಾಸವಿರುವುದು ಸಾಮಾನ್ಯ ರೂಢಿ. ಅಂತ್ಯವನ್ನು ಯಥೋದ್ದೇಶ 
ದುರಂತ ಅಥವಾ ಸದಂತವನ್ನಾಗಿ ಇಡಬಹುದು. ದುರಂತ ನಾಟಕದಂತೆ ದುರಂತ 
ಕಾದಂಬರಿಗಾದರೂ ವಿಶಿಷ್ಟ ರೀತಿಯ ಪಾತ್ರ ರಚನೆ, ಪಾತ್ರ ಪೋಷಣೆ, ಸನ್ನಿವೇಶ 
ಚಿತ್ರಣ ಅವಶ್ಯಕ. 

ಅರಿಸ್ಪಾಟಲನ ಪ್ರಕಾರ ಸಂವಿಧಾನ ಎರಡು ಬಗೆಯದು: ಸರಳ ಮತ್ತು ಸಮಸ್ತ 
ಎಂದು. ಸರಳ ಸಂವಿಧಾನದಲ್ಲಿ ಕಥಾನಾಯಕನಿಗೆ ಪರಿಸ್ಥಿತಿ ವ್ಯತಿರೇಕ ಹೊಂದದೆ 
ಅವನ ಭವಿತವೃತೆ ಬದಲಾಗುತ್ತದೆ ಮತ್ತು ಅದರಲ್ಲಿ ನಾಯಕನು ಮೊದಲು ಗೊತ್ತಾಗದಿದ್ದ 
ವ್ಯಕ್ತಿ, ತಂತ್ರ ಅಥವಾ ಸನ್ನಿಃ ವೇಶವನ್ನು 'ಆ ಮೇಲೆ ತಿಳಿಯುವ ಸಂದರ್ಭವಿಲ್ಲ. ಸಮಸ್ತ 
ಸಲಿವಿಧಾನದಲ್ಲಾದರೆ ನಾಯಕನ ಭವಿತವ್ಯತೆಯ ಪರಿವರ್ತನಕ್ಕೆ ಅಂಥ ಸನ್ನಿವೇಶ 
ವೈಪರೀತ್ಯ ಅಥವಾ ಕಾರಣ ಸಂಶೋಧನೆ ಇಲ್ಲವೆ ಎರಡೂ ಅಗತ್ಯ, ಒಂದೇ ಮಾತಿನಲ್ಲಿ 
ಸಂವಿಧಾನದ ಸಾಮಾನ್ಯ ರೂಪವನ್ನು ಹೇಳಬೇಕಾದರೆ, ಅದರ ರಚನೆ ಒಂದು 
ಶರೀರದ ಅಂಗೋಪಾಂಗಗಳ ರಚನೆಯಲ್ಲಿ ಕಾಣುವಂಥ ಸಮಂಜಸ 
ಸಂಬಂಧವುಳ್ಳದ್ದಾಗಿರಬೇಕು. ಯಾವ ಕಲಾಕೃತಿಯಲ್ಲಾದರೂ ಅನಾವಶ್ಯಕ, ಅಪುಸ್ತುತ, 
ಅಸಂಬದ್ದ ವ್ಯಕ್ತಿಯ ಅಥವಾ ವಿಷಯದ ಉಲ್ಲೇಖಕ್ಕೆ ಎಡೆಯಿಲ್ಲ ಎಂಬುದನ್ನು 
ಹೇಳಬೇಕಾಗಿಲ್ಲವಷ್ಟೆ. 

[ಯುಗಪುರುಷ, ದಸರಾ ಸಂಚಿಕೆ, ಅಕ್ಟೋಬರ್‌ ೧೯೫೬] 


* ೧೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


೨೫. ಜೀವನಶಿಕ್ಷಣ ಮತ್ತು ಅಭಿಜಾತಸಾಹಿತ್ಯ 


ವಿದ್ಯೆಯು ಅಭ್ಯಾಸ ಸಾಧ್ಯ ಎನ್ನುವುದುಂಟು. ಆದರೆ ಯಾವುದು ಅಭ್ಯಾಸ 
ಸಾಧ್ಯವಲ್ಲ? ನಮ್ಮ ಅಭಿರುಚಿ-ಅಭಿಪ್ರಾಯಗಳೂ ಅಭ್ಯಾಸಜಾತವೇ. ಒಂದು ಊರು 
ಅಥವಾ ಜಾತೀಯ ಜನಾಂಗದಲ್ಲಿ ವಿಶಿಷ್ಠವಾದ ಆಹಾರವಸುಗಳ ದಿನ ಬಳಕೆ, 
ವಸ್ತಾದ್ಯಲಂಕಾರಗಳ ಪ್ರತ್ಯೇಕ ನಮೂನೆ, ಮನೆಮಠಗಳ ವಿಲಕ್ಷಣವಾದ ರಚನೆ 
ಮುಕತಾದುವು ಕಂಡುಬರಲು ಅದರ ಪರಂಪರಾಗತವಾದ ದೃಷ್ಟಿಕೋನವೇ ಕಾರಣ. 
ಪದ್ದತಿಯೇ ಹೇತು - ಅನೇಕ ವರ್ಷಗಳಿಂದ ಅನುಸರಿಸುತ್ತ ಬಂದ ಅಂದ-ಅನುಕೂಲಗಳ 
ಕಲಸೆಗಳೇ ಬೀಜ. ಸಂಗ ಸಾತತ್ಯವು ಮನಸ್ಸಿನ ವಾಸನೆ, ಅಭಿರುಚಿ, ಪ್ರವೃತ್ತಿಗಳನ್ನು 
ರೂಪಿಸುತ್ತದೆ. ಒಂದು ಹೊಸ ಬದಲಾವಣೆಯನ್ನು ಸಮಾಜವು ಸ್ವೀಕರಿಸುವಾಗ 
ಬಹಳ ತಡ ಮಾಡುತ್ತದೆ. ಏಕೆಂದರೆ ಸಾಮಾಜಿಕರ ಮನಸಿಗೆ ಆ ಬದಲು ನಮೂನೆ 
ಬಹಳ ಸಲ ಮುಟ್ಟಿ 'ಸಾಪ್ಪ ಪದ ಸ್ನೇಹವನ್ನು ಗಳಿಸಲು ಅಷ್ಟು ಕಾಲ ಬೇಕಾಗುತ್ತದೆ; 
ಹೊಸ ಕಲನೆಗಳು 'ಹಳಕಲ್ಪವಾ ಗೃಹದ ಮದುಮಗಳೊಡನೆ” ಬಹಳ ಕಾಲ Gouit- 
ship ಪೆ ಪೇಮ ಸಂಧಾನ ನಡೆಸಬೇಕಾಗುತ್ತದೆ. ಇದು ಸ್ವಾಭಾವಿಕ. ಹೊಸದಾಗಿ ಗಂಡನ 
ಮನೆಗೆ ಹೋದ ಹುಡುಗಿಗೆ ಅಲ್ಲಿ ಸಾತ್ಮ್ಯ ಹೊಂದಲು ಕೆಲವು ವರ್ಷಗಳು 
ಬೇಕಾಗುವುದಿಲ್ಲವೆ? 


ಆದರೆ ಹೊಸ ಮದುಮಗಳ ಮನೆ ಅವಳಿಂದ ಹೊಸತನ ಹೊಂದುವುದಲ್ಲದೆ, 
ಅಲ್ಲಿ ಮೊದಲಿಲ್ಲದ ಹೊಸ ಮನೆ ಇಂದು ಉದ್ದವಿಸುವುದಿಲ್ಲ. ಅದೇ ಮೇರೆಗೆ ನಮ್ಮ 
ಸಾಹಿತ್ಯ ಮಂದಿರಲ್ಲಾದರೂ ಬರುವ ಹೊಸತನ ನಿಲ್ಲುವುದು ಸುಭದ್ರ ಮತ್ತು ಸುಪಸಿ ಸಿದ್ದ 
ಸಾಹಿತ್ಯ ಮಾರ್ಗದ ನೆಲದ ಮೇಲೆಯೇ. ಇಂತಹ ಸಾಹಿತ್ಯ ಕೃ Fa 
ಜನತಾಂತರ್ದೃಪ್ಟಿಯನ್ನು ಪ್ರಕಟಿಸುವ ಹವೃವಾಹನ ಜ್ಞಾಲೆಗಳು; ಜನತೆಯು ಹಾರ್ದಿಕವಾಗಿ 
ಮೆಚ್ಚಿ ಅನುಸರಿಸಲು ಯತ್ಲಿಸುತ್ತ ಬಂದ ಉತ್ತಮ ಗುಣಗಳನ್ನು ಕಾತಾ ಸಂಮಿತಿಯಿಂದ 
ಪ್ರಸರಿಸುತ್ತ ಬಂದವುಗಳು. ಈ ಶಿಕ್ಷಣ ಮಾಧ್ಯಮವನ್ನು ಮೂಲೆಗೊತ್ತಿ ಯಾವ ಶಿಕ್ಷಣ 
ಪದ್ಧತಿಯೂ ಸಾರ್ಥಕವೆನಿಸದು, ಸಾಫಲ್ಯ ಹೊಂದದು. 

“ಕಾವ್ಯ ವ್ಯಾಸಂಗವು ಸಾರ್ವಜನಿಕರಿಗೆ ಪೀಠಿಕಾ ರೂಪವಾಗಿ ಇರಬೇಕಾದ 
ಸಿದ್ಧತೆ ಎಂದು ಎಲ್ಲರೂ ಒಪ್ಪಿಕೊಳ್ಳಬೇಕಷ್ನೆ? ನಳ ಚರಿತ್ರೆಯನ್ನೋದದವನು, ನಳನ 
ವಿರಹವನ್ನನುಭವಿಸದವನು, ದಮಯಂತಿಯೊಡನೆ ಮರುಗದವನು, ಭರತನ ತ್ಯಾಗವನ್ನು 
ಧ್ಯಾನಿಸದವನು... ಇಂಥವರಿಗೆ ಎಷ್ಟರ ಹೃದಯ ವೈಶಾಲ್ಕವಿದ್ದೀತು?” ಎಂದು ಶ್ರೀಮಾನ್‌ 
ಡಿ. ೨. ಗುಂಡಪ್ಪನವರು ಸವಾಲು ಹಾಕಿದ್ದಾರೆ. ಈ ಸವಾಲಿಗೆ ಪ್ರತಿಕೂಲ ಉತ್ತರವನ್ನು 


ಯಾರೂ ಕೊಡಲಾರರು. ಸಾಹಿತ್ಯವೇ - ಅಭಿಜಾತ ಸಾಹಿತ್ಯವೇ — ಜನಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೭೫ + 


ಶಿಕ್ಷಣದ ಅತ್ಯಂತ ಪರಿಣಾಮಕಾರಿಯಾದ ಮಾಧ್ಯಮ ಎಂಬುದನ್ನು ನಾವಿಂದು ಹೆಚ್ಚಾಗಿ 
ವಿವೇಚಿಸಿ ಮನನ ಮಾಡಿಕೊಳ್ಳುವುದಗತ್ಯ. 


ನಮ್ಮ ವಿದ್ಯಾರ್ಥಿಗಳಿಂದು ಭೂಗೋಲ ಶಾಸ್ತ್ರ ಇತಿಹಾಸ, ಪ್ರಜಾಧರ್ಮಶಾಸ್ತ್ರ 
(Civics), "ಸಾಮಾನ್ಯ ವಿಜ್ಞಾನ, ಗೃಹವ್ಯ ವಸ್ಥಾ ನೆಜ್ಞಾನ (Domestic Seiencd) 
ಪತ್ರಿಕೆ ಹೊಸಕಥೆ ಮುಂತಾದವುಗಳನ್ನು ಅವಲೋಕಿಸುವುದರಿಂದ ಆಧುನಿಕ ನಾಗರಿಕ 
ದೃಷ್ಟಿಕೋನವನ್ನು ಕೆಲಮಟ್ಟಿಗೆ ಪಡೆಯುತ್ತಾರೆ ಎಂಬುದೇನೋ ನಿಜ. ಆದರೆ ಅದರಲ್ಲಿ 
Common Sense ಸಾಮಾನ್ಯ ಔಚಿತ್ಯ, ವಿವೇಕ, ನ್ಯಾಯಾ ನ್ಯಾಯ ವಿಮರ್ಶಾ ಬುದ್ದಿ 
ಮತ್ತು ಸಾರ್ವಜನಿಕ ಹಿತಚೇತನ ಪ್ರವೃತ್ತಿಗಳು ಹಳೆಯ ತಲೆಮಾರಿನವರಿಗಿಂತ ಬಹಳ 
ಕಡಿಮೆಯಾಗುತ್ತ ಹೋದ ಹಾಗೆ ಕಾಣುತ್ತದೆ. ಇದಕ್ಕೆ ಅವರಲ್ಲಿ ಸ್ಥಾಯಿಯಾದ ಜೀವನ 
ಮೌಲ್ಯಗಳು ಭಾವನಾ ಸಾಮರಸ್ಯ ಹೊಂದಲು ತಕ್ಕ ಓದಿಲ್ಲದುದೇ ಕಾರಣ. “ಕಾವ್ಯ 
ಯಶಸೇರ್ಥ ಕೃತೇ” ಎಂಬುದಕ್ಕಿಂತಲೂ ಹೆಚ್ಚಾಗಿ “ವೃವಹಾರವಿದೇ” ಎಂಬುದು 
ಗಮನಾರ್ಹ. ಭಾರತದಲ್ಲಿ ಅಸಂಖ್ಯ ಜಾತ್ಕುಪಜಾತಿಗಳು ತಾಂಡವವಾಡುತ್ತಿದ್ದರೂ 
ಮತೀಯವಲ್ಲದ, ಸಾರ್ವಜನಿಕ ಸ್ಪತ್ತಾದ ಅಭಿಜಾತ ಸಾಹಿತ್ಯ ಸಂಪತ್ತು ಜನತೆಯ 
ಮನಸಿಗೆ ಅರಿಯದಂತೆ ಅತ್ಯಂತ ಪರಿಣಾಮಕರವಾಗಿ ಅರುಹುತ್ತ ಬಂದ ಸ್ವಧರ್ಮವೇ 
ಅದರ ರಸ-ರುಚಿ-ಅಭಿಪ್ರಾಯಗಳ ಸಮೀಕರಣವನ್ನು ಸಾಧಿಸಿ, ಅದರ ಬಾಳಿಗೊಂದು 
ಸ್ವರೂಪವನ್ನು ಕೊಡುವುದರಲ್ಲಿ ಮುಖ್ಯ ಪಾತ್ರವಹಿಸಿತೆಂದರೆ ತಪ್ಪಾಗದು. ರಾಮ- 
ರಾವಣ, ಭೀಮ-ಕೌರವ, ಕೃಷ್ಣ-ಕಂಸ, ಸೀತೆ-ಶೂರ್ಪಣಖೆ, ಅರ್ಜುನ-ಶಿಖಂಡಿ 
ರಸ ಚಿತ್ರಗಳು ನಮ್ಮ ಮೌಲ್ಯ ವಿವೇಕದ ಮಾಪಕಯಂತ್ರಗಳು. ಇಂಥ ಸಾರ್ವಜನಿಕ 
ಕೈದೀವಿಗೆಗಳನ್ನು ಹಚ್ಚಿಟ್ಟ ಮಹಾಕವಿಗಳ ಗಂಥಗಳ ಅಭ್ಯಾಸಕ್ಕೆ ಶಾಲೆ-ಕಾಲೇಜುಗಳಲ್ಲೂ 
ಶ್ರವಣಕ್ಕೆ ಸಾರ್ವಜನಿಕ ಉತ್ತವ-ಸಮಾರಂಭಗಳಲ್ಲೂ ಇನ್ನೂ ಹೆಚ್ಚು ಅವಕಾಶವನ್ನು 
ಕಲ್ಪಿಸಿ ಕೊಡುವುದಗತ್ಯ. ನಮ್ಮ ವಿದ್ಯಾಲಯಗಳ ಪಠ್ಯಮಾಲೆ ವಿವಿಧ ಮಹಾಕೃತಿಗಳ 
ಪರಿಚಯ, ವಿಮರ್ಶೆ ಅಭ್ಯಾಸಗಳಿಗೆ ಇನ್ನಷು ಸ್ಥಳವನ್ನು ಒದಗಿಸಿದರೆ ಮೇಲೆ ಹೇಳಿದ 
ವ್ಯಾವಹಾರಿಕ ಸದಸದ್ದಿವೇಕದ ನ್ಯೂನತೆ ನಮ್ಮ ಮಕ್ಕಳಲ್ಲಿ "ಕಡಿಮೆಯಾಗುತ್ತ ಹೋದೀತು. 


ಜಗತ್ತಿನ ಗಣ್ಯ ಭಾಷೆಗಳಲ್ಲಿರುವ ಮೇರುಕ್ಯ ತಿಗಳ ಉತ್ತಮ ಭಾಷಾಂತರ ಕನ್ನಃ ಡದಲ್ಲಿ 
ಶಕ್ಷರಿಂದ ಅಗುವಂತೆ ಸಂಘ, ಸಂಸ್ಥೆ, ವಿದ್ಯಾಲಯ, ಪುಸ್ತಕ ಭಂಡಾರಗಳು ವವಸ್ಥೆ 
ಮಾಡುವುದಕ್ಕಿದು ಪ್ರಾಪ್ತ ಸಮಯ. ಹರ ಸಾಹಿತ್ಯ ಪರಿಚಯ ಬೇಕಾಗಿದೆ, 
ವಿಮರ್ಶಾ ಪರಿಚಯ ಜನರಿಗಾಗಬೇಕಾದ್ದು ಆಮೇಲೆ. ಗದ್ಯ-ಪದ್ಯಗಳ ಸಾರ್ವಜನಿಕ 
ಅರ್ಥ ವಿವರಣೆಯೇ ಗಮಕ. ಒಂದು ದೃಷ್ಟಿಯಿಂದ ತಾಳ ಮದ್ದಳೆಯು ಯಕ್ಷಗಾನವೆಂಬ 
ಸರ್ವಾಂಗ ಸಮನ್ನಿತ ನಾಟಕ ಕೃತಿಯ ಗಮಕ ವಿನ್ಯಾಸವೆನ್ನಬಹುದು. ಗಾಮೀಣರೇ 
ಭಾಗವಹಿಸಿದಾಗ ಅದು ಜಾನಪದ ಕಲೆ ಎನಿಸಿದರೆ, ಸುಸಂಸ್ಕೃತ ನಾಗರಿಕರು 
ಭಾಗವಹಿಸಿದಾಗ ಅಭಿಜಾತಕಲೆಯೆನಿಸುವುದು ಪತ್ಯಕ್ಷಸಿದ್ದ, ಪುರಾಣಗಳ ಪ್ರಸಾರ ಪುರಾಣ 
ವಾಚನ-ಹರಿಕಥೆಗಳೆಂಬ ಕಲೆಗಳ ಮೂಲಕ ಈ ವರೆಗೆ ನಡೆದುಕೊಂಡು ಬಂದಿತು. 


* ೧೭೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಇಂಗ್ಲೀಷು ಮುಂತಾದ ಇತರ ಭಾಷೆಗಳಲ್ಲಿಯ ಸಾರ್ವಕ್ಕ ೈತಿಗಳನ್ನು ಆಶುಭಾಷಾಂತರ 
ವೀರರು ಸಾರ್ವಜನಿಕರರೆದುರಿಡುವುದು ರೂಢಿಗಿಂದು ಬರಬೇಕಾಗಿದೆ. 
ಪರಿಣಾಮಕರವಾದ ಸುಂದರ ನಾಟಕಗಳನ್ನು ಈ ಕಮದಲ್ಲಿ ಜನರಿಗೆ ಓದಿ ಹೇಳಬಹುದು. 
ವೇಷ ಹಾಕಿಕೊಳ್ಳದೆ ಪಾತ್ರವಹಿಸಿ ಆಶುವಾಣಿಗಳು ಬೈಶಕ್ಕನ್ನು ಮಾಡಿ ಜನ ಪ ಪಸಿದ್ದವಾದ 
ಅಪೂರ್ವ, ಅಮೂಲ್ಯ ಮಹಾಕಾವ್ಯಗಳನ್ನು ಕೂಡ, ಅಭಾಸ ಮ ಹರಿಕಥೆ- 
ಪುರಾಣಗಳ ವ್ಯಾಖ್ಬಾನ ರೀತಿಯನ್ನು” ಆದುನಿಕಗೊಳಿಸಿಕೊಂಡು ಆ ಮೂಲಕ 
ಪ್ರಚುರಪಡಿಸಬಹುದು. ಹ್ಯಾಮ್ಲಟ್‌, ಒಥೆಲೋ, ಲಿಯರ್‌, ಸೀಸರ್‌, ರೋಮಿಯೋ 
ಮುಂತಾದ ಮಹಾ ರಸಮೂರ್ತಿಗಳ ಪರಿಚಯ ಜಾನಪದವರ್ಗದವರೆಗೂ ಆಗುವಂತೆ 
ನಾವಿಂದು ಪ್ರಯತ್ನಿಸಬೇಕು. ಇಲ್ಲವಾದರೆ ನಮ್ಮ ನಾಗರಿಕತೆಯ ನಿಜವಾದ ಆಧುನಿಕತೆ 
ದೇಶದಲ್ಲಿ ಅತ್ಯಲ್ಪ ಸಂಖ್ಯರಾದ ಕಾಲೇಜು-ಕರ್ಮಠರಲ್ಲಷ್ಟೇ ನಿರ್ಜೀವ ಸ್ವರೂಪದಲ್ಲಿ 
ಉಳಿಯುವಂತಾಗುವುದು ಖಂಡಿತ; ಕಾಲೇಜು ಕಲಿತವರ ಸಮಾಜವೆಂಬ ಒಂದು 
ಸಮಾಜದ ಕಲನೆ ಅರ್ಥರಹಿತವಾದುದರಿಂದ. ಸಂಸ್ಕೃತ ಶ್ಲೋಕಗಳನ್ನು ಸಂಸ್ಕೃತ 
ಗೊತ್ತಿಲ್ಲದ ಮಹಾ ಜನ ಸ್ತೋಮದಲ್ಲಿ ಗಟ್ಟಿಯಾಗಿ ಓಕ ಅರ್ಥ ಹೇಳಿ, "ಜನರನ್ನು 
ರಂಜಿಸಬಹುದಾದರೆ, ಇಂಗ್ಲೀಷು, ಫೆಂಚು, "ಚೀನೀ ಮುಂತಾದ ಭಾಷೆಗಳಲ್ಲಿ ಬರೆದ 
ಗಂಥಗಳನ್ನು ಹಾಗೇ ಓದಿ, ರಸವತ್ತಾಗಿ ವಿವರಿಸಿ ಜನಮನೋರಂಜನೆ ಮಾಡಲು 
(ಸಲ್ಲ ಮೊದಮೊದಲು ಕಷ್ಟವೆನಿಸಬಹುದಾದರೂ) ಅಷ್ಟೇನೂ ಅಸಾಧ್ಯವಲ್ಲ ಎಂಬುದು 
ನಿರ್ವಿವಾದವಾದ ಮಾತು. 

ಪುರ-ನಗರಗಳಲ್ಲಿಯ ಕ್ಷಬ್ಬುಗಳು ಸಾಹಿತ್ಛಕ್ಕೆ ಅಗಸ್ಥಾನ ಕೊಡಬೇಕು. ದೈಹಿಕ 
ವ್ಯಾಯಾಮ ಸಾಕಷ್ಟಾಗದ ಆಟಗಳನ್ನು ಆಡುವುದನ್ನು ನಿಲ್ಲಿಸಿ ಆ ಕಾಲದಲ್ಲಿ ಸಾಹಿತ್ಯಿಕ 
ಪಠನ-ಪಾಠನ-ಶ್ರವಣ-ಅಭಿನಯಗಳನ್ನು ನಡೆಸಬಹುದು. ಅದರಿಂದ ನಮ್ಮ 
ವಿದ್ಯಾವಂತರಿಗೆ ಜನತೆಯೊಡನೆ ವ್ಯವಹರಿಸುವ ಆತ್ಮೀಯ ಪುವೃತ್ತಿ ಸಹಜ ಭಾಷಾಶೈಲಿ 
ಮುಂತಾದ ಸಾಮಾಜಿಕ ಗುಣಗಳನ್ನು ಬೆಳೆಯಿಸಿಕೊಳ್ಳಲು ಅನುಕೂಲವಾಗುತ್ತದೆ. 
ಶಾಲೆ-ಕಾಲೇಜುಗಳ ಶಿಕ್ಷಣವು ವಿದ್ಯಾರ್ಜನೆ ಮಾಡುವ ಕಮವನ್ನಷ್ಟೇ ತಿಳಿಸುವ ತರಬೇತಿನ 
ಕೇಂದ್ರಗಳು. ಆ ಕ್ರಮವನ್ನು ಬೆಳೆಸಿಕೊಂಡು ಜೀವನದ ಪಾಠ ಕಲಿಯುವ ನಾಗರಿಕ 
ಮನೋರಂಜನ ಪದ್ಧತಿಯೇ ಸಾಹಿತ್ಯಾನುಶೀಲನ. ಈ ನಯದಿಂದ ಜನತೆಯಲ್ಲಿ 
ಸರ್ವಪ್ರಿಯವಾದ ಅಭಿರುಚಿ, ನ್ಯಾಯ, ನೀತಿಗಳು ಪ್ರಚಲಿತವಾಗಿ ಅವರ ಹೃದಯದ 
ಏಕೀಕರಣ ಬಹಳ ಮಟ್ಟಿಗೆ ಸಾಧ್ಯವಾಗುತ್ತದೆ. ಧೈರ್ಯ, ಆರ್ಜವ ಮುಂತಾದ 
ಜೀವನಾವಶ್ಯಕ ಗುಣಗಳು ಬೆಳೆಯಲು ತಕ್ಕ ಹೃದಯ ವ್ಯಾಯಾಮವು 
ಸಾಹಿತ್ಯರತ್ನ; ಗಳಿಂದಲ್ಲದೆ ಇತರ ಸಾಧನಗಳಿಂದಾಗದು. ಬುದ್ಧಿಗತವಾದ ಒಳ್ಳೆಯ 
ತತ್ವಗಳನ್ನು ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ 
ಗಳಿಸಿಕೊಳ್ಳುವುದಕ್ಕೆ ಸ ಸಾಹಿತ್ಯದ ರಸಜೀವನವೊಂದೇ ಅದ್ವಿತೀಯ ಸಾಧನ. “ಆದುದರಿಂದ 
ತಾಳಮದ್ದಳೆಯ ಸ್ಷಬ್ಬುಗಳಂತೆಯೇ ಕಾವ್ಯವಾಚನ ಕ್ಷಬ್ಬುಗಳೂ ಏಳಬಹುದು, ನಾಟಕದ 
ಕ್ಷಬ್ಗುಗಳೂ ಉದಯಿಸಬಹುದು. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೭೭ + 


“ಕಾಶ್ಮೀರ ಸಂಧಾನ ಸಮುದ್ಯಮ” ಎಂಬ ಆಧುನಿಕ ಸಂಸ್ಕೃತ ನಾಟಕದಂತೆ 
ಯಕ್ಷಗಾನ ಪ್ರಸಂಗಗಳನ್ನೂ ಆಧುನಿಕ ರಾಜಕೀಯ-ಸಾಮಾಜಿಕ-ಚರಿತ್ರೆಗಳನ್ನು ರಚಿಸಲು 
ಬಲ್ಲವರು ಪ್ರಯತ್ನಿಸಿದರು. ಯಾವ ವಿಧದ ಮಾರ್ಗದಲ್ಲಿಯೂ, ಮಹಾಕೃತಿ ಹುಟ್ಟಬಹುದು. 
ಪ್ರತಿಭೆ ಎಲ್ಲಿದ್ದರೂ ಅದು ಯಾವ ಮಾರ್ಗವನ್ನು ಹಿಡಿದರೂ ಅದರಲ್ಲೇ ತನ್ನ ಲೋಕೋತ್ತರ 
ಕಾರ್ಯವನ್ನು ನೆರವೇರಿಸಬಲ್ಲುದು. ಒಂದು ಸುಭಾಷಿತದ ನಾಲ್ಕು ಸಾಲುಗಳಾದರೂ 
ಪರಂಪರಾಸ್ಕೃತಿಯಿಂದ ಅಜರಾಮರವಾಗಿಲ್ಲವೆ? ಇಂದು ಬೇಂದ್ರೆಯವರ ಜಾನಪದ 
ಶೈಲಿಯ ಪದಗಳನ್ನು ಸಹ ಜನ ಮೆಚ್ಚಿ ಕೊಂಡಾಡುವುದಿಲ್ಲವೆ? ಕೃತಿಯ ಅಭಿಜಾತ್ಯವನ್ನು 
ನಿರ್ಣಯಿಸುವ ಸಾಮಗಿಗಳಲ್ಲಿ ರಸವತ್ತೆ ಪಪ್ರಥಮವಾದುದು. ರಸಪೋಷಣೆಗೆ ಅಡಿಗಲ್ಲಾದ 
ಪಾತ್ರಚಿತ್ರಂ ಅಂತ ಎರಡನೆಯ ಸಾಮಗ್ರಿ ತದನುಕೂಲವಾದ ಚಮತ್ಸಾರ ಮೂರನೆಯದು. 
ಕಾವ್ಯಶೋಭಾಕರಗಳಾದ ಪದಾರ್ಥಗುಣಗಳು ನಾಲ್ಕನೆಯವು ಎನ್ನಬಹುದು. ಈ 
ಚತುರ್ವರ್ಗವೂ ಚೆನ್ನಾಗಿರುವುದು ಆದರ್ಶ ಅಭಿಜಾತಕೃತಿ, ಮಹಾಕೃತಿ ಮೇರುಕೃತಿ. 
ಕೃತಿಯ ಚಿಕ್ಕತನ, ದೊಡ್ಡ ಗಾತ್ರ ಮುಂತಾದವು ಗೌಣ. ಆದರೆ ದೊಡ್ಡತನ ಮಹಾಕೃತಿಯ 
ಗೌರವಕ್ಕೆ ಕಾರಣವಾದಾಗ ಅದನ್ನೂ ಗಣ್ಯ ಕಾರಣವೆನ್ನದೆ ಬಿಡುವಂತಿಲ್ಲ. ಏಕೆಂದರೆ 
ಅಲ್ಲಿ ಪರಿಣಾಮಕರತೆಯ ಪರಿಣತಿಗೆ ಗಾತ್ರವು ಅನಿವಾರ್ಯ ಅವಶ್ಯಕತೆಯಾಗಿರುತ್ತದೆ. 

ಇಡಿ ಜೀವನವು ರಸಪ್ರಧಾನ, ರುಚಿಪ್ರಧಾನ. ಉತ್ತಮ ಸಾಹಿತ್ಯ ರಸ-ಭಾವಗಳು 
ಉತ್ತಮ ಲೌಕಿಕ ಜೀವನದ ರಸ-ಭಾವಗಳ ಪರಿಣತಿಗೆ ಪ್ರೇರಕಗಳಾಗುತ್ತವೆ. ಮಾನವನ 
ಅಂತಃಸತ್ವವಿರುವುದು ಅವನ ಉತ್ತಮ ಸ್ಥಾಯಿಗಳಲ್ಲಿ. ಅವುಗಳ ಲೌಕಿಕ ಪ್ರಕಟಣೆಗೆ 
ಅವುಗಳ ರಸರೂಪ ಪ್ರಕಾಶನ ಬಹಳ ಮಟ್ಟಿಗೆ ಶಿಕ್ಷಕನಾಗಬಲ್ಲುದು. ಈ ದೃಷ್ಟಿಯಿಂದ 
ಸಾಹಿತ್ಯವು ಜೀವನ ಶಿಕ್ಷಣದ ಅತ್ಯುತ್ತಮ ಮಾಧ್ಯಮ. ಶೃಂಗಾರಿಯೂ ವೀರನೂ 
ಕರುಣಿಯೂ ಶಾಂತನೂ ಹಸನ್ಮುಖಿಯೂ ಉತ್ತಮ ಪ್ರಕೃತಿಯ ಮನುಷ್ಯನಲ್ಲವೇ? 
ಈ ಪಂಚಮುಖ ಪ್ರವೃತ್ತಿಯ ಮನುಷ್ಯನ ನ್ಯಾಯಾನ್ಯಾಯ ವಿವೇಕ 
ಸಾರ್ವದೃಷ್ಟಿಯುಳ್ಳದ್ದಾಗಿರದೇ? ಸಾಹಿತ್ಯವು ಜೀವನದ ಪ್ರತಿಬಿಂಬ ಎಂಬ ಮಾತು ಈ 
ಅಂಶವನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಆಡಿದ್ದು. ಸಾಹಿತ್ಯದಲ್ಲಿ ಉತ್ತಮಾಧಮ ಮಧ್ಯಮ 
ಪ್ರಕೃತಿಗಳ ಪಾತ್ರಗಳ ಚರಿತ್ರೆಗಳು ಬರುತ್ತವೆ. ಅಲ್ಲಿ ನಮಗೆ ಅವುಗಳ ಉತ್ತಮಾಧಮ 
ಮಧ್ಯಮ ಮಟ್ಟಗಳು ಸ್ಪಷ್ಟವಾಗಿ ಹೊಳೆಯುತ್ತವೆ. ಅದರಿಂದ ನಮ್ಮಲ್ಲಿ ಸದಸದ್ದಿವೇಕ 
ಜಾಗೃತವಾಗುತ್ತವೆ. “ಮಹಾಕಾವ್ಯಕ್ತಿಯೆ ಅಷ್ಟಕ್ಕೆ (ರಸಾಸ್ತಾದದ ಮಟ್ಟಿಗೆ) ನಿಲ್ಲುವುದಿಲ್ಲ... 
ಕವಿನಿರ್ಮಿತ ಲೋಕದಲ್ಲಿ ಕಂಡದ್ದನ್ನು ಮನಸ್ಸು ಮತ್ತೆ ಮತ್ತೆ ನೆನೆಯುತ್ತದೆ; ಅದನ್ನು 
ಕುರಿತು ಚಿಂತಿಸುತ್ತದೆ. "ಅದು ಸರಿಯೆ? ಇದು ಸರಿಯೆ? ಅಲ್ಲಿ ಹಾಗೇಕೆ? ಇಲ್ಲಿ 
ಹೀಗೇಕೆ? - ಎಂದು ಪ್ರಶ್ನೆ ಮಾಡುತ್ತದೆ. ಈ ಆಂದೋಳನ ವಿಮರ್ಶನಗಳಿಂದ 
ಫಲಿಸುತ್ತದೆ ಒಂದು ಪ್ರಚೋದನ ಧ್ವನಿ. ಆ ಮಹಾದಧ್ದ್ಧನಿಯ ಶುಶ್ರೂಷೆಯಿಂದ ಲಭಿಸುತ್ತದೆ 
ಒಂದು ಶುಭ ಸೌಂದರ್ಯ ದರ್ಶನ - ಒಂದು ಒಳ್ಳೆಯದೆಂಬುದರ ತಿಳಿವಳಿಕೆ ಒಂದು 
ಧರ್ಮಾನ್ಹೇಷಣ ಪವೃತ್ತಿ ಅದೇ ಕಾವ್ಯಸ್ಪೂರ್ತಿ. ಅದರಿಂದ ಜೀವನಕ್ಕೆ ಬಂಧ ವಿಮೋಚನೆ 


* ೧೭೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 
ಅದೇ ಆತ್ಮಕ್ಕೆ ಪುನರ್ಜನ್ಮ” - ಎಂಬ ಮಾತು ನಿತ್ಕಸತ್ಯವಲ್ಲವೆ? ಆದುದರಿಂದ 
ಭಾರತೀಯ ಸಮೃಗ್ಗೀವನಕ್ಕೆ ಭಾರತೀಯ ಅಭಿಜಾತ ಸಾಹಿತ್ಯದ ಅಭ್ಯಾಸ ಅತ್ಯುತ್ತಮ 
ಶಿಕ್ಷಣ ಸಾಧನ ಎನ್ನಬಹುದಲ್ಲವೇ? 

“ ೫B B 


['ರಾಯಭಾರಿ' - ಪರ್ಯಾಯ ವಿಶೇಷಾಂಕ ೧೯೫೮, ಪುಟ - ೩೩] 


೧೬೭೯ + 


೨೬. ಭಾಷೆ ಮತ್ತು ಅದರ ಉದ್ದೇಶ 


ಮಾತಿನ ಹದವನ್ನರಿಯದವನು ಮಾತುಗಾರನಾಗಲಾರ, ಬರೆಹಗಾರನಾಗಲಾರ, 
ಮಾತು ಬಲ್ಲವನೇ ಮಾಣಿಕ ತರಬಲ್ಲ. ಮಾತುಬಲ್ಲವನ ಮಾತೇ ಜ್ಯೋತಿರ್ಲಿಂಗವಾಗುವುದು! 
- ಸಂಪಾದಕ 

“ಕಂಡೂಕಾಣದಾದನೊಬ್ಬ ವಾಗ್ದೇವತೆಯನ್ನು; 

ಕೇಳಿಯೂ ಕೇಳದಾದನೊಬ್ಬನವಳನ್ನು 

ಆದರಿನ್ನೋರ್ವಗಾಕೆ ತೋರಿದಳವಳ ಸೊಬಗನ್ನು - 

ಒಲಿದ ಓರಣದೋಪಳೋಪಗೆಂತೋ ಅಂತು!” 

— ಯಗ್ಗೇದ ಮಂಡಲ ೧೦ 

೦ರನಾಕೆ? ೦ಯಾವ್‌ ಕಾರಣದಿಂದ ಮಾ ಗ್ರೇವಿಂರಂ ಒಬ್ಬನಿ ಗ 
ಒಲಿದಿನ್ನೊಬ್ಬನಿಗೊಲಿಯದಿರುವಳು? ಅಂತಹ ಅವಳ ಮಾಹಾತ್ಮ್ಯವಾದರೂ ಏನು? 
ಅವಳ ಲಕ್ಷಣವೇನು, ರೀತಿ ಏನು, ಅವಳ ಅವತಾರದ ಉದ್ದೇಶವೇನು? — ಇತ್ಯಾದಿಗಳನ್ನು 
ತಿಳಿವ ಕುತೂಹಲವು ಪ್ರಯೋಗಕಾರನಾದವನಿಗೆ ಉಂಟಾಗದಿರದು. ಹಾಗೆ ಮನುಷ್ಯನನ್ನು 
ಪ್ರಾಣಿವರ್ಗದಿಂದ ಹಠಾತ್ತನೆ ಪ್ರತ್ವೇಕಿಸುವ ಭಾಷೆಯ ಚಮತ್ಕಾರವಾದರೂ ಏನು 
ಎಂಬುದು ಗಮನಾರ್ಹವಾದುದಲ್ಲವೆ? ಲೋಕದಲ್ಲಿ ಜೀವದ ಅಸ್ತಿತ್ವವನ್ನು ಹೊರಪಡಿಸುವ 
ಅನೇಕ ಸಾಮಾನ್ಯ ಚೇಷ್ಟಾವಿಶೇಷಗಳಿರುತ್ತವೆ; ಆದರೆ ಯಾವ ಅಂತಹ ಕ್ರಿಯೆಯೂ 
ವಾಕ್ಕಪ್ರಯೋಗದಷ್ಟು ಸುಟವಾದುದಲ್ಲ, ಫಲದಾಯಕವೂ ಅಲ್ಲ. 

ಭಾಷೆಯು ಶಬ್ದಮಯ; ಶಬ್ದವು ಧ್ಹನ್ಯಾತ್ಸಕ ಮತ್ತು ವರ್ಣಾತ್ಮಕವಾದುದು. 
ವರ್ಣಾತ್ಮಕವಾದಾಗ ಕೇವಲ ಕಲ್ಲನಾವೇದ್ಯ, ಧ್ಲನ್ಯಾತ್ಮಕವಿದ್ದಾಗ ಸಷ್ಟ ಆ ಧ್ವನಿಯು 
ವಿವಿಧ ಉಚ್ಚಾರಣ ಲಹರಿಯಿಂದ ಕೂಡಿದುದು. ಶಬ್ದಗಳ ಜೋಡಣೆಯು 
ಅಭ್ಯಾಸಬಲದಿಂದ ಉದ್ದಿಷ್ಟಾರ್ಥವನ್ನು ನಮ್ಮ ಮನದಲ್ಲಿ ಪ್ರತಿಬಿಂಬಿಸುತ್ತದೆ. ಅರ್ಥದ 
ನಿಷ್ಟೃಷ್ಟತೆಯು ತದ್ದೊ ನತಕವಾದ ಶಬ್ದದ ಮೇಲೆಯೇ ಅವಲಂಬಿಸಿರತಕ್ಕದ್ದು. ಕೆಲವು 
ಶಬ್ದಗಳು ಪ್ರಯೋಗಿಸಿದಲ್ಲಿ ಕೇವಲ ಅಸ್ಪಷ್ಟ ಅರ್ಥವನ್ನು ಬಗೆಯಲ್ಲಿ ಒಡಮೂಡಿಸುವುವು; 
ಮತ್ತೆ ಕೆಲವು ತದ್ದಿರುದ್ದವಾಗಿ ನಮ್ಮ ಮನೋಮುಕುರದಲ್ಲಿ ನಿರ್ದಿಷ್ಟ, ನಿಷ್ಠ ಷ್ಟ 
ಸಸೀಮ ಅಥವಾ ಅವಚ್ಛಿನ್ನ ಅರ್ಥದ ಮೂರ್ತಿಯನ್ನು ತಂದು ನಿಲ್ಲಿಸುವುವು. 

ಈ ಶಬ್ದಗಳು ಅರ್ಥವನ್ನು ನಿರ್ದೇಶಿಸುವ ಚಿಹ್ನೆಗಳು, ಭಾವಸೂಚಿಗಳು, 
ಮನೋಗತವನ್ನು ಬಯಲು ಮಾಡುವ ಭಂಗಿಭಣಿತಿಗಳು. 


+ ೧೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮನುಷ್ಯನು ಪ್ರಾಣಿಯಿಂದ ಹೀಗೆ ವಾಕೃಕ್ತಿಯಿಂದ ಹೆಚ್ಚಿನವನೆನಿಸಿಕೊಂಡರೂ, 
ಭಾವೋದ್ರೇಕದ ಅತಿಶಯದಲ್ಲಿ ತತ್ತುಲ್ಕನೇ ಆಗುವನು. 

ನಮ್ಮಿಂದ ಹೊರಡುವ ಮಾತು ಪರರ ಸಹಾನುಭೂತಿಯನ್ನು ಆಶಿಸತಕ್ಕುದಾಗಿದೆ. 
ಏಕೆಂದರೆ ಮಾತಿನ ಉದ್ದೇಶವು ಮತ್ತೊಬ್ಬರಿಗೆ ಭಾವಪಕಾಶನ ಉಂಟು ಮಾಡುವುದೇ 
ಆಗಿದೆ. ಅದರಿಂದ ಅದನ್ನು ಆಲಿಸುವ ಮತ್ತೊಬ್ಬರ ಸಹೃದಯತೆ ಅದಕ್ಕೆ ಬೇಕೇಬೇಕು. 
ಇಲ್ಲದಿದ್ದರೆ ಅದರ ಪ್ರಯೋಗಕ್ಕೆ ಪ್ರಯೋಜನವಿಲ್ಲ. ಆದುದರಿಂದ ಭಾಷೆಯೆಂದರೆ 
ಇಂತಹ ಶಬ್ದಗಳ ಗುಂಪು. ಅದರಲ್ಲಿ ಶಬ್ದಗಳು ಚಿತ್ರಸ್ಲೋಮ ನಿರ್ಮಾಣಕ್ಕಾಗಿ 
ಒಟ್ಟುಗೂಡಿರುವುವು; ಎಂದರೆ ಅವು ಇಷಾ ಪ್ರಾರ್ಥವನ್ನು ಇತರರ `ಮನದಲ್ಲಿ ಚಿತ್ತಿಸುವುವು, 
ಮೂರ್ತೀಕರಿಸುವವು, ರೂಪಿಸುವುವು. 

ಹೀಗೆ ಭಾಷೆಯ ಗುರಿಯು ಭಾವಪಕಾಶನ, ಅರ್ಥವ್ಯಕ್ತಿ ಮನೋಗತಪಕಟನೆ. 
ಈ ಗುರಿಯ ಸಿದ್ದಿಯು ಮುಖ್ಯವಾಗಿ ಪ್ರಯೋಗಕಾರನ, ಬುದ್ದಿ ವೈಶದ್ಯವನ್ನೇ 
ಹೊಂದಿಕೊಂಡಿರುತ್ತದೆ. ಮಾಲೆಗಾರನು ಬುದ್ದಿವಂತನಾದರೆ ಚಿತ್ತಾಕರ್ಷಕವಾಗುವ 
ರೀತಿಯಲ್ಲಿ ಹೂಮಾಲೆ ಕಟ್ಟುತ್ತಾನೆ; ಹಾಗಲ್ಲದೆ ಜಡಮತಿಯಾದರೆ ಅಸ್ತವ್ಯಸ್ತವಾಗಿ 
ಹೆಣೆಯುತ್ತಾನೆ. ಮೊಗ್ಗುಗಳನ್ನು ಪೋಣಿಸುವ ನೂಲಿನಂತೆ ಒಂದು ಪ್ರಬಂಧದಲ್ಲಿ 
ಮುಖ್ಯಭಾವವು ಮೊದಲಿಂದ” ಕೊನೆವರೆಗೆ ಅವಿಚ್ಛಿನ್ನವಾಗಿರಬೇಕು. ಹಾಗಲ್ಲದೆ 
ವಿಚ್ಛಿನ್ನವಾದರೆ ಉದ್ದಿಷ್ಟ ಪರಿಣಾಮ ಉಂಟಾಗುವುದಿಲ್ಲ. 


ವಾಗ್ಗಿಯಾದವನು ಶಬ್ದದ ಆಯ್ಕೆಯಲ್ಲಿ ಹೆಚ್ಚು ಗಮನವೀವನಲ್ಲದೆ, ಅದನ್ನು 
ಪ್ರಂಶೋಗಿಸುವ ರೀತಿಯಲ್ಲೂ ಅಧಿಕ ನೈಪುಣ್ಯವನ್ನು ಮೆರೆಯುತ್ತಾನೆ. 
ಸಂದರ್ಭೋಚಿತವಾಗಿ ಸಭಿಕರ ಅಥವಾ ವಾಚಕರ ಮನದ ಮೇಲೆ ಅಚ್ಛೊತ್ತಿದಂತೆ 
ತಾನು ನಿರೂಪಿಸುವ ವಸ್ತುವನ್ನು ಮಂದಟ್ಟು ಮಾಡಬೇಕಾದರೆ ಪ್ರಯೋಗಿಯು ಪದವಿನ್ಮಾಸ 
ನಿಷ್ಣಾತನಿರಲೇಬೇಕು. 

ಪದಸಂಗ್ರಹ, ಪದವಿನ್ಯಾಸ, ಇವುಗಳಿಗಿಂತ ಮೊದಲು ಬರೆಹಗಾರ ಅಥವಾ 
ಭಾಷಣಕಾರನಿಗೆ ತಾನು ಹೇಳಬೇಕೆಂದಿರುವ ವಿಷಯವು ತೀರ ಸ್ಪಷ್ಟವಾಗಿರಬೇಕು; 
ಹಾಗಿದ್ದರೆ ಮಾತ್ರ ಓದುಗ ಅಥವಾ ಕೇಳುಗನಿಗೆ ತನ್ನ ಸಿದ್ದಾಂತದಲ್ಲಿ ಶ್ರದ್ದೆ ಹುಟ್ಟಿಸಬಲ್ಲನು. 
ವಿಶ್ವಾಸ ಹುಟ್ಟಿಸಬಲ್ಲನು. ಮನಸ್ಸಿನಲ್ಲೇ ಗುಣಿಸಿ ತನ್ನ ವಾದಕ್ಕೆ ಪೋಷಕವಾದ ಕಾರಣ 
ಪರಂಪರೆಯನ್ನು ಭದವಾಗಿ ಮೊದಲೇ ಸಿದ್ದಪಡಿಸಿಕೊಂಡಿರಬೇಕು. ಅಲ್ಲದಿದ್ದರೆ 'ಗುಬ್ಬಿಯ 
ಮೇಲೆ ಬ್ರಹ್ನಾಸ್ತ ಗುಡ್ಡದ ಮೇಲೆ ತೃಣಾಸ್ತ್ರ ಎಂಬಂತಾಗಿ ಪ್ರಯೋಗಕಾರನ ವಾಕೃವು 
ಗಾಳಿಗೊಡ್ಡಿದ. ಕೇಪವಾಗುವುದು. ಜೇರು ಫದ ಬೆಂಡಾಗುವುದು, ತಳಪಾಯವಿಲ್ಲದ 
ಸೌಧವೆನಿಸುವುದು! ಆದುದರಿಂದ ಸೆನೇಕನೆಂಬ ಗೀಕನು ಹೇಳುವಂತೆ - wemust 
feel what we speak before we can speak what we feel - ನಾವು 
ಅನುಭವಿಸಿರುವುದನ್ನು ಪ್ರಕಾಶಪಡಿಸುವುದರ ಮೊದಲು ಆ ಪ್ರಕಾಶ್ಯವನ್ನು ನಾವು 
ಅನುಭವಿಸಿರಬೇಕು. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೮೧ + 


ಹಿಂದೆ ಹೇಳಿದ ಪಬಂಧವ್ಯಾಪಿಯಾದ ಮುಖ್ಯ ಭಾವ ಅಥವಾ ಮೂಲ ಭಾವವು, 

ವಕ್ತಾರನಿಂದ ತಪ್ಪಾಗಿ ತಿಳಿದುಕೊಳ್ಳಲಟ್ಟಿದ್ದರೆ ಅಥವಾ ಅಸ್ಪಷ್ಟವಾಗಿ ವಿಮೃಷ್ಟವಾದುದಾಗಿದ್ದರೆ. 
ಮು w ೪ಲಬುಲ ಲ 0) ಲ [@) 

ಹಾರದ ಸೂತ್ರವು ಹರಿದಂತೆ ಪ್ರಬಂಧ ಅಥವಾ ಭಾಷಣದ ಉದ್ದೇಶವು 
ಹರಿಹಂಚಾಗುವುದು, ನುಚ್ಚು ನೂರಾಗುವುದು - ಎಂದು ಕ್ಯಾಂಥೆಸನು ಹೇಳುವುದು 
ಸತ್ಯವಾದ ಮಾತು. ಆದುದರಿಂದ ಶ್ರುತ ಮತ್ತು ಯತ್ನದಿಂದ ವಾಗ್ದೇವಿಯನ್ನು ಉಪಾಸಿಸದೆ 
ಪದವಿಡಲು ಹೊರಡುವ ಅಪಕ್ಟಮತಿಯು ಅಪಂಡಿತನೆಂಬುದರಲ್ಲಿ ಎರಡು 
ಅಭಿಪ್ರಾಯವುಂಟೆ? 


ಜಯಂತಿ”, ಸಂಪುಟ ೬, ಪುಟ ೨೮] 


+ ೧೮೨ 


ಖಿ, ಶಬ್ದ, ಅರ್ಥ, ಪರಿವರ್ತನ 
(ಒಂದು ಸ ಸ್ಥೂಲಾವಲೋಕನ) 


ಒಂದು ಭಾಷೆಯ ಮೂಲಭೂತ ಬಳಕೆ ಮಾತುಗಳನ್ನು ಭಾಷಾ ಷಾಶಾಸ್ತಿಗಳು 
ಗುರುತಿಸುವುದು ರೂಢಿಯಲ್ಲವೆ? ಅಂಥ ಬಳಕೆ ಮಾತುಗಳೂ ಸಾವಿರಾರು ವಷೌಗಳ 
ಬಳಿಕ ಮೊದಲಿದ್ದ ಅರ್ಥವನ್ನೇ ಉಳಿಸಿಕೊಂಡಿರುವುದಕ್ಕೆ ನಿದರ್ಶನಗಳನ್ನು ಕೊಡಬಹುದು. 
ಅದೇನೂ ಅಷ್ಟು ಕಷ್ಟದ ಕೆಲಸವಲ್ಲ. ಅದಕ್ಕೆ ನೀರಿನಷ್ಟು ಸುಲಭವಾದ “ನೀರೇ” ಸಾಕು. 
ಹೀಗೆ ಹುಟ್ಟಿ ಬೆಳೆದು ಉಳಿದು ನಿಂತ ಅರ್ಥವನ್ನೇ ನಾವಿಂದು ಕೋಶಗಳಿಂದ 
ತಿಳಿದುಕೊಂಬುದು. ಅದೇ ವಾಚ್ಯಾರ್ಥ. 

ವಾಚ್ಛಾರ್ಥದ ಕಾವೃಸೌಂದರ್ಯವನ್ನು ಹೆಚ್ಚಿಸುವ, ವೈಜ್ಞಾನಿಕ “ಅರ್ಥೇಯತ್ತೆ"ಯನ್ನು 
ಕಡಿಮೆ ಮಾಡುವ ಮೊದಲನೆಯ ತಂತ್ರವೆಂದರೆ ಶ್ಲೇಷ. ಅದಕ್ಕೊಂದು ಉದಾಹರಣೆ: 
(೧) *"ಅತ್ತಿ'ಯ ಮನೆಯೆದುರು ಅತ್ತಿಯ ಗಿಡವಿದೆ 
(೨) ಅತ್ತಿಗಿಂತ ಹೆಚ್ಚು ಹೊತ್ತಿಗಾಗುವರಾರು? 

ಮೊದಲ ವಾಕ್ಯ ದಲ್ಲಿ "ಅತ್ತಿ'ಯ ಅರ್ಥಭೇದ ಸಷ್ಟಃ ಎರಡನೆಯದರಲ್ಲಿ ಅಸಷ್ಟ. 
(೩) 'ನಮ್ಮತ್ತಿ' ಪಶು-ಪಕ್ಷಿಗಳಿಗೆ ಕೂಡ ಒಂದು ದೊಡ್ಡ ಆಶ್ರಯ. ಮೂರನೆಯ 

ವಾಕ್ಯ್ಕದಲ್ಲಿಯ ಅಸ್ಪಷ್ಟತೆಯೂ ಸುಸ್ಪಷ್ಟ ಆದುದರಿಂದ ಸಾಕಷ್ಟು ವಿವರಣಾತ್ಮಕ 

ಶೈಲಿಯಲ್ಲಿ ಬರೆದಿಡದ ಪ್ರಾಚೀನ ವಾಜ್ಜಯದ ಸಂಶೋಧನದಲ್ಲಿ ಅರ್ಥ ಚರ್ಚೆಗೆ 

ಅನಂತಾವಕಾಶವು ಉಳಿಯುವಂತಾಗಿದೆ. ಇದು ಸೂರಿಗಳಿಗನುಪಮದ ಮಕ್ಕಿ. 

'ಅಜ'ನು 'ಬಹ್ನ'ನಾದ, 'ವಿಷ್ಣು'ವಾದ, "ಶಿವ'ನಾದ, ಕಾಮದೇವನಾದ, ಜೀವಾತ್ಸನಾದ, 

“ಗಂಡುಕುರಿ'ಯಾದ, "ಗಂಡಾಡಾ'ದ.... "ರಾಮನ ಅಜ್ಜ'ನಾದ! “ಹರ'ಗೆ ಏಳು 

ಅರ್ಥಾವತಾರ, "ಹರಿ'ಗೆ ಇಪ್ಪತ್ತೆರಡು ಅರ್ಥಾವತಾರ, 'ಬಹ್ನ'ನಿಗೆ ಇಪತ್ತಾರು 

ಅರ್ಥಾವತಾರ!। 

ಇವರಿಗೆ ಇನ್ನೂ ಹೆಚ್ಚಿನ ಅರ್ಥಗಳು ಇದ್ದರೂ ಇದ್ದಾವು. ಅಸ್ಪಷ್ಟ ಸಂದರ್ಭಗಳಲ್ಲಿ 
ಉಕ್ತ ಪದಗಳ ಅರ್ಥಗಳು ಅಸ್ಪಷ್ಟತರವಾಗುತ್ತ ಹೋಗುವುದು ಕಮಪ್ರಾಪ್ವ್ತ ಪ್ರಯೋಜನ 
ದೃಷಿಯಿಂದ ಕೆಲಮಟ್ಟಿಗೆ ಹಳಬರಹಗಳಲ್ಲಿ ಇಂದಿನವರಿಗೆ... ಅದರಲ್ಲೂ ಶಾಸ್ತ್ರೀಯ 


ಬ್‌ 
ಜ್ಞಾನವನ್ನು ಸಂಗಹಿಸುವವರಿಗೆ... ನಷ್ಟವಾಗಿದೆ. ಶೂ ಮಾತಿನಿಂದ ಭಾಷೆಯ 


* “ಅತ್ತೆ'ಯ ಗ್ರಾಮ್ಯ ರೂಪ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೮೩ + 


ಬೆಳವಣಿಗೆಯಲ್ಲಿ ಶಬ್ದ ಬಹ್ಮನು "ಏಕೋತಹಂ ಬುಹುಸ್ಕಾಂ” ಎಂದು ಅತಿ ಸಂಖ್ಯ 
ಅರ್ಥ ಹೇಳ ಹೊರಡುವುದು ಅಹಿತಕರ. 

ಎರಡನೆಯ ತಂತ್ರ ಅನುಭವಭೇದವೆಂಬುದು. ಮೈಸೂರಿನಲ್ಲಿ ಕೃಷ್ಣರಾಜಸಾಗರ" 
ಎಂದು ಕರೆಯಲಾಗುವ ನೀರ್ದಾಣ "ಸಾಗರ'ದ ಬಗ್ಗೆ ಕಡಲಿಂದ ದೂರವಿರುವ ಜನತೆ 
ತಳೆದ ಕಲ್ಲನೆಯನ್ನು ಬೆಳಕಿಗೆ ತರುತ್ತದೆ. ಸಣ್ಣ ಗುಡ್ಡವೊಂದು ಬೆಟ್ಟವೆನ್ನಿಸಿಕೊಂಬುದೂ 
ಹಳ್ಳವು ಹೊಳೆಯೆನಿಸಿಕೊಂಬುದೂ ಆಯಾ ಊರಿನ ಲೋಕಾನುಭವನ್ನವಲಂಬಿಸಿದೆ. 
ಭಟ್ಕಳದ ಕಟ್ಟಿನ ಹೊಳೆ, ಧರ್ಮಸ್ಥಳದ ನೇತ್ರಾವತಿ ಹೊಳೆ, ಗಂಗಾನದಿಗಳ 
ಕಲ್ಲನಾಭೇದಗಳು ಸ್ಪಷ್ಟವಲ್ಲವೆ? ನಮ್ಮ ಮನಸಿಗೆದುರಾಗುವ ಮೂರು ಚಿತ್ರಗಳ ಭೇದ 
ಸುವ್ಯಕ್ತ ಆದರೂ ಮೂರೂ ಹೊಳೆಗಳೇ! ಅಮರಕೋಶದಲ್ಲಿ ಸಮುದ್ರ, ಅಬ್ಬಿ, 
ಅಕೂಪಾರ, ಪಾರಾವಾರ, ಸರಿತ್ರತಿ, ಉದನ್ನಾನ್‌. ಉದಧಿ, ಸಿಂಧು, ಸರಸ್ವಾನ್‌, ಸಾಗರ, 
ಅರ್ಣವ, ರತ್ನಾಕರ, ಜಲನಿಧಿ, ಯಾದಃಪತಿ, ಅಪಾಂಪತಿ ಎಂದು ಒಂದು ಪರ್ಯಾಯ 
ಪದಗಳ ಪಟ್ಟಿಯಿದೆ. ಅದರಲ್ಲಿ ಬರುವ ಸಮುದ್ರಗಳ ಮಾನಸಿಕ ಕಲ್ಪನೆ ಆ ಪದಗಳ 
ಪ್ರಥಮ ಪ್ರಯೋಗದ ಅವಧಿಯಲ್ಲಿ ಬೇರೆಯಾಗಿರುವುದು ಸಂಭವ. ಇಲ್ಲವಾದರೆ 
ಯಾರಾದರೂ ಒಂದು ದಿನ ಒಂದು ಕಡೆ ಸಭೆ ಸೇರಿ "ನಮ್ಮ ಭಾಷೆಯಲ್ಲಿ ಸಮುದವೆಂಬ 
ಪದಕ್ಕೆ ಮತ್ತೆ ಹದಿನಾಲ್ಕು ಪರ್ಯಾಯ ಪದಗಳಿರತಕ್ಕದ್ದು' ಎಂದು ನಿರ್ಣಯಿಸಿ ಪ್ರಚಾರ 
ಮಾಡಿರಲು ಸಾಧ್ಯವೆ? ಬಹುಶಃ ಹದಿನೈದು ಗುಂಪುಗಳ ಜನರು ಹದಿನೈದು ಸ್ಥಳ 
ಹಾಗೂ ಕಾಲಾವಧಿಗಳಲ್ಲಿ ಕಂಡ ಅನುಭವ ಭೇದಗಳು ಕಮೇಣ ಸಾಮ್ಯವನ್ನು 
ಸಾಧಿಸಿಕೊಂಡು ಸಮುದವಾಚಕಗಳಾಗಿರಬೇಕು. ಇದರಿಂದ ಪದ್ಯ ಕಟ್ಟುವವರಿಗೆ 
ಛಂದೋಬಂಧಕ್ಕೆ ಅನುಕೂಲವಾಯ್ತು, ಪ್ರಾಸ ಮತ್ತು ನಾದ ಸೌಂದರ್ಯ ವಿಧಾನಕ್ಕೆ 
ಸಹಾಯವಾಯ್ತು. ಆದರೆ ಅವುಗಳಲ್ಲಿಯ ಮೂಲ ವೃತ್ತತ್ಯರ್ಥ ಅಥವಾ ಕಂಡ ಕಾಣ್ಯೆ 
ಕೆಲವೆಡೆ ವಿಕಲಿಸಲಾರಂಭಿಸಿದರೆ ಕೆಲವೆಡೆ ಆಡುವವರ ಮನಸಿಂದ ಅಳಿಸಿಯೇ 
ಹೋಯ್ತು. ಕಪ್ಪು ಸಮುದವೂ ಸಮುದವೇ, ಪಡುಗಡಲೂ ಪಶ್ಚಿಮ ಸಮುದವೇ! 

ಮೂರನೆಯದು ನಾದ ತಂತ್ರ. "ನಾ ಕಂಡೆ ನಂಭೋಧಿಯಂ' ಎಂಬುದಕ್ಕೂ 
"ನಾ ಕಂಡೆ ಕಡಲ” ಎಂಬುದಕ್ಕೂ ಕಲ್ಲನಾಚಿತ್ರಭೇಧ ಸುಸಷ್ಟವಾಗಿದೆ. "ಅಂಭೋಧಿ'ಯ 
ಮಹಾಪ್ರಾಣಗಳ ತ್ರಾಣ, ಗುರ್ತಕ್ಷರಗಳ ಗೌರವ ಬಡ 'ಕಡಲಿ'ಗಲ್ಲ. ಸಮುದದ ಆಳ- 
ಅಗಲಗಳ ಅದ್ಭುತಾರ್ಥವನ್ನು ಮೊದಲಿನ ಪದ ಸೂಚಿಸಿದಂತೆ ಎರಡನೆಯದು 
ಸೂಚಿಸಲಾರದು. ಈ ಮಾನದಿಂದ ಸಾಗಿದರೆ "ರುದ'ನಿಂದ "ಶಿವ' ಬೇರೆ; 
"ಕದನತ್ತಿಣೇತ್ತ'ನಿಗಿಂತ “ಕೊಳುಗುಳ ಮುಕ್ಕಣ್ಣ' ಬೇರೆ; 'ಜಲಪಾತ'ಕ್ಕಿಂತ “ಧಬಧಭೆ' 
ಬೇರೆ. "Speech is the image of action, of thought - ಮಾತೆಂಬುದು ಕಾರ್ಯದ 
ಹಾಗೂ ವಿಚಾರದ ಪ್ರತಿಮೆ” ಎಂಬುದನ್ನು ಇಲ್ಲಿ ನೆನೆದುಕೊಳ್ಳಬಹುದು, ಏಕೆಂದರೆ 
ಇಲ್ಲಿ ಅರ್ಥದ ಧ್ವನಿಚಿತಗಳ ಅಥವಾ ಶ್ರಾವಣ ಪ್ರತಿಮೆಗಳ ಕಲ್ಲನೆಯೇ ಮುಖ್ಯವಾಗಿದೆ. 
ಶಬ್ದಗಳ onomatopolic origin - ಧ್ಹನಿಸೂಚಿತ ಗುಣಗಳ ಮೇಲಿಂದ ನಿಕೃಷ್ಣವಾದ 


* ೧೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅರ್ಥಗಳೂ ಇಂಥವೇ: ಕಾಕ, ಕೋಕಿಲ ಮುಂತಾದವು; ಜೊತೆಗೆ ಅನುಕರಣಾವ್ಯಗಳಿಗೂ 
ಈ ಸೂತ್ರವೇ ಮುಖ. 

ನಾಲ್ಕನೆಯದು ಸಾಧಾರಣೀಕರಣ ತಂತ್ರ. ಕುಶವನ್ನು ಕೊಯ್ಕುವವನು "ಕುಶಲ 
ಎಂದಿದ್ದ ಅರ್ಥ, ಕೊಯ್ಯುವುದಲ್ಲದೆ ಇತರ ಯಾವ ಕರ್ಮದಲ್ಲಿ ನೈಪುಣ್ಯ ತೋರಿದರೂ 
"ಕುಶಲ = ನಿಪುಣ” ಎಂದಾಯ್ತು. ಕೊಯ್ಯುವ ಒಂದು ಕೆಲಸದಲ್ಲಿ ವ್ಯಕ್ತವಾದ ಕೌಶಲ 
ಗುಣ ನೈಪುಣ್ಯವಿರುವ ಎಲ್ಲ ಕೆಲಸಗಳಿಗೂ ಸಾಧಾರಣ (common) ಆಯಿತು. 
ಇದನ್ನು ಆರೋಪ ತಂತ್ರವೆಂದೂ ಸಾದೃಶ್ಯ ತಂತ್ರವೆಂದೂ ಹೇಳಬಹುದು - ಅಥವಾ 
ಪರಮಾಪನ ತಂತ್ರವೆಂದರೂ ಸರಿಯೆ. ಖMythಂlಂgy ದೇವಾಸುರ ಕಥೆಗಳ 
ಬೆಳವಣಿಗೆಯಲ್ಲಿ ಮಾನಸ ಶಾಸ್ಲೀಯವಾಗಿ ಈ ಪ್ರತಿಮಾನಸಪಕ್ರಿಯೆ ವಿಚಿತ್ರ ರೂಪಿಗಳ 
ಕಲನೆಗೆ ಕಾರಣವಾಗಿರಬೇಕು. ಕಾರ್ಯಸಾಮ್ಮ-ಗುಣಸಾಮ್ಮಗಳ ದೆಸೆಯಿಂದ ಧರ್ಮದಲ್ಲಿ 
Anthropomorphism ಮಾನವಸದೃಶ ದೇವತಾ ಕಲ್ಲನೆಯುದ್ದವಿಸಿತಲ್ಲವೆ? ಕೃತಿ- 
ಆಕೃತಿಗಳ ಅಂಶಗಳ ಸಾಧಾರಣೀಕೃತ ಜ್ಞಾನದಿಂದ ಅಥವಾ ಅವಯವ ಸಾದೃಶ್ವದಿಂದ 
ಮತ್ತು ವರ್ಣಸಾಮೃದಿಂದ ಅಗ್ಗಿಯನ್ನು “ಧೂಮಕೇತು'ವೆಂದೂ 'ದ್ವಿಜನ್ನನ್‌' ಎಂದೂ 
"'ಪವ್ಯವಾಹನ' ಎಂದೂ "ಕವ್ಯಾದ್‌' ಎಂದು ಕರೆದಿಲ್ಲವೆ? ಅವನು "ಕೃಷ್ಣವರ್ತಾ' "ಪಾವಕ 
"ಶಿಖಾವಾನ್‌' "ಹುತಭುಕ್‌' “ಚಿತ್ರಭಾನು” ಎನಿಸಿದ್ದಾದರೂ ಹಾಗೆಯೇ ಅಲ್ಲವೆ? ಗುಣ 
ವಾಚಕಗಳ ವ್ಯಾಪಕತೆ ಅಳಿದು ಇಲ್ಲಿ ಅಂಕಿತನಾಮಗಳ ನಿಕೃಷ್ಟತೆ ಉಂಟಾಗಿದೆ. 
ಪ್ರತಿಯೊಂದು Pept ಇಂದ್ರಿಯ ಪ್ರತ್ಯಕ್ಷ ಜ್ಞಾನದ ತುಂಡೂ ಹೋಲಿಕೆ ಅರ್ಥಾತ್‌ 
ಒಂದರಿಂದ ಇನ್ನೊಂದನ್ನು ಅದಕ್ಕೂ ಇದಕ್ಕೂ ಇರುವ ಸಾಧಾರಣ ಧರ್ಮದ ಮೂಲಕ 
ಅಳಿಯುವುದು. ತಿಳಿಯುವುದು ಇಲ್ಲಿ ನಡೆದಿಲ್ಲವೆ? ಅರ್ಥವೊಂದರ ವ್ಯಾಪ್ತಿ ಹೆಚ್ಚಾದರೂ 
ಪರಿವರ್ತನ, ಕಡಿಮೆಯಾದರೂ ಪರಿವರ್ತನ. ನರಸಿಂಹ ದೇವರ ಅವತಾರವಂತೂ 
ಸಿಂಹಪರಾಕ್ರಮದ ಬಾಹ್ಯೋಪಕರಣಗಳನ್ನು ಅವಲಂಬಿಸಿಯೇ ಮೂರ್ತೀಕೃತವಾದದ್ದು. 
ನರನ ದೈತ್ಯತ್ವವನ್ನು ದಮಿಸಲು ಅವನ ನರತ್ವ ಸಾಲದೆಂದು ಅದರ ಜೊತೆಗೆ 
ಪಶುಬಲವತ್ತೆಯನ್ನು ಎರಕ ಹೊಯ್ದು ಮೂರ್ತಿ ಮಾಡ ಹೊರಟದ್ದು "ನರಸಿಂಹ'ನಲ್ಲಿ 
ಸುವೇದ್ಯ. ಹಿಮವತ್ತರ್ವತದ ಧವಲಿಮೆಯಿಂದಲೇ ಶಿವನು ಗೌರೀಶನಾದ; 
ಕೈಲಾಸ ಬೆಳ್ಳಿವೆಟ್ಟೆನಿಸಿತು; ಶಿವ ಗಂಗಾಧರನಾದುದೂ ಅವನಿಗೆ ಬಿಳಿಯ 
ಅಟ್ಟಹಾಸರಾಶಿಯುಂಟಾದದ್ದು ಗುಣ ಸುಧಾರಣತೆಯ ನಿದರ್ಶನಗಳು. 

ದೃಕ್‌-ಚಿತ್ರ, ಶುತಿ-ಚಿತ್ರ, ಸಸ್ಯ-ಚಿತ್ರ, ಜಿಹ್ವಾ-ಚಿತ್ರ, ತೃತ್‌-ಚಿತ್ರಗಳು ಮೊದಲ 
ಮಾನವನ ಪ್ರಪಂಚ ಜ್ಞಾನದ ಬಂಡವಾಳ. ಚಿತ್ರಗಳಿಗೂ ಮೂರ್ತಿಗಳಿಗೂ ಪರಿಮಾಣಭೇದ 
ಮಾತ್ರ. ಈ ಪ್ರತಿಬಿಂಬಕೋಶವಾದ ಮನಸ್ಸು ತಿಳಿದ ವಸ್ತುವಿನಿಂದ ತಿಳಿವಳಿಕೆಗೆ 
ಬರಲಾರಂಭಿಸಿದ ವಸ್ತುವನ್ನು ಅಳೆಯಲು ಅರ್ಥಾತ್‌ ತಿಳಿಯಲು ಹೊರಟಾಗ ಗುಣ- 
ಕಿಯಾ-ರೂಪಗಳ ಸಾಧಾರಣ ಧರ್ಮಗಳಿಂದ ನಾಮಸಂಕೇತವು ಬುದ್ದಿ ಬಲದಿಂದ 
ರೂಢವಾಯ್ತು. ಸಾಧಾರಣ ಧರ್ಮಬಲದಿಂದ ಒಂದಕ್ಕೊಂದು ಪ್ರತಿನಿಧಿಯಾಗಲು 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೮೫ + 


ಶಕ್ಕವಾಗಿ ಗುಣ ಸಂಕೇತಗಳಾದ ಸಂಖ್ಯೆಗಳೂ ಅಕ್ಷರಗಳೂ ಪರ್ಯಾಯ ಚಿಹ್ನಗಳೂ 
ಸಿದ್ಧವಾದವು. ಯಾವ ಒಂದು ಸಾಧಾರಣ ಗುಣವಾದರೂ ಪ್ರಪಂಚದ ವಸ್ತುಗಳಲ್ಲಿ 
ಇದ್ದೇ ಇರುವುದು ಅವುಗಳಲ್ಲಿ ಒಂದರಿಂದ ಇನ್ನೊಂದನ್ನು ಅಳದು ತಿಳಿಯಲು 
ಶಕ್ಕಮಾಡಿ ಕೊಟ್ಟಿದೆ. ಈ ಜಗತ್ತಿನಲ್ಲಿ ಒಂದೇ ಒಂದು ಪದಾರ್ಥವಿದ್ದುದಾದರೆ ಅದರ 
ಅರ್ಥವನ್ನು ಹೇಳಲು ಮನಸಿಗೆ ಸಾಧ್ಯ. ಅರ್ಥಕಲ್ಲನೆಗೆ ಸಂಕೇತವೆೇ (Symbol) 
ಸಾಧನ. ಅದಕ್ಕಿದು ಸಂಕೇತ, ಇದಕ್ಕದು. ಆದರೆ ಅದಕ್ಕದೇ ಇದಕ್ಕಿದೇ 
ಸಂಕೇತವಾಗಲಾರದು. ಅಳತೆಯ ಪಾತ್ರವಿಲ್ಲದೆ ಯಾವ ಕಾಳನ್ನಾದರೂ 
ಅಳೆಯಲಾದೀತೇ? ಹೋಲಿಸಲಾಗದೆ ಹೋಗಿದ್ದರೆ ಸುಖ ದುಃಖಗಳ ಅರ್ಥ (= 
ಬೆಲ್ರೆವಾದರೂ ನಮಗಾಗುತ್ತಿತ್ತೇ? ಪ್ರಪಂಚದ ಎಲ್ಲ ಅರ್ಥಗಳೂ ಪರಸ್ಪರಾವಲಂಬಿಗಳು; 
ವೈಯಕ್ತಿಕವಾಗಿ ಅವು ಬರಿಯ ಇನ್ನೊಂದರ ಸಂಕೇತಗಳು ಎಂದು ವ್ಯಕ್ತೀಕರಿಸುವ 
ಎಲ್ಲ ಅರ್ಥ ಕಲ್ಪನೆಗಳನ್ನು ಕುರಿತೂ ಹೇಳಬಹುದು. ಒಂದೊಂದರ ಸ್ಪಾರ್ಥವೂ 
ಪರಾರ್ಥವನ್ನು ಅವಲಂಬಿಸಿದ್ದು. ಪರಾರ್ಥದಲ್ಲಿ ಯಾವುದರ ಸ್ಪಾರ್ಥಕ್ಕೂ ಅರ್ಥವಿಲ್ಲ! 

Concepts - ಕಲನೆಗಳು Pೀrಂpt - ಇಂದ್ರಿಯ ಚಿತ್ರಗಳಿಂದಾದ ಸೂಕ್ಷ್ಮ 
ಮಾನಸಿಕ ಚಿತ್ರಗಳೂ ಆಗಬಹುದು ಅಥವಾ ಸ್ವತಂತ್ರ "ಮನಸಿಜ'ಗಳಾದರೂ ಆಗಿದ್ದವು. 
Adjectives - ಗುಣವಾಚಕಗಳಲ್ಲಿ ಹೆಚ್ಚಿನವು ಇಂದ್ರಿಯ ಪತ್ಛಕ್ಷಗಳು. ಆದರೆ ಗುಸ್ತಿತಿ 
- ನಾಮಸ್ಥಿತಿಗಳ ಪರಸರ ಪರಿವರ್ತನವು ಕೇವಲ ಕೆಲ ಪ್ರತ್ವಯವೆಂಬ ಸಂಕೇತಗಳಿಂದ 
ಆಗುವುದರಿಂದ ದವ್ಯ ಹಾಗೂ ಗುಣಗಳ ಪ್ರತ್ವೇಕತೆ ಅವುಗಳ ಸೂಕ್ಷ್ಮ ಮಾನಸರೂಪದಲ್ಲಿ 
ಅತ್ಯಂತ ಶಿಥಿಲ, ದುರ್ಬಲ, ಚಿಹ್ನ ಮಾತ್ರ. ಇದು ಔೀn್ರ ಇರುವಿಕೆ ಹೋಗಿ Becom- 
ing ಆಗುವಿಕೆಯಾಗುವ ಸಂಧಿಯನ್ನು ಸೂಚಿಸುವಂಥದು. ಏಕವು ಅನೇಕವಾಗುವ 
ಸ್ಥಲ; ಅಭೇದವು ಭಿನ್ನವಾಗುವ ನೆಲೆ, ಶುದ್ಧ ಕಲನೆಗಳಲ್ಲಿ ಸ್ಪಾತಂತ್ರ್ಯ, ಅವು ಒಂದಕ್ಕೊಂದು 
ಪ್ರತೀಕವಾಗುವುದರಿಂದ ಅಸಾಧ್ಯ, ಆದರೆ ಅವು ರಾಸಾಯನಿಕ ಮಿಶ್ರಣದಂತೆ 
ಅಭೇದತುಲ್ಕವಾದ ಏಕೀಕೃತ ಕಲ್ಲನೆಯಾಗಬಲ್ಲವು ಕೆಲವೆಡೆ; ಆಗ ಒಂದೇ ಒಂದು 
'ಬಹ್ಮ'ದಂತಹ ಸಂಕೇತ ಅವುಗಳನ್ನು ಹೇಳಲು ಮುಂದಾಗುತ್ತದೆ. 

ಆರೋಪಮೂಲ ಲಕ್ಷಣೆಯ ತಂತ್ರ ಯಾ ಸುಧಾರಣಕೀಕರಣತಂತ್ರದಲ್ಲಿ ಲಕ್ಷೆಯ 
ಶಕ್ತಿ ವಿರಮಿಸಿದ ಬಳಿಕ ವ್ಯಂಜನೆಯ ಶಕ್ತಿ ಅರ್ಥಾ೦ತರಾಂಶಗಳನ್ನು ಹೇಳತೊಡಗುತ್ತದೆ 
ಎಂದು ಹೇಳುತ್ತಾರಷ್ಟೆ. "ಗಂಗೆಯಲ್ಲಿದೆ ಗಾಮ” ಎಂಬಲ್ಲಿ ಸಪ್ತಮಿಯ ವಾಚ್ಛಾರ್ಥವು 
ವಸ್ತು ವಿರುದ್ಧ ನಿಂತು, ಉಕ್ತ ಶಬ್ದ ಲಕ್ಷಣವಾಗಿ ಅರ್ಥತಃ ವಿಕಾಸಹೊಂದಿ, 'ಶುದ್ಧ- 
ಶೀತ” ಹಳ್ಳಿಯೆಂದು ವ್ಯಕ್ತವಾಗುವಾಗ ಅಲ್ಲಿ -* ದಡ - ಶುಚಿ-ಶೀತ ಎಂಬ ಸರಣಿ 
ಎದ್ದು ಕಾಣುತ್ತದೆ. "ಅಲ್ಲಿ'ಯ ಮೇಲೆ ತೀರಾರ್ಥ ಆರೋಪಿಸಲ್ಲಟ್ಟ ಮೇಲೆ ತೀರ” ಸತ್ತು 
ಶೀತಾದ್ಯರ್ಥ ಹುಟ್ಟಿದಾಗ ಮೂಲ ಸಂಕೇತವು ಎರಡು ಸಲ ಪರಿವರ್ತನ ಹೊಂದುತ್ತದೆ. 
ಎರಡನೆಯ ಪರಿವರ್ತನವು ಸ್ಮ ತಿತಂತ್ರ ಸಿದ್ಧ (Association of Meanings de- 
posited in Memory). “ಗ೦ಗೆಯಲ್ಲಿ'ಗೆ "ಗಂಗಾತೀರದಲ್ಲಿ' ಎಂಬ ಅವತಾರ ಬಂದು, 


* ೧೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅದು "ಶೀತ- ಶುದ್ಧ ವಾಗುವ ಹಂತದಲ್ಲಿ ನಮ್ಮ ಸ್ಥ ್ಯತಿರತವಾದ ಗಂಗಾ ಗುಣಗಳಾದ 
ಶೀತತೆ- ಪಾವನತೆಗಳು ಜಾಗೃತ ಮಟ್ಟಕ್ಕೆ ಎದ್ದು ವ್ಯಂಗ್ಯಾರ್ಥ ಸಿದ್ಧವಾಗಬೇಕು. 
ಅರಬಸ್ಥಾನದ ಹಳ್ಳಿಯಲ್ಲಿ ಹೋಗಿ "ಗಂಗೆಯಲ್ಲಿಹ ಹಳ್ಳಿ ಎಂದರೆ ಅಲ್ಲಿಯ ಅನಕ್ಷರ 
ಜನ ಮೇಲೆ ಕೆಳಗೆ ನೋಡೀತು. ಒಮ್ಮೆ ಅದನ್ನು ಭಾಷಾಂತರಿಸಿ ಹೇಳಿದರೆ ಲಕ್ಷಣಾರ್ಥ 
ಹೊಳೆದೀತು, ವ್ಯಂಗ್ಯಾರ್ಥ ಹೊಳೆಯದು, ಅದು ಹೊಳೆಯಲು ಕೇಳುವ ಜನಕ್ಕೆ 
ಹೇಳುವವ "ಹಿಂದು' ಎಂದಾದರೂ ಪೂರ್ವಜ್ಞಾನವಿರಬೇಕು; ಅಥವಾ ಗಂಗೆಯ 
ಬಗ್ಗೆ ಸಾಕಷ್ಟು ಭೌಗೋಲಿಕ ಜ್ಞಾನವಾದರೂ ಇರಬೇಕು. ಹೀಗೆ ಸ್ಮಾರ್ತ ಸಂಬಂಧಕ 
(Memorial Association) ಗ೦ಗೆ ಎಂಬ ದವ್ಯದ ಗುಣಗಳ ವ್ಯಾಪ್ತಿಯಲ್ಲಿ ಗಾಮವನ್ನು 
ತರುತ್ತದೆ; "ಗಾಮಕ್ಕೆ' ಅರ್ಥವಿಶೇಷ ಸಿಕ್ಕಿ ಪುಷ್ಪವಾಗುತ್ತದೆ. ಈ ಪುಷ್ಪಿಯೊಂದು ಪರಿವರ್ತನ. 

ಇಲ್ಲಿ ಅನುಭವ ಎಂಬ ಯಥಾರ್ಥ ಜ್ಞಾನವು ಸಾಮಾನ್ಯವಾಗಿ ವಕಲ್ಲ ಅಥವಾ 
ವಿಶೇಷಣಗಳಿಂದ ಕೂಡಿದ್ದು, 'ಸ್ಕೃತಿ” ಮತ್ತು 'ಅನುಭವ' ಎಂಬೆರಡನ್ನೂ ಕೂಡಿಸಿ 
ಹೇಳಿದ್ದು. 'ಸ್ಮೃತಿ' ಪೂರ್ವಾನುಭವ, "ಅನುಭವ' ವರ್ತಮಾನದ್ದು ಎಂದು 
ವಂಗಡಿಸಿದ್ದುಂಟು. ಈ ವಿಂಗಡಣೆಯಲ್ಲಿಯ "ಅನುಭವ'ವು ಪ್ರತ್ಯಕ್ಷ (Perception), 
ಅನುಮಿತಿ (Inference), ಉಪಸಮಿತಿ (Comparison) ಮತ್ತು ಶಾಬ್ದ (Testimoney) 
ಎ೦ಬ ನಾಲ್ಕು ಬಗೆಯದೆನ್ನಲಾಗಿದೆ. Particular ವ್ಯಕ್ತಿಯಿಂದ Universal ಜಾತಿಗೆ 
ಮುಟ್ಟುವ Inductive Inference ಮತ್ತು ತದ್ದಿರುದ್ದ nತಿಯ Deductive Infer- 
€nಂ ಈ ಎರಡೂ ಅನುಮಿತಿ ಪ್ರಪಂಚಕ್ಕೆ ಸೇರುತ್ತದೆ. ಮೊದಲನೆಯದು ಪ್ರತ್ಯಕ್ಷಮಿಶ್ರ 
-— ಅಷ್ಟೆ. ಇನ್ನು ಉಪಮಿತಿಯನ್ನು ಒಂದು ಬಗೆಯ ಅನುಮಿತಿ ಎಂದೇ ಹೇಳಬಹುದು. 
ಈ ಪ್ರತ್ಯಕ್ಷ ಅನುಮಿತಿ-ಶಾಬ್ದರೂಪದ ಅನುಭವ ಜ್ಞಾನವು Cognition, Conation, 
Einciod ವಸ್ತುಪಜ್ಜೆ ಇಚ್ಛಾಪಜ್ಜೆ ಭಾವನಾಪಜ್ಜಿಗಳೆಂದು ವಿಭಕ್ಷವಾಗಬಹುದು. ವಸ್ತುಪಜ್ಞೆ 
ಮಾತ್ರ ವೈಜ್ಞಾನಿಕ ಕೆ ತಂತ್ರದಲ್ಲಿ ಇ ಮನ್ನಣೆ ಪಡೆದಿದ 

(೧) ಇದು ಬೆಂಗಳೂರು ನಗರ 

(೨) ಬೆಂಗಳೂರಿಗೆ (ನಾನು) ಹೋಗಬೇಕು 

(೩) ಬೆಂಗಳೂರು ಸುಂದರ ನಗರ 

ಎಂಬ ಮೂರು ವಾಕ್ಯಗಳಲ್ಲಿ ವಸ್ತುಸತ್ಯ - ಇಚ್ಛಾಸತ್ಯ - ಭಾವನಾಸತ್ಯಗಳನ್ನು 
ಒಂದು ವಿಧವಾಗಿ ವಂಗಡಿಸಿ ಹೇಳಲಾಗಿದೆ. ಈ ಮೂರು ಹೇಳಿಕೆಗಳ EN 
ಮನಃ ಸಮಾಧಾನ ಅಥವಾ ಮನಸ್ಸು ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ 
ಮುಟ್ಟುವ ಪರಿವರ್ತನ Intellectual Satisfaction, Emotional Satisfaction ಬೌದ್ಧಿಕ 
ಸಮಾಧಾನ, ಭಾವಿಕ ಸಮಾಧಾನ ಎಂದು ಬಿಡಿಸಿ ಹೇಳುವ ರೂಢಿಯಿದ್ದರೂ 
ಸಮಾಧಾನವು ಭಾವಿಕವೇ. ಏಕೆಂದರೆ ಎಲ್ಲ ಕುತೂಹಲವೂ ಭಾವರೂಪದ್ದು. ಗಟ್ಟಿಯಾಗಿ 
ಕೇಳಿದರೆ ಇಚ್ಛೆಯೂ ಶುದ್ಧವಾದದ್ದಲ್ಲ, ಭಾವನಾಪೇರಿತ - ಅದಕ್ಕೂ ಮುಂದೆ, 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೮೭ + 


ಬುದ್ದಿಯಾದರೂ ಈ ಇಚ್ಛೆ-ಭಾವನೆಗಳ ಸೇವಕ ಎನ್ನಬಹುದು. 

“Metaphysics is a trybrid of science and poetry. The proper sepa- 
ration of these ill-assorted mates is one of the most important conse- 
quences of the investigation into symbolism - ತಿಭೌತ ಶಾಸ್ತ್ರವು ವಿಜ್ಞಾ 
ಮತ್ತು ಪದ್ಯಗಳ ಒಂದು ಬೆರಕೆ. ಆ ಪರಸ್ಪರ ಹೊಂದಿಕೆಯಿಲ್ಲದ ಸಹೆಜೀವಿಗಳನ್ನು 
ಪ್ರತ್ನೇಕಿಸುವುದು ಸಂಕೇತ ಪದ್ಧತಿಯ ಶೋಧದ ಅತ್ಯಂತ ಮುಖ್ಯ ಪರಿಣಾಮಗಳಲ್ಲಿ 
ಒಲದು” ಎಂಬಾಗ ರಿಚರ್ಡ್‌ರು ಬೌದ್ಧರು ಹೇಳಿರುವ ಪ್ರವೃತ್ತಿ ವಿಜ್ಞಾನಕ್ಕೆ ಹೋಲುವ 
ಬಹುವ್ಯಕ್ತ ಸಾಧಾರಣವಾದ ವಲ ವಸ್ತುಭಾವವನ್ನೂ ಅಷ್ಟು ವ್ಯಕ್ತಿಗಳಿಗೆ ಸಾಧಾರಣವಲ್ಲದ 
ಭಾವಿಕ (ಮತ್ತು ಐಚ್ಛಿಕ) ಭಾವವನ್ನೂ ಪ್ರತ್ವೇಕಿಸುವುದರತ್ತ ಲಕ್ಷ್ಯ ಸೆಳೆಯುತ್ತಾರೆ. 
ಇದು ವಿಜ್ಞಾನದ ಅಭ್ಯಾಸಕ್ಕೆ ಮಾತ್ರ ಅವಶ್ಯಕವಲ್ಲದೆ ನಿತ್ಯ ಜೀವನಗಳ ಸಾಮಾನ್ಯ 
ವ್ಯವಹಾರಗಳಿಗಲ್ಲ; ಏಕೆಂದರೆ ಕೊನೆಯ ಎರಡೂ ಅತಿಭೆತಶಾಸ್ತದಂತೆಯೇ ಬೆರಕೆ 
ಸತ್ಯತೆಯುಳ್ಳವು, 'ಅಥವಾ ಅಂತ್ಯದಲ್ಲಿ ಭಾವಿಕ ಸತ್ಯತೆ ಮಾತ್ರ ಉಳ್ಳೆವು. 


ಹೀಗೆ ಆರೋಹಣ ಕ್ರಮದಲ್ಲಿ ವೃದ್ಧಿ ಅನಂತ್ಯಗಳನ್ನೂ ಅವರೋಹಣ ಕ್ರಮದಲ್ಲಿ 
ಕ್ಷಯಲೋಪಗಳನ್ನೂ ಶಬ್ದಾರ್ಥಪರಿವರ್ತನದಲ್ಲಿ ನಾವು ಕಾಣಬಹುದು. "ಪರಿವರ್ತಿನಿ 
ಸಂಸಾರೇಮೃತಃಕೋವಾನ ಜಯತೇ” ಎಂಬ ನ್ಯಾಯದಂತೆ ಮೃತಪದವೊಮ್ಮೆ ಹೊಸ 
ಅರ್ಥವನ್ನು ಹೇಳುವ ಸಂಕೇತವಾಗಬಹುದು. ಉದಾಹರಣೆಗಾಗಿ ದುರಂತ ಅಥವಾ 
ಅವಿದ್ದ ಎಂಬ ಪದ. ಅದರ ಬಳಕೆ ಕಡಿಮೆಯಾಗಿ ಬಹಳ ಕಾಲವಾದ ಮೇಲೆ ಇಂದು 
ಅದಕ್ಕೆ "ಟ್ರಾಜಿಡಿ' ಅಥವಾ "ಟ್ರಾಜಿಕ್‌' ಎಂಬ ಪದದ ಅರ್ಥ ಅಂಟಿಕೊಂಡಿದೆ. ಕನ್ನಡದಲ್ಲಿ 
ಸಂಸ್ಕೃತದ 'ಅವಸರ' (-ಕಾಲ) ಎಂಬ ಪದವು 'ಗಡಿಬಿಡಿ' ಎಂಬ ಅರ್ಥವನ್ನು 
ಹೇಳಹೊರಟಿದ್ದು ಇಂಥ ಇನ್ನೊಂದು ಉದಾಹರಣೆ. ಸಂಸ್ಕೃತದ "ಉಪನ್ಯಾಸ 
ಬಂಗಾಳಿಯಲ್ಲಿ "ಕಾದಂಬರಿ'ಯಾದುದೂ ಸಂಸ್ಕೃತದ 'ಕಾದಂಬರಿ' ಕನ್ನಡದಲ್ಲಿ 
"ಕಾದಂಬರಿ'ಯಾದುದೂ ಅರ್ಥಾಂತರಗಳಿಗೆ ಮತ್ತೊಂದು ಬಗೆಯ ನಿದರ್ಶನಗಳು. 
ಆಂಗ್ಲ "ಸಾನೆಟ್ಟು' ಭಾರತದಲ್ಲಿ "ಸುನೀತ'ವಾದುದು ಅರ್ಥಾಂತರದಲ್ಲಿ ಪದಾಂತರ, 
ಹೊಸ ಸಂಕೇತ ಸೃಷ್ಟಿ. ಹಿಂದೆ ದೇವತಾನಾಮಗಳು ಗುಣವಾಚಕಗಳಿಂದ ಬಂದಂತೆ 
ನಾಮವಾಚಕಗಳು ರೂಪಕ ಮುಖೇನ ಗುಣವಾಚಕಗಳಾದುದಂತೂ ಸುಸಷ್ಟವಾಗಿದೆ. 
'ನಾಟಕ'ವು ಕಾಪಟ್ಕ್ಯ ಅಥವಾ ನಟನೆಗೂ - ಬೂಟಾಟಿಕೆಗೂ "ಯಜಮಾನ' - ಯಜ್ಞ 
ಮಾಡುತ್ತಿರುವ ಎಂಬುದು ಒಡೆಯನಿಗೂ ಅನ್ವಯಿಸುವಂತಾದದ್ದು ಇದಕ್ಕೆರಡು 
ಉದಾಹರಣೆಗಳು. ಇದಲ್ಲದೆ ವ್ಯಕ್ತಿ ನಾಮಗಳಿಗೆ ಭಾವನಾಮದ ಪ್ರತ್ಯಯಗಳನ್ನು ಹಚ್ಚಿ 
ಆ ವ್ಯಕ್ತಿಯ ಪ್ರಧಾನ ಗುಣವನ್ನು ಸಾಮಾನ್ಯ ಗುಣಗಳನ್ನು ಹೇಳುವಂತೆ ಮಾಡುವುದುಂಟು. 
ಕೌರವತನವೆಂದರೆ ದೌರ್ಜನ್ಯ, ಅನ್ಯಾಯ, ಬಕತನವೆಂದರೆ ಹೊಟ್ಟೆಬಾಕತನ. ಇನ್ನು 
'ಪಬೋಧ ಚಂದ್ರೋದಯ'ದಂಥ ನಾಟಕಗಳಲ್ಲಿ ಗುಣಗಳನ್ನು ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಿ 
ಪಾತ್ರ ಸೃಷ್ಟಿ ಮಾಡಿದ್ದುಂಟು. 


* ೧೮೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮೇಲಿನ ಪರಿಯನ್ನು ಪರಿಶೀಲಿಸಿದರೆ ನಾಮವು ಅರ್ಥಾತ್‌ ಸಂಕೇತವು ಮಾನ 
ಅಥವಾ ಅಳತೆಯನ್ನವಲಂಬಿಸಿದೆ. ಆಕೃತಿ ಇಲ್ಲದ ಕೃತಿ ಇಲ್ಲ". ಅಳತೆಯಿಲ್ಲದ ಆಕೃತಿಯಿಲ್ಲ. 
ನಾಮವು ವಿಶಾಲಾರ್ಥದಲ್ಲಿ ಸಂಕೇತವಾದಂತೆ (ಅಳತೆಯು) ಮಾನವು ವಿಸ್ಸೃತಾರ್ಥದಲ್ಲಿ 
ಸರ್ವಗುಣಗಳನ್ನು ಒಳಗೊಳ್ಳುತ್ತದೆ. ಜಗತ್ತಿನಲ್ಲಿರುವುದೆಲ್ಲ ಕೃತಿಗಳು. ಅವಕ್ಕೆಲ್ಲಾ ನಾಮವಿದೆ, 
ಆದ್ದರಿಂದ ಮನವಿದೆ - ಬೆಲೆಯಿದೆ, ಪರಿಮಿತಿಯಿದೆ; ಆದ್ದರಿಂದಲೇ ಅರ್ಥವಿದೆ. 
ಮೌಲ್ಯ, ಅರ್ಥ, ಪರಿಮಿತಿಗಳು ವ್ಯಕ್ತಿಯ ಸುಖದುಃಖಾತ್ಮಕ ಅನುಭವ ಹೇತುಗಳು. 
ಈ ಇಬ್ಬಣಗಳ ಕಾರಕಾರಣಸ್ಥಾನಗಳು ಪರಸ್ಪರ ಆದೇಶ ಹೊಂದಬಹುದು - ದೃಗ್‌ 
— ದೃಶ್ಯಗಳ ಬಲಾಬಲ ಸ್ಥಿತಿಯನುಸಾರ. ಆದುದರಿಂದ “ಹೆಸರಿನಲ್ಲೇನಿದೆ?” ವು 
ಕೇಳುವವರು ಹೆಸರಿನ ಆಳವನ್ನು ಅರಿತು ಕೇಳಬೇಕು. ಅತೀತರ ಮಾತು ಅಪ್ಪಸ್ತುತ. 


['ಜೀವನ' - ಸಂಪುಟ ೧೯, ಪುಟ ೨೬೪] 


೫ ಕೃತಿಯು ಸ್ಥೂಲವಾದರಂತೂ ಅದಕ್ಕೆ ಆಕೃತಿಯಿದೆ. ಗಾಳಿಯಂತಿದ್ದರೆ? ಆಗ ಅದಕ್ಕೆ ಹೆಚ್ಚು ಬೇಗ 
ಒದಗಲಾಗುವ ಆದೃಶ್ಕಾಕೃತಿ ಅವಕಾಶಾನುಸಾರವಾಗಿ ಬರುತ್ತದೆ. ಅದರ ಪವಾಹಧರ್ಮವು ಸರ್ಶಮೇಯ. 
ಇದಂತೂ Cಂಗrte ಭೂತ ವಸ್ತುವಾಯ್ತು. ಇನ್ನು Abstract Concepts ಕೇವಲ ಕಲ್ಲನಾವಾಕ್ಕಗಳಾದ 
ಸುಖ-ದುಃಖಗಳಿಗೆ ಆಕೃತಿ ಎಲ್ಲಿಂದ ತರೋಣ ಅವಕ್ಕೆ ಮಾನಸಮಯ ವಾದ ಸೂಕ್ಷ , ಅೆಕೃತಿಯುಂಟು; 
ಇಲ್ಲವಾದರೆ ಅವು ಮನೋವೇದ್ಯವಾಗಲಾರವು. ಬೇಕಾದರೆ ಆ ಆಕೃತಿಗಳನ್ನು ಸೂಕ್ಷ ತಮ ಎಂದರೂ 
ಸರಿಯೆ; ಅಂತೂ ಅವು ಕೃತವಾದುದರಿಂದ ಆಕೃತ. ಆಕೃತ -” ಪ್ರಕೃತ -” ಆಕೃತ -» ಸುಕೃತ ಅಥವಾ 
ಪಿಕೃತ -» ಆಕೃತಗಳ ಸೃಷ್ಟಿ-ಸ್ಪಿಿ-ಲಯ ಚಕ್ರವಿರುವುದೇ ಹಾಗೆ, ಆಕೃತವು ವಿಕೃತವಾಗಿ ಕಂಡಾಗ 


[) 


ಅದನ್ನು ಸಂಸ್ಕೃತಿಗೊಳಿಸಿ ಸುಕೃತರೂಪಕ್ಕೆ ತರಲಾಗುತ್ತದೆ; ಇಲ್ಲವಾದರೆ ಆಕೃತವೇ ಸುಕೃತವಾಗಿ ತೋರಿ 


ಅದು ಹಾಗೇ ಉಳಿಯುತ್ತದೆ. ಆಕೃತ-ಪ್ರಕೃತಗಳ ಭೇದವು ಪರಮಾತ್ಮ ಪ್ರಕೃತಿಗಳ ಭೇದ. 


€ 
[4 


೧೮೯ + 


೨೮. ಭಾಷೆಯ ಸಾಂಸ್ಕೃತಿಕ ಮಹತ್ವ 


ಮನುಷ್ಯ ಮಾಡುವ ಕಾರ್ಯವೆಲ್ಲ ಸಂಸ್ಕೃತಿ ಎಂಬಲ್ಲಿಯವರೆಗೆ ಸಂಸ್ಕೃತಿಯ 
ಲಕ್ಷಣ ಹೇಳಿಹೋದವರಿದ್ದಾರೆ. ಆದರೆ ಅಂಥ ಲಕ್ಷಣ ವ್ಯಾವಹಾರಿಕ ಪ್ರಯೋಜನಕ್ಕೆ 
ಬರುವಂಥದಲ್ಲ. ಒ೦ದು ಗುಂಪಿನ ಜನರ ಮನಸ್ಸುಗಳ ತತ್ಲಾಧಾರಣವಾದ ವಿಶಿಷ್ಟ 
ಭಾವಪ್ರಕಾರಗಳಲ್ಲಿ ಗೇ್ಯವೆನಿಸುವುದನ್ನು ಗುರುತಿಸಿದರೆ ಅದರ ಸಂಸ್ಕೃತಿಯ ಪರಿಚಯ 
ನಮಗಾದಂತಾಗುವುದೆನ್ನಬಹುದಲ್ಲವೆ? ಅದರ ನಾಗರಿಕತೆಯ ಹೃದಯವೇ 
ಸಂಸ್ಕೃತಿಯಲ್ಲವೆ? ಒಂದು ನಾಗರಿಕತೆಯ ಗಣ್ಯ ಅವಶೇಷಗಳಂದರೆ ಕಟ್ಟಡಗಳು, 
ಮೂರ್ತಿಗಳು, ಭಿತ್ತಿಚಿತ್ರಗಳು, ಶಾಸನ ಹಾಗೂ ಪುಸ್ತಕಾದಿಗಳಲ್ಲಿರುವ ವಾಜ್ಕಯ, 
ಪಾತ್ರೆಗಳು, ನಗರ ಯೋಜನೆಗಳು ಮತ್ತು ಇತರ ಯಂತ್ರಾದ್ಯುಪಕರಣಗಳು. 
ವಾಜ್ಕಯವೊಂದನ್ನು ಬಿಟ್ಟರೆ ಮಿಕ್ಕೆಲ್ಲ ಸಾಧನಗಳದೂ ಮೂಕ ಭಾಷೆ ಆದುದರಿಂದ 
ಆ ಭಾಷೆ ಮನುಷ್ಯರ ಮನಸ್ಸಿನ ಎಷ್ಟು ಗಣ್ಯವೂ ತತ್ತಮುದಾಯ ವಿಶಿಷ್ಟವೂ ಆದ 
ಮನಃಪ್ರಣಾಲಿ, ರುಚಿ, ರಸಗಳನ್ನು ಧ್ಹನಿಸಿದರೂ ವಾಜ್ಕಯ ಮಾಧ್ಯಮದಷ್ಟು 
ಸ್ತುಟವಾಗಿಯೂ ವಿವರಪೂರ್ಣವಾಗಿಯೂ ನಿಃಸಂದಿಗ್ಗವಾಗಿಯೂ ಅವನ್ನು ಐತಿಹಾಸಿಕ 
ಪ್ರಮಾಣಪರಿವ್ಯಾಪ್ತಿಯಲ್ಲಿ ಧ್ವನಿಸಲಾರದು. 

ಸಂದೇಹವನ್ನು ಅತ್ಯುನ್ನತ ಮಟ್ಟದಲ್ಲಿ ಸಾಧಿಸಿಕೊಡುವ ಭಾಷಾ ಮಾಧ್ಯಮವು 

ಒಂದು ದತ್ತ ಸಮುದಾಯದ ಸಂಸ್ಕ ೃತಿಮಾಪನದಲ್ಲಿ ಗಣ್ಯಪಾತ್ರ ವಹಿಸಲು 
ಮನಃ ಸ್ತೋಮದ ಭಾವನಾಳದ ಶಾಖೋಪಶಾಖಾ ವಿಸ್ತಾರದ "ಸಾಕಷ್ಟು ಸೂಕ್ಷ್ಮ 
ವಿವರಗಳ ಚಿತ್ರವನ್ನು ಅದರ ವಾಜ್ಕಯ ಕೊಡಬಲ್ಪದೆನಿಸುವುದೇ ಕಾರಣ. ಒಂದು 
ಸಮುದಾಯದ ವಿಜ್ಞಾನ, ಧರ್ಮ, ಶಾಸ್ತ್ರ ಸಾಹಿತ್ಯಗಳಲ್ಲವೂ ವಾಜ್ಜಯವಲ್ಲವೇ? 
ವಾಜ್ಕಯದಲ್ಲಿಯ ಅಭಿಪ್ರಾಯ, ನೀತಿ, ತ್ತೆ, ರಸ, ವಸ್ತು ವಿವರಗಳು 'ಸುಲಭೋಹ್ಯ 
ಸ್ವರೂಪದವು. ಅವುಗಳಿಂದ ಬಂದ ಜನ ನಿಂಥದು ಎಂಬುದನ್ನು ಕಲ್ಪಿಸಿಕೊಳ್ಳಲು 
ನಮಗೆ ಕಷ್ಟವಾಗದು. 

ಮನುಷ್ಯರ ಪ್ರಪಂಚಜ್ಞಾನವೆಲ್ಲ ಸಂವೇದನಾ ಮೂಲವಾದದ್ದು. ಕಣ್ಣು, ಕಿವಿ, 
ಮೂಗು, ನಾಲಿಗೆ ಮತ್ತು ಚರ್ಮ ಎಂಬ ಪಂಚೇಂದ್ರಿಯಗಳ ರೂಪ, ಶಬ್ದ, ಗಂಧ, 
ರಸ, ಸರ್ಶ ಎಂಬ ಸಂವೇದನೆಗಳಲ್ಲದೆ - ಉಷ್ಟ ಸರ್ಶ, ಶೀತಸ್ಪರ್ಶ ಮತ್ತು ಸಮತೋಲ 
ಸಂವೇದನೆ ಎಂಬಿವೇ ಮುಖ್ಯವಾದ ಸಂವೇದನೆಗಳು. ಎಲ್ಲ ಬಗೆಯ ಪತ್ಯಕ್ಷಜ್ಞಾನವೂ 
ವರ್ತಮಾನದ ಹಾಗೂ ಭೂತಕಾಲದ ಸಂವೇದನೆಗಳ ಸಹಕಾರದಿಂದ ಉಂಟಾಗುವ 
ಸಮಗ, ಸಮನ್ನಿತಜ್ಞಾನ. ಭೂತಕಾಲದ ಸಂವೇದನೆಗಳು ಅನುಭವವನ್ನುಂಟು ಮಾಡಿ 


+ ೧೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಆ ಅನುಭವವು ಸ್ಕೃತಿರೂಪದಲ್ಲಿ ದಾಸ್ತಾನಾಗಿದ್ದುದರಿಂದ, ಸಂದರ್ಭಕ್ಕನುಗುಣವಾಗಿ 
ಅದು ವರ್ತಮಾನದ ಪತ್ಯಕ್ಷಾನುಭವವನ್ನು ಪೂರ್ಣಗೊಳಿಸಲು ಸಹಕಾರಿಯಾಗುವುದು. 

ಒಂದೊಂದೇ ಸಂವೇದನೆ ಪ್ರತ್ಯಕ್ಷವಾಗಿ ಉಂಟುಮಾಡುವ ಇಂದ್ರಿಯಜ್ಞಾನವನ್ನು 
ಪ್ರತಿಮೆ ಎನ್ನುತ್ತಾರೆ. ಹೀಗೆ ಮನಸಿನಲ್ಲಿ ಎಲ್ಲ ಸಂವೇದನೆಗಳಿಗೂ ಪ್ರತಿಮೆಗಳಿವೆ. 
ಚಾಕ್ಷುಷ, ಶ್ರಾವಣ, ಪ್ರಾಣ. ಚಾರ್ಮಣ, ರಾಸನ, ಮಾಂಸಲ ಮುಂತಾದವು ಇಂದ್ರಿಯ 
ಪ್ರತಿಮೆಗಳು. ಈ ಪ್ರತಿಮೆಗಳೆಲ್ಲವೂ ವಾಜ್ಞಯ ರೂಪದಲ್ಲಿರಬಲ್ಲವು. ಮೂಲಭೂತವಾದ, 
ವಸ್ತು ಸಾಮಾನ್ಯವಾದ ಸಂಕೇತ ಶಕ್ತಿಯಿಂದ ಇತರ ಸಂಕೇತ ವಸ್ತುಗಳಿಗಿಂತ ಹೆಚ್ಚು 
ಸಷ್ಟ ವಿವರ ಪೂರ್ವಕವಾಗಿ, ಐತಿಹಾಸಿಕ ವಸ್ತುನಿಷ್ಠ ಪ್ರಾಮಾಣ ಕ್ಕೆ ಅತ್ಯಂತ ಪೋಷಕವಾಗಿ 
ವಾಜ್ನಯವು ಅದರಲ್ಲೂ ಹೆಚ್ಚಾಗಿ ಶಾಸ್ತೀಯ "ಹಾಗೂ ವೈಜ್ಞಾನಿಕ ಶೈ ಕ್ಲೆವಿಯ ವಾಜ್ಜಯವು 
ಉಕ್ತಪೆತಿಮೆಗಳನ್ನೂ ಅವುಗಳ ಸಮವಾಮದಿಂದಲೂ ಸಮನ್ಥಯದಿಂದಲೂ ಉಂಟಾದ 
ನೈತಿಕ, ದಾರ್ಮಿಕ... ಸಾಮಾಜಿಕ, ಕಲಾತ್ಮಕ ಹಾಗೂ ಇತರ ರಸೆಗಳನ್ನೂ ವಿಚಾರಗಳನ್ನೂ 
ಚೆನ್ನಾಗಿ ಪ್ರತಿಬಿಂಬಿಸಬಲ್ಲುದು ಎಂಬುದು ಎಲ್ಲರಿಗೂ ತಿಳಿದ ಸಂಗತಿ. 


“Language is a means of communication’ - ಭಾಷೆಯು ಭಾವದ ವಾಹಕ 
ಎಂದು ಹೇಳುವುದುಂಟು. ಆದರೆ ಅದು C€ಂmಗicate ಮಾಡುವುದು ಅರ್ಥಾತ್‌ 
ಒಂದು ಮನಸ್ಸಿನ ಅಥವಾ ಮನಃ ಸಮುದಾಯದ ಭಾವನೆ-ವಿಚಾರ-ಬಯಕೆಗಳನ್ನು 
ಮತ್ತೊಂದು ಮನಸಿಗೆ ಸಾಕಷ್ಟು ಸ್ಪುಟವಾಗಿ ಬಿಂಬಿಸುವುದು ಪದ ಪ್ರತಿಮೆಗಳ ಮೂಲಕ. 
ಪದವು ಸಾಂಕೇತಿಕ, ವಾಚಕ, ಲಕ್ಷಕ, ದ್ಯೋತಕ ಎಂಬ ಯಾವ ಬಗೆಯಾದರೂ 
ಆಗಿರಬಹುದು. ಪದವು ಒಂದು ಅಣು ವಾಕ್ಯ ಸಂದರ್ಭವು ಅದರ ಸ್ವರೂಪವನ್ನು 
ನಿರ್ಣಯಿಸುತ್ತದೆ. ನಮ್ಮ ವಿಚಾರ ಪ್ರಪಂಚದಲ್ಲಿ - ಅದರಲ್ಲೂ ಅದು ಸೂಕ್ಷ, ವಾಗಿರುವಾಗ 
- ನಾವು ವಸ್ತುಗಳ ಅಥವಾ ಸಂಗತಿಗಳ ಪ್ರತಿಮೆಗಳಿಗೆ ಬದಲಾಗಿ ಹೆಚ್ಚಾಗಿ ಪದ 
ಪ್ರತಿಮೆಗಳನ್ನೇ (ಳೇrbal Imaೀs) ಬಳಸುತ್ತೇವೆ. ಅವನ್ನು ಪದೇ ಪದೇ ನಮ್ಮ 
ಮಾನಸಿಕ ಪ್ರಕ್ರಿಯೆಯನ್ನು ಅನುಸರಿಸಿ ಬರುವ ಸ್ವರ ತಂತುಗಳು (Vocal Cords), 
ನಾಲಿಗೆಯ, ತುಟಿಗಳ ಮತ್ತು ಇತರ ಅಂಗಗಳ ಮಂದ ಚಲನೆಗಳೊಡನೆ ಸೇರಿಸಬಾರದು. 
ಓದುವಾಗ ಅಥವಾ ವಿಚಾರ ಮಾಡುವಾಗ ಉಕ್ತ ಅಂಗಗಳು ಚಲಿಸಬಹುದು. ಆದರೆ 
ಅವು ಇತರ ಶಾರೀರಿಕ ಚಲನೆಗಳಂತೆಯೇ ಮಾನಸಿಕ ಪ್ರತಿಮೆಗಳಾಗಲಾರವು. ಪದ 
ಪ್ರತಿಮೆಯು ಒಮ್ಮೆ ಅದರ ಲಿಖಿತ ಅಥವಾ ಮುದಿತ ಆಕೃತಿಯ ಚಾಕ್ಷುಷ 
ಪ್ರತಿಮೆಯಾಗಬಹುದು ಅಥವಾ ಅದರ ನಾದದ ಶ್ರಾವಣ ಪ್ರತಿಮೆಯಾದರೂ ಆದೀತು. 
ಅದರೊಟ್ಟಿಗೆ ಮಾತಿನಲ್ಲಿ, ಬರಹದಲ್ಲಿ ಅಥವಾ ಅಭಿನಯದಲ್ಲಿ ಅದನ್ನು ಹೇಳುವಾಗ 
ಉಂಟಾಗುವ ಚಲನೆಗಳ ಮಾಂಸಲ ಇಲ್ಲವೆ ಕ್ರಿಯಾತ್ಮಕ ಪ್ರತಿಮೆಗಳೂ ಬರಬಹುದು. 


ಪದದ ಮುದ್ರಿತ ನೆನಪಿರಲು ಮುದ್ರಿತವಾದ ಹಾಳೆ, ಭಿತ್ತಿ ಇತ್ಕಾದಿಗಳ ಆವರಣ 
ಸ್ಮೃತಿಯು, ಪ್ರತಿಮಾತ್ಮಕ ಹಿನ್ನೆಲೆಯಾಗಿರುವುದು ಅವಶ್ಯಕ; ಸಾಮಾನ್ಯ ಅನುಭವದಲ್ಲಿ 
ಅಂಥ ಭಿತ್ತಿ ಜ್ಞಾನ ಇದ್ದೇ ಇರುತ್ತದೆ. ಅದು ಹೇಗಿದ್ದರೂ ಕನ್ನಡ ಭಾಷೆಯ ಒಂದು 


0 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೯೧ + 


ಪದದ ಕನ್ನಡದ ಮುದ್ರಿತ ಪ್ರಶಿಮೆಯೇ ಬೇರೆ, ಅದೇ ಪದದ ಆಂಗ್ಲಾಕ್ಷರದ ಇಲ್ಲವೇ 
ಬಾಲಬೋಧಾಕ್ಷರದ ಮುದ್ರಿತ ಪ್ರತಿಮೆಯೇ ಬೇರೆ ಎಂಬುದು ಸಷ್ಟ. ವಿಪಿಯೊಂದು 
ಕಲಾ ಕೃತಿಯಾದರೆ ಲಿಪಿಭೇದವೊಂದು ಮನೋಧರ್ಮ ಭೇದವನ್ನು ಸೂಚಿಸಬಲ್ಲದು. 
"ಮುದ್ದಾಗಿ ಮುದಿತವಾಗಿದೆ' ಎಂದು ಯಾರಾದರೂ ಹೇಳಿದರೆ, yE ಲಿಪಿಯ 
ಮುದಣದ ಮುದ್ದು ಆಯಾ ಲಿಪಿಗೆ ವಿಶಿಷ್ಟ ಆಯಾ ಲಿಪಿಯನ್ನು ರೂಪಿಸಿದ ಜನಮನಃ 
ಸಮುದಾಯವು ವಿಶಿಷ್ಟ ಗತಿ, ದಿಕ್ಕು ಅಥವಾ ರೀತಿ ಉಳ್ಳದ್ದೆಂಬುದು ನಿರ್ವಿವಾದ. ಈ 
ದೃಷ್ಟಿಯಲ್ಲಿ ಕನ್ನಡದ ಇಂದಿನ ಲಿಪಿ ಇಂದಿನ ಆಂಗ್ಲಲಿಪಿಗೆ ಸಮತೂಕದ ಅಂದವುಳ್ಳದ್ದೆಂದರೆ 
ತಪ್ಪಾಗಲಾರದು. ಅದರ ರೇಖೆಗಳ ವೃತ್ತಿಗತಿ ಆಂಗ್ಲಕ್ಕೂ ಒಂದು ಕೈ ಹೆಚ್ಚೆಂದರೂ 
ಸಲ್ಲುತ್ತದೆ. ಇಂಥ ಲಿಪಿಯು ಸೂಚಿಸುವ ಔain Patten ಭಾವಪ್ರಕಾರವು ಸಾಂಸ್ಕ 
ತಿಕ ದೃಷ್ಟಿಯಿಂದ ಗಮನಾರ್ಹ. 

ಕನ್ನಡದ “ರಾಮನ ಮುದ್ರಿತ ಪ್ರತಿಮೆ ಮನದಲ್ಲಿ ಮೂಡಿದರೆ ಉಂಟಾಗುವ 
ಮಾನಸಿಕ ಸಂವೇದನೆಗೂ ಬಾಲಬೋಧದ "ರಾಮ'ನ ಮುದ್ರಿತ ಪ್ರತಿಮೆ ಮನದಲ್ಲಿ 
ಮೂಡಿದರೆ ಉಂಟಾಗುವ ಮಾನಸಿಕ ಸಂವೇದನೆಗೂ ಇರುವ ವ್ಯತ್ಯಾಸ ಸಾಂಸ್ಕೃತಿಕ. 
ಕಾಳಿದಾಸನ ಗಿರಿಜೆಯು ಹರಿಹರನ ಗಿರಿಜೆಗಿಂತ ಭಿನ್ನವಾಗಿರುವ ಹಾಗೆ ಸಂಸ್ಕೃತದ 
ರಾಮನು ಕನ್ನಡದ ರಾಮನಿಗಿಂತ ಭಿನ್ನನಾಗಿರುವುದು ಸ್ಥಾಭಾವಿಕ. ಹಾಗೇ ಆ ಈ 
ಪದ ಪ್ರಕಿಮೆಗಛಾದರೂ ಸ ತಿ ಸಂಪರ್ಕ ಬಲದಿಂದ ತಲನಾ ಶಕ್ತಿಯ ಭಿತ್ತಿಯ 
ಮೇಲೆ ಸೂಕ್ಷ ವಾಗಿ ಭಿನ್ನ ;ರೊಪದವಾಗಿರುವುದು ಸಹಜ. "ಅಂಥ "ವ್ಯತ್ಯಾಸವನ್ನು 
ಹೇಳುವುದು ಭಾಷೆಗೆ ಕಷ್ಟವಾದೀತಾದರೂ ತಿಳಿದುಕೊಳ್ಳಲು ಮನಸಿಗೆ ಕಷ್ಟವಾಗಲಾರದು. 
ಆದರೆ ಆ ವ್ಯತ್ಯಾಸವನ್ನು ಎರಡಕ್ಕೂ ಸಾಧಾರಣವಾದ ಅದರ ನಾದಪ್ರತಿಮೆ (Sound 
Image) ನೆನಪಿಗೆ ಬಂದು ಮತ್ತು ರಾಮ ಪದದ ಅರ್ಥಪ್ರತಿಮೆಯ ಜಾಗೃತೆ 
ಜ್ಞಾನಪ್ರಕ್ರಿಯೆಯ ಭಿತ್ತಿಯಲ್ಲಿ ಮೂಡಿ ನಾವು ಮರೆಯುವಂತೆ ಮಾಡುತ್ತದೆ. ರಾಮನ 
ಪಾತ್ರಗಳ ಸ್ಮೃತಿ ಪ್ರತಿಮೆಗಳಲ್ಲೇ ವ್ಯತ್ಕಾಸವಿದ್ದಾಗ ಮಾತ್ರ ಲಿಪಿಭೇದವೂ ಸಮರ್ಥವಾಗಿ 
ಅದನ್ನು ಸಮರ್ಥಿಸಬಲ್ಲುದಾಗುತ್ತದೆ. 

ನಾದ ಪ್ರತಿಮೆಗಳನ್ನೆತ್ತಿಕೊಂಡರೆ ದಿನಬಳಕೆಯ ಪದಗಳ ನಾದ ಪರಿಣಾಮ 
ಪ್ರತಿಭಾಷೆಗೂ ಭಿನ್ನವಾಗಿದೆ. ಒಂದೊಂದು ಭಾಷೆಯಲ್ಲಿ ಒಂದೊಂದು ವಿಧದ ನಾದ 
ಮಾಲೆ ಗಂಣly - ಅನೌಪಚಾರಿಕವಾದ ಹಿತಕರ ಆವರಣ ನಿರ್ಮಾಣಕ್ಕೆ 
ಕಾರಣವಾಗಬಹುದು. "ಆಯೀ' ಅಂದರೆ ಮರಾಠಿ ಮನೆಯಲ್ಲಿ ಸಹಜವಾದೀತು; 
"ತಾಯೀ' ಅಂದರೆ ಕನ್ನಡ ಮನೆಯಲ್ಲಿ ಸಹಜವಾದೀತು. ಒಂದನ್ನು ಇನ್ನೊಂದು 
ಮನೆಯಲ್ಲಿ ಅತಿಥಿಯೊಬ್ಬ ಬಳಸಿದರೆ ಉದ್ದಿಷ್ಟ ಭಾವನೆಯ ಪ್ರೇರಣೆ ಸಮರ್ಥವಾಗಿ 
ಆಗಲಾರದು. 


“ತಾಯೆ ತನಿಮನೆಯೆ ನೀ ಅಕ್ಕ ಅಕ್ಕರತೆಯೇ 
ಬಾಯೆನ್ನ ತಂಗಿ ಬಾ ಮುದ್ದು ಬಂಗಾರವೇ' 


ಲ 


+ ೧೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಎಂಬುದೊಂದು ಉದಾಹರಣೆ ಕನ್ನಡ ಮನೆಯ ಅಕ್ಕರತೆಯ ಆವರಣ ಸೃಷ್ಟಿಗೆ 
"ತಾಯಿ'ಯ ನಾದ ಪ್ರಶಿಮೆಯ ಅರ್ಥವಾಚಕ ಶಕ್ತಿ "ಆಯಿ'ಯ ಅರ್ಥ ಗೊತ್ತಿದ್ದ ಕನ್ನಡ 
ಮನೆಯಲ್ಲಾದರೂ ಜಾಸ್ತಿಯೇ. ಹೀಗಾಗಲು ಸಂಸ್ಕಾರ ಭೇದವೊಂದೇ ಕಾರಣವಲ್ಲದೆ 
ಅಜ್ಞಾನ ಕಾರಣವಲ್ಲ. ಸಂಸ್ಥಾರವು ಒಂದು ವಿಧದ ಮಿದುಳಿನ ಲಾಂಛನ (Brain- 
(೯೩) ಎನ್ನಬಹುದು - ಅದರಲ್ಲೂ ಗರ ಅಭ್ವಸ್ತ್ವ, ಪೌನಃಪುನ್ಯದಿಂದ 
ದೃಢಗೊಂಡ ಲಾಂಛನ ಅಥವಾ ಮುದಿಕೆ. ಅದೇ ಸಂಸ್ಕೃತಿಯ ಅಡಿವಾಸು. ಭಾಷೆಯ 
ಉಪೆಯುಕ್ತವೂ ಅರ್ಥವತ್ತೂ ಆದ ವಾಜ್ಕಯ ರೂಪದಲ್ಲಿ ಅದು ಪದ-ವಾಕ್ಕ ಮಾಧ್ಯಮದ 
ಮೂಲಕ ಉಕ್ತ ಪ್ರತಿಮೆಗಳನ್ನಲ್ಲದೆ ಸನ್ನಿಕೃಷ್ಟ ಪ್ರತಿಮೆಗಳನ್ನೂ (್ವidetic Images) 
ಮಾಯಾ ಪ್ರತಿಮೆಗಳನ್ನೂ (usary Images) ನಮ್ಮ ಮನದಲ್ಲಿ ಮೂಡಿಸಬಲ್ಲದು. 
ಸನ್ನಿಕೃಷ್ಟ ಪ್ರತಿಮೆಯು ವಿವರಪೂರ್ಣವೂ ವಸ್ತು ಸದೃಶವೂ ಸುಸ್ಪಷ್ಟವೂ ಆಗಿರುವುದಲ್ಲದೆ 
ಹೊಸ ಜಗತ್ತಿನಲ್ಲಿ ಅವಕ್ಕೆ ಸ್ಥಳ ನಿರ್ದೇಶನ ಮಾಡಬಹುದು. ಅವು ದೆವ್ವ ಹಿಡಿದಂತೆ 
ಹಿಡಿಯುವ ಪ್ರತಿಮೆಗಳು. ಮಾಯಾ-ಪ್ರತಿಮೆಗಳ ಅರ್ಥ ಸ್ಪಷ್ಟ ಅಜ್ಜಿ ಕತೆಗಳೂ 
ಪೌರಾಣಿಕ ಕತೆಗಳೂ ಮಾಯಾರೂಪಗಳನ್ನು ಒಳಗೊಂಡಿರುತ್ತವೆ. "ದರ್ಶನ' 
'ಸಾಕ್ಷಾತ್ವಾರ'ಗಳ ಹೆಸರಲ್ಲಿಯೂ ಇಂಥ ಕೆಲ ಪ್ರತಿಮೆಗಳನ್ನು ನಾವು ಸಾಹಿತ್ಯದಲ್ಲಿ 
ಕಾಣಬಹುದು. ನಮ್ಮ ಮಾನಸ ಪ್ರಪಂಚ ಹೆಚ್ಚುಪಾಲು ಈ ಪ್ರತಿಮೆಗಳ ನಾಃ್ಯವನ್ನೇ 
ಬಳಸುತ್ತಿರುತ್ತದೆ. ಅಂಥ ಪ್ರತಿಮಾಪೇರಕತೆ ಪ್ರತಿನಿತ್ಯವೂ ನೀರಿನಷ್ಟು ಸರಾಗವಾಗಿ 
ನಾವು ಬಳಸುವ ಭಾಷೆಯಲ್ಲಿ ಬಹಳ ಹೆಚ್ಚಾಗಿರುತ್ತದೆ. ಹೀಗೆ ಭಾಷೆಯು ನಮ್ಮ 
ಮನಸ್ಸಿನ ಎಲ್ಲ ಪ್ರತ್ಯಕ್ಷ ಜ್ಞಾನಗಳನ್ನೂ ವ್ಯಾಪಿಸುತ್ತದೆ. 

ಇದಾದ ಮೇಲೆ ಈ ಪ್ರತ್ಯಕ್ಷ ಜ್ಞಾನವನ್ನು ಬಂಡವಾಳ ಮಾಡಿಕೊಂಡು ನಮ್ಮ 
ವಿಚಾರ, ಊಹೆ, ತರ್ಕಗಳು ಸಾಗುತ್ತವೆ. ಜ್ಞಾನ ಪ್ರಕ್ರಿಯೆ ತನ್ನ ಕೊನೆಯ ಹಂತದಲ್ಲಿ 
ನಿರ್ಣಯ ರೂಪಕ್ಕೆ ತಿರುಗಿ ಸಂಕಲ್ಲವನ್ನೆಬ್ಬಿಸಿ ನಮ್ಮಲ್ಲಿ ಪಕಾರ ಪವೃತ್ತಿಯನ್ನುಂಟು 
ಮಾಡುವುದು ಅನುಭವಸಿದ್ದ. ವಿಚಾರದ ಮಾಧ್ಯಮ ಪದಘಟನೆ ಎನಿಸಿದ ಭಾಷಾಪಬಖಂಧ 
ಎಂಬುದು ವ್ಯವಹಾರಗಮ್ಮ. ಮೇಲಿನ ಮಾತಿನಿಂದ ಮನುಷ್ಯನ ಸಾಂಸ್ಕೃತಿಕ ಹಾಗೂ 
ನಾಗರಿಕ ವರ್ತನೆ - ವ್ಯವಹಾರಗಳಲ್ಲಿ ಭಾಷೆ ವಹಿಸುವ ಪಾತ್ರದ ಕಾರ್ಯವ್ಯಾಪ್ತಿ ಎಷ್ಟು 
ದೊಡ್ಡದೆಂಬುದು ಗೊತ್ತಾಗುತ್ತದೆ. 

ಸಂಸ್ಕೃತಿಯ ಪ್ರಧಾನ ಮುಖಗಳೆಂದರೆ ಆರ್ಥಿಕ, ಸಾಮಾಜಿಕ, ರಾಜಕೀಯ, 
ಧಾರ್ಮಿಕ ಮತ್ತು ಕಲಾತ್ಮಕ. ವ್ಯವಹಾರದಲ್ಲಿ ಯಾವ ಒಂದು ದೇಶ ಅಥವಾ ಪ್ರದೇಶದ 
ಸಂಸ್ಕೃತಿಯ ಬಗೆಯನ್ನು ಗುರುತಿಸ ಹೋದರೂ ಈ ಪಂಚೆಮುಖಗಳು ಮನುಷ್ಠನಿಂದ 
ಮಾಡಿಸಿದ ಕಾರ್ಯಗಳ ಅವಶೇಷಗಳೆಂದು ಎದ್ದು ಕಾಣುತ್ತವೆ. ಇತಿಹಾಸ ಕೂಡ 
ಒಂದು ಕಾಲಾವಧಿಯ ಜನ ಜೀವನದ ಚಿತ್ರವನ್ನು ಕೊಡಲು ಮೊದಲು ಎತ್ತುವುದು 
ಈ ವಿಷಯಗಳನ್ನೇ. ಒಂದು ಜನಾಂಗದ ನಿತ್ಯ ಜೀವನದಲ್ಲಾದರೂ ಇವೇ ಗಣ್ಯ. 
ಇವು ಸಾಗುವುದಾದರೂ ಅವರ ವಿಶಿಷ್ಠ ಭಾಷೆಯ ಮೂಲಕವೇ. ಇವುಗಳಿಗೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೯೩ + 


ಸಂಬಂಧಿಸಿದ ಉಪ ವಿಷಯವೊಂದರಲ್ಲಿ ನಾವು ದತ್ತ (ven) ಜನಾಂಗದ (Cul- 
tural trait) ಸಾಂಸ್ಕೃತಿಕ ರೇಖಾನ್ಯಾಸ ಅಥವಾ ಗುಣ ಇಲ್ಲವೆ (Brain-pattern) 
ಭಾವ ಪಕಾರದ ಸತ್ತವೊಂದನ್ನು ಗುರುತಿಸಲು ಭಾಷಾ ಮಾಧ್ಯಮ ಅರ್ಥಾತ್‌ ವಾಜ್ಜಯ 
ಮಾಧ ;ಮದಲ್ಲಾದ್ಪು ಸುಲಭ "ಇನ್ನೊ ್ಲಿಂದರಲ್ಲಾಗದು. 

ಕೃಷ್ಣನು ಕೊಳಲನ್ನೂದುತ್ತ ತಿಭಂಗಿಯಲ್ಲಿ ನಿಂತ ಚಿತ್ರ ಅಥವಾ ಮೂರ್ತಿಯ 
ಪೂರ್ಣಾರ್ಥ ಹೊಳೆಯಲು ತತ್ತಂಬಂಧಿಯಾದ ಸಾಹಿತ್ಯಿಕ ಪರಂಪರೆಯ ಜ್ಞಾನ 
ಅವಶ್ಯಕ. ಅಂಥ ಚಿತ್ರ ಅಥವಾ ಮೂರ್ತಿ ಎಲ್ಲೂ ಇಲ್ಲದಾಗ ಕೂಡ ಕೇವಲ ಸಾಹಿತ್ಯ 
ಶಕ್ತಿಯಿಂದ ಅದು ಊಹ್ಯವಾಗುತ್ತದೆ. 


ಕೃಷ್ಣ, ಅವನ ಕೊಳಲು ಮತ್ತು ಅದರ ಗಾನಗಳ ಮೋಹಕತೆ ಕೇವಲ 
ಮೂರ್ತಿಯಿಂದ ವೇದ್ಯವಾದರೂ ಅಂಥ ಜ್ಞಾನವು ವಿವರರಹಿತ, ಅಸ್ಪಷ್ಟ. 
ವಾಜ್ಜಯಗತವಾದ ನಂದಗೋಕುಲದ ಆವರಣ ಜ್ಞಾನವನ್ನು ಚಿತ್ರಕಾರ ಅಥವಾ ಶಿಲ್ಪಿ 
ಚಿತ್ರಿಸಿದ್ದರೂ ಆ ಚಿತ್ರಣ ಭಾಷಾ ಸಾಪೇಕ್ಷವಾಗಿ ಮೂಕ. ಭಾರತೀಯ ಜೀವನದ 
ಒಂದು ದೊಡ್ಡ ಅಂಗವನ್ನು ಪ್ರತಿಭಾವಂತ ಕವಿ ಭಾಷಾ ಮಾಧ್ಯಮದ ಮೂಲಕ 
ಕೊಡುವಷ್ಟು ಸೂಕ್ಷ್ಮತೆ, ವಿಸ್ತಾರ, ವಿವರ ಪೂರ್ಣತೆ ಹಾಗೂ ಗಂಭೀರತೆಗಳು ಸಮನ್ನಿತ 
ಪ್ರಯತ್ನದ ಚಿತ್ರ, ಕೇವಲ ಚಿತ್ರ ಅಥವಾ ಶಿಲ್ಲದಲ್ಲಿ ಕಾಣದು. ಹೊಸ್ತಿಲ ಮೇಲೆ 
ಗರತಿಯೊಬ್ಬಳು ತುಳಸಿಗೆ ದೀಪ ಹಚ್ಚಲು ಹಣತಿಯೊಂದನ್ನು ಹಚ್ಚಿ ಗಾಳಿಯಿಂದ 
ಅದು ಆರಿಹೋಗದಂತೆ ಕೈಮರೆ ಮಾಡಿಕೊಂಡು ನಿಂತ ಚಿತ್ರದ ವಿವರವನ್ನು, 
ಪೂರ್ಣಾರ್ಥವನ್ನು ತುಳಸಿ ಹಬ್ಬದ ಕತೆ ಚೆನ್ನಾಗಿ ಮಾಡಿಕೊಡಬಲ್ಲುದು. ಚಿತ್ರವು 
ಅವಳ ಭಕ್ತಿ ಪ್ರಸಾದವನ್ನೂ ಉತ್ಸವೋತ್ಲಾಹವನ್ನೂ ಒಮ್ಮೆ ಸೂಚಿಸಬಲ್ಲುದಾದರೂ 
ಅವು ಸರ್ವಸಾಧಾರಣ; ವೇಷ-ಪೂಜಾ ಸಾಮಗಿಗಳಿಂದ ಹಿಂದು ಆವರಣವನ್ನು 
ಸೂಚಿಸಿದರೂ ಆ ಆವರಣದ ಪೌಢ ಕಲ್ಲನೆಯನ್ನದು ಎಂದೂ ನಿಚ್ಚಳವಾಗಿ 
ಕೊಡಲಾರದು. 


ಅದೇ ಮೇರೆಗೆ ಮೇಲೆ ಹೇಳಿದ ಪೂಜಾ-ದೀಪ ಚಿತ್ರವು ತುಳಸೀ ಮಹಾತ್ಮ್ಯವನ್ನು 
ಪುರಾಣದ ಧಾರ್ಮಿಕ ಠೀವಿಯಿಂದ ದ್ಯೋತಿಸಲಾರದು; ಅದರಿಂದ ಪುಣ್ಯ ಬರುತ್ತದೆಯೋ 
ಪಾಪ ಬರುತ್ತದೆಯೋ ಎಂದು ವ್ಯಾಖ್ಯಾನಿಸಲಾರದು. ಆ ಬಗ್ಗೆ ಪುರಾಣವನ್ನೂ 
ಧರ್ಮಶಾಸ್ತ್ರವನ್ನೂ ಓದಬೇಕು. ಸೋಮನಾಥಪುರದ ಲಿಂಗವನ್ನು ಮುಸಲ್ಲಾನರ 
ಸುಲ್ದಾನನೊಬ್ಬನು ಒಡೆಯುವ ಚಿತ್ರವನ್ನು ತೋರಿಸಬಹುದೇ ಹೊರತು ಒಡೆಯುವಾಗ 
ಘಜನಿ ಮಹಮದ, ಅವನು ಧನಲುಬ್ಬ ಇತಿಹಾಸದ ಇಂಥ ಸನ್ನಿವೇಶದಲ್ಲಿ ಭಾರತವನ್ನು 
ಹೊಕ್ಕ ಎಂಬ ಅಂಶಗಳ ವಿವರಗಳನ್ನು ಇತಿಹಾಸ ವಾಜ್ಕಯದಷ್ಟು ಚೆನ್ನಾಗಿ ಅಪಿಧ 
ಚಿತ್ರವು ಸೂಚಿಸಲಾರದು. ಹೀಗೇ, ಆರ್ಥಿಕ ಅಭಿವೃದ್ಧಿಯ ಹಾಗೂ ಸಾಮಾಜಿಕ 
ಕಾರ್ಯಗಳ ಪೂರ್ಣಚಿತ್ರವನ್ನಾದರೂ ಅವಕ್ಕೆ ಸಂಬಂಧಿಸಿದ ವಾಜ್ಜಯವೇ ಹೆಚ್ಚು 
ಪರಿಪೂರ್ಣವಾಗಿ ಕೊಡಬಲ್ಲುದು. (Visual ids) ಚಾಕ್ಷುಷ ನೆರವುಗಳಿಗೆ ಇರತಕ್ಕ 


+ ೧೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಬೆಲೆ ಇದ್ದೇ ಇದೆ. ಆದರೆ "ಅದಿದ್ದರೆ ಇದಿಲ್ಲ ಇದಿದ್ದರೆ ಅದಿಲ್ಲ' ಎಂಬಂತಹ ಇತಿಹಾಸಿಕ 
ಪರಿಸ್ಥಿತಿಯಲ್ಲಿ ಶ್ರಾವಣ-ಚಾಕ್ಸುಷ ಅಥವಾ ಕೇವಲ ಸಾರ್ಥಕ ಶ್ರಾವಣ ಎನಿಸಿದ 
ವಾಜ್ಜಯವೇ ಹೆಚ್ಚು ಉಪಕಾರಿ ಎಂಬುದಿಷ್ಟೇ ಇಲ್ಲಿನ ತಾತ್ತರ್ಯ. 

ತಿಳಿವಳಿಕೆಯ ದೃಷ್ಟಿಯಿಂದ ಮನಃಪ್ರಧಾನ ಜೀವಿಯಾದ ಮನುಷ್ಯನ 
ಮನಃಶಾಖೆಗಳಲ್ಲಿ ಶುದ್ದ ಜ್ಞಾನಕ್ಕೆ ಹೇತುವಾದ ಬುದ್ದಿಯ ಅರ್ಥಗಹಣಶಕ್ತಿ ಗಣ್ಯವಾದುದು. 
ಈ ಅರ್ಥಗಹಣದ ಅನುಕೂಲವು ಪದ ಸಂಕೇತಗಳನ್ನು ಬಳಸುವ ಭಾಷೆಯಲ್ಲಿ 
ತುಲನಾತ್ಮಕ ದೃಷ್ಟಿಯಿಂದ ಹೆಚ್ಚು ಎಂಬುದು ನಿರ್ವಿವಾದ. ಕವಿಯ ಕಲ್ಲನೆ ಹಾಗೂ 
ತಾರ್ಕಿಕನ ಕಲ್ಲನೆಗಳಲ್ಲದೆ, ಸಮಾಧಿಸ್ಸ್ಥ ಯೋಗಿಯ ದರ್ಶನಾನುಭವಗಳನ್ನು ಕೂಡ 
ಭಾಷೆ ತನ್ನ ಸಂಕೇತ ಸಾಮ್ರಾಜ್ಯದ ಯೋಧರಾದ ರೂಪಕೋಕ್ಷಿಗಳಿಂದಲೂ 
ಧ್ಹನಿಗಳಿಂದಲೂ ಮನನಂಬುವಂತೆ ಶಿಕ್ಷತನ ಮನದಲ್ಲಿ ಬಿಂಬಿಸಬಲ್ಲುದು. ಅದರಿಂದಲೇ 
ವೈದಿಕರು "ವಾಗ್ಯೈ ಸಾಮ್ರಾಟ್‌ ಪರಮಂ ಬಹ್ಮ' ಎಂದರು. (Percepts) ಇಂದ್ರಿಯ 
ಜ್ಞಾನಬಿಂಬಗಳಲ್ಲದೆ (Concepts) ಅತೀಂದ್ರಿಯ ಕಲ್ಲನೆಗಳನ್ನು ಸಹ ಭಾಷೆಯು 
ಉಳಿದ ಪ್ರಕಾಶನ ಮಾಧ್ಯಗಳಿಗಿಂತ ಹೆಚ್ಚು ಸ್ಪಷ್ಟವಾಗಿ ಮತ್ತು ನಿಷ್ಟ ಷ್ಣವಾಗಿ 
ವ್ಯಕ್ತಮಾಡಬಲ್ಲುದು. ಭಾಷೆಯ ಪರಿಷ್ಠ ತ ರೂಪವಾದ ಪರಿಭಾಷೆಯ ಅಕ್ಷರ- 
ಅಕಾರಾದಿ ಸಂಕೇತಗಳು ಅದಕ್ಕೆ ಪೂರಕಗಳಾಗಿ ವಿಕಾಸಗೊಂಡಿವೆ. ಶಾಸ್ತ್ರಗಳು ಬಳಸುವ 
ಪಾರಿಭಾಷಿಕ ಪದಗಳೂ ಗಣಿತ-ಸಂಖ್ಯಾ ಶಾಸ್ತ್ರಗಳ ಅಂಕಗಳ ಗುರುತುಗಳೂ ಭಾಷೆಯ 
ಅರ್ಥವಾಹಕ ಶಕ್ತಿಯ ಪರಾಕೋಟಿ. 'ಆದುಪೆರಿಂದ 'ಅಮ್ಮ'ನಿಂದ ಹಿಡಿದು “ಓಂ” 
ಎಂಬ ಸಂಕೇತಾಕ್ಷರದವರೆಗೆ ಹರಹಿದ ಸರಸ್ವತಿಯ ವ್ಯಾಪ್ತಿಯನ್ನು ಕಾಣದ, ಬರಿದೆ 
“(After all language is a means of i) ಅಯ್ಯೋ - ಮಾತು 
ಕೇವಲ ಅಭಿಪ್ರಾಯ ಸೂಚಿಸುವ ಸಾಧನವಷ್ಟೇ” ಎಂದು ಕೀಳ್ಗಾಡಿ ಮಾತಾಡುವುದರಲ್ಲಿ 
ಅರ್ಥವಿಲ್ಲ. 

ಹಾಗೇ ಮುಂದೆ ಸಾಗಿದರೆ, ಈ ಅರ್ಥವಾಹಕ ಪದ-ನಾಣ್ಯಗಳು ಬೇರೆ ಬೇರೆ 
ಭಾಷೆಗಳಿಗೆ ಬೇರೆ ಬೇರೆ ಎಂಬುದು ಸುಸ್ಪಷ್ಟ ಒಂದೇ ಪದದ ಪರ್ಯಾಯ ಪದಗಳು 
ಕೂಡ ಎಂದೂ ಅಕ್ಷರಶಃ (ಒಂದು ಭಾಷೆಯಲ್ಲಿ) ಒಂದೇ ಅರ್ಥವನ್ನು ಹೇಳುವುದಿಲ್ಲ 
- ಪರ್ಯಾಯ ಪದಗಳ (Synonyms) ಪಂಕ್ತಿಯಲ್ಲಿ ಪ್ರತಿಯೊಂದಕ್ಕೂ ಮನೋಗಾಹ್ಯವಾದ 
ಸೂಕ್ಷ ಅರ್ಥಚ್ಛಾಯೆ ವಿಶಿಷ್ಠವಾಗಿರುತ್ತದೆ ನಂಬ ) ರೂಢಿಯಿದೆ. ಹೀಗಿರುವಾಗ ಅರ್ಥಾತ್‌ 
“ದುಗ” “ಕ್ಞರ”"ಗಳಲ್ಪೇ ವುತ್ತತ್ತಿ ದೃಷ್ಟಿಯಿಂದ ಅರ್ಥಾಂಶದ ಭೇದವನ್ನು ಕಾಣಬಹುದಾದರೆ, 
“ದುಗ” "ಹಾಲು*ಗಳಲ್ಲಿ (Psychological shade) ಮಾನಸಿಕ ಭಾವಾಂಶ 
ಭೇದವಿರಬಹುದೆಂದರೆ ತಪ್ಲಾದೀತೇ? ಮುಗ್ಗಬಂದರೆ ಕರೆದದ್ದು ಅಥವಾ ಹಿಂಡಿದ್ದು; 
ಕ್ಷೀರವೆಂದರೆ ಒಸರುವ ಗುಣವುಳ್ಳದ್ದು. "ಹಾಲು' ಎಂಬ "ಪದದ ವೃತ್ತತರ್ಥ 
ಸುವ್ಯಕ್ಷವಾಗಿರದಿದ್ದರೂ ಅದರ ನಾದತರಂಗಮಾಲೆ ದುಗ್ಗಕ್ಕಿಂತ ಅಥವಾ ಕ್ಷೀರಕ್ಕಿಂತ 
ಭಿನ್ನವಾಗಿರುವುದರಿಂದ ಅರ್ಥಾಂಶ - ಅರ್ಥಚ್ಛಾಯೆಗಳನ್ನು (Shades of mean- 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೯೫ + 


ing) ಸೂಚಿಸುವ ಅವುಗಳ ನಾದಶಕ್ತಿ ಭೇದಗಳ ಮೂಲಕ ಮನಸಿನಲ್ಲಿ ಪಳಕ್ಕನೆ 
ಮೂಡುವ ಹಾಲೆಂಬ ಪದಾರ್ಥದ ಪ್ರತಿಮೆಯ ಚೌಕಟ್ಟು ಸೂಕ್ಷ್ಮವಾಗಿ ಭಿನ್ನವಾಗಿರುವುದು 
ತರ್ಕಸಿದ್ದ. ನಾದದ ಬಣ್ಣ ಅರ್ಥದ ಮೇಲೆ ಬೀಳುವುದು ಪಾಂಚಾಲಿ ಶೈಲಿಯಲ್ಲಿ 
ಮಾತ್ರ ಎದ್ದು ಕಾಣುವುದರಿಂದ ಇತರ ಕಡೆಯಲ್ಲಿ ಸಾಮಾನ್ಯವಾಗಿ ನಾವು ಅತ್ತ ಹೆಚ್ಚು 
ಲಕ್ಷ್ಯ ಹಾಕುವುದಿಲ್ಲ. 

ಉಕ್ತ ವಿಮರ್ಶೆಯಿಂದ ಪ್ರತಿಯೊಂದು ಭಾಷೆಗೂ ಇರುವ ವಿಶಿಷ್ಟ ಪದಗಳಿಗೆ 
ಜ್ಞಾನ ಭಾವನಾರ್ಥಗಳನ್ನು ಮನಸಿನಲ್ಲಿ ಮೂಡಿಸುವ ಶಕ್ತಿಯು ಬೇರೆ ಬೇರೆಯಾಗಿರುತ್ತದೆ 
ಎಂಬುದು ಗೊತ್ತಾದ ಹಾಗಾಯ್ತು. ಒಂದು ಗುಂಪಿನ ಸಂಸ್ಕೃತಿಯ ಆಕೃತಿಯನ್ನು 
ಇನ್ನೊಂದರ ಆಕೃತಿ, ಸ್ವರೂಪ ಅಥವಾ ಗೆಸ್ಸಾಲ್ಲಿನಿಂದ ಪ್ರತ್ಯೇಕಿಸಿ ತಿಳಿದುಕೊಳ್ಳುವ 
ಸಂದರ್ಭದಲ್ಲಿ ಭಾಷೆ ಕೊಡುವ ಮಾನಸಿಕ ಮುದಿಕೆಗಳ ಆವರಣ-ಪರಿಣಾಮ- 
ಸ್ವರೂಪಗಳ ಭೇದಗಳು ಗಮನಾರ್ಹ. ಭಾಷೆಯು ಈ ಕಾರಣದಿಂದ ಸಾಂಸ್ಕ ತಿಕ 
ಗುಂಪುಗಳಲ್ಲಿ ಒಂದರಿಂದ ಇನ್ನೊಂದನ್ನು ಪ್ನಶಿಸುವಂಗೆ ಅತ್ಯುಚ್ಛ ಮಾನದಂಡವಾಗುತ್ತೆ. 
ಭಾರತೀಯೇತರ ಭಾಷೆಗಳಲ್ಲಿ "ಧರ್ಮ, “ರಸ” ಎನಿಬಂತಹ" ಪದಗಳಿಗೆ ಸರಿಯಾದ 
ಪರ್ಯಾಯ ಪದಗಳಿಲ್ಲವೆಂದು ಕೆಲ ವಿದ್ದಾಂಸರೆನ್ನುವುದು ಉಕ್ತವಿವೇಕದಿಂದಲೇ. "ಅಣ್ಣ- 
ತಮ್ಮ ಅಕ್ಕ-ತಂಗಿ” ಗಳಂತಹ ಪದಗಳು ಇಂಡೋ” ಯೂರೋಪಿಯನ್‌ ಭಾಷೆಗಳಲ್ಲಿಲ್ಲ. 
ಹಾಗೆ ದ್ರಾವಿಡ ಭಾಷೆಗಳಲ್ಲಿ ಭಾತೃ, ಸ್ಪಸ್ಫ್ಥ ಮುಂತಾದ ಸೋದರ-ಸಾಧಾರಣವಾದ 
ಶಬ್ದಗಳಿಲ್ಲ. ಇಂಥ ನಿದರ್ಶನಗಳು ವನಾಗ ಸಂಸ್ಕೃತಿ ಭೇದದ ಚಿಹ್ನೆಗಳು. 

ಭಾಷೆಯೊಂದೇ ಎಂದೂ ಒಂದು ಸಂಸ್ಕೃತಿಯ ಅವಚ್ಛೇದಕವಾಗಲಾರದು. 
ಆದರೆ ಅಂಥ ಅವಚ್ಛೇದಕಗಳಲ್ಲಿ ಅಂದು ಗ್ಯ, ಬಹುಮುಖ್ಯ ಎರಿಬುದು ನೆನಪಿಡತಕ್ಕ 
ಸಂಗತಿ. ಭಿನ್ನ ಶಾಸ್ತೀಯ ಹಾಗೂ ಆಚರಣೀಯ ಕಲನೆಗಳು ಭಾಷಿಕ ಗುಂಪನ್ನು 
ಪ್ರವೇಶಿಸಿದಾಗ ಬಹಳ ಕಾಲ ಅವು ಅದರ ಜೀವನದಲ್ಲಿ ಸಮರಸ ಹೊಂದದೆ 
ಉಳಿದಿರುತ್ತವೆ. ಅವು ಸಮರಸ ಹೊಂದಬೇಕಾದರೆ ಒಮ್ಮೆ ಪೂರ್ಣವಾಗಿ ಅರ್ಥಾಂತರ 
ಹೊಂದದಿದ್ದರೂ ರೂಪಾಂತರವನ್ನಾದರೂ ಹೊಂದಬೇಕಾಗುತ್ತದೆ. ತದ್ಧವಿಸಬೇಕಾಗುತ್ತದೆ. 
ಒಮ್ಮೆ ರೂಪಾಂತರ ಹೊಂದದಿದ್ದರೂ ಭಾಷಿಕ ರೂಪಗಳೊಡನೆ ಇದ್ದ ಹಾಗೇ 
ಆದರೂ ಸಮಾನತೆಯಿಂದ ಕೂಡಿಕೊಳ್ಳಬೇಕಾಗುವುದು - ಕನ್ನಡದಲ್ಲಿ ಸಮಸಂಸ್ಕೃತ 
ಅಥವಾ ತತ್ತಮಗಳಿದ್ದ ಹಾಗೆ; ಅವು ಕಮೇಣ ಬಹಳ ಮೆಲ್ಲಗೆ ಅರಿ ಸಮಾಸಕ್ಕೆ 
ಸಿದ್ಧವಾಗುತ್ತ ಹೋದ ಹಾಗೆ! 

ಮಜ್ಜಿಗೆಗೆ ಬೆಲ್ಲ ಅಥವಾ ಸಕ್ಕರೆ ಹಾಕುವುದು ಮತ್ತು ಮಾವಿನ ಹಣ್ಣಿನ ಸಾಸಿವೆಗೆ 
ಹಸಿಮೆಣಸಿನ ಕಾಯಿಯನ್ನು ಹಾಕುವುದು ಅಡಿಗೆಯಲ್ಲಿ ಅರಿಸಮಾಸಗಳು, ದಕ್ಷಿಣ 
ಕನ್ನಡದ ಬ್ರಾಹ್ಣಣರ ಮದುವೆಯ ಅಂತ್ಯದಲ್ಲಿ ವಧೂವರರು ಮೀನು ಹಿಡಿಯುವ 
ಆಭಾಸವನ್ನು ಧಾರ್ಮಿಕಾಂಶವಾಗಿ ನಡೆಸುವುದು ಸಾಂಸ್ಕೃತಿಕ ಅರಿಸಮಾಸ. ಅಷ್ಟೇ 
ಏಕೆ, ಇಂದಿನ ಭಾರತದ ಹಲ-ಕೆಲ ಪ್ರಮುಖರು "ಈಶ್ನರ-ಅಲ್ಲಾ ತೇರೇ ನಾಮ್‌” 


+ ೧೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಎಂದು ಹುಡುಗರಿಗೆ ಪ್ರಾರ್ಥನೆ ಮಾಡಹಚ್ಚಿರುವುದು ಒಂದು ಧಾರ್ಮಿಕ ಅರಿ ಸಮಾಸವೇ 
ಅಲ್ಲವೇ? ಈಗ ಸುಳ್ಳು ಹೇಳಿ ಇನ್ನೊ ಂದು ನಿಮಿಷದಲ್ಲಿ ಸತ್ಯಹೇಳುವ ಮನುಷ್ಕನೂ 
ಒಂದು ಅರಿಸಮಾಸ! ಸುಳ್ಳು-ಸತ್ವಗಳ ಸಮರಸವೇ ನಾಗರಿಕತೆ! ಹೌದೇನು? 
ಒಂದು ಭಾಷೆಯಲ್ಲಿರುವ ಪ್ರಮುಖ ಪದವೊಂದು ಇಂದಿನ ಅರ್ಥವಂತಿಕೆಗೆ 
ಬಂದು ಮುಟ್ಟಿದ ಇತಿಹಾಸಿಕ ಕಾಲ ಎಷ್ಟೋ ವೇಳೆ ಬಹಳ ದೀರ್ಫವಾಗಿರುತ್ತದೆ. 
ಮೊಸರಿನ ಗಡಿಗೆಯಲ್ಲಿ ಮೊದಲು ತಯಾರಾದ ಒಂದು ಬೆಣ್ಣೆಯ ಚೂರಿಗೆ ಕಡೆಯುತ್ತ 
ಹೋದ ಹಾಗೆ ಹೊಸ ಹೊಸ ಚೂರುಗಳು ಬಂದು ಸೇರಿಕೊಂಡು ಆ ಮೂಲಕ 
ಅದು ಒಂದು ದೊಡ್ಡ ಉಂಡೆಯಾದಂತೆ ಪದವೊಂದು ಮೂಲತಃ ಯಾವುದೋ 
ಒಂದು ವೃತತ್ಯರ್ಥವನ್ನು ಹೇಳಲು ಹೊರಟರೂ ಬೇರೆ ಬೇರೆ ಸಂದರ್ಭಗಳಲ್ಲಿ 
ಬಳಸಲ್ಲಡುತ್ತ ಹೋದಹಾಗೆ ಅದು ತನ್ನ ಸುತ್ತ ಇತರ ಅರ್ಥಾಂಶಗಳನ್ನು ) ಕೂಡಿಕೊಳ್ಳುತ್ತಾ 
ಹೋಗುವುದು. ಇಂಗ್ಲೀಷಿನಲ್ಲಿ "ಫೀಲೈನ್‌ (Feline) ಎ೦ಬುದು “ನ, "ಬೆಕ್ಕಿನಂತಹ' 
ಎಂದು ಮುಂತಾಗಿ ಬೆಕ್ಕಿನ ಗುಣವಾಚಕದ ಅರ್ಥವನ್ನು ಕೊಡುವ ಶಬ್ದ, ಕೋಶದಲ್ಲಿದ್ದಾಗ 
ಅದಕ್ಕೆ "ಹೆಂಗಸಿನ ಪಚ್ಚನ್ನವಾದ ವರ್ತನೆ ಅಥವಾ ಸೇಡು ತೀರಿಸಿಕೊಳ್ಳಬೇಕೆಂಬ 
ಶೀಲವುಳ್ಳ ಎಂಬ ಅರ್ಥವೂ ಜೊತೆಗೇ ಕಂಡುಬರುತ್ತದೆ. ಬೆಕ್ಕಿಗೂ ಸ್ಪೀಗೂ ಇರುವ 
ಯಾವುದೋ ಒಂದು ಬಗೆಯ ವರ್ತನೆಯ ಸಾಮ್ಮವನ್ನು ಕಂಡ ಆಂಗ್ಲ' ಈನುಭವಿಕರು 
ಮೇಲಿನಂತೆ ಅರ್ಥದ ವ್ಯಾಪ್ತಿಯನ್ನು ಹೆಚ್ಚಿಸಿದರು. ಅಮ ಅವರ ಸಂಸ್ಕೃತಿಯ 
ವೈಶಿಷ್ಟ, ವಲ್ಲವೆ? ಹಾಗೇ "ಸಂಸ್ಕ ತದ "ಹಾಲುಮೊಗದ ವಿಷಕುಂಭ' ph 
"ಹಾಲುಬಾಯಿಯ ವಿಷದ ಗಡಿಗೆ" ರ ಮಾತಾದರೂ ಅಂಥ ಮೋಸಗಾರಿಕೆಯ 
ವ್ಯವಹಾರವುಳ್ಳವರನ್ನು ವರ್ಣಿಸಲು ಬಳಸಲಾಗುತ್ತದೆ. ಆದರೆ ಎರಡನೆಯ ಉದಾಹರಣೆ 
ಲಾಕ್ಷಣಿಕರ ನೀತಿಯನ್ನು ಅನುಸರಿಸುತ್ತದೆ ಆ ನೀತಿಯಲ್ಲಿ ಜೀವತ್ತದಾರ್ಥಗಳ 
ಹೋಲಿಕೆಯಿಲ್ಲ. ಮೊದಲನೆಯದಲ್ಲಾದರೋ ಎರಡು ಜೀವತ್ತದಾರ್ಥಗಳ 
ಹೋಲಿಕೆಯನ್ನು ಒಂದೇ ವಾಚಕ ಶಬ್ದದಲ್ಲಿ ನಾವು ಕಾಣಬಹುದಾಗಿದೆ. 


ಪಡೆನುಡಿಗಳೂ ಗಾದೆಗಳೂ ಆಯಾ ಭಾಷಿಕ ಗುಂಪಿನ ವೈಶಿಷ್ಟ ಗಳೆಂಬುದು 
ಸುವಿದಿತ. ಅವುಗಳ ಉದಾಹರಣೆಗಳು ಸುಲಭೋಹ್ಯ. “ಮೇದ ಸುಳ್ಳಾದರೂ ಗಾದೆ 
ಸುಳ್ಳಾಗದು” ಎಂದ ಹಾಗೆ ಇಂಗ್ಲೀಷಿನಲ್ಲಿಯೂ “Proverbs potled wisdom - 
ಗಾದೆಗಳೆಂದರೆ ವಿವೇಕದ ಕರಂಡಕ ಅಥವಾ ವಿವೇಕ ತುಂಬಿದ ಭರಣಿ, ಪೆಟ್ಟಿಗೆ' 
ಎಂಬ ಸಮರ್ಥನೆಯಿದೆ. ಅವು ಲೋಕಾನುಭವದ ರತ್ನಗಳು. ಒಮ್ಮೆ ಭಿನ್ನ ಭಾಷೆಗಳಲ್ಲಿ 
ಕೆಲ ಏಕಾರ್ಥಕ ಗಾದೆಗಳು ಕಂಡುಬಂದರೂ ಅವುಗಳ ವಚನಶೈಲಿಯು ಆಯಾ 
ಭಾಷೆಗೆ ವಿಶಿಷ್ಠವಾದ ರೂಪದಲ್ಲಿರುತ್ತದೆ. ಸಮಾನಾರ್ಥಕಗಳಿದ್ದಲ್ಲಂತೂ ಲಕ್ಷಣಭೇದ 
ಸುಸ್ಪಷ್ಟ. "ಮೀ ಸೋಡ್ಲೆ ತರಿ ಮಾಯಿ ಘೋಂಗಡಿ ಸೋಡತ ನಾಹಿ - ನಾನು 
ಬಿಟ್ಟರೂ ನನ್ನ ಕಂಬಳಿ ನನ್ನನ್ನು ಬಿಡದು” ಎಂಬ ಮರಾಠಿ ಗಾದೆಯೆದುರು "ಬೆನ್ನು 
ಹತ್ತಿರ ಬೇತಾಳ'ವನ್ನಿಟ್ಟರೆ ಮೇಲಿನ ಮಾತು ಸಷ್ಟವಾಗುವುದು. 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೯೬೭ + 


ವಿಚಾರದ ಶೌರ್ಯದಲ್ಲಿ ಭಾಷೆ ಎಂಬುದು ಒಂದು ಮಹತ್ತರವೂ ಸಮರ್ಥವೂ 
ಆದ ಸಾಧನ; ಪರಸ್ಪರ ಸಂಪರ್ಕದ ಸಾಧನ, ಸ್ವಾಗತ ವಿಚಾರಕ್ಕೂ ಸಾಧನ. ಅದು 
ಐತಿಹಾಸಿಕ ಅವಶೇಷದ ಅತಿ ವೇದ ರೂಪದಲ್ಲಿರುವ ಪದ್ಯ; “ಮಿದುಳಿಗೆ ಬಟ್ಟೆ 
ಉಡಿಸುವ ಸೇವಕ; ವಿಚಾರದ ಅಚ್ಚುಕಟ್ಟಾದ ಉಡುಪು; ವಾಣಿಜ್ಯ, ಶಿಕ್ಷಣ, ಪರಸ್ಪರ 
ತಿಳಿವಳಿಕೆ, ಸಾರ್ವಜನಿಕ ಕೆಲಸಗಳಲ್ಲಿ ಬಳಸುವ ಸಾಧನ. ಭಾಷೆಯು ವಿಜ್ಞಾನಗಳನ್ನು 
ತೆರೆಯಲು ಬೇಕಾದ ಕೀಲಿಕ್ಕೆ; ಕವಿಯ ಯಂತ್ರ, ದೇವತೆಯಿಂದ ಕಿಂಚಿನ್ನಾತ್ರ ನ್ಯೂನ 
ಎನಿಸಿದವನ ಲಾಂಛನ; ಉದ್ದೇಶದ ಸುಸಂಬದ್ಧ ದಾರದಲ್ಲಿ ಒಮ್ಮಿಂದೊಮ್ಮೆ ಬಂದು 
ಕುಳಿತ ವಿಚಾರ ಅಥವಾ ಕಲ್ಪನಾ ವಿಲಾಸದ ಮಾಧ್ಯಮ. ಭಾಷೆಯು 'ಮಾನಸ ದರ್ಪಣ, 
ಅದು ವಿಚಾರದ ಚಿತ್ರ ಹಾಗೂ ಪ್ರತಿರೂಪ; ಬುದ್ಧಿ ಹಾಗೂ ಸಂಕಲ್ಲಗಳು ಬಳಸುವ 
ಉಪಕರಣ - ಅದೊಂದು ದೇವಾಲಯ; ಅದರಲ್ಲಿ ಅದನ್ನಾಃ ಡುವ ಜನರ ಆತ್ಮವು 
ಪ್ರತಿಷ್ಠಿತವಾಗಿರುತ್ತದೆ. ಭಾಷೆಗಳು ರಾಷ್ಟ್ರೀಯ ವಿಚಾರ ಹಾಗೂ ಚರಿ ತೆಗಳನ್ನು ಅಳೆಯುವ 
ವಾಯುಮಾಪಕೆ ಯಂತ್ರಗಳು” ಎಂದು ಮುಂತಾಗಿ ಭಾಷೆಯನ್ನು ಪ್ರಶಂಸಿಸಿರುವುದು 
ತಪ್ಪಲ್ಲ. ಅದರ ವ್ಯಾಪಕತೆ ಅಷ್ಟಿದೆ; ಶಕ್ತಿ ಅಂಥದಾಗಿದೆ. 

ಆದರೆ ಕನ್ನಡದ ಪತ್ರಿಕೆಗಳಲ್ಲಿ ಗಣ್ಯವೆನಿಸಿದವರು ಕೂಡ ಭಾಷೆಯ ಹಾಗೂ 
ಗಂಥದ ಬಳಕೆ ಹಾಗೂ ಪರಿಚಯಗಳನ್ನು ಜನರಲ್ಲಿ ಮಾಡಿಕೊಡುವುದರಲ್ಲಿ ಪ್ರಾಮಾಣಿಕ 
ಸೇವೆಯನ್ನು ಈಗ ಸಲ್ಲಿಸದಿರುವುದು ವಿಷಾದಕರ. ಭಾಷಾಜ್ಞಾನ ಹಾಗೂ ವಿವಿಧ 
ವಿಷಯಗಳ ಗಂಥಜ್ಞಾನ ಬಹಳ ಕಡಿಮೆ ಇರುವವರನ್ನು ಕಡಿಮೆ ಸಂಬಳಕ್ಕಿಟ್ಟುಕೊಂಡು 
ಅವರಿಂದ ಹೊಣೆಯರಿಯದ ಬರಹಗಳನ್ನು ಸಂಪಾದಕರ ಹೆಸರಿನಲ್ಲಿ ಪ್ರಕಾಶಿಸುತ್ತಿರುವ 
ದೃಶ್ಯ ಸಾಂಸ್ಕೃತಿಕ ಬೆಳವಣಿಗೆಯ ದೃಷ್ಟಿಯಿಂದ ಅತ್ಯಂತ ಖೇದಕರ. ಸಾಂಸ್ಕೃತಿಕ 
ಮಾಧ್ಯಮಗಳಲ್ಲಿ ವ್ಯಾವಹಾರಿಕ ಜೀವನ ದೃಷ್ಟಿಯಿಂದ ಭಾಷೆ ಹೇಗೆ ಮುಖ್ಯವೋ 
ಭಾಷಾ ಪ್ರಸಾರ ದೃಷ್ಟಿಯಿಂದ ವರ್ತಮಾನ ಯುಗದಲ್ಲಿ ಪತ್ರಿಕೆಗಳು ಅಷ್ಟೇ ಮುಖ್ಯ. 
ಹೀಗಿರುವುದರಿಂದ ಒಂದು ಭಾಷೆಯ ಸ್ಪರೂಪ ಸೌಂದರ್ಯವು ಲಕ್ಷಣಬದ್ದವಾಗಿ ಉಳಿದು 
ಬೆಳೆದುಕೊಂಡು ಹೋಗಲು ಪತ್ರಿಕೆಗಳು ಸಾಮಾನ್ಯ ಜನರ ಮನದಲ್ಲಿ ವಿಘ್ನಗಳಾಗಿ 
ಪರಿಣಮಿಸದಿರುವಂತೆ ನೋಡಿಕೊಳ್ಳಬೇಕಾದ ದೊಡ್ಡ ಹೊಣೆ ಕನ್ನಡ ಸಂಪಾದಕರ 
ಮೇಲಿದೆ. 


['ಜೀವನ' - ಸಂಪುಟ ೧೯, ಪುಟ ೬೦] 
[ಮ.ಮು. - "ಮುಕ್ತ ಕರ್ನಾಟಕ” - ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ 
ವಿಶ್ವವಿದ್ಯಾಲಯ, ಮೈಸೂರು] 


+ ೧೯೮ 


೨೯. ನಾಳಿನ ಕನ್ನಡ 


ಸಂಸ್ಕೃತ ಕನ್ನಡಗಳಿಗೆ ಸಾಧಾರಣವಾದ ಮಣಿಮಂಚ ಪಟ್ಟಿ ಮೇಖಲೆಗಳೇ 
ಮೊದಲಾದ ಪದಗಳನ್ನುಳಿದರೆ ತತ್ತಮ-ದೇಶ್ಯ ಪದಗಳಲ್ಲಿ ಸಮಾಸ ನಡೆಯುತ್ತಿಲ್ಲ. 
ಈಗೀಗ ಹೊಸ ಲೇಖಕರನೇಕರು ಅರಿಸಮಾಸ ಮಾಡಿದರೂ ಅವು ಕೆಲವೆಡೆ 
ಕರ್ಣಪೇಂಯವಾಗದೆ ಹೋದದ್ದೂ ಉಂಟು. ಸಂಸ್ಕೃಶಾದಿ ಇಂಡೋ- 
ಯೂರೋಪಿಯನ್‌ ಭಾಷೆಗಳು Inಗectional ಆಗಿಯೂ ಕನ್ನಡಾದಿ ದ್ರಾವಿಡ ಭಾಷೆಗಳು 
ಸgglutinative ಆಗಿರುವುದೂ ಸಷ್ಟ ಹೀಗಿರುವಾಗ ಹೊಸ ಪದಗಳ ಉತ್ಪಾದನೆಯಲ್ಲಿ 
ಸಂಸ್ಕೃತ ಕುಟುಂಬಕ್ಕಿರುವಷ್ಟು ಸೌಲಭ್ಯ ಕನ್ನಡ ಕುಟುಂಬಕ್ಕಿಲ್ಲ ಎಂಬುದಕ್ಕೆ ಪ್ರಾಚೀನ 
ರ ನಿದರ್ಶನಗಳು ದೊರಕುತ್ತ ಬಂದಿವೆ. "ವೈ ದಿಕ ನಾಡ ಶಿಥಿಲ 
ಸಂಸಿನನು ಸಂಸ್ಕರಿಸಿ ಸರಿಸ ಶಬನಾ ಮಾಡಿದ್ದೊಂದು EE ತದ್ಧವೀಕರಣವಾದರೆ, 
ಹಾಗೆ ಸಂಸ್ಥತವಾದ ಭಾಷೆಯಿಂದ ಪ್ರಾಕೃತ ಹುಟ್ಟಿದ್ದು ಮತ್ತೊಂದು ಬಗೆಯ ತದ್ಧವೀಕರಣ. 
ಈ ಸುಪುಸಿ ಸಿದ್ದವಾದ ಎರಡನೆಯ ಬಗೆಯನ್ನು ಹಡಿದು ಕನ್ನಡ ತನ್ನ ಪದಸಂಪತ್ತಿಯನ್ನು 
ಎಷ್ಟೋ ಮಗೆ ಹೆಚ್ಚಿಸಿಕೊಂಡಿತು. ಇದು ಭಾಷೆ-ಸಂಸ್ಥ ತಿಗಳ ದೈಷಿಯಿಂದ 'ಅತ್ಯ ತ 
ನೈಸರ್ಗಿಕವಾದ ಮಾರ್ಗ. ಆಂಗ್ಲರು ಶ್ರೀರಂಗಪಟ್ಟಣವನ್ನು " ಸೆರಿಂಗಪಟಾಂ' ವಂದ 
ವಿಶಾಖಪಟ್ಟಣವನ್ನು “ವಜಾಗಪಟಾಂ' ಎಂದೂ ಬಡೋದೆಯನ್ನು “ಬರೋಡಾ’” ಎಂದೂ 
ಹೇಳುವುದು ಎಷ್ಟು ಸಹಜವೋ ಉತ್ತರ ಭಾರತದವರು Hospital ನ್ನು "ಇಸ್ಸಿತಾಲ್‌' 
ಎಂಬುದೂ ನಾವು ಆಸ್ಪತ್ರೆಯೆಂಬುದೂ ಅಷ್ನೇ ಸಹಜ. ಈ ಸಹಜಮಾರ್ಗವನ್ನುಳಿದು 
ಸಂಸ್ಕೃತ ಹಾಗೂ ಆಂಗ್ಲಪದಗಳನ್ನು ಸಂಸ್ಥೃತ ಭಾಷಿಗಳು ಆಂಗ್ಲಭಾಷಿಗಳೂ ಆಡುವಷ್ಟೇ 
ಶುದ್ದವಾಗಿ ನಾವು ಆಡಲು ಯತ್ನಿಸಿ, ಅದೇ spelling - ಅಕ್ಕರಗಾರಿಕೆಯನ್ನು ಬಳಸ 
ಹೋಗುವುದು ನಮ್ಮ ಭಾಷೆಯ ಬೆಳವಣಿಗೆಗೆ ಕಂಟಕ. ತತ್ತಮ ಅಥವಾ ಸಮಸಂಸ್ಥತಗಳನ್ನು 
ಬಳಸಹೋದ ಪಾಜೀನ ಕನ್ನಡಿಗರೂ ಶುದ್ಧಾಂಗ್ಸಪದಗಳ ಶುದ್ಧತೆಯನ್ನು ಆಡುಮಾತಿನ 
ಕನ್ನಡ ಸರಪಣಿಯಲ್ಲಿ I ಹೊಸಗನ್ನಃ ಡಿಗರೂ ಕನ್ನ ಡದ ಸ್ಥಾಭಾವಿಕ 
ಬೆಳವಣಿಗೆಗೆ ಕಂಟಕವೊಡ್ಡುವವರು. ಜೊತೆಗೆ ಅರಿಸಮಾಸದ ಅತ್ವಂತ ಬಹಿಷ್ಠಾರವೂ 
ಸಂಸ್ಥ ತದ ಸಾಂಗೋಪಾಂಗ ಸಮು ಪದಗಳನ್ನೇ ಸ್ಪೀಕರಿಸುವುದೂ ಹೆಚ್ಚುತ್ತ ಹೋದ 
ಗ ಮೂಲ ಕನ್ನಡ ಪದಗಳು ಸಾಂಯುತ್ತ ಹೋಗಿವೆ. ಇಂಥ 
ಮಾರ್ಗಾನುಸರಣೆಯಿಂದಲೇ ಆಲಂಪು, ಎಕ್ಕಲ, ಪುಣು೦ಿಬು, ಅಳೆ, ಕಂದು, ಕಳಲ್‌ 
ಮುಂತಾದ ಎಷ್ಟೋ ತಿಳಿಗನ್ನಡ ಪದಗಳು ಕ್ರಮೇಣ ಬರಹದಿಂದಲೂ ಮಾತಿನಿಂದಲೂ 
ದೂರವಾಗಿ ಈಗ ಇಲ್ಲವೇ ಇಲ್ಲವಾಗಿದೆ. ಸಂಸ್ಕೃತ ಆಂಗ್ಲಭಾಷೆಗಳಿಂದ Finished 
products ಸವಾರ೯ಗ ಸಂಪನ್ನ ಪದಗಳಷ್ನನ್ನೇ ತೆಗೆದುಕೊಳ್ಳುವ ಪದ್ಧತಿಯಿಂದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೧೯೯ + 


ಶಾಸ್ತವಾಜ್ಮಯ ಭರದಿಂದ ಬೆಳೆಯುತ್ತಿರುವ ಇಂದಿನ ಕನ್ನಡದಲ್ಲಿ ಕಮೇಣ 
ರಘನೀರಹಿಂದಿಯಂತೆ ಕ್ರಿಯಾಪದವೊ೦ದನ್ನುಃ ಳಿದು ಮಿಕ್ಕೆಲ್ಲ ಪದಗಳೂ (ಸಂಸ್ಕ ತ 
ಆಂಗ್ಲ) ತತ್ಸಮಪದಗಳಾಗಿ ನಕದಾಪದು ಯಾರಿಗಾದರೂ ಸಷ್ಪವಾಗಿ 
ಹೊಳೆಯಬಲ್ದುದಾಗಿದೆ. 

ಈಗ ಉದಾಹರಣೆಗಾಗಿ : "ನಿನ್ನ ಬರವನ್ನೇ ಹಾರೈಸುತ್ತಿದ್ದೆ' ಎಂದು ಈಗಲೂ 
ನಾವು ಹೇಳುತ್ತೇವೆ. ಆದರೆ ಅನಂತರ ನಾವು. "ನಿನಗೆ ಒಳ್‌-ಬರವನ್ನು ನೀಡುತ್ತೇವೆ' 
ಎಂಬುದನ್ನುಳಿದು, "ಸ್ವಾಗತ ಅಥವಾ ಸುಸ್ಪಾಗತವನ್ನು ನೀಡುತ್ತೇವೆ” ಎಂದು ಹೇಳುತ್ತೇವೆ. 
ಇದಾವ ಪುವೃತ್ತಿ? ಇದಕ್ಕಾವ ಕಾರಣ? ಇದರ ಪರಿಣಾಮವೇನು? ಎಂದು ಕೇಳಿದರೆ 
-— ಪರಭಾಷಾ ಗಾಂಭೀರ್ಯಕ್ಕೆ ಮನಸೋಲುವ ಪ್ರವೃತ್ತಿ ಸಂಸ್ಕೃತ ಕನ್ನಡಗಳನ್ನು 
ಬೆರೆಸಬಾರದೆಂಬ ತ್ರಿಶಂಕುರೂಪದ ಶುದ್ಧತ್ವ್ತ ಸಂಗೋಪನ ಬುದ್ದ ಮತ್ತು "ಬರ? 
ಎಂಬುದಕ್ಕೆ ಅಸಮಾಸ ಕಾಲದಲ್ಲೂ. "ಆಗಮನ' ಮುಂತಾದ ತತ್ತಮಗಳು ಆದೇಶಗಳಾಗಿ 
ಬಂದು "ಬರ'ದ ಪ್ರಯೋಗಕ್ಕೆ ಸಂದರ್ಭಗಳ ಬರ ಬರುತ್ತ ನಡೆದದ್ದು. ಬರಬರುತ್ತ 
ಇದೇ ಮೇರೆಗೆ "ಹೋಗುವಿಕೆ' ಮುಂತಾದ ಪದಗಳ ಬಳಕೆಗೆ ಬದಲಾಗಿ ನಿರ್ಗಮನ 
ಮುಂತಾದ ಪದಗಳು ಗಾಂಭೀರ್ಯದ ಗೊಂಡೆಯಾಗಿ ಬಳಕೆಗೆ ಬರುವಂತಾಯ್ತ 
ಇಂಥ ಸಮಯದಲ್ಲಿ "ಆಗು-ಹೋಗು' ಎಂಬುದರಲ್ಲಿರುವಂತೆ "ಹೋಗು'ವನ್ನೇ ಸ್ವತಂತ್ರ 
ಭಾವನಾಮವನ್ನಾಗಿ ಏಕೆ ಬಳಸಬಾರದು? "ಕೊಡು-ಕೊಳು'ಗಳನ್ನಾದರೂ ಅಷ್ಟೇ: 
ಒಂದೊಂದನ್ನೇ ಭಾವನಾಮ ರೂಪವನ್ನಾಗಿ ಬಿಡಿಯಾಗಿಯೂ ಬಳಸಬಾರದೇಕೆ? 
ಹಾಗೆ ಬಳಸುವ ಪ್ರವೃತ್ತಿಯನ್ನು ನಾವಿಂದು ಬೆಳೆಸಿಕೊಳ್ಳದೆ ಹೋದರೆ, ಆಧುನಿಕ 
ಹಿಂದಿಯಂತೆಯೇ ಮೂಲ ಕನ್ನಡ ಪದಗಳನ್ನು ಕಾಲಾಂತರದಲ್ಲಿ ಪೂರ್ಣವಾಗಿ 
ಕಳೆದುಕೊಂಡು ಸಂಸ್ಕೃತ ಕನ್ನಡ. ಹಿಂದಿ ಕನ್ನಡ ಅಥವಾ ಷಡಕ್ಷರೀಯ ಮತ್ತು 
ಆಂಗ್ಲಾಕ್ಷರೀಯ ಕನ್ನಃ ಡವನ್ನು ಬೆಳೆಸಿಕೊಳ್ಳುವಂತಾದೀತು. ಇಂಥ ಭಾಹಾಪರಿವರ್ತನ 
ಒಂದುದಿನ ಸಮಗವಾಗಿ ಒಬ್ಬಿಬ್ಬರು ಕುಳಿತು ಮಾಡಬೇಕೆಂದಲ್ಲ; ಅದು ಅಸ್ವಾಭಾವಿಕ. 
ಆದರೆ ನಮ್ಮ ಬರಹಗಾರರೂ ವಾಗ್ಗಿಗಳೂ ಈ ಪ್ರವೃತ್ತಿಯನ್ನು ಬೆಳೆಸಿಕೊಂಡರೆ 
ಅವ್ಯಕ್ತ ಅರ್ಧವ್ಯಕ್ಷವಾಗಿ ಹೊಸ ಪ್ರಯೋಗಗಳು ಭಾಷೆಯಲ್ಲಿ ಸಮರಸಹೊಂದಿ 
ಅದನ್ನು ಬಲಗೊಳಿಸುತ್ತವೆ ಎಂದಿಷ್ಟೇ ಅಭಿಪ್ರಾಯ. ಇಂಥ ಬುದ್ದಿಪೂರ್ವಕ ಪ್ರಯತ್ನವನ್ನು 
ದೃಷ್ಟಿಯಲ್ಲಿಟ್ಟುಕೊಂಡೇ ಬಹುಶಃ ವೈದಿಕ ಯಷಿಗಳು, "ಸಕ್ತು ಮಿವತಿತ ಉನಾ ಪುನಂತೋ 
ಯತ್ರ ಧೀರಾ ಮನಸಾ ವಾಚ ಮಕ್ತತ' ಎಂದಿರಬೇಕೆನ್ನಿಸತುತದೆ. 

ಎರಡನೆಯದಾಗಿ: ಕರ್ಣಪೇಯ ಅರಿಸಮಾಸದ ಬೆಳವಣಿಗೆಗೆ ಯತ್ನಿಸಬೇಕು. 
ಕರ್ಣಪೇಯವಾಗದ ಅರಿಸಮಾಸ ನಮ್ಮ ನುಡಿಯ ಅಂದವನ್ನು ಕೆಡಿಸುವುದಲ್ಲದೆ, 
ಅರ್ಥಗಹಣವನ್ನು ಕಠಿಣಗೊಳಿಸುವುದು. ಹೂವಿನಹಾರವನ್ನು "ಹೂಹಾರ' ಎಂಬುದು 
ಮೊದಲ ಬಗೆ, ಚಿತ್ತ + ಕಾಟ, ವಾರ + ಹೆಂಗಸು, ಮನೆ + ಗಾರ್ಯ (ಮನೆ + 
ಕಾವ್ಯ), ಮಂತ್ರಗಳು (ಮಂತ್ರಶಕ್ತಿ) ಮುಂತಾದವು ಎರಡನೆಯ ಬಗೆ. 


+ ೨೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮೂರನೆಯದಾಗಿ : ತದ್ಧವಗಳನ್ನು ಮಾಡಿಕೊಳ್ಳದೆ ಇನ್ನು ಮುಂದೆ 
ಪರಭಾಷೆಗಳಿಂದ ಪದಗಳನ್ನು ತೆಗೆದುಕೊಳ್ಳಕೂಡದು. “ಕೋರ್ಟ್‌? ಎಂಬುದು 
"'ಕೋರ್ಟು' ಎಂಬುವಷ್ರು ಮಟ್ಟಿನ ಬದಲಾವಣೆಯನ್ನಾದರೂ ಮಾಡಿಕೊಳ್ಳಲೇಬೇಕು. 
ಇಲ್ಲವಾದರೆ ತಾತ್ಕಾಲಿಕ ಗದ್ಯದಲ್ಲಿ ಒಮ್ಮೆ ಎರಡೊಮ್ಮೆ ಸೆಲ್ಫ್‌, ಷಾರ್ಟ್‌, ಸೆಕ್ಷೆಟೇರಿಯಟ್‌, 
ಡ್ರಾಯರ್‌, ಡೈವರ್‌, ಡೆಸ್‌ ಅಥವಾ ಇನ್ನಾವ ಆಂಗ್ಲಪಾರಿಭಾಷಿಕ ಪದವನ್ನಾದರೂ 
ಅನಿವಾರ್ಯವಾಗಿ ಉಳಿಸಿಕೊಳ್ಳಬೇಕಾದರೆ "ಡೆಸ್‌' ಎಂಬುದು "ದಿರುಸು, ದಿರ್ಸು' 
ಎಂದಾದರಷ್ಟರಮಟ್ಟಿನ ರೂಪಾಂತರವನ್ನಾದರೂ ಮಾಡಿಕೊಳ್ಳುವುದಗತ್ಯ, ಇಲ್ಲವಾದರೆ 
ಕನ್ನಡ ಭಾಷೆಯ ಸ್ವರೂಪ ನಾಶವಾಗುತ್ತದೆ, ಸತ್ವ ಅಡಗುತ್ತದೆ; ಪದ್ಧದಲ್ಲಂತೂ ಹಾಗೆಹಾಗೇ 
ತೆಗೆದುಕೊಳ್ಳುವುದು ಅದರ ಗಾಂಭೀರ್ಯಕ್ಕೆ ಭಂಗ ತರುತ್ತದೆ - ಅಂಥ ತತ್ತಮ 
ಜೀರ್ಣವಾಗದು, ರಕ್ತಗತವಾಗದು. 

ಇನ್ನೊಂದು ಬಗೆಯನ್ನೂ ಪರಪದ ತೆಗೆದುಕೊಂಬ ಅಥವಾ ಹೊಸ ಕನ್ನಡ 
ಪದ ರಚಿಸುವ ಪ್ರಯತ್ನದಲ್ಲಿ ಅನುಸರಿಸಬಹುದು. ಅದೆಂದರೆ, "ಕುಂಭಕಾರ' "ಕುಂಬಗಾರ 
— ಕುಂಬಾರವಾದಂತೆ; “ದುರ್‌ + ನಡತೆ, ದುಶ್‌ + ಚಟಗಳಾದಂತೆ. : ಈ ಸತ್ವಮದಿಂದ 
ಪರಪದವನ್ನು ಇಡಿಯಾಗಿ ತೆಗೆದುಕೊಂಡು ಮನೆ ಮಾತನ್ನು ಮೂಲೆಗೊತ್ತುವ ದೌರ್ಭಾಗ್ಯ 
ಉಂಟಾಗದು. ಪರಭಾಷೆಯ ನವಪದರಚನೆಯ ಸ ಸಾಮಗಿಗಳಾದ ಉಪಸರ್ಗ ಮತ್ತು 
ಪ್ರತ್ಯಯ ಮುಂತಾದವುಗಳನ್ನು ಮಾತ್ರ ಕರ್ಣಪೇಯ ನೀತಿಯಿಂದ ತೆಗೆದು ನಮ್ಮ 
ದೇಶ್ಯ ಪದಗಳಿಗೆ ಜೋಡಿಸುವುದು ಕನ್ನಡ ದೇಸಿಯ ಕ್ರಮಾವಸಾನವನ್ನು ತಪ್ಪಿಸಲು 
ನೆರವೀಯುತ್ತದೆ. ನಿರ್ಬರವ = ನಿರಕ್ಷರ; ದುರ್‌ + ಬಯಕೆ ದುರಾಶೆ; ಉಪಬಾಗಿಲು 
ಗೌಣದ್ದಾರ; ಅಪಮಾತು = ಕೆಬ್ಟಮಾತು; ಹೇಳು 4 ತ - ಹೇಳಿತ; ಹೇಳು 4+ ಗ 
ಹೇಳುಗ (Speaker); ಹೊರು ೬ ಗ - ಹೊರುಗ (Carrier); ಹೋರಾಟ + 
ರ = ಹೋರಾಟಪರ (Fighting, struggling; ಇಡು + ಗ = ಇಡುಗ 
(Keeper); ಗಂಜಿ + ಮಯ = ಗಂಜಿಮಯ (Starchy); ಸನಾತ = ದುರ್‌ 
ಗಂಧಯುಕ್ತ ; ಮರುಪ್ರಸಾರ - ಪುನಃ ಪ್ರಸಾರ; ಕೆಂಗಮಲ *- ಕೆಂದಾವರೆ; ಕುನುಡಿ 
= ಕೆಟ್ಟಮಾತು; ಸದಾಗಲೂ - ಯಾವಾಗಲೂ; ಸುಬಗೆ ಒಳ್ಳೆಯ ಮನಸ್ಸು ಅ 
+ ಅಂಜಿಕೆ -ವ ಅನಂಜಿಕೆ (ನಿರ್ಭಯ); ಅಕೊಳೆ ಅಥವಾ = ನಿಷ್ಕೊಳ = ಶುದ್ಧ; 
ಅಚುರುಕು - ಮಂದ; ಎದೆಹೀನ - ಹೃದಯ ಹೀನ (ಗೇ೩tless); ಮಾತುರಹಿತ 
= Speechless; ಮುಂ೦ಕಾರ್ಯ - ಮುಂದಿನ ಕೆಲಸ; ಮುಂದರ್ಶನ = ಮುನ್ನೋಟ; 
ಹಿಂಗಾಲ = ಹಿಂದಿನ ಕಾಲ; ಅವದಾರಿ = ಕೆಳಗಿನ ಅಥವಾ ಕೀಳಾದ ಮಾರ್ಗ; 
ಉಪ + ದಾರಿ - By path - ಇವು ಕೇವಲ ಕೆಲ ಮಾದರಿಗಳು. ಇವುಗಳ ಸೃಷ್ಟಿ 
ಗದ್ಯ-ಪದ್ಯಕಾರರ ಅವಶ್ಯಕತೆ ಹಾಗೂ ಔಚಿತ್ಯ ಕಲ್ಲನೆಗಳನ್ನು ಅವಲಂಬಿಸಿದೆ; ಮತ್ತು 
ಕತೆ ಗ ಔಚಿತ್ಯ ಕಲ್ಪನೆಗಳನ್ನು ಅವಲಂಬಿಸಿದೆ; ಮತ್ತು ಆಗಲೇ ರೂಢಿಯಲ್ಲಿರುವ 
ಕೆಲಪದಗಳ ರೂಪ ಮತ್ತು ಅರ್ಥಗಳ ಅವಗಳಿಗೆ ಅಡ್ಡವಾಗದಂತಿರುವ 


el I 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೦೧ + 


ನಿಮಯವನ್ನಾಧರಿಸಿದೆ. ಉದಾಹರಣೆಯೆಂದರೆ : ಅ ೬ ಗುಳಿ - ಅಗುಳಿ = 
ಗುಳಿಯಲ್ಲದ್ದು, ಗುಳಿಯಿಲ್ಲದ ಸಮಸ್ಥಲ. ಆದರೆ ಅಗುಳಿ - ಹಔಂ॥ಎಂಬ ಪದ 
ಆಗಲೇ ಭಿನ್ನಾ ರ್ಥದಲ್ಲಿ ರೂಢವಾಗಿರುಪ್ರದರಿಂದ ಅಂಥ ಹೊಸ ರಚನೆ ಬಹಳವಾದರೆ 
ಸಂಶಯಕ್ಕೆಡೆಗೊಡುತ್ತೆ; ಮಿತವಾಗಿ ಆದರೆ (ಕನ್ನಡದ) ದೇಸಿಗೆ ಶ್ಲೇಷ ಸಾಮರ್ಥ್ಯ 
ದೊರಕುವಂತಾಗುತ್ತದೆ. ಚತುರ್ಗಡಿ, ಹೆಣಭಾರ, ಬಾರದಡೆ. ಮಳೆಗಾಲ, ಉಪುಿಗೆ. 
ಮನರಂಜನೆ, ಮನೋನ್ಸನಿ, ಗರಳಗೊರಳ, ತೇಜಸ್ನೇಜಿ, ನರಹುಳು, ಉಪಕಸುಬು. 
ಕೈಗಾರಿಕಾಕೇಂದ, ಸಲಹಾಸಮಿಶಿ, ಉಪ್ಪನ್ನ, ಗೃಹಕ್ಕೆಗಾರಿಕೆ, ರಸಗವಳ, ಉಪಕಲಮು, 
ಉಪದಂಧೆ, ಒಮ್ಮುಖ, ಇಬ್ಬಾಗ, ಉಪಪಡಿಸು. ಲಕ್ಷ ರೂಪಾಯಿ, ನಿರ್ವಯಲು, 
ನಿಷ್ಠಾಳಜಿ, ಹಾಣಾಹಾಣಿ. ಭಾಷಾವಾರು, ಬಯಲು ಪ್ರದೇಶ, ರಣದಾಹ, ಆಭಾರಮನ್ನಣೆ, 
ಕಳ್ಳವ್ಯಾಪಾರ ಮುಂತಾದ ಬಳಕೆಯ ಪದಗಳ ರಚನೆಯನ್ನು ಗಮನಿಸಿದರೆ ಮೇಲೆ 
ಹೇಳಿದ ಮಾತು ಮಂದಟ್ಟಾಗುತ್ತದೆ. ಸಂಸ್ಕೃತಮಯವಾದ 'ಂದಿ ದೇಶದಾದ್ಯಂತ 
ಪ್ರಚುರವಾಗುತ್ತಿರುವ ಇಂದಿನ ದಿನಗಳಲ್ಲಿ ಆಗಲೇ ಸಾಕಷ್ಟು ಸಂಸ ಮುಲ 
ತನ್ನ ಮೂಲ ಪ್ರತಿಭೆಯನ್ನು ಬಹಳಮಟ್ಟಿಗೆ ನಷ್ಟಗೊಳಿಸಿಕೊಂಡ ಹೊಸ ಗನ್ನಡ ಭಾಷೆ 
ಶಾಸ್ತೀಯ ಪಾರಿಭಾಷಿಕ ಪದಗಳನು ್ನಿ ಆಂಗ್ಲ-ಸಂಸ್ಥೃತಗಳಿಂದ ಪಡೆದುಕೊಂಬಾಗ ಈ 
ಭಾಗಗಹಣಮಾರ್ಗವನ್ನು ಹಿಡಿದರೆ "ಸರ್ವನಾಶೇಸಮುತ್ತನ್ನೇ ಅರ್ಧಂ ತೃಜತಿ ಪಂಡಿತಃ' 
ಎಂಬ ನ್ಯಾಯದಂತೆ ಉಳಿದ ದೇಶ್ಯಾಂಶವಷ್ಟನ್ನಾದರೂ ಉಳಿಸಿಕೊಳ್ಳಲಾದೀತು. 
ಇಲ್ಲವಾದರೆ ಇರು, ಮಾಡು ಎಂಬೆರಡು ಕ್ರಿಯಾಪದಗಳಷ್ಟೇ ನಾಳಿನ ಕನ್ನಡದ ಗಂಭೀರ 
ವಿಚಾರ ವಾಜ್ಕಯದಲ್ಲಿ ಉಳಿಯುವಂತಾಗುವುದು ಕಟ್ಟಿಟ್ಟಿದ್ದು ಈ ಅಂಶವನ್ನು ಧಾರವಾಡದ 
ಶ್ರೀ ಶಂ.ಬಾ. ಜೋಶಿಯವರು ಮರಾಠಿಯ ಉದಾಹರಣೆಯಿತ್ತು ಸಮರ್ಥಿಸಿದರು. 
ಕನ್ನಡ ವಿದ್ದಾಂಸರೂ ಲೇಖಕರೂ ಭಾಷಣಕಾರರೂ ಪೃತ್ಣೂರ್ವಕವಾಗಿ ವಿವೇಚಿಸಲೆಂದು 
ಈ ಚಿಕ್ಕಬರಹವನ್ನು ಇಲ್ಲಿ ಕೊಟ್ಟಿದ್ದೇನೆ. 


[ಆಕರ: "ಕನ್ನಡ ನುಡಿ' - ಮೇ ೧೯೫೫] 


+ ೨೦೨ 


೩೦. ಕುಂದಗನ್ನಡ : ಲೇಖಾಂಕ-೧ 


ದಕ್ಷಿಣಕನ್ನಡ ಜಿಲ್ಲೆಯ ಕುಂದಾಪುರ ಪ್ರದೇಶದಲ್ಲಿ ಆಡುವ ಕನ್ನಡದ ಉಪಭಾಷೆಯು 
ಭಾಷಾ ಷಾಶಾಸ್ತ್ರದ ಅಭ್ಯಾಸಿಗಳಿಗೆ ಕುತೂಹಲವನ್ನುಂಟು ಮಾಡೀತು. ಪಾಣಿನಿಯ 
ಪ್ರಶ್ಯಾಹಾರಗಳಂತೆ ಇಡಿ ಪದಗಳ ಹನ್ಟೀಕರಣವಾದುದಕೆ ಅದರಲ್ಲಿ ಬಹಳ ದೃಷ್ಟಾಂತಗಳು 
ಸಿಗುತ್ತವೆ "ಆಗುತ್ತದೆ' ಎಂಬುದು "ಆಗ್ಗದೆ', "ಆಗುತ್ತೆ' ಎಂದು ಅನುಕ್ಷಮವಾಗಿ 
ಉತ್ತರಕರ್ನಾಟಕ ಹಾಗು ಮೈಸೂರುಗಳಲ್ಲಿ ರೂಪಾಂತರ ಹೊಂದಿದರೆ ಕುಂದಗನ್ನಡದಲ್ಲಿ 
"ಆತ್ತ'(ಸಿ-u) ಎಂಬ ಅತಿ ಚಿಕ್ಕ ರೂಪವನ್ನು ಹೊಂದುತ್ತದೆ. ಕನ್ನಡದ ಇತರ 
ಉಪಭಾಷೆಗಳಲ್ಲಿ ವಿರಳವಾದ ಒ(ಗಂಃ, ಂಮುಂತಾದವುಗಳಲ್ಲಿರುವಂತಹ ಒ ಕಾರ) 
ಎಂಬ ಸ್ವರದ ಬಳಕೆ ಹೊ(ಗಂ)-ಹೋ(ಸಂಬೋಧನಾರ್ಥಕ) ಮುಂತಾದ 
ಪದಗಳಲ್ಲಿರುವುದು ಈ ಕನ್ನಡದ ವೈಶಿಷ್ಟ್ಯ. ಕೊಡಿರಿ, ಮಾಡಿರಿ ಮುಂತಾದ ಬಹುವಚನದ 
ಕ್ರಿಯಾಪದಗಳ ರಿಕಾರಕ್ಕೆ ನಿಕಾರ ಆದೇಶವಾಗುವುದೂ ಇಲ್ಲಿ ಸಹಜ. ಹಾಗೇ ಕೊಡಲು, 
ಬಿಡಲು, ಮಾಡಲು ಮೊದಲಾದ ಕೃದಂತಗಳ ರೂಪಗಳು ಕೊಡುಕೆ, ಬಿಡುಕೆ, ಮಾಡುಕೆ 
ಎಂದು ಮುಂತಾಗಿ ಆದೇಶಗಳನ್ನು ಹೊಂದುವುದು ಇಲ್ಲಿಯ ರೂಢಿ. 
ಆಶೀರ್ವಿಧಿಯಲ್ಲಿಯೂ ಕ್ರಿಯಾಪದಗಳು ಉಕ್ತರೂಪಗಳನ್ನು ಹೊಂದುತ್ತದೆ. "ಅವನು 
ಸಾಯಲಿ” ಎಂಬುದು "ಅವ ಸಾವುಕೆ-ಸಾವೈ' ಎಂದಾಗುತ್ತದೆ. 

ಸಂವೃತ ಪ್ರಯತ್ನದಿಂದ ಉಚ್ಚರಿಸುವ ಅ ಕಾರ ಅನೇಕ ಪದಗಳ ಅಂತ್ಯದಲ್ಲಿ 
ಆದೇಶವಾಗುವುದುಂಟು. ಉದಾ: ಅಕ್ಕು-ಅಕ್ಕ ಹೊದಕಲು-ಹೊದಕ್ಷೆ, ಬರ್ಕು ಬಕ್ಕ. 
ಹೋಕು-ಹೋಕ ಇತ್ಯಾದಿ. ಇಲ್ಲಿ ಕೊನೆಯ ಉ ಕಾರಕ್ಕೆ ಆದೇಶವಾಗಿ ಬಂದ 
ಸಂವೃತ ಅ ಕಾರದ ಪುಭಾವ ಪೂರ್ವಾಕ್ಷರದಲ್ಲಿಯ ಅ ಕಾರಕ್ಕೂ ತಾಗುತ್ತದೆ. ಅದರಿಂದ 
ಆ ಅಕ್ಷರ ಅಕಾರಾಂತವಾಗಿದ್ದರೆ ಅದೂ ಸಂವೃತ ಅಕಾರವಾಗುತ್ತದೆ. ಊರಿನ ರ 
ಕಾರದ ಮೇಲಿನ ಅ ಕಾರ ಸಂವೃತವಾದರೆ ಪಟ್ಟಣದ ಣ ಕಾರದ ಮೇಲಿನ ಅ ಕಾರಕ್ಕೆ 
ಒ ಕಾರಾದೇಶ ಬಂದು ಪ್ರಥಮಾ ವಿಭಕ್ಷಿಯಲ್ಲದು "ಪಟ್ಟೊ' ಎಂದಾಗುತ್ತದೆ. ಈ 
ಮಾದರಿಯ ಬದಲಾವಣೆಗಳೂ ಕುಂದಗನ್ನಡದಲ್ಲಿ ಅನೇಕವಾಗಿವೆ. ಈ ಮುಂದೆ 
ಕೆಲವು ಧಾತುಗಳನ್ನು ನಡೆಸಿ ತೋರಿಸಲಾಗಿದೆ. ಅವು ಉಪಲಕ್ಷಣ ಮಾತ್ರ. 
ದ್ರಾವಿಡ ಭಾಷಾ ಶಾಸ್ತ್ರದ ಅಭ್ಯಾಸಿಗಳು ಈ ಕ್ಷೇತ್ರದಲ್ಲಿ ಕುತೂಹಲ” ತಾಳಲೆಂದು 
ಈ ಮಟ್ಟ ಲೇಖನವನ್ನು ಬರೆಯಲಾಗಿದೆ. "ಕುಂದಾಪುರದ ಈ ಉಪಭಾಷೆ 
ಇಂದು ವ್ರವಹಾರದಲ್ಲಿರುವಂಥದು. ಅಲ್ಲಿಯ ಜನ ಇದನ್ನು ನೀರು ಕುಡಿದಂತೆ 
ಆಡುತ್ತಾರೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ 


೧ 


೧. ಹೋಗು: 


ವರ್ತಮಾನಕಾಲ- 
ಏಕವಚನ 

ನಾ ಹೋತೆ (ಗಂt-) 
ನೀ ಹೋತೆ (ಗಂt-) 
ಅವ ಹೋತ (ಗಂ-೩) 
ಭೂತಕಾಲ- 

ನಾ ಹೋದೆ (ಗಂt-€) 
ನೀ ಹೋದೆ (ಗಂ-€) 
ಅವ ಹೋದ (ಗಔಂt-೩) 
ಬರು: 
ವರ್ತಮಾನಕಾಲ- 

ನಾ ಬತ್ತೆ 

ನೀ ಬತ್ತೆ 

ಅವ ಬತ್ತ 
ಭೂತಕಾಲ- 

ನಾ ಬಂದೆ 

ನೀ ಬಂದೆ 

ಅವ ಬಂದ 

ಕಾಣ್‌: 
ವರ್ತಮಾನಕಾಲ- 

ನಾ ಕಾಂತೆ 

ನೀ ಕಾತ 

ಅವ ಕಾತ 


ವಿ೦೩ + 


ಬಹುವಚನ 
ನಾವ್‌ ಹೋತೋ (ಗಂt-ಂ) 
ನೀವ್‌ ಹೋತ್ರಿ (Hot) 
ಅವ್ಯೃ ಹೋತ (ಗಂt-) 


ನಾವ್‌ ಹೋದೋ(ಗಂd-ಂ) 
ನೀವ್‌ ಹೋದ(ಗಂd-i) 
ಅವ್ಯ ಹೋದ್ಯ (ಗಂd-) 


ನಾವ್‌ ಬತ್ತೊ (Batt-0) 
ನೀವ್‌ ಬತ್ತಿ 
ಅವೃ ಬತ್ತ 

೨) 


ನಾವ್‌ ಬಂತ (Bant-u) 
ನೀವ್‌ ಬಂದ್ರಿ 
ಅವೃ ಬಂದೃ 


ನಾವ್‌ ಕಾತೊ (Kat-0) 
ನೀವ್‌ ಕಾತ್ರಿ 
ಅವೃ ಕಾತೃ 


+ ೨೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಭೂತಕಾಲ- 
ನಾ ಕಂಡೆ ನೀವ್‌ ಕಂಡ್ತ (Kandt-u) 
ನೀ ಕಂಡೆ ನೀವ್‌ ಕಂಡ್ರಿ 
ಅವ ಕಂಡ ಅವೃ ಕಂಡೃ 

೪ ಕೇಳ್‌; 
ವರ್ತಮಾನಕಾಲ- 
ನಾ ಕೇತೆ ನಾವ್‌ ಕೇಡ (Kedt-u) 
ನೀ ಕೇತೇ ನೀವ್‌ ಕೇತ್ರಿ 
ಅವ ಕೇತ ಅವ್ಯ ಕೇತೃ 
ಭೂತಕಾಲ- 
ನಾ ಕೇಡೆ ನಾವ್‌ ಕೇಡ್ತು (Kedt-u) 
ನೀ ಕೇಡೆ ನೀವ್‌ ಕೇಡ್ರಿ 
ಅವ ಕೇಡ ಅವೃ ಕೇಡೃ 

೨.ವಿದ್ಯರ್ಥ 

(೧). ಹೋಗು: ಹೋಯ್ಕ್‌-ಹೋಗಬೇಕು-ಹೋಗತಕ್ಕದ್ದು. 
ನಾ ಹೋಯ್ಯ್‌ (Hಂik) ನಾವ್‌ ಹೋಯ್‌ (ok) 
ನೀ ಹೋಯ್ಯ್‌ (Hಂik) ನೀವ್‌ ಹೋಯ್‌ (Hಂik) 
ಅವ ಹೋಯ್ಯ್‌ (Hoik) ಅವೃ ಹೋಯ್ಯ್‌ (Hoik) 


ಬರು: ಬರ್ಕ್‌=ಬರಬೇಕು 
ಕಾಣ್‌: ಕಾಣ್ಮ್‌-ಕಾಣಬೇಕು 
ಕೇಳ್‌: ಕೇಣ್ಯ್‌-ಕೇಳಬೇಕು 

ತರು: ತರ್ಕ್‌=ತರಬೇಕು 
ಹೊರು: ಹೊರ್ಕ್‌=ಹೊರಬೇಕು 


PC 


ಸಂಪುಟ - ೭ : ಬಿಡಿಲೇಖನಗಳು - ೧ 


೩.ಭವಿಷ್ಯಾರ್ಥ 
೧. ಹೋಗು: 
ನಾ ಹೋಪೆ 
ನೀ ಹೋಪೆ 
ಅವ ಹೋಪ 
2, ಬರು: 
ನೀ ಬಪ್ರೆ 
ಅವ ಬಪ್ಪ 
೩. ಕಾಣ್‌: 
ನಾ ಕಾಬೆ 
ನೀ ಕಾಬೆ 
ಅವ ಕಾಬ 
ಲ್ಲ, ಕೇಳ್‌: 
ನಾ ಕೇಬೆ 
ನೀ ಕೇಬೆ 
ಅವ ಕೇಬ 
೪. ಸಂಭಾವನಾರ್ಥ 


ನಾವ್‌ ಹೋಪೋ (ಗಂp-ಬ) 


ನೀವ್‌ ಹೋಪ್ರಿ 
ಅವ್ಯೃ ಹೋಪೃ 


ನೀವ್‌ ಬಪ್ರಿ 
ಅರ್ವ್‌ ಬಪ್ಯ 


ನಾವ್‌ ಕಾಬೊ 
ನೀವ್‌ ಕಾಬಿಕ 
ಅವೃ ಕಾಬ್ಯ 


ನಾವ್‌ ಕೇಬೊ 
ನೀವ್‌ ಕೇಬ್ರಿ 
ಅವ್ಯ ಕೇಬ್ಯ 


ವಿಂಜಿ + 


ಭವಿಷ್ಯಾರ್ಥದಂತೆಯೇ. ಆದರೆ ನಾವ್‌ ಬಂದಾಗ ಮಾತ್ರ ಹೋಕ್ಕು (Hok-u), 
ಬಕ್ಕು (Bakk-u) 508 (Kang-u). ಕೇಣ್ಣ (Keng-u), ತಕ್ಕು (Takk-u), ಹೊರ್ಲು 


(Hಂrg-u) ಎಂದಾಗುತ್ತದೆ. 


['ಕನ್ನಡ ಸಾ 


ರಿಷತತ್ರಿಕ] 


+ ೨೦೬ 


೩೧. ಕುಂದಗನ್ನಡ : ಲೇಖಾಂಕ-.೨ 


ಆಜ್ಞಾರ್ಥ ಕ್ರಿಯಾರೂಪಗಳನ್ನು ತೆಗೆದುಕೊಂಡರೆ ಅಕ್ಷರಲೋಪದ ಅನೇಕ 
ಉದಾಹರಣೆಗಳು ದೊರಕುತ್ತವೆ. ಶಬ್ರಗಳನ್ನು ಸಂಕ್ಷೇಪಿಸುವ' ಸ್ಥಳೀಯ ಪವ್ಯ ತಿಗೆ 
ಅದುತ ನಿದರ್ಶನಗಳು ಸಿಗುತ್ತವೆ. ಆಂಗಭಾಷೆಯ Don't, Can’ ಗಳಂತೆ ನಡುವಿನ 
ಆದೇಶ ಅಕ್ಷರಗಳನ್ನು ಲೋಪಮಾಡಿಯೂ ಅನ್ಯಾರ್ಥಕ್ಕೆಡೆಗೊಡದಂತೆ ಆಯಾ 
ಕ್ರಿಯಾಪದದ" ಅರ್ಥವನ್ನೇ ಹೇಳುವಂತಹ ವಿಚಿತ್ರರೂಪೆಗಳು ನ್ನ ಡದ ಒಂದು ಸಾಕಷ್ಟು 
ವಿಶಾಲಪ್ರದೇಶದಲ್ಲಿ ರೂಢಿಯಲ್ಲಿರುವುದು ಕಂಡುಬರುತ್ತದೆ. ಉದಾಃ- 


೧. ಕುಳಿತುಕೊ: 
ಕುಕೊ ಅಥವಾ ಕೂಕೊ-ಕುಳಿತುಕೋೊ(); ಆಜ್ಞಾರ್ಥದ ಮ.ಪು. ಏ.ವ. 
ಕುಕಣಿ ಅಥವಾ ಕೂಕಣಣಿಎಕುಳಿತುಕೊಲ್ಳಿರಿ; ಆಜ್ಞಾರ್ಥದ ಮ.ಪು. ಬ.ವ. 

೨. ತೆಗೆದುಕೊ: 
ತೆಕೊತೆಗೆದುಕೊ(ಂ); ಆಜ್ಞಾರ್ಥದ ಮ.ಷು. ಏ.ವ. 
ತೆಕಣಿತೆಗೆದುಕೊಳ್ಳಿರಿ; ಆಜ್ಞಾರ್ಥದ ಮ.ಷು. ಬ.ವ. 

೩ ನೆಗೆದುಕೊ: 
ನೆಕ್ಕೊವನೆಗೆದುಕೋ(); ಆಜ್ಞಾರ್ಥದ ಮ.ಪು. ಏ.ವ. 
ನೆಕ್ಕಣಕಿಎನೆಗೆದುಕೊಳ್ಳಿರಿ; ಆಜ್ಞಾರ್ಥದ ಮ.ಪು. ಬ.ವ. 

ಲ್ಭ, ಒಗೆದುಕೊ: 
ಒಕ್ಕೊ-ಒಗೆದುಕೊ();ಆಜ್ಞಾರ್ಥದ ಮ.ಪು. ಏ.ವ. 
ಒಕ್ಕಣಿ-ಒಗೆದುಕೊಳ್ಳಿರಿ; ಆಜ್ಞಾರ್ಥದ ಮ.ಪು. ಬ.ವ. 

೫. ಬಗೆದುಕೊ: 
ಬಕ್ಕೊಾಬಗೆದುಕೋ(); ಆಜ್ಞಾರ್ಥದ ಮ.ಪು. ಏ.ವ. 
ಬಕ್ಕಣಿವಬಗೆದುಕೊಳ್ಳಿರಿ; ಆಜ್ಞಾರ್ಥದ ಮ.ಪು. ಬ.ವ. 

೬ ಉಣ್‌4ಕೊಳ್‌: 
ಉಂಡ್ಕೊ-ಉಂಡುಕೊಳ್ಳು; ಆಜ್ಞಾರ್ಥದ ಮ.ಹು. ಏ.ವ. 
ಉಂಡ್ಛಣಿವಉಂಡುಕೊಳ್ಳಿರಿ; ಆಜ್ಞಾರ್ಥದ ಮ.ಹು. ಬ.ವ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೦೬೭ + 


ಇಂಥ ಧಾತುಗಳ ಆಜ್ಞಾರ್ಥದ ಏಕ-ಬಹುವಚನಗಳರಡೂ ಮಧ್ಯಮಪುರುಷದ 
ಬಹುವಚನ ರೂಪಗಳಂತೆಯೇ ಇರುತ್ತವೆ. ಆದರೆ ಉತ್ತಮಪುರುಷದ ಏಕ-ಬಹುವಚನ 
ರೂಪಗಳು ಬೇರೆ. ಅಂದರೆ, ಅವು ಆಯಾ ಧಾತುಗಳ ವರ್ತಮಾನ ಕ್ಷಿಯಾಪದಗಳಂತೆಯೇ 


ಇರುತ್ತವೆ. 
ಉದಂ:- 

(ಕೂ) ಕುಕಂತೆ (ಕೂ) ಕುಕಂತೊ 
ತೆಕಂತೆ ತೆಕಂತೊ 
ನೆಕ್ಕಂತೆ ನೆಕ್ಕಂತೊ 
ಒಕ್ಕಂತೆ ಒಕ್ಕಂತೊ 
ಬಕ್ಕಂತೆ ಬಕ್ಕಂತೊ 
ಉಂಡ್ಛಂತೆ ಉಂಡೃಂತೊ 


ಮೇಲ್ಕಾಣಿಸಿದ ಕ್ರಿಯಾಪದ ರೂಪವೊಂದರಲ್ಲೂ ಅದರ ಪ್ರಥಮಾಕ್ಷರ 
ಲುಪ್ಪವಾಗದಿರುವುದು ಸಷ್ಟ ಅವುಗಳ ಪೂರ್ಣರೂಪದಲ್ಲಿ ಮಧ್ಯಾಕ್ಷರ ಲೋಪ (Syn- 
op) ಹಾಗೂ ಅಂತ್ಯಾಕ್ಷರ ಲೋಪ (Apಂcope) ಕಂಡುಬರುತ್ತದೆ. 

ಪ್ರಸ್ತುತ ಉಪಭಾಷೆಯ (Dಃ8|ೇ!) ಉಕ್ತ ಕ್ರಿಯಾಪದಗಳ ಶಕ್ಯಾರ್ಥ ಮತ್ತು 
ಸಂಭಾವನರ್ಥಗಳ (ಎರಡಕ್ಕೂ ಇಲ್ಲಿ ಒಂದೇ ರೂಪ) ರೂಪಗಳನ್ನಿನ್ನು 
ಪರಾಮರ್ಶಿಸೋಣ:- 


ಪ್ರಷು. ಕುಕಂಬ-ಕುಳಿತುಕೊಂಡಾನು ಕುಕಂಬ್ರ=ಕುಳಿತುಕೊಂಡಾರು 
ಮ.ಪು. ಕುಕಂಬೆ=ಕುಳಿತುಕೊಂಡೀಯ ಕುಕಂಬ್ರಿಕುಳಿತುಕೊಂಡೀರಿ 
ಉ.ಪು. ಕುಕಂಬೆ-ಕುಳಿತುಕೊಂಡೇನು ಕುಕಣ್ಣವಕುಳಿತುಕೊಂಡೇವು 


"ಕುಕಣ್ಣ' ಎಂಬುದು ಕೊನೆಯ ಅ ಕಾರ ಸಂವೃತ ಪ್ರಯತ್ನದ್ದು. ಪ್ರಪು.ದ 
ಸ್ತೀಲಿಂಗದ ವಿಕ- ಬಹುವಚನಗಳು "ಕುಕಂಬ್ಬ' "ಕುಕಂಬ' ಗ ನಹುಂಸಕಲಿಂಗದ 
ವ- ಬಹುವಚನಗಳರಡರಲ್ಲೂ "ಕುಕಣ್ಣ' ಎಂದೂ ಆಗುತ್ತವೆ. ಪ್ರಪು.ದ ಬಹುವಚನ 
ರೂಪದ ಅಂತ್ಯ ಅ ಕಾರವನ್ನೆ ಂತೋ ಅಂತೆಯೇ ಈ ಅಂತ್ಯ ಅ ಕಾರಗಳನ್ನೂ 
ಸಂಪೃತವಾಗಿಂಕೀ ಉಚ್ಚರಿಸಲಾಗುತ್ತದೆ. “ಕುಳಿತುಕೊ' ಎಂಬುದರ 
ಶಕ್ಕಾರ್ಥರೂಪಗಳಂತೆಯೇ ತೆಕಂಬ, ತೆಕಂಬ್ರ; ನೆಕ್ಕಂಬ, ನೆಕ್ಕಂಬ್ರ; ಒಕ್ಕಂಬ, ಒಕ್ಕಂಬ್ರ; 
ಬಕ್ಕಂಬ, ಬಕ್ಕಂಬ ಉಂಡ್ವಂಬ, ಉಂಡ್ಕಂಬ್ರ ಮುಂತಾದ ರೂಪಗಳು ಈಗ ಬಳಕೆಯಲ್ಲಿವೆ. 


+ ೨೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಎರಡನೆಯ ಉದಾಹರಣೆಯ ಪಂಕ್ತಿಗಳಲ್ಲಿ "ಕೊಳ್‌' ಎಂಬ ಆತ್ಮನೇ ಪದಪುತ್ಯಯವು 
"ಕೊಂಬ್‌' ಎಂದಾದದ್ದು ಕಂಡುಬರುತ್ತದೆ. ಈ ಆದೇಶವೇನೂ ಹೊಸದಲ್ಲ. ಅಥವಾ 
ಈ ಆದೇಶವೇ ಹಳಗನ್ನಡದಲ್ಲಿ ಮೂಲರೂಪವಾಗಿತ್ತೆನ್ನಲೂ ಬಹುದು: 
ಕೊಂಬನ್‌-ಕೊಳ್ಳುವನು-ಕೊಳ್ಳುತ್ತಾನೆ. 

ಇದರ ಮೇಲೆ, ಯಾರೋ ಹೇಳಿದ್ದೆಂಬ ಸ್ವಂತ ಜವಾಬುದಾರಿಯಿಲ್ಲದ 
ವಾರ್ತೆಗಳನ್ನು ಹೇಳುವಾಗ "ಹೀಗಂತೆ', "ಹಾಗಂತೆ' ಮುಂತಾಗಿ ಅಂತೆಯನ್ನು 
ಸೇರಿಸುವುದರ ಬದಲು "ಅಂಬ್ರು'(-ಎಂಬರ್‌) ಎಂಬ ಪದವನ್ನು ಬಳಸುವುದು 
ಕುಂದಗನ್ನಡದ ವೈಶಿಷ್ಟ್ಯ. ಉದಾ:- 

ಅವ್‌ ಹಾಗ್ದೇಳಿದ್ದಂಬ್ರ-ಅವನು ಹಾಗೆ ಹೇಳಿದನಂತೆ ಎಂದರ್ಥ. "ಅಂಬ್ದು'ವನ್ನು 
ಹೆಚ್ಚಾಗಿ "ಅಂಬ್ರ' ಎಂದು ಅಂತ್ಯ ಅಕಾರವನ್ನು ಸಂವೃತಮಾಡಿ ಉಚ್ಚರಿಸುವುದೇ 
ಜಾಸ್ತಿ 

“ಬೇಕು, "ತಕ್ಕದ್ದು' ಎಂಬ ವಿಧ್ಯರ್ಥದ ರೂಪಗಳಲ್ಲೂ ಮೇಲಿನಂಥ 
ಅಕ್ಷರಲೋಪಗಳಾಗಿವೆ. ಉದಾ:- 


ಕೂತ್ಯಣ್ಣ-ಕೂತುಕೊಳ್ಳಬೇಕು. ತೆಕಣ್ಕಿ=ತೆಗೆದುಕೊಳ್ಳಬೇಕು. 
ನೆಕ್ಕೇಣ್ಟವನೆಗೆದುಕೊಳ್ಳಬೇಕು. ಒಕ್ಕಣ್ಯವಒಗೆದುಕೊಳ್ಳಬೇಕು. 
ಬಕ್ಕಣ್ಯವಬಗೆದುಕೊಳ್ಳಬೇಕು. ಉಂಡ್ಛಣ್ಯ್‌ಉಂಡುಕೊಳ್ಳಬೇಕು. 


ಈ ಉದಾಹರಣೆಗಳು ಏಕ-ಬಹುವಚನಗಳೆರಡಕ್ಕೂ ಒಂದೆ; ಅಲ್ಲದೆ, ಇವುಗಳ 
ಕೊನೆಯ ಅ ಕಾರವನ್ನಾದರೂ ಸಂವೃತ ಪ್ರಯತ್ನದಿಂದಲೇ ಉಚ್ಚರಿಸಬೇಕು. "ತೆಕಣ್ಕ' 
ಎಂಬುದನ್ನು "ತೆಕ್ಕಂಣ್ವ' ಎಂದೂ ಹೇಳುವುದುಂಟು. 


ಮೇಲಿನ ಉದಾಹರಣೆಗಳಿಂದ ಸುದೀರ್ಫ್ಪವಾಗಿ ಉಚ್ಚರಿಸುವ ಪ್ರವೃತ್ತಿ 
ಕುಂದಗನ್ನಡಿಗರಿಗಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಸಂಸ್ಕೃತವು ಬೆರಕೆಯಾಗದೆ ಇದ್ದ 
ಮೂಲ ಕನ್ನಡ ಭಾಷೆಯಲ್ಲಿ ಮಹಾಪ್ರಾಣರಾಹಿತ್ಯ, ಬಹಳ ಬಹ್ಪಕ್ಷರ ಪದಗಳಿಲ್ಲದಿರುವುದು, 
ಪುಂ-ಸೀಲಿಂಗಗಳ ಅಭಾವ ಮುಂತಾದವನ್ನು ತಜ್ಞರು ಉಲೇಖಿಸಿದ್ದು೦ಟು. ಪದಗಳ 
ಕೊನೆಯೆ ಅಕ್ಷರವನ್ನು ಪೂರ್ಣಹಸ್ಪ ಅಥವಾ ಪೂರ್ಣದೀರ್ಫವಾಗಿ ಉಚ್ಚರಿಸುವ 
ಪದ್ಧತಿ ಸಂಸ್ಥೃತದಲ್ಲಿ' ಹೆಚ್ಚು. ಅದರ ತತ್ತಮಗಳನ್ನೀಗ ಹಿಂದಿ ಬಳಸಿಕೊಂಡಾಗ 
"ಕಾಲಿದಾಸ'ನು "ಕಾಲಿದಾಸ್‌' ಎಂದಾಗುವುದು ಸುವೇದ್ಯ. ಇಂಗ್ಲೀಷಿನಲ್ಲಂತೂ ಅರ್ಧಪಸ್ವ 
ಅಥವಾ ಕೇವಲ ವ್ಯಂಜನಾಂತ ಪದಗಳ ಬಾಹುಲ್ಯ ಸಮೃದ್ಧವಾಗಿದೆ. ಹಳಗನ್ನಡದ 
"ಪುಲ್‌, "ನೆಲ್‌', ಲ್‌”, "ಸೊಲ್‌', "ಗುಡಿಲ್‌' ಮುಂತಾದ ನಾಮಪದಗಳನ್ನೂ "ಪೊಣರ್‌', 
"ತೊಡರ್‌', "ಪೊಯ್‌', "ಗೆಯ್‌', "ಕಾಣ್‌, "ಕೇಳ್‌, "ಕೊಲ್‌, "ಸಾಯ್‌, "ಪೂಣ್‌ 
ಮುಂತಾದ ಧಾತುಗಳನ್ನೂ ಅವಲೋಕಿಸಿದರೆ ಸಾಮಾನ್ಯ ಜನತೆ ಎಂದಿಗೂ ಎಲ್ಲಿಯೂ 
ಉಚ್ಚಾರಣ ಶ್ರಮವನ್ನು ಯಾವ ಕಾರಣಕ್ಕಾಗಿಯೂ ವಹಿಸಲು ಸಿದ್ಧವಾಗಿಲ್ಲ ಎಂಬುದು 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೦೯ + 


ಸಷ್ಟವಾಗುತ್ತದೆ. "ಆಂಗ್ಲ" ಮತ್ತು "ಇಂಗ್ಲಿಷ್‌' ಎಂಬೆರಡು ಪದಗಳಲ್ಲಿ ಕಂಡುಬರುವ 
ಉಚ್ಚಾರದ ಧಾಟಿ-ಚಿತ್ರವನ್ನು ಗಮನಿಸಿದರೆ ಹಾಗೆ ಭಿನ್ನವಾಗಿ ಉಚ್ಚರಿಸುವ ಎರಡು 
ಬಗೆಯ ಮನೋಧರ್ಮಗಳ ವ್ಯತ್ಯಾಸವು ಪಳಚ್ಚನೆ ಹೊಳೆಯುತ್ತದೆ. 

ಕುಲವನ್ನು ನಾಲಗೆಯರಹುತ್ತದೆ. ಕುಲದ ಮನೋಧರ್ಮದ ಉಚ್ಚಾರ ಪ್ರವೃತ್ತಿಯನ್ನು 
ಅದರ ಬಾಷೆ ಬಯಲುಗೊಳಿಸುತ್ತದೆ. "ಆಳ್‌ ಕನ್ನಡ ತಾಯ್‌” ಎಂಬ 
ಪದಸಂಹತಿಯಲ್ಲಿರುವ ಕನ್ನಡತನವು "ಆಳು ಕನ್ನಡ ತಾಯಿ” ಎಂಬುದರಲ್ಲಿಲ್ಲ. ಎರಡನೆಯ 
ಉದಾಹರಣೆ ಆರ್ಯಪವೃತ್ತಿ ಸಹಜ; ಆದರೆ ಕನ್ನಡ ಸಂಸ್ಕೃತಿ ಇಂದು ಎರಡನೆಯ 
ರೂಪದಲ್ಲೇ ಮುದಿತವಾಗಿದೆ; ಗಂಥಸ್ಥವಾಗಿದೆ. ಹೀಗಿರುವುದರಿಂದಲೇ ನಮ್ಮಲ್ಲಿ 
ಮೊದಲಿಂದಲೂ ಆಡುಮಾತಿಗೂ ಗಾಂಧಿಕಭಾಷೆಗೂ ಬಹಳ ವ್ಯತ್ಯಾಸ ಉಳಿದುಕೊಂಡು 
ಬಂದದ್ದು, ಕನ್ನಡದ ಹೃದಯಕ್ಕೆ ಸಂಸ್ಕೃಕದ ಮಿದುಳು. ಈ ಹೃದಯ-ಬುದ್ಧಿಗಳ 
ಸಾಮರಸ್ಯ ಇನ್ನೂ ಆಗಬೇಕಾದಷ್ಟು ಆಗಿಲ್ಲ ಎಂಬುದು ಆಂಗ್ಲ ಗಂಥಗಳನ್ನು ಕನ್ನಡಕ್ಕೆ 
ಭಾಷಾಂತರ ಮಾಡಹೊರಟವರಿಗೆ ಗೊತಾಗುತ್ತದೆ. ಆಡು-ಮಾತಿನಲ್ಲಿ ಕನ್ನಡದೆದೆ 
ಅಭೇದ್ಯ, ಅಚಲ ಎನಿಸಿದೆ ಎಂಬುದಕ್ಕೆ ಕುಂದಗನ್ನಡ ತಕ್ಕ ನಿದರ್ಶನವಾಗಿದೆ. ಕರ್ನಾಟಕದ 
ಹವಾಮಾನ ಅಂದಿನಿಂದ ಇಂದಿನವರೆಗೂ ನಮ್ಮ ಜನತೆಯ ಶರೀರ ಹಾಗೂ ಅದರಲ್ಲಿಯ 
ಉಚ್ಚಾರ ಯಂತ್ರಗಳನ್ನು ಒಂದೇ ರೀತಿಯಾಗಿ ಇಟ್ಟಿದೆ. ಕರ್ನಾಟಕದ ಎಲ್ಲ ಪ್ರದೇಶಗಳಲ್ಲೂ 
ಉಚ್ಚಾರವನ್ನು ಸಂಕ್ಷೇಪಿಸುವ ತ್ವರಿತಮನೋಗತಿ ಇದೆ. ಆದರೆ ಕುಂದಾಪುರ 
ಪ್ರದೇಶದಲ್ಲಿಯ ಆ ಪವೃತ್ತಿ ಅದ್ವಿತೀಯ ಅತಿಶಯವುಳ್ಳದ್ದಾಗಿದೆ ಎಂಬುದು ಸುಸ್ಪಷ್ಟ. 
ಕೆಳಗಿನ ಒಕ್ಕಲಿಗರಿಬ್ಬರ ಸಂವಾದವನ್ನು ಗಮನಿಸೋಣ. 

ಸೋಮ(Sಂm-2)-ಇವತ್‌ ಆಟ ಯಲ್ಲಂಬ್ರ?' (ಈ ಹೊತ್ತು ಆಟ ಎಲ್ಲಂತೆ?) 

ಶೇಶ-ಮರ್ತ್ಸಂತ್ಯಗಂಬ' (ಮರವಂತೆಯಲ್ಲಂತೆ). 

ಸೋಮ-ಎಂತಾ ಪ್ರಸಂಗೃಂಬಳ' (ಯಾವ ಪ್ರಸಂಗವಂತೆ?) 

ಶೇಶ-ನಿಂಗುತ್ತಿಲ್ಯಾ? ಈಗಳ್‌ ಯಾರ್‌ ಕಂಡ್ರೂ ದುರತಿ ( ) ಪರ್ತಾಪೊ 
ಆಡ್ಡವೇ! (ನಿನಗೆ ಗೊತ್ತಿಲ್ಲವೇ? ಈಗ ಯಾರನ್ನು ಕಂಡರೂ ದೌಪದಿ ಪ್ರತಾಪವನ್ನು 
ಆಡುವವರೇ!) 

ಸೋಮ- ಠಈಗಿನಾಟಕ್‌ ಬೆಂಕಿ ಹಚ್ತೋ; ಯಾರ್‌ ಬೇಕಾದ್ರೂ ಯಾಸೂ 
ಕಟ್ಟವೇ! 

ಶೇಶ- ಅದ್‌ ಹೌದಲೇ; ಆದ್ರೂ ನಮ್ಲ್‌ ಆಟ್‌ಕ್ಟ್ಯಾಪ್‌ ಹುಚ್‌ ಬಿಡುಕಾತ್ತಾ? 
ನಾವ್‌ ಹುಟ್ಟಿದ್ದೇ ಆಟ್ನಂಗೆ; ಅಂದ್ರ್‌ ಮ್ಯಾಲ್‌ ಹ್ವಾಯ್ದೆ ಇಪ್ಕಾತ್ತಾ? 

ಸೋಮ- ಇಂದ್‌ ಕೂಸಾಳೂ ಮ್ಯಾಳೂ ಕಟ್ಟಿಕೊಣ್ಣವೇ | 

ಶೇಶ- ಹಂಗಾರ್‌ ಬ್ರಾಂಬ' ಮಕ್ಳಿಗೆ ಗುತ್ಲಿ ಅಂದ್‌ ಮಆಡಿದ್ಯಾ ಆಟ ಕೊಣೂದು? 
ನೀ ಒಳ್ಳೀ ಲಾಯಕ್‌ ಹೇಳೆ! 


+ ೨೧೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸೋಮ- ಅವ್‌ ಅಬ್ಬೀ ಬೊಜ್ಜೊ ಅವೈಯ್ಸ್‌ ಮಾತ್‌ ಸಮಾ ಆಡೂಕ್‌ ಬತ್ತಾ? 

"ಈ ಗುರುತು ಸಂವೃತ ಆಕಾರವನ್ನು ಸೂಚಿಸುತ್ತದೆ. ದ್ರೌಪದಿಯು 
"ದುರ್ರತಿ'ಯಯಾದುದೂ, "ಹೋಗುವ' ಎಂಬದು "ಹ್ವಾಪ್‌' ಎಂದಾದುದೂ, 
"ಇರಲಿಕ್ಕಾಗುತ್ತದೆಯೇ?” ಎಂಬುದು "ಇಪ್ಯಾತ್ತಾ?' ಎಂದೂ ರೂಪಾಂತರ 
ಹೊಂದಿರುವುದೂ ಲಕ್ಷ್ಯವಾಗಿದೆ. ಕೊನೆಯ ಉದಾಹರಣೆಯಲ್ಲಿ ಇರುವ ಎಂಟು 
ಅಕ್ಷರಗಳನ್ನು ಮೂರಕ್ಕಿಳಿಸಿದ ಅಂಶ ಗಮನಾರ್ಹವಾಗಿದೆ. 

ಭಾಷೆಯು ಮೂಲತಃ ಭಾವವಾಹಕ. ಅದರ ಉಚ್ಛಾರ ಪ್ರಯತ್ನ ಆಯಾ 
ಹವಾಮಾನದ ಆವರಣದಲ್ಲಿ ಬೆಳದ ಶರೀರ-ಮನಸ್ಸುಗಳಿಗೆ ಅನುರೂಪವಾದ ಜಿಹ್ಹಾದಿ 
ಯಂತ್ರದ ಅಧೀನ. ಕಡಲತಡಿಯ ಚುರುಕು-ಬಾಳಿನ ಬಗೆಗನುಗುಣವಾದ ತಂತಿ 
ಮಾತಿನ ಸಂಕ್ಷೇಪರೂಪ ಉಕ್ಷಪುದೇಶಕ್ಕೆ ನೈಸರ್ಗಿಕ. ಉಚ್ಛಾರಣ-ಸೌಲಭ್ಯಕ್ಕೆ ಸಂಸ್ಕೃತಕ್ಕಿಂತ 
ಕನ್ನಡ ಹೆಚ್ಚು ಗತೆ ಕೊಡುತ್ತ ಬಂದಿದೆ ಎಂಬುದಕ್ಕೆ ಈ ಅರ್ವಾಚೀನ ನಿದರ್ಶನಗಳ 
ಜೊತೆಗೆ ಪ್ರಾಚೀನ ನಿದರ್ಶನಗಳನ್ನೂ ಬೇಕಾದಷ್ಟು ಕೊಡಬಹುದು. 

ದೇಶ್ಯ-ಬಲ್ಲಾಳ್‌, ಮುಗುಳ್‌, ಕೆನ್ನೀರ್‌, ಕೆನ್ನಮ್‌, ಬೆಗರ್‌, ತೆಮ್ಮಲ್‌, ತುರುಗಲ್‌, 
ನೆಯ್ದಿಲ್‌, ತಳಿರ್‌, ಜೇನ್‌-ಇತ್ಯಾದಿ. 

ತದ್ಧವ-ಗಬ್ಬ, ಮುಚ್ಚೆ, ಇಚ್ಛೆ, ನಿಕ್ಕುವ, ಸಾಸ, ಉಬ್ಬೆಗ, ಅಜ, ಕೀರ, ಸೊನ್ನ ರನ್ನ, 
ಸರಸತಿ-ಇತ್ಯಾದಿ. 

ಇದರಿಂದ ತಿಳಿದುಬರುವ ಅಂಶವೇನೆಂದರೆ, ಬೆಳೆಯುತ್ತಿರುವ ಹೊಸಗನ್ನಡ 
ಭಾಷೆಯಿಂದು ಹೊಸ ಪದಗಳನ್ನು ನಿರ್ಮಿಸಿಕೊಂಬಾಗ ಉಚ್ಛಾರ ಸೌಲಭ್ಯಕ್ಕೆ ಅಗಸ್ಥಾನ 
ಕೊಡಬೇಕೆಂಬುದನ್ನು ಬಳಕೆಯಲ್ಲಿಯ ದೇಶ್ಯಗಳ ಹಾಗೂ ತದ್ಭವಗಳ ಜ್ಞಾನವನ್ನು 
ಹೆಚ್ಚಿಸಿಕೊಂಡು ಬರೆಯ ಹೊರಡಬೇಕೆಂಬುದನ್ನು ಮತ್ತು ಮೇಲ್ವಾಣಿಸಿದ ದೃಷ್ಠಿಯಿಂದ 
ಹೊಸಬಗೆಂಶು(ಸಾತ್ಮ್ಯ ಹೊಂದಬಲ್ಲ) ಅರಿಸಮವಾಸಗಳನ್ನು ಒಳಗೆ 
ತೆಗೆದುಕೊಳ್ಳಬೇಕೆಂಬುದನ್ನು. ಇಲ್ಲವಾದರೆ ಸರ್ವರೂ ವಿದ್ಯಾವಂತರಾಗಬೇಕೆಂಬ ನಮ್ಮ 
ಪ್ರಜಾಪ್ರಭುತ್ವವು ಸದ್ಯದ ವಿದ್ಯಾವಂತರ ಅಭಿರುಚಿ-ಅಭಿಪ್ರಾಯಗಳನ್ನು ಲೆಕ್ಕಿಸದೆ 
ಮನಸ್ಟಿಯಾಗಿ ಕನ್ನಡ ಪದ ಭಾಂಡಾರವನ್ನು ಬೆಳೆಸದೆ ಬಿಡದು. ಇದು ಆಗಬಾರದೆಂದಿದ್ದರೆ 
ಬಲ್ಲವರು ಬರೆಯುವಾಗ ಈ ವಿಶಿಷ್ಟ ದೃಷ್ಟಿಯಿಂದ ಗದ್ಯರಚನೆಗೆ ಕೈಹಾಕಿ ಸಾಮಾನ್ಯರಿಗೆ 
ಮಾರ್ಗದರ್ಶನ ಮಾಡಿಕೊಡಬೇಕು. 


೨೧೧ + 


೩೨. ಕುಂದಗನ್ನಡ : ಲೇಖಾಂಕ-೩ 


ಕುಂದಗನ್ನಡದ ಗಾಮೃಶೈಲಿಯಲ್ಲಿ ಕಂಡುಬರುವ ಪದ-ಪರಿವರ್ತನದ ಪವೃತ್ತಿಯಲ್ಲಿ 
ಕೆಲ ವೈಶಿಷ್ಯಗಳಿವೆ. ಅಲ್ಲಿಯ ನೆಲ, ನೀರು. ಹವೆಗಳು ನಾಲಿಗೆಯನ್ನು ನುಡಿಸಲು 
ಪೇರಿಸಿದ ಬಗೆಗಳು ಕುತೂಹಲ ಜನಕವಾಗಿವೆ. ಈ ಕೆಳಗಿನ ಉದಾಹರಣೆಯನ್ನು 
ನೋಡೋಣ : 

“ಬಾನೈನಃರೇ ಈಗಳ್‌ ಕ್ಯಾಣ್ಯಃ 

ನಮ್ಮೆ! ಯಾನಾಯಿತೆಂಬೂದ ಬ್ಯಾಕೆ ನೀವ್‌ ಕಾಣ್ಕ॥ 

ಸಟುರ್ದಾ ಒಡಿರಿಲ್ಲೀಗ್‌ ಬಂಧ್ರ। 

ನಮ್ಮ | ಪುಟ್ಟಮ್ಮ ನ್ಯಾ ಕಂಡು ಮ್ಯಾನ್ನಟ್ಲೂಹತ್ವ 

ಕುಷ್ಟೈನಃರ್‌ ಹೆಮೃಕ್ಸ ಹ್ಯಾಳೃ॥” 

(ಹಿರಿಯಣ್ಣ ಹೆಬ್ಬಾರರ "ಭಾನುಮತಿ ಕಲ್ಯಾಣ'ದಿಂದ) 

ಮೇಲೆ ಅವಗಹವಿದ್ದಲ್ಲೆಲ್ಲ ಸಂವೃತಪ್ರಯತ್ನದಿಂದ ಅಂತ್ಯಸ್ವರವನ್ನು 
ಉಚ್ಚರಿಸಲಾಗುತ್ತದೆ. “ಭಾನು ಅಯ್ಯನವರೇ ಈಗ (ತಾವು) ಕೇಳಬೇಕು. ನಮಗೆ 
ಏನಾಯಿತು ಎಂಬುದನ್ನು ಅನಂತರ (= ಬ್ಯಾಕೆ) ನೀವು ಕಾಣಬೇಕು (- ವಿಚಾರ 
ಮಾಡಬೇಕು). ಷಟ್ಟುರದ ಒಡೆಯರು ಇಲ್ಲಿಗೆ ಬಂದರು. ನಮ್ಮ ಪುಟ್ಟಮ್ಮನನ್ನು ಎತ್ತಿಕೊಂಡು 
(ನ್ಯಾಕಂಡು = ನೆಗೆದುಕೊಂಡು) ಮೇಲಿನ ಗಟ್ಟವನ್ನು ಹತ್ತಿದರು. ಕೃಷ್ಣಯ್ಯನವರ 
ಹೆಣ್ಣುಮಕ್ಕಳು ಹೇಳಿದರು” - ಎಂಬುದು ಮೇಲಿನ ಪದ್ಯದ ನುಡಿಯ ಗ್ರಾಂಧಿಕ 
ಅನುವಾದ. ಈ ನುಡಿಯಲ್ಲಿ ಇರುವ ವಿಶಿಷ್ಠ ಪದರೂಪಗಳೆಂದರೆ ಯಾತನಾರ್ಥದ 
"ಕ್ಯಾಣ್ವಿ' ಮತ್ತು "ಕಾಣ್ವ'; "ಒಡಿರ್‌' ಎಂಬ ನಾಮಪದ; "ಬ್ಯಾಕೆ' ಎಂಬ ಕಾಲವಾಚಕ 
ಅವ್ಯಯ; ಮೇಲೆ ಎಂಬ ಪದದ ರೂಪಾಂತರವಾದ "ಮ್ಯಾನ್‌'; "ಹತ್ತಿದ್ದರು' ಎಂಬ 
ಭೂತಕಾಲವಾಚಕ ಕ್ರಿಯಾಪದದ ರೂಪಾಂತರವಾದ 'ಹತ್ತ್ಯ'; ಕೃಷ್ಣಯ್ಯನವರು 
ಕುಷ್ಟಯ್ಕನವರಾದುದು; "ಹೇಳಿದರು' ಎಂಬ ಭೂತಕಾಲದ ಕ್ರಿಯಾಪದವು "ಹ್ಯಾಳ್ಳ' 
ಎಂಬ ರೂಪಾಂತರ ಹೊಂದಿದ್ದು. 


ಫಗ ಕೇಳಬೇಕು ಕೇಛಳ್‌ಕು ಕೇಣಣ್ಬು ಕ್ಯಾಣ್ವಿ 
ಪ ಕಾಣಬೇಕು ಕಾಣ್‌ಕು ಕಾಣ್ವಿs 

೩. ಹತ್ತಿದರು ಹತ್‌ರು ಹತ್‌ತ್ರೃ 

೪ ಹೇಳಿದರು ಹೇಳ್‌ರು ಹ್ಯಾಳ್ಕ್‌ 


+ ೨೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


೫. ಒಡೆಯರು ಒಡೀರು ಒಡಿರ್‌ 
೬ ಕೃಷ್ಣ ಕುಷ್ನ 
[0] [0] 
ಮ್ತ ಬ್ಯಾಕೆ (ಮೂಲರೂಪ) - ಹಿಂದೆ, ಹಿಂದುಗಡೆ, ಅನಂತರ 


ಕನ್ನಡ ಆಡುವ ಇತರ ಪ್ರದೇಶಗಳಲ್ಲಿ "ಕೇಳ್‌' ಎಂಬ ಧಾತುವು "ಕ್ಯಾಣ್‌' 
ಎಂದಾಗುವುದು ವಿರಳ, "ಬೇಕು' ಎಂಬ ಪದವು "ಕಾಣಬೇಕು' ಎಂಬುದರಲ್ಲಿ "ಬೇ' 
ಎಂಬ ಅಕ್ಷರವನ್ನು ಕಳೆದುಕೊಳ್ಳುವುದೂ ಅಪೂರ್ವ. "ಹತ್ತಿದರು' ಎಂಬ ನಾಲ್ಕಕ್ಷರದ 
ಪದವು "ಹತೃ' ಎಂದು ಎರಡಕ್ಷರಗಳಿಗಿಳಿಯುವುದೂ ಅಲಭ್ಯ. “ಒಡೆಯರು” 
ಎಂಬುದರಲ್ಲಿಯ ನಾಲು ಹ್ರಸ್ಪಸ್ಸರಗಳು ಹೋಗಿ "ಒಡಿರ್‌' ಎಂಬುದರಲ್ಲಿ ಎರಡೇ 
ಉಳಿಯುವುದು - ಅದರಲ್ಲೂ ಎಕಾರಕ್ಕೆ ಅಲ್ಲಿ ಇಕಾರ ಆದೇಶವಾಗುವುದು 'ಬೇರೆ ಕಡೆ 
ದುರ್ಮಿಳೆ. ಕೃಷ್ಣನು ಕ್ರಿಷ್ಟ ಕಿಸ್ನ ಎಂದು ಮುಂತಾಗಿ ಬದಲಾಗಿರಬಹುದಾದರೂ 
ಕುಷ್ಠನಾದದ್ದು ಇಲ್ಲಿ ಗಮನಾರ್ಹ. "ಕೇಳ್‌' ಎಂಬುದರೊಳಗಿನ "ಕೇ "ಕ್ಕಾ' ಆದಂತೆಯೇ 
"'ಹೇಳ್‌' ಎಂಬುದರಲ್ಲಿಯ "ಹೇ' ಇಲ್ಲಿ "ಹ್ಯಾ' ಆಗಿದೆ. 

ಉಕ್ತ ಸ್ಪರಬದಲಾವಣೆ ಸಳೀಯ "ಭೂಮಿ ತಾಯಿಯ ಚೊಚ್ಚಿಲ ಮಕ್ಕಳ' 
ಗಾಮೃದಲ್ಲಿ ಇಂದಿಗೂ ನಡೆದಿದೆ. ಅದು ವೈಶಿಷ್ಟ, ಸ್ಪರಕ್ಕೆ ಆದೇಶವಾಗಿ ಬಂದ ಯಣ್‌ 
ಅಕ್ಷರಗಳು ಸಾಮಾನ್ಯ, ಸಾಧಾರಣ - ಬೇರೆ ಕಡೆಗಳಲ್ಲೂ ಅವನ್ನು ಕಾಣಬಹುದು. 
ಹಿಂದಿನ ಲೇಖಾಂಕಗಳಲ್ಲಿ ಹೇಳಿದಂತೆ ಅಂತ್ಯದ ಅಕ್ಷರ ಸಂವೃತವಾಗುವುದು ಸಹಜ 
ವೈಶಿಷ್ಟ. 

ಇನ್ನು "ಬ್ಯಾಕೆ'ಯಂತಹ ವಿಶಿಷ್ಟ ಪದಗಳು ಪುಸ್ತುತ ಗಾಮೃದಲ್ಲಿ ಇನ್ನೂ ಹಲವಾರಿವೆ: 

ಹಾಯ್‌ = ಹೌದು 

ಹಾಚೆ - ಎಲೆಯಡಕೆಯ ಅಥವಾ ಕವಳದ (ಹುಲ್ಲು ಅಥವಾ ತಾಳೋಲೆಯ) 
ಸಂಚಿ; ಹಪ್ಪು - (ಪ್ರಾಣಿಗಳ) ಸುಲಿದ ಚರ್ಮ; ಹನೆ - ತಾಳೆ; ಕಂತ - ಆಳ, 
ತಗ್ಗು ಗುಣಿ; ಕಂತು - ಮುಳುಗು; ಕನ್ನೇ ಸ್ತ್ರೀ = ಬ್ರಹ್ಮಚಾರೀಣಿ; ಕಂಟ = ಕೆರೆಯ 
ಅಥವಾ ಗದ್ದೆಯ ದಂಡೆ; ಕಂಟ = ತಾಳೆಯ ಮೇಲೆ ಬರೆಯಲು ಬಳಸುವ 
ಮೊನಚಾದ ಕಬ್ಬಿಣದ ಚೂರಿ; ಚೂಪು - ಮೊನಚು; ಚೀಲ = ಅಳಿಲು; ಚುಣಿಗೆ 
= ನಸುಗುನ್ನಿ ಚುಪ್ತು - ಅಂಚು, ತುದಿ; ಚುಳ್ಳಿ - ಪೀಪಿಯಂತಿರುವ ಆಕೃತಿ ; 
ಚಟ್ಟೆ ಎ ಅತಿ ಚಿಕ್ಕ ಜಾತಿಯ ಮೀನು; ಜೋಕು - ಸೋಂಕಿಸು, ತೂರು, ಚೆಲ್ಬು 
ತಿರಿ - ಕಣಜ; ತಿಮರು - ತೆವಲು; ತಿಪ್ರು - ಸೊಟ್ಟ ತೋಟೆ = ತೂತು; 
ವಟ್ಟೆ - ತೂತು; ವಡ್ಡಿ - ಬಡ್ಡಿ - ನಾಲ್ಕು ಉಪ್ರ = ಎತ್ತರ; ಸದೆ - ಕಸ; 


ಇವು ಕೆಲವೇ ಮಾದರಿಗಳು. ಕೋಶಕಾರರು ಸಂಗಹಿಸಹೊರಟರೆ ಇನ್ನೂ 
ಎಷ್ಟೋ ಇಂಥ ಪದೇಶ ವಿಶಿಷ್ಟ ಪದಗಳು ಸಿಕ್ಕಬಹುದಾಗಿವೆ. ಈ ದಿಶೆಯಲ್ಲಿ ಸಂಶೋಧಕರ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೧೩ + 


ಗಮನವನ್ನು ಸೆಳೆಯುವುದಷ್ಟೇ ಇಲ್ಲಿಯ ಉದ್ದೇಶವಾದುದರಿಂದ ಇತರ ವಿಶಿಷ್ಟ 
ಪ್ರಯೋಗಗಳನ್ನು ಕೊಟ್ಟಿಲ್ಲ. 

ಎರಡನೆಯದಾಗಿ, ಕೃಷಿ ಹಾಗೂ ಕಡಲ ಕೆಲಸಗಳಿಗೆ ಸಂಬಂಧಿಸಿದ 
ಹೊಸಪದಗಳೂ ಉಕ್ಕಪುದೇಶದಲ್ಲಿ ಹಲವಾರಿವೆ: ಹಾಯ್ದಡು, ಏರುಗಡು, ದರೆ, 
ತೋಡು, ತೊಡಮೆ, ದೋಣಿೀ ಪಾತಿ, ಕಡು, ಬೆಟ್ಟು, ಹಾಡಿ, ಚಂಚಿಮಿ, ಪಾಂಡುಹರಿವೆ 
- ಇತ್ಯಾದಿ. ಕ್ಷೇತ್ರ ವಿಭಾಗ ಮಾಡಿಕೊಂಡು ಹುಡುಕಿದರೆ ಇತರ ಕಾರ್ಯಕ್ಷೇತ್ರಗಳಿಗೆ 
ಸಂಬಂಧಿಸಿದ ಹೊಸ ಪದಗಳೂ ಸಿಗಬಹುದೆಂಬುದಕ್ಕೆ ಇದೊಂದು ಉಪಲಕ್ಷಣವಷ್ಟೆ. 

ಮೂರನೆಯದಾಗಿ, ಪರಭಾಷೆಯ ಪದಗಳನ್ನು ಅಳವಡಿಸಿಕೊಳ್ಳುವಾಗ 
ಉಂಟಾಗುವ ವಿಶಿಷ್ಟ ವ್ಯತ್ಯಾಸಗಳ ಮಾದರಿಗಳನ್ನು ಈ ಕೆಳಗೆ ಕಾಣಬಹುದು : 


Congress: ಕೋಂ೦ಗೆಸ್‌; Chalk= ಚೋಕ್‌, ಚೋಕು ; Collector = 
ಕಲ್ಲೆಕಟ್ಟು ps ಕಟ್ಟ will = ಉಯಿಲು; Crಂp= ಕ್ರೋಪ್‌, ಕ್ರೋಪು; Bank = 
ಬೇಂಕ್‌; Christian = ಕಿರಿಸ್ತು, ಕಿರಿಸ್ತ್ಯ Sahibs= ಸಾಯ್‌ಬ ); Copy = ಕೋಪಿ; 
Inspector = ಇನಿಸ್‌ ಪೆಕ್ತು — "ಪಕ್ಷ Master = ಮಾಷ್ಟ್ಯ College = ಕೋಲೇಜ್‌; 
Doctor = ದಾಕ್ಸಾರ್‌; ಮೆಜೂರಿ - = ಮಜೂರಿ; ದಾಖಲ್‌ - ದಾಕ್ಷಿ, ಪೋಕಳ್‌ 
ಪಕ್ಕಿ ಪೋಕ, ಪೋಕು; ಲಾಯಖ್‌ = ಉಯ್ಯು, ಲಾಯ್ಕ್‌; ದಸ್ತಾವೇಜ್‌ ಎ 
ದಸ್ತೋಜು; ಶಾಲಾ = ಶಾಲಿ (8h); ಗೋವೆಯ ಬೀಜ ಗ್ರಾಯ್‌ ಬೀಜ 
(ಗೋಡಂಬಿ); ಗೋವೆಯ ಕೋಡು = ಗ್ವಾಯ್ದಡಃ (Chillies); ಖದಿರ = ಕದ್ರೆ, 
ಕಾಚು. ಮೇಲಿನ ತದ್ಧವಗಳಲ್ಲಿ ವ್ಯಂಜನ ವ್ಯತ್ಕಾಸಕ್ಕಿಂತ ಬೇರೆಯ ಕನ್ನಡ ಪುದೇಶಗಳಲ್ಲಿಲ್ಲದ 
ಸ್ಪರ ವ್ಯತ್ಯಾಸವೇ ಗಮನಾರ್ಹ. ಆದಿ, ಮಧ್ಯ, ಉಪಾಂತ್ಯ, ಅಂತ್ಯಗಳಲ್ಲಿ ಆದೇಶಗಳಾಗಿ 
ಬರುವ ಸ್ವರಗಳಲ್ಲಿ ಇರುವ ಪ್ರತ್ಯೇಕತೆ ಇಲ್ಲಿ ಸಷ್ಟವಿದೆ. 

ನಾಲ್ಕನೆಯದಾಗಿ, ಗಾಮೃದಲ್ಲಿ ಅಕಾರಾಂತ ಪದಗಳನ್ನು ಸಂವೃತವಾಗಿ ಉಚ್ಚರಿಸುವ 
ರೀತಿಯನ್ನುಳಿದು ಒಕಾರ - ಓಕಾರಾಂತವಾಗಿ ಉಚ್ಚರಿಸುವುದೂ ಉಂಟು; 

ಸಮರಸ = ಸಮರಸೊ; ವೇಷ - ಯಾಸೊ; ಪಟ್ಟಣ - ಪಟ್ಟೊ ಕಂಬಳ ಎ 
ಕಂಬ್ಬ (ಕೋಣಗಳ "ರೇಸು'); ಕೊಪ್ಪ - ಕೊಪ್ಟೊ; ಹಬ್ಬ ಹಬ್ಬೊ. 

ಬಹುಶಃ ಈ ಒಕಾರವು ಹೊಸಗನ್ನಡ ಪದಗಳ ಪ್ರಥಮಾ ವಿಭಕ್ತಿಯಲ್ಲಿ ಬರುವ 
ಉ(ವು) ಆಗಿರಬಹುದೇನೋ ಎನ್ನಿಸುತ್ತದೆ. ಹಳಗನ್ನಡದ "ಅಂ' ಎಂಬ ವಿಭಕ್ತಿ 
ಪ್ರತ್ಯಯವು ಹೊಸಗನ್ನಡದ "ಉ' ಆಗುವುದರ ನಡುವಿನ ಅವಸ್ಥೆ ಇದಾಗಿರಬಹುದೇ? 

ಐದನೆಯದಾಗಿ, ಅನುಸ್ಪಾರ, ಅರ್ಧಾನುಸ್ಥಾರ ಸೇರಿಸಿ ಉಚ್ಚರಿಸುವ ಪದಗಳ 
ಮಾದರಿಯನ್ನು ಮುಂದೆ ಕಾಣಬಹುದು. 

ಹೊಯಿಗೆ = ಹೊಗಿ (sand); ಹಾಗೆ - ಹಾಂಗ್‌; ಹಾಪಲು - ಹಾಫ್ಟ 
(stain, dirt; ಊಚು = ಊಚು (high class). 


+ ೨೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಗಾಮ್ಯದಲ್ಲಿ ಯಕಾರ ಪ್ರಧಾನವಾಗಿ ತದ್ಭವಿಸಿದ ಪದಗಳು : 

ಕುರುಡ = ಕುಯ್ದ; ಎರಡು - ಎಯ್ದತ; ಹೇಂಟೆ - ಹೆಯ್ದೆ (ಗಯ); 
ಹೊರಡು = ಹೆಯ್ದು; ಕೊರಡು - ಕೊಯ್ದ : ಕರಡ = ಕಯ್ದ 

ಅರ್ಧ ಕ್ರಿಯಾರ್ಥ ಕೊಡುವ ಭೂತಕ್ಕದಂತಗಳ ವಿಶಿಷ್ಠ ರೂಪಗಳಿಂತಿವೆ : 

ತೆಕಾ ಹೋದ ತೆಗೆದುಕೊಂಡು ಹೋದನು; ಹೊತ್ತಾ ಹೋದ 
ಹೊತ್ತುಕೊಂಡು ಹೋದನು; ಎತ್ವಾ ಬಂದ = ಎತ್ತಿಕೊಂಡು ಬಂದನು; ತೆಳ್ಕಾ ಬಂದ 
= ತಿಳಿದುಕೊಂಡು ಬಂದನು; ಉಂಡ್ವಾ ಹ್ಹಾದ - ಉಂಡುಕೊಂಡು ಹೋದನು. 

"ಒಸ್ಕರ' ಎಂಬ ಅರ್ಥವನ್ನು ಪದಗಳಿಂದ ಹೊರಡಿಸುವ ಕ್ರಮ ಹೀಗಿದೆ ; 

ಉಂಬ್ಬೆ = ಉಣ್ಣುವುದಕ್ಕೆ ; ತಿಂಬೈೆ = ತಿನ್ನುವುದಕ್ಕೆ ಕುಕಂಬ್ವೆ § ಕುಳಿತುಕೊಳ್ಳುವುದಕ್ಕೆ 
ಹಾಯ್ದಂಬೈೆ _ ಹಾಕಿಕೊಳ್ಳುವುದಕ್ಕೆ; ಹ್ಹಾಪ್ಕೆ _ ಹೋಗುವುದಕ್ಕೆ; ಬಪ್ಕೆ = ಬರುವುದಕ್ಕೆ; 
ಕೊಣ್ಯಾಕೆ = ಕುಣಿಯುವುದಕ್ಕೆ; ಆಡುಕೆ = ಆಡಲಿಕ್ಕೆ ಹೊಡುಕೆ - ಉಳಲಿಕ್ಕಾಗಿ, 
ಉಳಲು; ನೋಡುಕೆ - ನೋಡುವುದಕ್ಕೋಸ್ಕರ; ಮಾಡುಕೆ - ಮಾಡಲಿಕ್ಕೋಸ್ಕರ. 

ಈ ಉದಾಹರಣೆಗಳಲ್ಲಿ ಹಿಂದೆ ಸೂಚಿಸಿದಂತೆ ತ್ವರಿತಗತಿಯ, ಅಕ್ಷರದ 
ಉಳಿತಾಯದ, ಶ್ರಮ ಕಡಿಮೆ ಮಾಡಿಕೊಳ್ಳುವ ಸಂಕ್ಷೇಪಕ ಪ್ರವೃತ್ತಿಯು ಎದ್ದು ಕಾಣುತ್ತದೆ. 
ಇದೇ ಪುವೃತ್ತಿಯ "ಹ್ಞಾಯ್ಕಂದ ಮಾಡಿದ್ದ' (- ಹೋಗಬೇಕೆಂದು ಎಣಿಸಿದ್ದ). "'ಬಕರ೯ದ್‌ 
ಮಾಡಿದ್ದ' (-ಬರಬೇಕೆಂದು ಎಣಿಸಿದ್ದ) ಎಂಬಂತಹ ರೂಪಗಳಲ್ಲೂ ಕಾಣಬಹುದು. 
ಅಕ್ಕು (ಎ ಆಗಬಹುದು), ಆತ್ತು (= ಆಗುತ್ತದೆ), ಹೋತ್ತು (- ಹೋಗುತ್ತದೆ), ಬತ್ತು 
(= ಬರುತ್ತದೆ) ಎಂಬಿವುಗಳಲ್ಲೂ ಹಸ್ಬೀಕರಣದ ಪವೃತ್ತಿಯಿದೆ. ಇಲ್ಲಿ ಕೊನೆಯ 
ಸ್ಪರವನ್ನು "ಅಕ್ಕಂ' ಎ೦ದು ಮುಂತಾಗಿ ಸಂವೃತ್ತವಾಗಿ ಉಚ್ಚರಿಸುವುದು ಸರ್ವಸಾಧಾರಣ. 
ಹೆಚ್ಚಿನ ಗಾಮ್ಯದಲ್ಲಿ "ಹ್ಹಾತಃತ್ತಃ' (= ಹೋಗುತ್ತದೆ), "ಬತಃತ್ತ; " (- ಬರುತ್ತದೆ) 
ಎಂದು ಸಂವೃತ ತಕಾರವನ್ನು ಸೇರಿಸುವುದೂ ಉಂಟು. 

ಕೊನೆಯದಾಗಿ, ಅರ್ಥ ವ್ಯತ್ಯಾಸಕ್ಕೆ ಕೆಲ ನಿದರ್ಶನಗಳನ್ನು ಕೊಡಬಹುದು:- 

ಆಯ್ತೊ - ಉಳಿದುಕೊ; ಬೇತು - ಇಡು; ಕೋಡು = ಕಾಯಿ; ಬೀಳು 
ಬಳ್ಳಿ; ಇಷ್ಟು ಎ ಬಿಕ್ಕಳಿಕೆ; ಕುಪ್ಪಿ - ಹೊಂಡ; ಹೋರಿ - ಎಮ್ಮೆಯ ಗಂಡ; ಚೋಟು 
= ಪ್ರಾಣಿಗಳ ಕೈ; ಹರಿ - ಹಂಡೆ; ಜರಿ - ಒಡೆ, ತರಿ; ಬೆಗಡು - ದುಗ೯ಧ; 
ಸೊಗಡು = ವಾಸನೆ; ಜಂಬು = ನಾತ. 

ಕನ್ನಡ ಭಾಷೆಗೆ ಪರಭಾಷೆಯ ಪದಗಳನ್ನು ಎರವಲು ತೆಗೆದುಕೊಳ್ಳುವ ಮೊದಲು 
ಅದರಲ್ಲಿ ಆಗಲೇ ಬಳಕೆಯಲ್ಲಿರುವ (ಆದರೆ ಎಲ್ಲರಿಗೂ ಸಾಕಷ್ಟು ಗೊತ್ತಿರದ) 
ಗ್ರಾಮ್ಯಾಗ್ರಾವ್ಯ ಪದಗಳನ್ನು ಪರಿಷ್ಕರಿಸಿ ಪ್ರಸಿದ್ಧಗೊಳಿಸುವ ಪ್ರಂಯತ್ನ 
ಸಾಧುವೆನಿಸುವುದಿಲ್ಲವೆ? ಸಂಸ್ಕೃತ, ಇಂಗ್ಲಿಷು ಮುಂತಾದ ಸಮೃದ್ಧ ಭಾಷೆಗಳಲ್ಲಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೧೫ + 


ಪರ್ಯಾಯ ಪದಗಳ ಸಂಪತ್ತಿರುವುದು ಕವಿ-ಗಮಕಿ-ವಾಗ್ದಿಗಳಿಗೆ ಎಷ್ಟು 
ಅನುಕೂಲವೆನಿಸುವುದೆಂಬುದನ್ನು ವಾಕ್ಕಲೆಗಾರರೆಲ್ಲರೂ ಬಲ್ಲರು. ಹೀಗಿರುವಾಗ ಕನ್ನಡದ 
ಅಪಸಿದ್ದ (ಆದರೆ ಈಗ ಬಳಕೆಯಲ್ಲಿರುವ) ಸರಳಪದಗಳನ್ನು ಸಂಶೋದಿಸಿ ಹೊಸಗನ್ನಡ 
ಕೋಶಕ್ಕೆ ಸೇರಿಸಿದರೆ ಕನ್ನಡದ ಸಿರಿ ಹೆಚ್ಚದೇ? ಈ ದಿಶೆಯಲ್ಲಿ ವಿದ್ವಾಂಸರು 
ವಿಜಾರಮಾಡಲೆಂಬುದೇ ಈ 'ಠೇಖನದ ಒಂದು ಉದ್ದೇಶ. ಜೊತೆಗೆ ಕನ್ನಡ ಭಾಷಾಶಾಸ್ತದ 
ಅಭ್ಯಾಸಿಗಳು ಶಬ್ದದ ರೂಪಾಂತರಗಳಲ್ಲಿ ಈವರೆಗೆ ಸಂಡುಬಂಿದ. ನಿಯಮಗಳಿಗೆ 
ಮತಿಷನ್ನು ಕುಂದಗನ್ನ ಡದ ಕೋಧದಿಂದ ಸೇರಿಸಬಹುದೆನಿಸುತ್ತದೆ. 


[ಆಕರ: ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ] 


* ೨೧೬ 


೩೩. ಹಿಂದಿ ಮತ್ತು ಕನ್ನಡ 


ಭಾರತ ಸಂವಿಧಾನದ (೭ನೆಯ ಭಾಗದ ನೆಯ ಪ್ರಕರಣದಲ್ಲಿ 
ಭಾರತಸಂಘರಾಜ್ಯದ ಅಧಿಕೃತ ಭಾಷೆ ದೇವನಾಗರಿ ಹಿಂದಿ ಎಂದು ಉಲ್ಲೇಖಿಸಲಾಗಿದೆ. 
ಆದರೆ ಅದಕ್ಕೂ ಹಿಂದೆ ಮೂರನೆಯ ಭಾಗದಲ್ಲಿ "ಭಾರತದ ಕ್ಷೇತ್ರದಲ್ಲಿ ಇಲ್ಲವೆ 
ಭಾರತದ ಯಾವುದಾದರೊಂದು ಪ್ರದೇಶದಲ್ಲಿ ವಾಸಿಸುವ ಯಾವ ವರ್ಗಕ್ಕಾದರೂ 
ತನ್ನದೇ ಆದ ಬೇರೆಯ ಭಾಷೆ, ಲಿಪಿ ಇಲ್ಲವೆ ಸಂಸ್ಕೃತಿ ಇದ್ದಲ್ಲಿ ಅದನ್ನು ಉಳಿಸಿಕೊಂಬ 
ಹಕ್ಕು ಆ ನಾಗರಿಕ ವರ್ಗಕ್ಕಿದೆ' ಎನ್ನಲಾಗಿದೆ. ಈ ಎರಡು ವಾಕ್ಕಗಳ ಸಂಯೋಜನೆಯಿಂದ 
ದೇಶ-ಪ್ರದೇಶ ಭಾಷೆಗಳು ಒಟ್ಟಿಗೆ ವರ್ಧಿಸಬೇಕು ಎಂಬುದು ಫಲಿಸುತ್ತದೆ. ಈ 
ಸಹಸಂವರ್ಧನೆಯೇ ಇಂದು ನಮ್ಮೆದುರಿಗಿರುವ ಸಮಸ್ಯೆ. 

ಹಿಂದಿಯು ಸರ್ಕಾರೀ ಭಾಷ; ರಾಜಸಿಂಹಾಸನಾರೂಢ ಕೇಂದ್ರಸರ್ಕಾರದ 
ಶಾಖೋಪಶಾಖೆಗಳಲ್ಲವೂ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಅದನ್ನು 
ಬಳಸುತ್ತವೆ. ಅದು ಏಕೀಕೃತ ಭಾರತದ ಹೃದಯವಾದ ದಿಲ್ಲಿಯ ಮುಖ. ಅದಕ್ಕಿರುವ 
ಜನ-ಧನ-ಪ್ರಚಾರಬಲಗಳು ಅದ್ವಿತೀಯ, ಅನುಪಮ; ಅದು ಬಡೇ ಭಾಯಿ. ಅದರ 
ಈ ಸ್ಥಾನ ಸರ್ವಸಂಮತ. ಭಾರತಭಾಷಾವಿಶ್ವದಲ್ಲಿ ಹಿಂದಿಯೇ ಸೂರ್ಯ, ಮಿಕ್ಕ 
ಪ್ರದೇಶ ಭಾಷಾಗ್ರಹಗಳು ಅದರ ಸುತ್ತ ತಿರುಗಬೇಕು. ಈ ರಾಜಪ್ರಜಾ ಸಂಬಂಧದಲ್ಲಿ 
ಉಭಯ ಪಕ್ಷಗಳ ಅಧಿಕಾರ ಮರ್ಯಾದೆಯನ್ನು ನಾವಿಂದು ನಿರ್ಣಯಿಸಬೇಕಾಗಿದೆ. 


ಸಂಸ್ಕೃತಿಯು ಮಾನವವರ್ಗದ ಆತ್ಮ ಭಾಷೆ ಅದರ ಅಂತಃಕರಣ. ಭಾರತದಲ್ಲಿ 
ಹಿಂದಿಯಲ್ಲದೆ ಲಿಪಿ-ಸಾಹಿತ್ಯ-ಸಂಸ್ಕೃತಿಗಳುಳ್ಳ ಭಾಷೆಗಳಿವೆ; ಅವುಗಳಲ್ಲಿ ಕನ್ನಡ ಒಂದು. 
ಅವಿಂದು ಹಿಂದಿಯ ಹಿರಿಯಣ್ಣತನವನ್ನೊಪ್ಪಿಕೊಂಡು ಸಂಸಾರ ನಡೆಸಬೇಕು. ಸಾಮಾಜಿಕ 
ಭಾಷಾವ್ಯವಹಾರದ ಕ್ಷೇತಗಳಂದರೆ ವಿದ್ಯಾಸಂಸ್ಥೆಗಳು, ಸರಕಾರದ ಕಾರೃಪಾಲಿಕೆ, ವಿಧಾಯಿಕೆ 
ಮತ್ತು ನ್ಯಾಯಪಾಲಿಕೆಗಳಿಗೊಳಪಟ್ಟ ವಿವಿಧ ಕಾರ್ಯಾಲಯಗಳು ಮತ್ತು ಪತ್ರಿಕೆ, 
ಪುಸ್ತಕ ಮುಂತಾದವುಗಳ ಪ್ರಕಟಣಾ ಸಂಸ್ಥೆಗಳು. ಸರಕಾರದಲ್ಲಿ ಭಾರತ-ರಾಜ್ಯ- 
ಪ್ರದೇಶಗಳು ಸ್ಥಾನಿಕ ಅಂಗಕ್ರಿಯವೆನ್ನಿಸುತ್ತವೆ. ಭಾರತಕ್ಕೂ ರಾಜ್ಯಗಳಿಗೂ ಸರಕಾರಗಳಿವೆ; 
ಪ್ರದೇಶಗಳಿಗೆ ಸರಕಾರಗಳಿಲ್ಲ. ಅವು ರಾಜ್ಯಾಧೀನ. ಈ ಮಾತನ್ನು ಹೇಳಲು ಮುಖ್ಯ 
ಕಾರಣವೆಂದರೆ ರಾಜ್ಯತ್ತದ ತೂಕವು ಭಾಷೆ ಸಂಸ್ಕೃತಿಗಳನ್ನು ರೂಪಿಸುವಲ್ಲಿ ಅಪ್ರಶಿಹತ 
ಪ್ರಭಾವವುಳ್ಳದ್ದೆಂಬುದನ್ನು ಬಿಂಬಿಸಲು; ರಾಜನ ಅರ್ಥಾತ್‌ ಸರಕಾರದ ಅಲಕ್ಷ್ಯ, 
ಅವಕ್ಕೈಪೆಗಳಿಗೆ ಬಿದ್ದ ವ್ಯಕ್ತಿ ಸಂಘ, ಭಾಷೆ ಸಂಸ್ಥೆಗಳು ಕ್ಷಯಗಸವಾಗುವುದು ಐತಿಹಾಸಿಕ 
ಸತ್ಯ. ಆದುದರಿಂದ ಸರ್ವಾಧಾರ ಸಮರ್ಥಿತವಾದ ಕರ್ನಾಟಕ ಏಕೀಕೃತ 
ರಾಜ್ಯವಾಗಲೇಬೇಕು-ಆಗಿದೆ ಎಂದಿಟ್ಟುಕೊಂಡೇ ಸಾಗೋಣ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೧೬೭ + 


ಕನ್ನಡವೀಗ ರಾಜ್ಯಭಾಷೆ. ದೇಶಭಾಷೆಯಾದ ಹಿಂದಿ ಅಂತಃಪ್ರಾಂತೀಯವೆನಿಸಿದೆ. 
ಅದನ್ನು ಅಂತಃಪ್ರಾಂತೀಯವಾಗಿ ಇಡುವುದೇ ಸಮಸ್ಯಾ ಪರಿಹಾರೋಪಾಯ. ರಾಜ್ಯದಲ್ಲಿ 
ಅಥವಾ ಪ್ರಾಂತದಲ್ಲಿ ಹಿಂದಿಗೆ ಆಕ್ರಮಣಾನುಕೂಲತೆ ದೊರಕದಂತೆ ವ್ಯವಸ್ಥೆ ಮಾಡುವುದೇ 
ರಾಜ್ಯಭಾಷಾಭಿವೃದ್ಧಿಯ ಯೋಜನೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಭಾರತೀಯ 
ಮತ್ತು ಪ್ರಾಂತೀಯ ಕರ್ತವ್ಯ-ಹಕ್ಕುಗಳಿರುವಂತೆ ಕನ್ನಡಿಗನಿಗೂ ಹಿಂದಿ ಕನ್ನಡಗಳ 
ಬಗ್ಗೆ `ಕರ್ತವ್ಯಾಧಿಕಾರಗಳಿವೆ. ಅವುಗಳನ್ನ ವನು ಹಿಂದಿಯ ಅಂತಃಪ್ರಾಂತೀಯತೆಯ 
ಮತ್ತು ಕನ್ನ ಡದ ಪ್ರಾಂತೀಯತೆಯ ದೃಷಿಯಿಂದ ಆಚರಣೆಗೆ ತರಬೇಕು. ಈ ವಿಭಾಜಕ 
ವವೇಕವು' ಪೂರ್ವೋಕ್ತ ಭಾಷಾಕ್ಷೇತ್ರಕ್ಕೂ ಅನ್ವಯಿಸುತ್ತದೆ. ಇಂಥ ಅನ್ವಯ 
ಅಪರಿಹರಣೀಯ. 

ಭಾರತ್ಯೈಕ್ಕವಾದಿಗಳು "ಉಗವಾದ ಒಂದಿಕೆಯಲ್ಲೇ ನಿಜವಾದ ಐಕ್ಕವನ್ನು ಕಾಣುತ್ತಾರೆ; 
ಒಂದೇ ಬಂದ ಶೌಷ್ಟಭಾಜಯ ಮೂಲಕ ಪ್ರಮಾಣೀಕೃ ತವಾದ ಮತ್ತು ಏಕರೂಪದ 
ಆಡಳತೆಯಿಂದಲೂ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಕಲೆ, 'ವದ್ಯೆಗಳಿಂದಲೂ ಒಬ್ಬಗೆಯ 
ರಾಷ್ಟ್ರವನ್ನು ಅವರು ಕಟ್ಟಬಯಸುತ್ತಾೆ. ಅಂಥ ಕಲ್ಪನೆಯನ್ನು ಎಷ್ಟರಮಟ್ಟಿಗೆ ಅಚೆರಣೆಗೆ 
ತರಲು ಸಾಧ್ಯವಾದೀತೆ೦ಬುದನ್ನು ಹೇಳಲು ಬರದು; ಆದರೆ ಈಗ ಮಾತ್ರ ಸಷ್ಟವಾಗಿ 
ಅದು ಅವ್ಯವಹಾರ, ನ ದೇಶದ ಪ್ರಾಚೀನ ವೈವಿಧ್ಯಗಳಿಂದ ಲಾಭವೂ ಇತ್ತು ಹಾನಿಯೂ 
ಇತ್ತು. ಈ ಭೇದಗಳಿಂದ ನಾಡು ಚೈತನ್ಯಮಯ ಚಟುವಟಿಕೆಗಳುಳ್ಳ ಜೀವನ, ಕಲೆ, 
ಸಂಸ್ಕೃತಿಗಳ ಅನೇಕ ಕೇಂದಗಳಿಗೆ ತವರಾಯಿತು; ವೈಭವಪೂರ್ಣವಾಗಿಯೂ 
ಪ್ರಕಾಶಮಯ ವರ್ಣರಂಜಿತವಾಗಿಯೂ ತೋರುವ ಐಕ್ಕಾಂತರ್ಗತ ವೈವಿಧ್ಯಕ್ಕೆ 
ಆಶ್ರಯವೆನಿಸಿತು........ ಈ ವೈವಿಧ್ಯವು ಇನ್ನೆಂದಾದರೂ ಭಾರತದ ಐಕ್ಕವನ್ನು ಕಡಿಮೆ 
ಮಾಡುವ ಇಲ್ಲವೆ ಅದಕ್ಕೆ ಅಪಾಯವನ್ನೊಡ್ಡುವ ಸಂಭವವಿಲ್ಲ. ವಿಜ್ಞಾನದ ಆಗಮನವೂ 
ಸಂಪರ್ಕಸೌಕರ್ಯಗಳ ತೀವ್ರತೆಯೂ ಇಂದು ಭಾರತದ ಜನತೆಯನ್ನು ಹತ್ತಿರಕ್ಕೆ 
ತಂದಿವೆ; ಹಿಂದಾದರೆ ಹೀಗೆ ನಿಕಟಸಂಪರ್ಕವನ್ನು ಇಟ್ಟುಕೊಳ್ಳಲೂ ಸಂಪೂರ್ಣ 
ಸಮರಸದ ಬಾಳನ್ನು ಬಾಳಲೂ ಅವಕಾಶವಿರಲಿಲ್ಲ......(ಆದುದರಿಂದ) ರಾಜ್ಯಗಳ 
ಅಥವಾ ರಾಷ್ಟಗಳ ನ್ಯಾಯವಾದ ಅಪೇಕ್ಷೆಗಳನ್ನು ಪೂರಯಿಸಿಕೊಡುವುದಕ್ಕಿಂತ ಹೆಚ್ಚಾಗ 
ಅವುಗಳ ನೈಸರ್ಗಿಕ ಬೆಟುವಟಿಕೆಗಳಿಗೆ ಅವಕಾಶ ಕೊಡದಿರುವುದರಿಂದಲೇ ಭಾರತ್ಯೆ ಕೃದ 
ಭಾವನೆಗೆ ಭಂಗ ಬಂದೀತು.....'ಸೂತ್ರೇ ಮಣಿಗಣಾ ಇವ” ಎಂಬ ತತ್ವವು ಭಾರತಕ್ಕೆ 
ಸಹಜವಾದುದು; ಅದರ ಸಾಫಲ್ಕವು ಭಾರತದ ಸ್ವಭಾವ-ಸ್ಪರೂಪಗಳ ಮೂಲಭೂತ 
ಮಾರ್ಗ. ಈ ತತ್ತಾಚರಣೆಯಿಂದ ಭಾರತವನ್ನು ಅದರ ಸ್ಪಭಾವ-ಸ್ಪಧರ್ಮಗಳ ಮೇಲೆ 
ನಿಲ್ಲಿಸಿದಂತಾಗುವುದು' ಎಂದ ಶ್ರೀ ಅರವಿಂದರ ತರ್ಕಾನುಸಾರ ಭಾಷಾನುಗುಣ 
ಪ್ರಾಂತರಚನೆ ಮತ್ತು ಪ್ರಾಂತ ಭಾಷಾ ಸ್ಥಾತಂತ್ಯ ಅನಾಕ್ಷೇಪಣೀಯವಾಗಿ ಸಿದ್ಧಿಸುತ್ತವೆ. 

ಆದುದರಿಂದ ಪ್ರಾಥಮಿಕ ಶಾಲೆಯಿಂದ ವಿಶ್ವವಿದ್ಯಾನಿಲಯದವರೆಗೆ ಕನ್ನಡಶಿಕ್ಷಣ 
ಮಾಧ್ಯಮವಾಗುವುದು ಕಮಪ್ರಾಪ್ತ ಅದೇ ಮೇರೆಗೆ ಹೈಸ್ಕೂಲಿನಿಂದಲೇ ಕಾಲೇಜಿನ 


* ೨೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ತರಗತಿಯವರೆಗೆ ಹಿಂದಿಯು ವಿಧಿಬದ್ಧ ಅಭ್ಯಾಸ ವಿಷಯವಾಗುವುದೂ ಆವಶ್ಯಕ. 
ಪ್ರಾಂತೀಯನಿಗೆ ಸ್ಪಾಭಾವಿಕವಾಗಿ ಪ್ರಾಂತವ್ಯವಹಾರದ ವ್ಯಾಪ್ತಿ ಹೆಚ್ಚು ಅಂತಃಪ್ರಾಂತೀಯ 
ವ್ಯವಹಾರ ಕಡಿಮೆ. ಇದಕ್ಕೆ ಅಪವಾದಗಳಿದ್ದರೆ ಅವು ನಿಯಮಸಾಧಕಗಳು; ಆದುದರಿಂದ 
ಕನ್ನ ಡದ ಜ್ಞಾನದ ಮಟ್ಟಕ ಪರಮಾವಧಿ ಇಲ್ಲ ಹಿಂದಿಯ ಜ್ಞಾನಕ್ಕೆ ಕನಿಷ್ಠಾವಧಿಯನ್ನು 
ನಿರ್ದೇಶಿಸುವುದು ಅವಶ್ಯಕ. ವಿಶ್ವವಿದ್ಯಾನಿಲಯದಿಂದ ಹೊರಬೀಳುವ ಪದವೀಧರನು 
ಕನಿಷ್ಠಾವಧಿಯಂತೆ ರಾಷ್ಟಭಾಷಾ ವಿಶಾರದನಾದರೆ ಸಾಕು. ಈ ಗುರಿಯನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು ಹಿ೦ದಿಯ ಅಭ್ಯಾಸದ ಯೋಜನೆಯನ್ನು ಮಾಧ್ಯಮಿಕ ಮತು 
ಕಾಲೇಜಿನ ಶಿಕ್ಷಣಗಳಲ್ಲಿ ಅಳವಡಿಸಬೇಕು. 

ಶಬ್ದಕೋಶಬಲ, ಪಠ್ಯಪುಸ್ತಕ ಸಂಖ್ಯಾದಿಬಲಗಳಲ್ಲಿ ಕನ್ನಡ ಹಿಂದಿಗಳಲ್ಲಿ ಸದ್ಯ; 
ಹೆಚ್ಚಿನ ಅನಿವಾರ್ಯ ತಾರತಮ್ಯವಿಲ್ಲ. ಎರಡೂ ನವನಿರ್ಮಿತಿಗಾಗಿ ಕಾದಿವೆ. ಗಂಗೆ 
ಬಹ್ಮಪುತ್ತಾದಿಗಳಿಗೆ ಹಿಮಾಲಯ ಜಲಾಕರವಾಗಿರುವಂತೆ ಸಂಸ್ಕೃತ ಎರಡಕ್ಕೂ 
ಪದರತ್ನಾಕರವಾಗಿದೆ. ಈ ಒಂದು ಅನುಕೂಲ್ಯದಿಂದ ವಿಜ್ಞಾನ-ಕಲಾವಿಷಯಗಳಿಗೆ 
ಸಂಬಂಧಿಸಿದ ಪಾರಿಭಾಷಿಕ ಪದಾವಲಿಯನ್ನು ಭಾರತೀಯ ವಿಶ್ವವಿದ್ಯಾನಿಲಯಗಳ 
ಪ್ರತಿನಿಧಿಗಳು ಸೇರಿ ಸರ್ವಸಾಧಾರಣವಾಗಿ ರಚಿಸಿಕೊಳ್ಳಬಹುದು. ಆಂಗ್ಲೇಯ 
ಪಾರಿಭಾಷಿಕಗಳಲ್ಲಿ ಅನಿವಾರ್ಯವೆನಿಸಿದವನ್ನು ಗಾಹ್ಯಾಗಾಹ್ಯ "ವಿವೇಕದಿಂದ ಈ ಪಟ್ಟಿಗೆ 
ಸೇರಿಸಿಕೊಳ್ಳಬಹುದು. ಹೀಗೆ ಮಾಡುವುದರಿಂದ ಅಂತಃಪ್ರಾಂತೀಯ ಮತ್ತು 
ಅಂತಾರಾಷ್ಟ್ರೀಯ ಶಿಕ್ಷಣ ವ್ಯವಹಾರದಲ್ಲಿಯೂ ಸರ್ವಸಾಧಾರಣಾಂಶವನ್ನು 
ನಿರ್ಮಿಸಿದರಿತಾಗುವುದು; ವೆ ೃವಿಧ್ಯವನ್ನು ಪಾಲಿಸಿಕೊಂಡು ಐಕ ಸೂತವನ್ನು 
ಹೆಣೆದಂತಾಗುವುದು. ಈ ಮಾರ್ಗವನ್ನು ಬಿಟ್ಟರೆ ಪ್ರಾಂತ, ದೇಶ, ಪಪಂಜಗಳ, ಸಹಕೃತ 
ಸಮಂಜಸ ಭಾಷಾಭಿವೃದ್ಧಿ, ಜ್ಞಾನಸಂಸಿದ್ದಿ ಅವ್ಯವಹಾರ್ಯವಾಗುವುದು. ಮೂರರಲ್ಲಿ 
ಒಂದಕ್ಕೆ ಅನಾಯವಾದ ಪ್ರಾಧಾನ್ಯ ದೊರೆತು ಮಿಕ್ಕೆರಡರ ಸಂಸ್ಕೃತಿಗಳಿಗೆ ಕುಠಾರಪ್ರಹಾರ 
ಬೀಳುವುದು. 

ಕರ್ನಾಟಕ ರಾಜ್ಯವು ಕನ್ನಡವನ್ನೇ ರಾಜ್ಯಭಾಷೆಯನ್ನಾಗಿ ಸ್ನೀಕರಿಸುವುದು ಸುಸಂಬದ್ಧ 
ಅದು ಅಚ್ಚುಮಾಡುವ ಎಲ್ಲ ರಿಕಾರ್ಡು. ಗೆಜೆಟ್ಟು ಅಪೇಕ್ಷಾ ಪತ್ರಗಳು ಪ್ರಾಂತವ್ಯವಹಾರಕ್ಷಾಗಿ 
ಇರುವಾಗ ಕನ್ನಡದಲ್ಲೂ, ಅಂತಃಪ್ರಾಂತೀಯ ವ್ಯವಹಾರಕ್ಕಾಗಿ ಇರುವಾಗ ಹಿಂದಿಯಲ್ಲೂ 
ಇರತಕ್ಕದ್ದು ಸ್ಪಾಭಾವಿಕ. ಅಂಚೆಕಚೇರಿ, ತಾಲ್ಲೂಕು ಕಚೇರಿ, ಅಸಿಸ್ಟೆಂಟ್‌ ಕಮಿಷನರ್‌ರ 
ಕಾರ್ಯಾಲಯ, ಸೆಕ್ರೆಟೇರಿಯಟ್ಟು, ಮಂತ್ರಿಶಾಖೆ-ಈ ಎಲ್ಲವೂ ಪ್ರಾಂತೀಯರೊಡನೆ 
ಅಧಿಕೃತ ವ್ಯವಹಾರದಲ್ಲೂ ಕನ್ನಡವನ್ನೇ ಬಳಸಬೇಕು. ಪ್ರತಿಯೊಬ್ಬ ಭಾರತೀಯನೂ 
ಕನಿಷ್ಟ ದ್ವಿಭಾಷಾವಿದನಾಗಬೇಕಾದ ಈ ಕಾಲದಲ್ಲಿ ಸರಕಾರಿ ಕಚೇರಿಗಳು ಈ ನಿಯಮದಿಂದ 
ಹೊರಗುಳಿಯಲಾರವು; ಹೊರಗುಳಿದರೆ ಪ್ರಾಂತಘಾತಕ. 


ವಕೀಲರೂ, ನ್ಯಾಯಾಲಯಗಳೂ ಮೇಲಿನ ಉತ್ಪರ್ಗ ಸೂತ್ರವನ್ನು ಬಿಡಲು 
ಸಾಧ್ಯವಿಲ್ಲ. ಅವರ ಸಮಸ್ತ ಲಿಖಿತಾಲಿಖಿತ ವ್ಯವಹಾರವೂ ಪ್ರಾಂತೀಯರೊಡನೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೧೯ + 


ಪ್ರಾಂತಭಾಷೆಯಲ್ಲೇ ನಡೆಯಬೇಕು. ಹೀಗೆ ಸರಕಾರೀ ಶಾಖೆಗಳೂ ಉಚ್ಛ 
ವಿದ್ಯಾಪೀಠಗಳೂ ಪ್ರಾಂತ ಭಾಷೆಯನ್ನು ಬಳಸದೆ ಹೋದರೆ ಅವು ವ್ಯವಹರಿಸುವ 
ವಿಷಯಗಳಿಗೆ ಸಂಬಂಧಿಸಿದ ಪದ, ಪದಸಂಹತಿ, ಜ್ಞಾನಸೂತ್ರ ಪರಿಭಾಷೆಗಳ 
ಕೊರತೆಯುಂಟಾಗಿ ಪ್ರಾಂತಭಾಷೆಯ ಬೆಳವಣಿಗೆ ಸಾಂಗೋಪಾಂಗವಾಗದು. ರಾಜಕೀಯ 
ವಿಷಯ ಇಂದಿನ ಸಮರದ ಕೀಲಿ ಎನಿಸಿದೆ, ಪತ್ರಿಕೆಗಳ ಆಹಾರವೆನಿಸಿದೆ, ಸಾಹಿತ್ಯದ 
ರಂಗವಲ್ಲಿಯಾಗಿದೆ. ಆ ವ್ಯವಹಾರ ಕನ್ನಡದಲ್ಲಿ ನಡೆಯದೇ ಹೋದರೆ ಕನ್ನಡಿಗನಿಗೇ 
ಕನ್ನಡದಲ್ಲಿ ಗೌರವಾದರ ಕಡಿಮೆಯಾಗುವ ಸಂಭವವಿದೆ. ರಾಜಕೀಯ, ಆರ್ಥಿಕ, 
ಸಾಮಾಜಿಕ, ಶೈಕ್ಷಣಿಕ ರಂಗಗಳಲ್ಲಿ ಪ್ರಾಂತಹಿತ ಪ್ರಧಾನವಾಗಿರುವಾಗಲೆಲ್ಲ ಪ್ರಾಂತಭಾಷೆ 
ಪ್ರಯೋಜ್ಯವಾಗಬೇಕು. ಪ್ರಾಂತೋತ್ತರವ್ಯಕ್ತಿ, ವಿಷಯ, ಸಂಸ್ಥೆಗಳೊಡನೆ ಸಂಬಂಧ 
ಬೆಳೆಸುವುದು ಪ್ರಾಪ್ತವಾದಾಗ ಹಿಂದಿಯ ಬಳಕೆ. ಇದಕ್ಕೆ ಯಾರೂ ಎರಡೆನ್ನಲಾರರು. 

ಪತ್ರಿಕೆಗಳೂ, ಪಕಟನಾಲಯಗಳೂ ಹಿಂದಿಯ ವ್ಕಾಪಕತೆಗೆ ಮರುಳಾಗಿ ಕನ್ನಡವನ್ನು 
ಮೂಲೆಗೊತ್ತುವ ಸಂದರ್ಭ, ಮೇಲಿನ ವ್ಯವಸ್ಥೆ ಜಾರಿಗೆ ಬಂದರೆ ತಾನಾಗಿಯೇ 
ಲುಪ್ಪವಾಗುವುದು. ಹಾಗೆ ಬಾರದಿದ್ದಲ್ಲಿ ಅವು ಧನ, ಕೀರ್ತಿಗಳ ಆಶೆಗೊಳಗಾಗಿ 
ಖಂಡಿತವಾಗಿಯೂ ಹಿಂದಿಯನ್ನು ಆಲಿಂಗಿಸಿ ಕನ್ನಡ ಲೇಖಕ-ವಾಚಕ ವರ್ಗಗಳ 
ತಲೆಯ ಮೇಲೆ ಕಲ್ಲು ಹಾಕಿಯೇ ತೀರುವುವು. ಅದರಿಂದ "ಕನ್ನಡ ಕಲಿತರೆ ಕಾಸು 
ಹುಟ್ಟುವುದಿಲ್ಲ' ಎಂಬ ಅಭಿಪ್ರಾಯ ಸಾಮಾನ್ಯಜನರಲ್ಲಿ ಉದಯವಾಗಿ, 
ಕಾಸುಲೇಸುಗಳಿಗಾಗಿ ಅವರು ಕ್ರಮೇಣ ಹಿಂದಿ ದಾಸರಾಗುವರು. ಕೇವಲ 
ಪ್ಯಾಷನ್ಸಿ ಗಾಗಿಯೇ ಇಂದು ಕನ್ನಡದ ಹೆಣ್ಣುಮಕ್ಕಳು ಹಿಂದಿಂರುಲ್ಲಿ 
ಜ್ಞಾನಲವದುರ್ವಿದಗರಾಗಲು ನಾ ಮುಂದೆ ತಾ ಮುಂದೆ ವಂದು ಬಂದು, ತಮ್ಮ 
ಪರಭಾಷಾ ವ್ಯಾಮೋಹವನ್ನೂ ಸ್ವಭಾಷೆಯ ಅಲ್ಲಜ್ಞತೆಯನ್ನೂ ನಿರ್ಲಜ್ಜೆಯಿಂದ 
ಹೊರಪಡಿಸುತ್ತಿರುವುದು ಕನ್ನಡ ಟತೇಚ್ಛು; ಗಳ ಲಕ್ಷ, ಕ ಬೀಳದೆ *ಉಳಿದಿರಲಾರದು. 
ಈ ಪ್ರವೃತ್ತಿ 'ಹೊದಲು ಕಲ ಹೆಣ್ಣುಮಕ್ಕಳಲ್ಲಿದ್ದರೆ ಕಡೆಗೆ ಗಂಡುಮಕ್ಕಳಲ್ಲೂ 
ದವಾ ದೇತ. ಹೊಸತನ್ನು ಆರಾಧಿಸುವೆ ವೈಜ್ಞಾನಿಕ ಮರುಳ ಹಬ್ಬಿದ ನಂದಿನ 
ವಾತಾವರಣದಲ್ಲಿ, ಮನೆಯ ಹೆಣ್ಣಿನ ಪಾತಿವ್ರತ್ಯವನ್ನು ಸ್ಥಿರೀಕರಿಸಿಕೊಳ್ಳದೆ. ಮಂದಿ 
ಅದನ್ನು ಕೆಡಿಸಿದರೆಂದು ಆಮೇಲೆ ದೂರಿಕೊಂಬ ಪು ಪಸಂಗವನ್ನು ತಂದುಕೊಳ್ಳಬಾರದೆನ್ನುವ 
ಎಲ್ಲ ಅನಾಗತ ವಿಧಾತರೂ ಕನ್ನಡದ ಆಮೂಲಾಗ್ರ ಪ ಪ್ರಾಂತವ್ವಾಪಿಗೆ ಈಗಲೇ ಸಿದ್ಧತೆ 
ನಡೆಸಬೇಕು. ಕನ್ನಡದ ರಾಜೃವ್ಯಾಪ್ರಿಯನ್ನು ಕಾಯ್ದುಕೊಂಡ ಬಳಿಕ ಆಂಗ್ಲೇಯ ಅಥವಾ 
ಹಿಂದಿ ಭಾಷೆಯ ಸಾಮಾನ್ಯ-ವಿಶೇಷ ಅಭ್ಯಾಸಗಳು ಶ್ರೇಯಸ್ಕರ ಎಂಬ ಅಂಶವನ್ನು 
ಕರ್ನಾಟಕದ ಪ್ರತಿಯೊಂದು ವ್ಯಕ್ತಿಯೂ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಈ ಬುದ್ದಿ 
ಸಂಸ್ಥಾರಗತವಾಗಿ ಕರ್ನಾಟಕಸ್ಥರೆದೆಯಲ್ಲಿಳಿಯದಿದ್ದರೆ. ಕನ್ನಡ ಎ೦ದೂ ದೇಶವಿದೇಶ 
ಮಾನ್ನವಾದ ಸಾಹಿತ್ಯ -ಶಾಸ್ತಕೃತಿಗಳನ್ನು ನಿರ್ಮಿಸಲು ಶಕವಾಗದು; ಕನ್ನಡನಾಡಿನ 
ಯಾವನೂ ಎಂದೂ ಭಾರೆತಮಾನ್ಯ ಅಂತರಾಷ್ಟ್ರೀಯಮಾನ್ಯ ತಾತ್ವಿಕ- ವೈಜ್ಞಾನಿಕ- 


+ ೨೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸಾಹಿತ್ಯಿಕ ಲೇಖಕನೆನ್ನಿಸಲಾರ; ಹಿರಿಯಣ್ಣಂದಿರ ಮನೆಯಿಂದ ಸಾಲ ತಂದೇ ಸದಾ 
ಕಾಲ ಹಾಕುವ ತುತ್ತುಗೂಳಿನ ತೊತ್ತುಗಾರಿಕೆ ಕರ್ನಾಟಕಕ್ಕೆ ಜಿರಶಾಪವಾಗುವುದು; 
ಪರಭಾಷಾ ಸಮಾನಸ್ಕಂಧತೆ ಕನ್ನಡಕ್ಕೆ ಬರದು. ಕನ್ನಡವು ಕರ್ನಾಟಕ ಸಂಸ್ಕೃಶಿಯ 
ಅಂತಃಕರಣವಾಗಿರುವುದರಿಂದ, ಅದಕ್ಕೆ ಪರಬಾಷೆಗಳೊಡನೆ ಸಮಾನ 
ಶೀಲವ್ಯಸನಾತ್ಮಕಸಖ್ಯ ದೊರಕದಿದ್ದಲ್ಲಿ ಕನ್ನಡಿಗರಿಗಾದರೂ ಶ್ವೇತರರೊಡನೆ ದೇಶೀಯ 
ಜೀವನದಲ್ಲಿ ಸಮಾನ ಗೌರವ ದೊರಕುವುದು ಸಾಧ್ಯವೇ? ಸರ್ವಥಾ ಸಾಧ್ಯವಿಲ್ಲವೆಂಬುದು 
ಸೂರ್ಯನಷ್ಟು ಸಷ್ಟ 

ಮೇಲಿನ ಕಾರಣಗಳಿಂದ ಕರ್ನಾಟಕದ ಸರ್ವಸಂಸ್ಥೆಗಳೂ ಈಗಲೇ ಕನ್ನಡ 
ಮಾಧ್ಯಮವನ್ನು ಅಳವಡಿಸಿಕೊಳ್ಳಲು ಬೇಕಾದ ಸಾಮಗೀ ರಚನೆಗೆ ಸಹಕ್ಕೃತ ಕಾರ್ಯವನ್ನು 
ಆರಂಭಿಸಬೇಕು. ಸ್ಪಾಮಿ ಸೀತಾರಾಮರ ಆಂಧ್ರಾನುಯಾಯಿಗಳು ಈ ವಿಚಾರದಲ್ಲಿ 
ನಮಗೆ ಹಿರಿಯ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ರಾಜಕೀಯ ನೇತೃಗಳೂ, 
ಶೈಕ್ಷಣಿಕ ಪ್ರವರ್ತಕರೂ, ಸಾಹಿತ್ಯಾಚಾರ್ಕರೂ ಪ್ರಾತಿನಿಧಿಕ ಪರಿಷತ್ತೊಂದನ್ನು ಕರೆದು 
ಮೇಲೆ ಹೇಳಿದ ಧ್ಯೇಯದ ಕಾರ್ಯರೂಪ ಪರಿವರ್ತನಕ್ಕೆ ಬೇಕಾದ ಯೋಜನೆಯನ್ನು 
ಅಖಿಲ ಕರ್ನಾಟಕ ವ್ಯಾಪ್ಯವಾಗಿ ಸಿದ್ದ ಮಾಡದಿದ್ದಲ್ಲಿ ಕೇಂದ್ರ ಸರಕಾರ ಹಿಂದಿಯ 
ಪೋಷಕಸ್ಥಾನದಿಂದ ಆಸೇತು ಹಿಮಾಚಲ ಯೋಜನೆಯನ್ನು ಕಮಕಮವಾಗಿ ಅಮಲಿನಲ್ಲಿ 
ತರುತ್ತ ಬಂದ ಹಾಗೆ ಕನ್ನಡ ಒಂದೊಂದೇ ಹೆಜ್ಜೆಯನ್ನು ಹಿಂದಕ್ಕಿಡುತ್ತ ಹೋಗಬೇಕಾದೀತು. 
ಹಿಂದಿಯ ಪ್ರವೇಶವನ್ನು ಯೋಗ್ಯರೀತಿಯಿಂದ ಪರಿಮಿತಿಗೊಳಿಸುವ ಧೋರಣಕ್ಕೆ 
ಉಕ್ಷಯೋಜನೆ ಅನಿವಾರ್ಯ ಆವಶ್ಯಕತೆ. ಆಗಲೇ ಹೈದರಾಬಾದು ವಿಶ್ವವಿದ್ಯಾನಿಲಯವನ್ನು 
ಕೇಂದ್ರವು ವಹಿಸಿಕೊಂಡು ಪ್ರಥಮ ದರ್ಜೆಯ ಹಿಂದಿ ವಿಶ್ವವಿದ್ಯಾ ಲಯವನ್ನಾಗಿ 
ಪರಿವರ್ತಿಸಲು ಸಿದ್ಧತೆ ನಡೆಸಿರುವುದು ಸರ್ವವಿದಿತ. ಇದನ್ನು ಕಂಡು ಕರ್ನಾಟಕ 
ಸುಮ್ಮನಿರುವುದು ಅಪ್ರಗತಿಪರ. 

ಇದರಿಂದ ಪ್ರತಿಯೊಬ್ಬ ಕರ್ನಾಟಕಸ್ಥನೂ ಕಲಿಯಲೇಬೇಕಾದ ಭಾಷೆಗಳೆಂದರೆ 
ಕನ್ನಡ, ಹಿಂದಿ ಈ ಎರಡೇ ಎಂದಾಯಿತು. ಇದು ಎಂದಿಗೂ ಭಾರವಲ್ಲ. ಮಿಕ್ಕೆಲ್ಲ 
ಭಾಷೆಗಳನ್ನು ಐಚ್ಛಿಕವನ್ನಾಗಿ ಮಾಡಿದರಾಯಿತು; ಅಥವಾ ಸಂಸ್ಕೃತವೊಂದನ್ನು-ಅದು 
ಉಭಯಹೋಷಕವಾಗಿರುವುದರಿಂದ-ಮಾಧ್ಯಮಿಕ ಮತ್ತು ಕಾಲೇಜು ತರಗತಿಗಳಲ್ಲಿ 
ಪರಿಮಿತ ಮಟ್ಟಗಳಲ್ಲಿ ಓದಲೇಬೇಕೆಂದು ಯೋಜಿಸಬಹುದು. ಇಂಗ್ಲೀಷಿಗೆ ಲ್ಯಾಟೀನ್‌- 
ಗ್ರೀಕ್‌ ಬಾಷೆಗಳಿದ್ದಂತೆ ಬಾರತೀಂಶರು ಬಾಷೆಗಳಿಗೆ ಸಂಸ್ಕ್ಯೃತಮ್ರ 
ಪೋಷಕಧಾರಾಧರವಾಗಿದೆಯಲ್ಲವೆ? ವಿದ್ಯಾರ್ಥಿಗಳಲ್ಲಿ ಯಾವನೂ ಈ ವ್ಯವಸ್ಥೆಯಿಂದ 
ತೊಂದರೆಗೀಡಾಗಲಾರ; ಭಾಷೇತರ ವಿಷಯಗಳ ಅಭ್ಯಾಸವನ್ನಿದು ಕುಂಠಿಸಲಾರದು; 
ಅದರ ಬದಲು ಅದಕ್ಕೆ ಹೋಷಕವೇ ಆಗುವುದು ಎಂಬುದು ಅನುಭವ ವೇದ್ಯ. ಈ 
ಅಂಶವನ್ನು ಮನಗಂಡು ಕರ್ನಾಟಕದ ವಿಶ್ವವಿದ್ಯಾನಿಲಯಗಳು ಈಗಲೇ ಪಠ್ಯನಿರ್ಮಾಣಕ್ಕೆ 
ಸಂಸ್ಕೃತ-ಕನ್ನಡ-ಭಾಷೇತರ ವಿಷಯಗಳಲ್ಲಿ ಪಾಂಡಿತ್ಯವುಳ್ಳವರನ್ನು ಅಧಿಕೃತವಾಗಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೨೧ + 

ನಿಯಮಿಸಲು ಒಂದಾಗಿ ಯೋಚಿಸುವುದು ಸೂಕ್ತ ಪಠ್ಯವಿಷಯ ವಿಭಜನೆಯನ್ನು 

ಪುನರ್ರಚಿಸುವುದು ಅವಶ್ಯಕ. ಶಿಕ್ಷಣಶಾಖೆಗಳೂ ವಿಶ್ವವಿದ್ಧಾನಿಲಯಗಳ ಪತಿನಿಧಿಗಳೂಡನೆ 

ಚರ್ಚಿಸಿ ಶಿಕ್ಷಣದಲ್ಲಿ ಸುಸಾಂಗತ್ಯ ಸುಸಂಬದ್ಧತೆಗಳನ್ನು ಸಾಧಿಸಲು ಮುಂದೆ ಬರಬೇಕು. 
“ ೫B WB 


['ಜೀವನ'- ಸಂಪುಟ ೧೩ - ಹುಟ ೧೩೨] 


+ ೨೨೨ 


೩೪. ಸ್ವಾತಂತ್ಯ ಪೂರ್ವದ ಕನ್ನಡ ಪ್ರಬಂಧ 
ಸಾಹಿತ್ಯದ ಬೆಳವಣಿಗೆ 


ಭಾರತವು ಸ್ವಾತಂತ್ರ್ಯವನ್ನು ಪಡೆದುದು ೧೯೪೭ರಲ್ಲಿ. ಹಿಂದಿನ ಕಾಲದಲ್ಲಿ 
ಪ್ರಬಂಧವೆಂದರೆ Poetic ಂmpಂತsitಃon ಕವಿಕೃತಿಯಾಗಿತ್ತು ಆಂಗ್ಲ ಸಾಹಿತ್ಯದ ಪರಿಚಯ 
ಭಾರತೀಯರಿಗಾದ ಮೇಲೆ ಅಂದರೆ ಈಗ ಸುಮಾರು ೧೫೦ ವರುಷಗಳ ಹಿಂದೆ- 
ಪ್ರಬಂಧವೆಂದರೆ ಗದ್ಧರೂಪದ ಕಥನ, ವರ್ಣನ, ವಿವರಣ ಅಥವಾ ವಿವೇಚನ ಎಂಬ 
ಚತುರ್ಮುಖ ಅರ್ಥವನ್ನು ತಳೆದಿತು. ಇವು ಶುದ್ಧ ಪ್ರಬಂಧದ ನಾಲ್ಕು ಪಸಿದ್ಧ 
ಶೈಲಿಗಳಾದರೆ ಇವೆಲ್ಲವೂ ಉಚಿತವಾಗಿ ಬೆರೆತರೆ ಮಿಶ್ರಶೈಲಿಯಾಗುವುದು. ಶುದ್ದವಾದ 
ಕತೆಗಳೂ, ಕಾದಂಬರಿಗಳೂ, ಸಣ್ಣ ಕತೆಗಳೂ, ಚರಿತ್ರೆ ಅಥವಾ ಇತಿಹಾಸಗಳೂ, 
ಆತ್ಮಚರಿತ್ರೆಗಳೂ, ಪತ್ರಗಳೂ, ಸಂವಾದಗಳೂ, ವೃತ್ತಾಂತಗಳೂ, ವಿಮರ್ಶೆಗಳೂ, ವಿಜ್ಞಾನದ 
ಅಥವಾ ಶಾಸ್ತ್ರದ ವಿಷಯವನ್ನು ಪ್ರತಿಪಾದಿಸುವ ಕೃತಿಗಳೂ, ಪ್ರಬಂಧದ ಕಕ್ಷೆಯಿಂದ 
ದೂರ ಉಳಿಮುತ್ತ ಬಂದವು. “ಆಂಗ್ಲ ಕೃತಿಕಾರರಾದ ಅಡಿಸನ್‌, ಬೇಕನ್‌, ಸ್ಟೀಲ್‌, 
ಹ್ಯಾಸ್ತಿಟ್‌. ಲ್ಯಾಂಬ್‌ ಮುಂತಾದವರ - "`ಾಮಾಜಿಕರ ರೀತಿ ನೀತಿಗಳ ಟೀಕೆ, ರಾಜಕೀಯ 
ಜೀವನದಲ್ಲಿ ರ ಪಡೆಯುವ ಬಗ್ಗೆ ಉಪದೇಶ, ಮನೋರಂಜಕವಾಗಿ ಬರೆದ 
ನೈತಿಕ ಬುದ್ದಿವಾದ ಮತ್ತು ಪುರವಾಸಿಗಳ ಜೀವನದ ವಿವಿಧ ಚಿತ್ರಗಳು - ಮುಂತಾದ 
ವಿಷಯಗಳನ್ನೋ ಳಗೊಂಡ ಪ್ರಬಂಧಗಳು ಜನಪ್ರಿಯ ಪ್ರಬಂಧಗಳೆಂದು ಹೊಸಗನ್ನಡ 
ಬರಹಗಾರರಿಗೆ "ಕೋರಿದವು. 


ಜನಪ್ರಿಯ ಪ್ರಬಂಧಗಳು ಪತ್ರಿಕಾ ಲೇಖನಗಳಂತಿರುವುದು ಸಹಜವಾಯಿತು. 
News and views ಸುದ್ದಿ ಮತ್ತು ಅವುಗಳ ಮೇಲಿನ ಅಭಿಪ್ರಾಯಗಳನ್ನು ಸಂಮಿಶ್ರ 
ಹೂರಣವನ್ನಾಗಿ ಬಳಸಿಕೊಂಡು ವಿವಿಧ ವಿಷಯ ಪ್ರಶಿಪಾದನೆಗಳನ್ನು ಕನ್ನಡದ ಉತ್ತಮ 
ಪತ್ರಿಕೆಗಳು ಸಂಪಾದಕೀಯಗಳ ಮತ್ತು ಇತರ ಸ್ಲಿರಶೀರ್ಷಿಕೆಯುಳ್ಳ ಬರೆಹಗಳ ರೂಪದಲ್ಲಿ 
ಮಾಡುತ್ತ ಬಂದುದು ಶಾಸ್ತ ಸ್ತ ಶುದ್ಧವಾದ ಪಬಂಧದ ಅಸ್ಥಿಪಂಜರವಾಯಿತೆನ್ನ ಬಹುದು. 
ಸ್ವಾತಂತ್ರ ಇ ಹೂರ್ವದ ಕನಾಣಿಟಕವು' ಸ ಸ್ಥಾತಂತೃಪೂರ್ವದ ಭಾರತದ ಅಂಗವಾಗಿ ದಾಸ್ಕದುಃಖ 
ಪರಿಹಾರಕ್ಕೋಸುಗ ಅಹಿಂಸಾತ್ಮಕವಾದ ಹೋರಾಟವನ್ನು ಇತರ ಪ್ರಾಂತಗಳ 
ಸತ್ಕಾಗಹಿಗಳಂತೆಯೇ ಪ್ರಾರಂಭಿಸಿದ್ದು ಸುವೇದ್ಯ. ನಮ್ಮ ಪ್ರಾಂತರಾಜ್ಯದ 
ಸ್ಪಾತಂತ್ಯಾಂದೋಲನದ ಪ್ರಥಮ ಗಣ್ಯ ಮುಖಂಡರೆಂದರೆ ದಿವಂಗತ ದೇಶಪಾಂಡೆ 
ಗರಿಗಾಧರರಾಯರು. ಆ ಕಾಲದಲ್ಲಿಯ "ಕನ್ನ ಡದ ಬಹುಸಂಖ್ಯಾ ಪತ್ರಿಕೆಗಳು ರಾಷ್ಟ್ರೀಯ 
ಬಂಧವಿಮೋಚನೆಯನ್ನೇ ಕಮೇಣ ತಮ್ಮ 'ಧೋರಣೆಯನಾಗಿ ಸ್ವೀಕರಿಸುತ್ತ ಬಂದವು. 
ಅವುಗಳಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೇ ಹೆಚ್ಚ ಬರಹಗಳಿರುವುದು 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೨೩ + 


ಸಹಜವಾಯಿತು. ಅಂದಿನ ಅವಧಿಯಲ್ಲಿ ವಾಗ್ಗೂಷಣ, ಸಾದ್ದಿ, ಕರ್ಮವೀರ, ಸಂಯುಕ್ತ 
ಕರ್ನಾಟಕ, ವಿಶ್ವಕರ್ನಾಟಕ, ತಾಯಿನಾಡು, ರಾಷ್ಟಬಂಧು, ಜಯಕರ್ನಾಟಕ ಮುಂತಾದ 
ಪತ್ರಿಕೆಗಳು ಹು ಬೆಳೆದವು. ಅವುಗಳಲ್ಲಿ ತತ್ವಾಲದ ರಾಜಕೀಯ ಪರಿಸ್ಥಿತಿಯ ವಿವೇಚನೆ, 
ಅವುಗಳನ್ನು ಕುರಿತು ದೇಶಭಕ್ಷರು ಮಾಡಿದ ಭಾಷಾಗಳು. ಅವುಗಳಿಗೆ ಆನುಷಂಗಿಕವಾದ 
ಆರ್ಥಿಕ-ಔದ್ಯಮಿಕ ವಿಚಾರಗಳು ಪ್ರಕಟವಾದವು. ಅದರಿಂದಲೇ ಈಗಲೂ ನಮ್ಮ 
ಪತ್ರಿಕೆಗಳಲ್ಲಿ ರಾಜಕೀಯ ಮುಖಂಡರು ಮತ್ತು ಅವರ ವಿಚಾರಗಳು ಅಗಸ್ಥಾನ 
ಪಡೆಯುವ ಸಂಪ್ರದಾಯ ಉಳಿದಿದೆ. ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ನೈತಿಕ, 
ಆರ್ಥಿಕ, ಔದ್ಯಮಿಕ ವಿಷಯಗಳನು ್ಸಿ ಶುದ್ಧ ಶಾಸ್ತ್ರೀಯವೆಂಬಷ್ಟು ಬಿಗಿಯಲ್ಲದ ಮತ್ತು 
ತೀರ ಲಘು ” ಮನೋರಂಜಕವೆಂಬಷ್ಟು ಶಿಥೆರಿವಲ್ಲದ ಶೈಲಿಯಲ್ಲಿ ವಿವೇಚಿಸಿದ 
ಪ್ರಬಂಧಗಳು ಪತ್ರಿಕೆಗಳಲ್ಲಿ ಬಂದಷ್ಟು ಪುಸ್ತಕಗಳಲ್ಲಿ ಬಂದಿ. ಆದುದರಿಂದ ಕನ್ನಡ 
ನಾಡಿನ ಸ್ಥಾತಂತ್ಯ ಪೂರ್ವದ ಪ್ರಬಂಧ ಸಾಹಿತ್ಯಕ್ಕೆ ಪುಸ್ತಕ ಸಲ್ಲಿಸಿದ ಸೇವೆಗಿಂತ ಪಿಕೆ 
ಸಲ್ಲಿಸಿದ ಸೇವೆ ಹೆಚ್ಚಿನದೆಂದರೆ ಅತಿಶಯೋಕ್ಷಿಯಾಗಲಾರದು. ಅದಕ್ಕೆ ಪುಸ್ತಕಗಳನ್ನು 
ದಿಸಿ ಪ್ರಕಟಿಸಲು ಶಕ್ಷರಾಗದ ಪ್ರಬಂಧಕಾರರು ಇನ್ನೂ ಈಗಲೂ ಇರುವುದೂ 
ಪ್ರಬಂಧಗಂಥಗಳನ್ನು ಕೊಂಡು ಓದುವ ರಸಿಕರು ಇಂದೂ ಅತಿ ಕಡಿಮೆಯಾಗಿರುವುದು 


— 


ಸಾಕ್ಷಿ ಮತ್ತು ಕಾರಣ. 

ಮಹಾತ್ಮಾ ಗಾಂಧಿಯವರ ಲೇಖನ-ಭಾಷಣಗಳನ್ನು "ಹರಿಜನ' ಪುರವಣಿಯಾಗಿ 
ಪ್ರಕಟಿಸುತ್ತಿದ್ದ ಕರ್ಮವೀರ ಪತ್ರಿಕೆಯು ಮೇಲೆ ಹೇಳಿದಂಥ ಪ್ರಬಂಧಗಳ ವಿವಿಧ 
ಮಾದರಿಗಳನ್ನು ಕನ್ನಡಿಗರಿಗೆ ನೀಡಿತು. ಉಪಕ್ರಮ, ಉಪನ್ಮಾಸ, ಉಪಸಂಹಾರಗಳೆಂಬ 
ಅಂಗತ್ತಯದಿಂದ ಪ್ರಬಂಧದ ಬಂಧವನ್ನು ಲಕ್ಷಿಸಬಹುದಾದ ಮತ್ತು ಕಥನ-ವಿವರಣ- 
ವಿವೇಚನ ಸಂಮಿಶ್ರವಾದ ಶೈಲಿಯನ್ನು ಹಿಡಿದ ಪ್ರಬಂಧಗಳನ್ನು ಆ ಮಾದರಿಗಳಲ್ಲಿ 
ಸಷ್ಟವಾಗಿ ಗುರುತಿಸಬಹುದು. ದೇಶಪ್ರೇಮ, ಸ್ವಜನದಯೆ, ದಾಸ್ಯದ್ವೇಷ, ವಿದೇಶೀಯ 
ಭ್ರಷ್ಟಾಚಾರಗಳ ಬಗ್ಗೆ ಸಂತಾಪ, ಕ್ರೋಧ ಮತ್ತು ಪ್ರತಿಭಟನೆ ಹಾಗೂ ಸ್ವಾತಂತ್ರ 
ಸಂಗ್ರಾಮದಲ್ಲಿ ತೊಡಗಿಸುವ ಸ್ಪೂರ್ತಿ, ಉತ್ಪಾಹ, ಪ್ರಚೋದನೆ, ವೀರಾವೇಶ, ಸ್ಹಾಭಿಮಾನ 
ಮುಂತಾದ ಭಾವನೆಗಳಿಂದ ವ್ಯಾಪ್ತವಾದ ರಸಪ್ರಧಾನ ಲಕ್ಷಣವೂ ಅಂದಿನ ಅನೇಕ 
ಪತ್ರಿಕಾ ಪ್ರಬಂಧಗಳಲ್ಲಿ ಕಂಡುಬಂದಿತು. ಈ ರಸಪ್ರಧಾನತೆಯ ಪರಂಪರೆ ರಾಷ್ಟ್ರೀಯ 
ಸ್ವಯಂಸೇವಕ ಸಂಘದ ಮತ್ತು ಜನಸಂಘದ ಮುಖಂಡರ ಲೇಖನ- ಭಾಷಣಗಳಲ್ಲಿ 
ನಂದೂ ಕಾಣಬಹುದಾಗಿದೆ. 'ಸ್ವಾತಂತ್ಯಪೂರ್ವದ ಕಾಂಗೆಸ್ಬು ಜನತೆಯನ್ನು ಇದೇ 
ಪ್ರಕಾರವಾಗಿ ಮಾತನಾಡಿಸುತ್ತಿತ್ತ; ಆ ಮೂಲಕ ಅದರಿಂದ ದೇಶಕ್ಸಾಗಿ' ತ್ಯಾಗ 
ಮಾಡಿಸುತ್ತಿತ್ತು. ಇಂದಿನ ಗಂಡಾಂತರ ಪರಿಸ್ಥಿತಿಯೂ ಹಾಗೇ ಪತ್ರಿಕೆಗಳಲ್ಲಿ ಅಂಥ 
ಅಪೀಲುಗಳ ಪ್ರಕಟನೆಗೆ ಕಾರಣವಾಗಿದೆ. 

ಶ್ರೀಗಳಾದ ಆಲೂರು ವೆಂಕಟರಾಯರು, ದಿವಾಕರ ರಂಗರಾಯರು, 
ಸಿದ್ದವ್ನನಹಳ್ಳಿಯ ಕೃಷ್ಣಶರ್ಮರು ಮೊದಲಾದವರು ಬರೆದ ರಾಷ್ಟ್ರೀಯ ಕೃತಿಗಳು 


p 


p2 


+ ೨೨೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪುಸ್ತಕ ರೂಪದಲ್ಲಿ ಬಂದ ಪ್ರಬಂಧಗಳಿಗೆ ಕೆಲ ಮಾದರಿಗಳಾಗಿವೆ. ಈಗ ಗಾಂಧೀ 
ಸ್ಮಾರಕ ನಿಧಿಯ ಆಶ್ರಯದಲ್ಲಿ ಭಾಷಾಂತರಿತವಾಗಿ ಪ್ರಕಟವಾಗುತ್ತಿರುವ ಕೆಲ 
ಗದ್ಯಗಂಥಗಳೂ ಅಂಥ ಪ್ರಬಂಧಗಳೇ ಆಗಿವೆ. ಅವು ಕೇವಲ ವಸ್ತುಕಥನಗಳಲ್ಲ, 
ತತ್ವವಿವೇಚನೆಗಳಲ್ಲ, ಸೂತ್ರವ್ಯಾಖ್ಯಾನಗಳಲ್ಲ, ವ್ಯಕ್ತಿ ಪ್ರಶಂಸೆಗಳಲ್ಲ, ರಾಜನೀತಿ 
ಯೋಜನೆಗಳಲ್ಲ. ಅರ್ಥಚಿಂತನೆಗಳಲ್ಲ ನೀತ್ಕುಪದೇಶಗಳಲ್ಲ - ಈ ಎಲ್ಲ ಅಂಶಗಳನ್ನೂ 
ಉಚಿತವಾಗಿ ಸಂದರ್ಭಾನುಸಾರ ಬಳಸಿಕೊಂಡ ಲೌಕಿಕ ಜೀವನ ವಿಮರ್ಶೆಗಳಾಗಿವೆ. 
ತಾತ್ಕಾಲಿಕ ಪರಿಸ್ಥಿತಿಯ ಹಿನ್ನೆಲೆ ನಡುನೆಲೆ-ಮುನ್ನೆಲೆಗಳ ಐತಿಹಾಸಿಕ ಕಾರ್ಯಕಾರಣ 
ವಿವೇಕಗಳಾಗಿವೆ. ಪೂವೋಕ್ತ ಆಂಗ್ಲಪ್ರಬಂಧ ಸಾಹಿತ್ಯದ ವಸ್ತುಗಳೂ ಇವನ್ನು 
ಹೋಲುವಂಥವೇ. ಅವುಗಳಲ್ಲಿ ವಸ್ತುಸ್ಪಿತಿ, ರೀತಿನೀತಿ, ಆಚಾರ ವಿಚಾರ, ಸುಖದುಃಖ, 
ಪರಿಹಾರ ಸಾಧನ, ಪ್ರೋತ್ಲಾಹನ, ಉಪದೇಶಗಳು ಎರಕಗೊಂಡಿವೆ. ಪ್ರತ್ಯೇಕವಾಗಿಯೂ 
ಬಂದಿವೆ. ಆದರೆ ಇಲ್ಲಿ ಹೆಚ್ಚಾಗಿ ಬಂದಿರುವುದು ಅಲ್ಲಿಯಂಥ ವಿಡಂಬನಮಾರ್ಗ 
ಹಿಡಿದ ಪ್ರಬಂಧಗಳಲ್ಲ. ಇಲ್ಲಿ ಗೆಳೆಯನಂತೆ ಕುಳಿತು ತಿಳಿಯಹೇಳುವ ಸದ್ಗುರುವಿನ 
ಲಲಿತಮಾರ್ಗ ಸುಪಸಿದ; ಸ್ಟ; ಪ್ರಧಾನವಾಗಿ Expository ವಿವರಣ ರೇಖೆಯುಳ್ಳ ರೀತಿ. 


ರಾಷ್ಟ್ರ €೦ರು ಆಂದೋಲನಕ್ಕೆ ಸಂಬಂದಿಸಿದ ಗ್ರಂಥಗಳನ್ನು ಅದಕ 
ಮನೋರರಿಜನೆಯನ್ನೇ ಪ್ರಧಾನೋದ್ದೇಶವನ್ನಾ ಗಿಟ್ಟುಕೊಂಡು ಸಮಾಜದ pe 
ವ್ಯಕ್ತಿಗಳ ಚಿಕ್ಕಪುಟ್ಟ ಲೋಪದೋಷಗಳನ್ನು ನಗೆಬಗೆಯಿಂದ ಹೇಳುವ ಪ್ರಬಂಧಗಳನ್ನು 
ಶ್ರೀಗಳಾದ ಪಡುಕೋಣೆ ರಮಾನಂದರಾಯರು, ನಾ. ಕಸ್ತೂರಿಯವರು, ಬಳ್ಳಾರಿ 
ಬೀಚಿಯವರು, ಎ.ಎನ್‌. ಮೂರ್ತಿರಾಯರು, ದ.ರಾ. ಬೇಂದ್ರೆಯವರು, ನಾಡಿಗೇರರು, 
ಡಿ.ವಿ. ಗುಂಡಪ್ಪನವರು, ಪ್ರಸ್ತುತ ಲೇಖಕರು ಮತ್ತು ಶಿವರಾಮ ಕಾರಂತರೇ ಮೊದಲಾದ 
ಇತರರು ಬರೆದಿದ್ದಾರೆ. ಇವುಗಳಲ್ಲಿ ಲಘು, ಕಟು, ಮಧ್ಯಮ ಹಾಸ್ಕಧ್ಧನಿ ಬೆರೆತಿದೆ, 
ಟೀಕೆ ಟಿಪ್ಪಣಿಗಳಡಗಿವೆ. 


ಜಾತೀಂಯ ರಾಜಕೀಯ ಯಜಮಾನರಿಂದು ಟೀಕೆಯನ್ನು (ತಮಗೆ 
ವಿರುದ್ಧವಾಗಿರುವುದರಿಂದ ಯಾವಾಗಲೂ ಅವು ವಿಷಾದಕ) ಮಾಡಕೂಡದೆಂದು 
ನಿರ್ಲಜ್ಜೆಯಿಂದ ಮತ್ತು ಅಧಿಕಾರ ದರ್ಪದಿಂದ ಹೇಳಹೊರಟದ್ದುಂಟು. ಟೀಕೆಯನ್ನು 
ಖಂಡಿಸಲು ಸಂಮೇಳನ ಕರೆದು ಗೊತ್ತುವಳಿ ಪಾಸು ಮಾಡಿಬಿಟ್ಟರಾಯಿತು! ಇಂಥ 
ಜೀವನಾವರಣವಿರುವುದರಿಂದಲೇ ನಮ್ಮ ಪ್ರಜಾಪುಭುತ್ವ ದಿನೇ ದಿನೇ ಅಸಾಂಸ್ಥೃಿಕವಾಗುತ್ತ 
ನಡೆದದ್ದು. ಪ್ರಮಾಣವಿಲ್ಲ ಎಂದು ಘೋಷಿಸುವುದು, ಇದ್ದ ಪ್ರಮಾಣವನ್ನು ಬರಿದೆ 
ಬಾಯಿಂದ ಹುಡಿ ಮಾತಾಡಿ ಖಂಡಿಸುವ ಲಕ್ಷಣ ಮುಖಂಡರಲ್ಲಿ ಬೆಳೆಯುತ್ತಿರುವಾಗ 
ಪ್ರಬಂಧಗಳು ಹೆಚ್ಚು ಹುಟ್ಟಲಾರವು. ಹುಟ್ಟಿದರೆ ಅವಕ್ಕೆ ವಾಚಕರು ಸಿಗಲಾರರು, 
ಓದಿದವರು ಓದಿಯೂ ಪ್ರಯೋಜನ ಹೊಂದಲಾರರು! 


ಆಯಾ ಕಾಲದ ಪರಿಸ್ಥಿತಿಯ ಮೇಲಿನ ಪ್ರಬಂಧಗಳು ಟೀಕಾತ್ಮಕವಾಗಿರದೆ 
ಹೋಗುವುದು ಅಸಹಜ. ಶತಾರಿ ಅಥವಾ ತುರುಚುಗಬ್ಬ ಎಂದು ಶ್ರೀ ಜಿ.ಪಿ. ರಾಜರತ್ನಂ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೨೫ + 


ಹೇಳಿದ ಸಾಹಿತ್ಯವು ಪಾಶ್ನಾತ್ಯ ದೇಶಗಳಲ್ಲಿ ಪ್ರಬಂಧಾಕಾರದಿಂದ ಸಾಮಾಜಿಕ - 
ಧಾರ್ಮಿಕ - ರಾಜಕೀಯ ವ್ಯವಹಾರಗಳನ್ನು ಎಷ್ಟೋ ಮಟ್ಟಿಗೆ ತಿದ್ದಲು 
ಸಹಕಾರಿಯಾಯಿತು. ಶ್ರೀ ವಿ.ಜಿ. ಭಟ್ಟರ "ಬುರುಕಿ'ಯು ಶುದ್ಧ ಪ್ರಬಂಧ ಸಂಗ್ರಹದ 
ಒಂದು ವಿಡಂಬನ ಕಲಾಚಾತುರ್ಯವುಳ್ಳ ಸ್ವರೂಪ. ಆದರೆ ಅದೆಷ್ಟು ಜನಪ್ರಿಯವಾಗಿವೆ? 
ಅದು ಮೂಲೆಗುಂಪಾಗಿರುವುದು ಉತ್ತಮ ಪ್ರಬಂಧದ ಬೆಳವಣಿಗೆಗೆ ಕರ್ನಾಟಕದ 
ಸಂಸ್ಕೃತಿಯಲ್ಲೀಗ ಅನುಕೂಲ ಅವಕಾಶವಿಲ್ಲವೆಂಬುದಕ್ಕೆ ಪ್ರಮಾಣ. 

ಪತ್ರಿಕಾ ಪಪಂಚವೇನೋ ಈಗಲೂ ಮೊದಲಿನ ಪ್ರಬಂಧಸೇವೆ ಸಲ್ಲಿಸುತ್ತ ಸಾಗಿದೆ. 
ಆದರೆ ಅಂದಿನ ವಾಗ್ಗಿಗಳು ಹೇಗೆ ಇಂದಿಲ್ಲವೋ ಹಾಗೇ ಅಂದಿನ ಶುಚಿ-ರುಚಿ- 
ವೀರ್ಯವತ್ತೆ ಇಂದಿನ ಪ್ರಬಂಧಗಳಲ್ಲಿ ಸಾಕಷ್ಟಿಲ್ಲವಾಗಿದೆ. ಪಬಂಧ ಸಾಹಿತ್ಯವು ಪ್ರಬುದ್ಧ 
ಜೀವನದಿಂದ ಹೊರಹೊಮ್ಮುವ ಬೆಳಕು. ಜೀವನದಲ್ಲಿ ಪ್ರಬುದ್ಧತೆ ಬೆಳೆಯಲು ವಿರುದ್ದವಾದ 
ಆಡಳಿತ ಧೋರಣೆ ಗಣ್ಮಸ್ಥಳಗಳಲ್ಲಿರುವುದಕ್ಕೆ ಹೈಕೋರ್ಟು ರಿಟ್ಟುಗಳಲ್ಲಿ ಸರಕಾರಗಳು 
ಸೋತುದು ಉದಾಹರಣೆ. ನ್ಯಾಯವಾದಿಗಳಿಗೆ ರಾಜಕೀಯೇತರ ವ್ಯವಹಾರಗಳಲ್ಲೂ, 
ಸ್ಥಾನವಿಲ್ಲದಂತಾಗುತ್ತ ಹೋಗಿರುವುದು ಯಾಂತಿಕವಾದ “ಗಃs Master’s Voice - 
ಒಡೆಯನ ಮತ ನನ್ನ ಮತ” ಎಂಬ ದಾಸಬುದ್ದಿಯ ವಿರುದ್ಧ ಹೋರಾಡುವ 
ಮೇಧಾವಿತ್ವ ವೀರವತ್ತೆ ನಮ್ಮ ತರುಣ ಜನಾಂಗದಲ್ಲಿ ಒಡಮೂಡಿದರೆ ಮಾತ್ರ ಜೀವನಕ್ಕೂ 
ಸಾಹಿತ್ಸಕ್ಕೂ ಮಹದುಪಕಾರವಾಗಬಹುದು. ಇಂದಿನ Emergೀnಂy ಆಪತ್ವಾಲದಲ್ಲಾದರೂ 
ಈ ಅರಿವು ಮೂಡೀತೇ 


[ಆಕರ : "ಕನ್ನಡ ನುಡಿ” - ಬೆಳ್ಳಿಯ ಸಂಚಿಕೆ - ೧೯೬೩] 


* ೨೨೬ 


೩೫. ಇಂದಿನ ಕನ್ನಡ ಪ್ರಬಂಧಗಳು 


ಭಾರತೀಯ ವಿಮರ್ಶೆಯಲ್ಲಿ ವಾಜ್ಜಯವನ್ನು ಶಾಸ್ತ್ರ ಮತ್ತು ಕಾವ್ಯ ಅಥವಾ 
ಸಾಹಿತ್ಯ ಎಂದು ಮೊದಲು ಎಭಜಿಸಿಕೊಂಡು, ಅನಂತರ ಕಾವ್ಯವನ್ನು ಗದ್ಯ ಪದ್ಯ, 
ಮಿಶ್ರ ರೊಪಕ ಮತ್ತು ಚಂಪೂ ಎಂದು ವರ್ಗೀಕರಿಸುವುದು ರೂಧಿ. ಮಿತ್ರ ಸಾಹಿತ್ಯದಲ್ಲಿ 
ನಾಟಕಾದಿ ರೂಪಕ 'ಮತ್ತು ಚಂಪೂ ಎಂಬ ಉಪವಿಭಾಗಗಳಿವೆ. ಅನೇಕ ಪ್ರಸ್ಸಾನಗಳನ್ನು 
ದಾಟಿ ಬಂದ ಅಲಂಕಾರ : ಶಾಸ್ತ್ರದಲ್ಲಿಂದು ವ್ಯಾಪಕಾರ್ಥದಲ್ಲಿ ರಸ ಅಥವಾ ಸಾರಿದರ್ಯ 
ಕಾವ್ಯ ಎಂಬುದೇ ಕಾವ್ಯಜಾತಯ ಆತ್ಮ ಎಂಬುದನ್ನು ಒಪ್ಪಲಾಗುತ್ತದೆ. 


ಪ್ರಬಂಧ'ವೆಂದರೆ ವಿಶಾಲಾರ್ಥದಲ್ಲಿ Ay terary composition 
ಯಾವುದಾದರೊಂದು ವಾಜ್ಕಯಕೃತಿ ಎಂಬುದು ಪರಂಪರಾಗತ ಅರ್ಥ. ಈ ಅರ್ಥದಲ್ಲಿ 
ವಿಚಾರ ಪ್ರಧಾನವಾದ ಶಾಸ್ತ್ರ ಮತ್ತು ಭಾವ ಪ್ರಧಾನವಾದ ಲಲಿತವಾಜ್ನಯ, ಸಾಹಿತ್ಯ 
ಅಥವಾ ಕಾವ್ಯ ಎಂಬೆರಡೂ' ಅಡಕವಾಗುತ್ತವೆ. 


ಛಂದಸ್ಸು ಗದ್ಯ-ಪದ್ಯಗಳ ಶರೀರಭೇದಕ್ಕೆ ನಿಕಷ ಎಂದು ಸಂಸ್ಕೃತ- ಕನ್ನಡ 
ಅಲಂಕಾರಿಕರ ಮಠ. ಏಕೆರಿದರೆ ರಮಣೀಯತೆ, ಚಾರುತ್ವ ಅಥವಾ ರಸೆಔಂಬುದು 
ಸಾಹಿತ್ಯ ಸಾಮಾನ್ಯವಾದ ಆತ್ಮ ಅದು ಕೇವಲ ಪದ್ಯದ ಸೊತ್ತಲ್ಲ, ಈ ದೃಷ್ಟಿಯಿಂದ 
ಗದ್ಯದಲ್ಲಿ ಬರೆದ ಕತೆ ಕಾದಂಬರಿಗಳೂ ಪದ್ಯಕಾವ್ಯದಷ್ಟೇ ರಸ್ಕಮಾನತೆಯುಳ್ಳವಾಗುತ್ತವೆ. 
ಅವುಗಳನ್ನು ಇಂಗ್ಲೀಷಿನಲ್ಲಿ Poetic ಎಂದೇ ವರ್ಣಿಸಬೇಕಾಗುವುದಲ್ಲದೇ Prosaic 
ಎಂದು ಬಣ್ಣಿಸಲಾಗುವುದಿಲ್ಲ. 

ಆದರಿಂದು ಆಂಗ್ಲ ರೀತಿಯಂತೆ ಗದ್ಯ-ಪದ್ಯಗಳ ಶಕ್ತಿ ಹಾಗೂ ಗುರಿಗಳನ್ನು 
ಪ್ರತ್ಯೇಕಿಸಿ ಹೇಳುವುದು ಅಲ್ಲಲ್ಲಿ ಕಂಡುಬರುತ್ತಿದೆ. ಈ ದಾರಿ ಹಿಡಿದಾಗ ಎಲ್ಲ ಬಗೆಯ 
ಗದ್ಯಗಳ ಆತ್ಮವೂ ಕೇವಲ ರಸ ಎನ್ನಲಾಗುವುದಿಲ್ಲ. ಏಕೆಂದರೆ ಅಂಥ ಕೆಲವು ಗದ್ಯಗಳಲ್ಲಿ 
ಶಾಸೀಯ, ವೈಜ್ಞಾನಿಕ ಅಥವಾ ನೈತಿಕ ವಿಚಾರಗಳೇ ಪ್ರಧಾನವಾಗಿ ಬರುವುದುಂಟು. 
ಈ ಧೊಸ ಆವರಣದಲ್ಲಿ ಪಬಂಧವೆಂಬ ವರ್ಗಕ್ಕೆ ಕತೆ-ಕಾದಂಬರಿಗಳು ಸೇರುವುದಿಲ್ಲ. 
ವಿಚಾರೇತರವಾದ ಪ್ರಧಾನಾಂಗವೆನಿಸುವ ರಸ ಅಪಾ ಭಾವವುಳ್ಳ ಪ್ರಬಂಧಗಳಲ್ಲಿ 
ವಿಡಂಬನ, ಕಲ್ಲನಾವಿಲಾಸ, ಸಾಮಾನ್ಯಹಾಸ್ಯ, ಪ್ರವಾಸವರ್ಣನೆ, ವ್ಯಕ್ತಿಚಿತ್ರ, ಚಾರಿತ್ರ 
ಪರಿಚಯ, ಲಘುವಿಚಾರಲಹರಿ ಅಥವಾ ಹರಟೆ, ಸಾಮಾನ್ಯವಾದ ಸಾಹಿತ್ಯ ಪರಿಚಯ, 
ವಶಿಷ್ಟ ಕೃತಿಯ ಮೆಚ್ಚಿಗೆ ಮುಂತಾದವುಗಳು ಬರುತ್ತವೆ. ಶಾಸ್ತ್ರ €೦ರು 
ವಿಚಾರಸಾಹಿತ್ವದಲ್ಲಿರಬೇಕಾದ ಸ್ಲುಟವಾದ ತಾರ್ಕಿಕ ಬಿಗಿ ಇವುಗಳಲ್ಲಿ ಇರುವುದಿಲ್ಲ. 
ಆದರೂ ಇವುಗಳಲ್ಲಿ ಅಸ್ತುಟವಾಸಿ ತರ್ಕಶುದ್ದವಾದ ಸುಸಂಬದ್ಧ ಯೋಜನೆ ಇದ್ದೇ 
ಇರುತ್ತದೆ. ಆ ಯೋಜನೆ ರೆಸ್ಕಮಾನತೆಯ ಸಾಮಾನ್ಯ ನಿಯಮಗಳಿರಿದ ಬದ್ಧವಾದುದು; 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೨೬೭ + 


ಗದ್ಯಬಂಧದಲ್ಲಿರುವುದರಿಂದ ಇವುಗಳ ಇಡಿಯು ಏಕ ಕಲ್ಲನಾಪರಿಮಿತವಾದ 
ಬಿಡಿಬಾಗಗಳೆನಿಸುವ ಉಪ ಚೆ €ದಗಳಿಂದ ಕೂಡಿರುತ್ತದೆ. ಈ ಅಂಶವು 
ಉಭಯಸಾಮಾನ್ಯವೆನ್ನಃ ಬಹುದು. ಇಕೆಂದರೆ ವಿಚಾರ ಪ್ರಧಾನ "ಪ್ರಬಂಧದ ಉಪಕ್ರಮ 
ಉಪನ್ಯಾಸ- _ಉಪಸಂಹಾರಗಳ ಉಪಚ್ಛೇದ- ವಿಭಜನೆಗೊಳಪಟ್ಟೇ ರಚಿತವಾಗಿರುತ್ತವೆ. 

'ಅಪದಃ ಪದಸಂತಾನೋ ಗದ್ಯಂ ತದಪಿ ಗದ್ಯತೇ'. ಪಾದ ನಿಯಮಗಳಿಲ್ಲದೆ 
ಪದಬದ್ದವಾದ ಸಾಹಿತ್ಯ ವಿಭಾಗವನ್ನು ಗದ್ಯವೆನ್ನುವುದು ರೂಢಿ. ಅದರಲ್ಲಿ ಭಾವಾನುಬಂಧ 
ಅಥವಾ ರಾಗಬಂಧ ಇಲ್ಲವೆ ಕಲನೆಗಳ ಹೆಣಿಗೆ ಇರುತ್ತದೆ. 166೩ ಅಥವಾ ಕಲನೆ 
ಎಂಬುದು ಜ್ಞಾನಾನುಭವಸಂಪನ್ನವಾದ ಮನಸ್ಸಿನ ಪುತ್ತ ಅದು ಸಾಹಿತ್ವದಲ್ಲಿ ಸಾರ್ಥಕವಾದ 
ಶಬ್ದಗಳಿಂದ ಸಂಕೇತಿಸಲ್ಲಡುತ್ತದೆ. ಗದ್ಯ-ಪದ್ಯಗಳ ಚುಟಕಗಳು ಅನಿಬದ್ಧವೆನಿಸಿದರೆ, 
ಒಂದೇ ಒಂದು ಪ್ರಧಾನ ರಸ ಅಥವಾ ವಿಚಾರ ಸೂತ್ರದಿಂದ ಸಂಗತವಾದವು 
ನಿಬದ್ಧವೆನಿಸುತ್ತವೆ. 

"ಅವನು ಕವಿ ಕಟ್ಟಿದನು' ಎಂಬಂತಹ ಮಾತಿನಲ್ಲಿ ಕಂಡುಬರುವ “ಕಟ್ಟು” ಎಂಬುದು 
ಬಂಧ ಅಥವಾ ಗಃಂtಂnನ್ನು ಹೇಳುತ್ತದೆ. ಗದ್ಯದ ಪದಸಂತಾನದ ಓಟವು ಪದ್ಯದ 
ಓಟದಂತೆಯೇ ಸಮಬಂಧದಲ್ಲಿ ಸಾಗಬೇಕು. ವರ್ಣಗಳ ಅಥವಾ ಅಕ್ಷರಗಳ ಯುಕ್ತವಾದ 
ಸಂಯೋಗದಿಂದ ಹೇಗೆ ಅರ್ಥವತ್ತಾದ ಪದ ಅಥವಾ ಶಬ್ದ ಹುಟ್ಟುವುದೋ ಹಾಗೇ 
ಪದಗಳ ಕಮಬದ್ದವಾದ ನಾದದ ಹಾಗೂ ಅರ್ಥದ ಪರಿಣಾಮಕತೆಯು ಬಂಧದಿಂದ 
ಉಂಟಾಗುತ್ತದೆ. ಯುಕ್ತವಾದ ಬಂಧವು ಮೂರು ವಿಧ : ಮೃದು, ಸ್ಪುಟ, ಮಧ್ಯಮ 
ಎಂದು. 

“ಗದ್ಯ ಪದ್ಯಗಳ ಭೇದವು ತಾಳಲಯಗಳ ಅಂತರದಲ್ಲಿದೆ. ಗದ್ಯವು ನಡೆದರೆ 
ಪದ್ಯವು ಕುಣಿಯುತ್ತದೆ. ಗದ್ಯಕಾವ್ಯದಲ್ಲಿ ವಸ್ತುವಿನ ಮಹತ್ವವು ಹೆಚ್ಚಾಗಿದೆ. ಗದ್ಯದ 
ಬಿಗುವು ಪದ್ಧದ ಬಿಗುವಿಗಿಂತ ಕಡಿಮೆಯಾದುದು. ಗದ್ದದ ತಾಳಲಯವು ಸ್ಪತಂತವಾದುದು, 
3 ಂದವಾದುದು. ಅದನ್ನು ಅಳೆಯುವುದು ಎಂತಹ "ಮಾತು! ಗದ್ಯವು ಹಾಡಲರಿಯದು. 

ದವ ಬಯಲು ಸೀಮೆಯಾದರೆ ಪದ್ಯವು ಮಲೆನಾಡು. ವ್ಯವಹಾರ, ಶಾಸ್ತ್ರ ನೀತಿ, 
ಮ ಮುಂತಾದವು ಗದ್ಯವನ್ನು ಬಳಸುವ ಜ್ಞಾನವಿಭಾಗಗಳು. ಶ್ರೇಷ್ಟ'ಗ ದ್ಯವು 
ಕೇವಲ ಪದ್ಯಾತ್ಮಕವಾಗಲಿ ನಿರ್ಣಾಯಕವಾಗಿ ಇರಬೇಕೆಂದು ಹೇಳಲಾಗುವುದಿಲ್ಲ. 
ಗದ್ಯದ ಅನಂತ ಪ್ರಯೋಗಗಳನ್ನೂ ಪ್ರಕಾರಗಳನ್ನೂ ಇನ್ನೂ ಕಂಡುಹಿಡಿಯಬೇಕಾಗಿದೆ” 
ಎಂಬುದು ಆಧುನಿಕ ವಿಚಾರಿಗಳಾದ ಗೋಕಾಕರ ಬರಹದಲ್ಲಿದೆ. 


"ಕನ್ನಡದ ಗದ್ಯ ೯ನೆಯ ಶತಮಾನದ ದುರ್ಮಿನೀತಾದಿಗಳಲ್ಲಿ ಅದೃಶ್ಯ ಸರಸ್ವತಿಯಾಗಿ 
ಪಂಪಾದಿಗಳ ಚಂಪೂ ಕಾವ್ಯದಲ್ಲಿ ಪದ್ಯಗಳ ಸಾಟಿಯಾಗಿ ವಡ್ಡಾರಾಧನೆ ಚಾವುಂಡರಾಯ 
ಪುರಾಣಗಳಲ್ಲಿ ಸ್ವತಂತ್ರ ರೂಪವಡೆದು ಹರಿಹರನಲ್ಲಿ ಮಹಾಭಿಷಿಕ್ಷವಾಯಿತೆಂದು 
ಹೇಳಬಹುದು' - ಎಂದಿದ್ದಾರೆ ಐತಿಹಾಸಿಕವಾಗಿ, ಗೋರೂರು ರಾಮಸ್ವಾಮಿ 
ಅಯ್ಯಂಗಾರರು. ಈ ಪಟ್ಟಿಯಲ್ಲಿರುವ ಮೈಲುಕಲ್ಲುಗಳೂಂದಿಗೆ ಬಸವೇಶ್ವರ, 


+ ೨೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅಕ್ಕಮಹಾದೇವಿ, ಕೆಂಪು ನಾರಾಯಣ, ಮುದ್ದಣ್ಣರನ್ನೂ ಸೇರಿಸಬಹುದು. ಹೊಸಗನ್ನಡದ 
ಗಣ್ಯ ಪದ್ಯಕಾರರೂ ನಾಟಕಕಾರರೂ ಸಾಕಷ್ಟು bu ಬರೆದಿದ್ದಾರೆ. ಕತೆ- 
ಕಾದಂಬರಿಗಳಂತೂ ಶುದ್ದ ಗದ್ಯಗಳೇ ಆಗಿರುವುದು ಸಷ್ಟ. 

ಗದ್ಯವೂ ಕಾವ್ಯ ಸ ಸಾಹಿತ್ಯ ; ಪದೃವೂ ಹ ಎಂಬುದು ನಮ್ಮ 
ಪರಂಪರಾಗತವಾದ ಶುದ್ಧ ವಿಚಾರ. ಆದುದರಿಂದ ಅವುಗಳಲ್ಲಿಯ ಭೇದವು 
ಆತ್ಸಾಸ್ಥವೆನ್ನು ವುದು ಅಪಾಯಕರ, ಅವುಗಳ ಭೇದವಿರುವುದು ಶರೀರದಲ್ಲಿ ಎಂದರೆ 
ಎಲ್ಲರಿಗೂ ಸಯಂವೇದ್ಧವಾಗುತ್ತದೆ. ಗದ್ಯಕ್ಕೆ ಛಂದೋಬಂಧವಿಲ್ಲ; ಭಾಷಾಬಂಧವಷ್ಟೇ. 
ಪ್ರಬಂಧವೆಂದರೆ ಮೂಲತಃ ಗದ್ಯ-ಪದ್ಮಗಳೆರಡನ್ನೂ ಒಳಗೊಳ್ಳುತ್ತದೆ. ಅದರ 
ಅರ್ಥವ್ಯಾಪ್ತಿಯನ್ನು ಕಿರಿದು ಮಾಡುತ್ತಾ ಹೋದಾಗ ಗದ್ಯವೆಂದಾಗುತ್ತದೆ; ಮತ್ತು 
ಸಂಕ್ಷೇಪಿಸಿದಾಗ ಗದ್ಮನಿಬಂಧ ಎಂದಾಗುತ್ತದೆ. ಕೆಲವರು ಹರಟೆಯನ್ನು ಈ ಹಸ್ಟಾರ್ಥದ 
ಪ್ರಬಂಧದ ಕಕ್ಷೆಯಲ್ಲಿ ವರ್ಗೀಕರಿಸುತ್ತಾರೆ. ಆದರೆ ಗೊಡ್ಡು ಹರಟೆಯನ್ನು ಯಾವ 
ದೃಷಿಯಿಂದಲೂ ಪ್ರಬಂಧದ ವರ್ಗಕ್ಕೆ ಸೇರಿಸಲು ಬರಲಾರದು. ಭಾಷಣ, ಹರಟೆ, 
ಪ್ರಬಂಧ ಎಂದು ಕರೆಯಲ್ಲಡುವ ಸತ್ನಶಿಗಳಲ್ಲಿ ಸಾಮಾನ್ಯ ಲಕ್ಷಣಗಳಿಂದು ಅನೇಕ 
ಕಡೆ ಕಂಡುಬರಬಹುದು. ಆದರೆ ಕತೆಗೂ ಸಣ್ಣ ಕತೆಗೂ ಎಂಥ ಬೇದವಿದೆಯೋ 
ಅಂಥ ಭೇದವೇ ಶುದ್ಧವಾದ ಪ್ರಬಂಧಕ್ಕೂ ಮಿಕ್ಕ ಎರಡು ಬಗೆಯ ಕೃತಿಗಳಿಗೂ 
ನಡುವೆ ಇದೆ. ವಿಚಾರಪ್ರಧಾನವಾದ ಭಾಷಣ, ಅಂತರ್ಯೋಜನೆಯುಳ್ಳ ಹಾಗೂ 
ಪ್ರಧಾನತಃ ವಿಚಾರ ಮಿಶ್ರಿತವಾದ ಭಾವಾವೇಶವುಳ್ಳ ಲೇಖನ ಅಥವಾ ಭಾಷಣ ಮತ್ತು 
ವಿಮರ್ಶಾತ್ಮಕವಾದ ಮುನ್ನುಡಿ-ಹಿನ್ನುಡಿಗಳು ಪ್ರಬಂಧ ಸ್ವರೂಪದವೇ ಆಗಿರಬೇಕು, 
ಆಗಿರುತ್ತವೆ. ಏಕೆಂದರೆ ಪೌಢ ವಿದ್ಯಾರ್ಥಿಗಳಿಂದ ಇಂದು ಪರೀಕ್ಷೆಯಲ್ಲಿ ಎಷ್ಟೋ 
ವಿಷಯಗಳಲ್ಲಿ Essay type of answer ಪ್ರಬಂಧ ಸ್ವರೂಪದ ಉತ್ತರವನ್ನು 
ನಿರೀಕ್ಷಿಸಲಾಗುತ್ತದೆ. ಅಂದರೆ ಹೆಚ್ಚಾಗಿ ಅಂಥ ಉತ್ತರಗಳು ಕೇವಲ ಕಥನಗಳಾಗಿರದೆ, 
ಉದಾಹರಣೆಗಾಗಿ ಮಾತ್ರ ಕಥಾಸಂದರ್ಭಗಳ ಸಾರವನ್ನು ಅಗತ್ಯವಿದ್ದಲ್ಲಿ ಒಳಗೊಂಡು, 
ವಿವರಣ-ಸಮರ್ಥನ-ವಿವೇಚನ ಅಥವಾ ವಿಶ್ಲೇಷಣ ಮತ್ತು ನಿರ್ಣಯಗಳತ್ತ 
ನಡೆಯಬೇಕು ಎಂದು ಅಭಿಪ್ರಾಯ. ಆದರಿವು ವಿಮರ್ಶಾತ್ಮಕ ಪ್ರಬಂಧಗಳೆನಿಸುವುದಲ್ಲದೆ, 
ಲಲಿತ ಪ್ರಬಂಧಗಳೆನಿಸವು. 

ಇಂಥ ಪ್ರಬಂಧವಾವುದೂ ಅತಿ ದೀರ್ಪವಾಗಿರದು; ಅತಿ ಹಸ್ತವಾಗಿಯೂ 
ಇರಲಾರದು. ಆದರೆ ಇಂತಿಷ್ಟೇ ಎಂಬ ಪುಟಮಿತಿಯನ್ನು ಯಾರೂ ನಿರ್ದೇಶಿಸಿ 
ಪ್ರಬಂಧ ಲಕ್ಷಣವನ್ನು ಹೇಳಲಾರರು. ಪ್ರಬಂಧಕ್ಕೆ ವಸ್ತುಭೇದವಿಲ್ಲ. ಆದರೆ ವಸ್ತು 
ವಿಭಜನೆಯ ಕ್ರಮಗತಿ ಅನಿವಾರ್ಯವಾದುದು. ವಿಚಾರಪ್ರಧಾನವಾದ ಪ್ರಬಂಧವು 
ಒಂದು ಮುಖ್ಯ ನಿಗಮನ ಅಥವಾ ನಿರ್ಣಯವನ್ನು ಇಲ್ಲವೆ ಒಂದು ಸಿದ್ದಾಂತವನ್ನು 
ಉದ್ದೇಶವನ್ನಾಗಿ ಇಟ್ಟುಕೊಂಡರೆ, ಭಾವಪ್ರಧಾನವಾದ ಲಲಿತಪ್ರಬಂಧವು ಪ್ರಧಾನಭಾವ 
ಅಥವಾ ಪ್ರಧಾನರಸ ಎಂಬ ಉದ್ದೇಶದಿಂದ ಇಡಿಯಾಗಿ ನಿಯಂತ್ರಿಸಲಟ್ಟಿರುತ್ತದೆ. ಈ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೨೦೯ + 


ಇಬ್ಬಗೆಯ ಪ್ರಬಂಧದಲ್ಲೂ ಉದ್ದೇಶವಿಸ್ಮೃತಿ, ಅಪ್ರಸ್ತುತ ಪ್ರಲಾಪ, ಭಾವಗಳ ಅಥವಾ 
ವಿಚಾರಗಳ ಅನನುಕ್ರಮ ಮತ್ತು ಅಸಂಗತಿ ಅಥವಾ ವ್ಯಾಹತಿ ಬರಬಾರದು. 
ವಿಚಾರಪ್ರಧಾನವಾದ ಪ್ರಬಂಧದ ಉತ್ತಮ ರೂಪವೆಂದರೆ ಖಿಜು - ಅಥವಾ ವಾದ; 
ಪ್ರತಿಪಾದ್ಯ - ಪ್ರತಿಪಾದಕ ಸಂಬಂಧವನ್ನು ಸ್ಪಷ್ಟವಾಗಿ ಹೆಜ್ಜೆಹೆ್ಚೆಗೂ ತೋರಿಸುವ 
ಘನಪ್ರಬಂಧ. ಶಾಸ್ತಗಂಥಗಳಲ್ಲ ಈ ನಡೆಯವು. ಸುಮಾರು ಮುನ್ನೂರರ ಸನಿಹವನ್ನು 
ಮುಟ್ಟುವ, ಎಂಟನೆಯ ಒಂದು ಅಂಶದ ಕಿರೀಟಾಕೃತಿಯ ಪುಟಗಳುಳ್ಳ "ಸಂಸ್ಕೃತ 
ನಾಟಕ' ಎಂಬ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಕಟನೆಯಂತಹ ಪ್ರಬಂಧಗಳು 
ಇಂದು ಕನ್ನಡದಲ್ಲಿ ಪಕಟವಾದ ಒಳ್ಳೆಯ ವಿಮರ್ಶಾತ್ಮಕ ಮಹಾ ಪಬಂಧಗಳನ್ನಬಹುದು. 

ಪ್ರಬಂಧ ಸಂಕಲನಗಳಲ್ಲಿ ಕಂಡುಬರುವ ಯಾವ ಒಂದು ಪ್ರಬಂಧವೂ ಸಂಸ್ಕೃತ 
ನಾಟಕದಷ್ಟು ದೀರ್ಫವಾಗಿರುವುದಿಲ್ಲ. ಅವೆಲ್ಲಾ ಅಂಥ ಹತ್ತು ಇಪುತ್ತು ಅಥವಾ ಮೂವತ್ತು 
ಪುಟಗಳಿಷ್ಠಿದ್ದರೆ ಹೆಚ್ಚು. ಮುಗಳಿಯವರ "ಸಾಹಿತ್ಯೋಪಾಸನೆ”ಯು ಅಂಥ ಒಂದು 
ವಿಮರ್ಶಾತ್ಮಕ ಪ್ರಬಂಧ ಸಂಕಲನ. ರಾಳ್ಗಪಲ್ಲಿ ಅನಂತಕೃಷ್ಣ ಶರ್ಮರ "ಸಾಹಿತ್ಯ ಮತ್ತು 
ಜೀವನ ಕಲೆ” ಎಂಬುದೂ ಅಂಥದೇ ಒಂದು ಸಂಕಲನ. ಡಿ.ವಿ.ಜಿ. ಅವರ "ಸಾಹಿತ್ಯ 
ಶಕ್ತಿ”, ಬೇಂದ್ರೆಯವರ "ಸಾಹಿತ್ಯ ಮತ್ತು ವಿಮರ್ಶೆ” ಮುಂತಾದವುಗಳಲ್ಲದೆ, ಅನೇಕ 
ಮಹನೀಯರಿಗರ್ಪಿಸಿದ ಸಂಭಾವನಾ ಗಂಥಗಳೂ ಉಕ್ಷರೀತಿಯ ಪೌಢ ಪ್ರಬಂಧಗಳ 
ಮಾಲೆಗಳಾಗಿವೆ. 

ವಿಚಾರ, ವಿಮರ್ಶೆ, ವಿವೇಚನೆ, ವಿಶ್ಲೇಷಣೆ ಅಥವಾ ಚರ್ಚೆ ಪ್ರಧಾನವಾಗಿರುವ 
ಪ್ರಬಂಧಗಳಿಂದು ಸರಿಯಾದ ಸ್ವರೂಪಸಿದ್ದಿಯನ್ನು ಹೊಂದಿರುವುದು ಕಡಿಮೆ. 
ಹೀಗಾಗಲು ಬರೆಹಗಾರರ ಹಾಗೂ ಓದುಗರ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಇತಿಮಿತಿಗಳೂ, 
ಜ್ಞಾನಾನುಭವಗಳ ಅತಿಭೇದಗಳೂ ಬೇಡವಾದಷ್ಟು ಹೆಚ್ಚಾಗಿರುವುದೇ ಕಾರಣ. 
ಹೊಸಗನ್ನಡವಿಂದು ಶಾಸ್ತ್ರಿ €೦ರು ಪ್ರಬಂದ ಶೈಲಿಯನ್ನು ಹೊಸದಾಗಿ 
ರೂಪಿಸಿಕೊಳ್ಳಬೇಕಾಗಿದೆ. ಏಕೆಂಪರೆ ಸಂಸ್ಕೃತಕ್ಕಿದ್ದಂತೆ ಇದಕ್ಕೆ ಅಂಥ ಪರಂಪರೆಯಿಲ್ಲ. 
ಇದ್ದಷ್ಟು ಪರಂಪರೆಯನ್ನು ಉಳಿಸಿಕೊಂಡು ಹೋಗುವ ಪುವ್ನ $ಠಿಯು ಇಂದಿನ ಹಲವಾರು 
ಲೇಖನಗಳಲ್ಲಿ ಕಂಡುಬಂದಿಲ್ಲ. "ಸಾಹಿತ್ಯ ಮತ್ತು ವಿಮರ್ಶೆ'ಯಲ್ಲಿ ಶ್ರೀ ಬೇಂದ್ರೆಯವರು 
ಇಂಥ ಒಂದು ಪ್ರವೃತ್ತಿಯನ್ನು ಎತ್ತಿ ಹೇಳಿದ್ದು ಈ ಕೆಳಗಿನಂತಿದೆ: 


“ನಮ್ಮಲ್ಲಿ ಅರ್ಥಕ್ಕಿಂತ ಶಬ್ದದ ಬಗ್ಗೆ ಬಡಿದಾಟ ಹೆಚ್ಚು. ಸಾಹಿತ್ಯಶಾಸ್ತ ಚರ್ಚೆಯಲ್ಲಿ 
“ಕಾಮೆಡಿ” "ಬ್ರಾಜೆಡಿ”ಗಳು ಎಬ್ಬಿಸಿದ ಗೊಂದಲವು ಈ ಬಗೆಯದು. EE 
ಭಾಷೆಯೊಳಗಿನ ಯಾವುದೇ ಸುಸಂಸ್ಕೃತ ಶಬ್ದದ ಜಾತಿವ್ಯಾಪ್ತಿ (Dೀnಂttion) ಮತ್ತು 
ಗುಣವ್ಯಾಪ್ತಿ (Connotation)ಗೆ ಪೂರ್ಣವಾಗಿ ಸರಿಹೋಗುವ ಶಬ್ದವು ಮತ್ತೊಂದು 
ಭಾಷೆಯಲ್ಲಿ ದೊರೆಯುವುದು ಅಸಾಧ್ಯವೇ ಆಗಿದೆ. ಉದಾಹರಣೆ - ಯೋಗ, ಭಕ್ತಿ 
ರಸ, ಧರ್ಮ, Love, Romance, Lyric, Religion, ಹೀಗಿದ್ದೂ ನಾವು ಮರುಳರಂತೆ 
ಈ ಕೊಳ್ಳಿದೆವ್ದಗಳ ಬೆನ್ನು ಹತ್ತಿ ಅಡ್ಡ ಹಾದೀ ಬಿದ್ದು ಒದ್ದಾಡುತ್ತೇವೆ. "ಮನೆಯ 


+ ೨೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ದೇವರು ಮಣ್ಣ ಮುಕ್ಕುವಾಗ ಹೊರವೂರ ದೆವೃವು ಹೋಳಿಗೆ ಬೇಡುತ್ತಿತ್ತ' ಎಂಬಂತೆ 
ನಮ್ಮ ಸಾಹಿತ್ಯ ಶಾಸ್ತ್ರೊಳಗಿನ ಶಬ್ದಗಳು ನಮ್ಮ ಅಜ್ಞಾನದ ಮೂಲಕ ಜಂಗು. ತಿನ್ನು ತ್ತಿರುವಾಗ 
ಪರಭಾಷೆ ಯೊಳಗಿನ ಶಬ್ದಗಳಿಗೆ ಸರಿಯಾದ ಪ್ರತಿಶಬ್ರಗಳು ನಮ್ಮಲ್ಲಿಲ್ಲವಲ್ಲ -— ಎಂದು 
ನಮ್ಮ ಪೀಕಲಾಟ. ಸುಕುಮಾರ ಪ್ರಯೋಗ ಮತ್ತು ಅವಿದ್ಧ ಪ್ರ ಪಯೋಗ ಈ ಪದಗಳು 
ನಮ್ಮ ಉಪೇಕ್ಷೆಗೀಡಾಗಿವೆ .. ಈ ಮಾತುಗಳ ಜೀರ್ಣೋದ್ಧಾರವಾಗಬಾರದೇಕೆ? ಈ 
ಶಬ್ದ ದೈವತಗಳಿಗೆ ನಮ್ಮ ನೂತನ ವಿಮರ್ಶೆಯ ಸಂಸ್ಥಾರವನ್ನು ಕೊಟ್ಟರೆ ನಮಗೆ 
ಈಗ ಬೇಕಾಗಿರುವ ಅರ್ಥವನ್ನೇ ಅವು ಕೊಡಲು ಸಮರ್ಥವಾಗಿವೆ.” 


ಪರಂಪರಾಗತವಾದ ಭಾಷೆ, ಸಾಹಿತ್ಯ ಮತ್ತು ಶಾಸ್ತಗಳ ಅಭ್ಯಾಸದ ಬಗ್ಗೆ ಅನಾಸ್ಸೆ 
ನಮ್ಮಲ್ಲಿ ಹೆಚ್ಚಾಗುತ್ತ ಬಂದುದೇ ಮೇಲೆ ಹೇಳಿದಂಥ ಧಜೀತಿಗೆ ಕಾರಣ. "ನೈಷಧಂ 
ವಿದ್ಧದೌಷಧಂ” ಎಂಬ ಗಾದೆ ಹುಟ್ಟುವಷ್ಟರ ಮಟ್ಟಿನ ಕಠಿಣ ಭಾಷಾಶೈಲಿ ಸಂಸ್ಕೃತದಲ್ಲೂ 
ಕನ್ನಡದಲ್ಲೂ ಹಿಂದೆ ಬೆಳೆದಿತ್ತೆಂಬುದು ನಿಜ. ಆದರೆ ಅಷ್ಟು ಕಠಿಣಿವಲ್ಲದ, "ಮೃದು 
ಮಧ್ಯಮತನು” ಉಳ್ಳ, "ಹಿತ-ಮಿತ-ಮೃದುವಚನ” ರೂಪದ, ಲಕ್ಷ್ಮೀಶ ಮತ್ತು 
ಕುಮಾರವ್ಯಾಸರ ನಡುಗನ್ನಡ ಶೈಲಿಯಲ್ಲಿ ಕಾಣುವ ಭಾಷಾ ಪೌಢಿಯ ಪರಿಚಯವೂ 
ಇಲ್ಲದ ನಮ್ಮ ಇಂದಿನ ಪದವೀಧರರನೇಕರು ತಮಗೆ ಹೇಗೋ ರೂಢಿಗೆ ಬಂದಿರುವ 
ಕನ್ನಡವಷ್ಟೇ ಹೊಸಗನ್ನಡ, ಅದಕ್ಕೂ ಹೆಚ್ಚು ಕನ್ನಡ ಜ್ಞಾನವು ಶುಷ್ಠಪಂಡಿತರಿಗಷ್ಟೇ 
ಮೀಸಲು - ಎಂದು ನಂಬಿ ಹಟದಿಂದ ಪ್ರಚಾರ ಮಾಡುತ್ತಾ ಬಂದಿರುವುದು, ನಮ್ಮಲ್ಲಿ 
ಇನ್ನೂ ವಿಚಾರ ಸಾಹಿತ್ಯವು ಹಂತವೂ ನಿಷ್ಕಷ್ಟವೂ ಸ್ಪಷ್ಟವೂ ಆದ ಶೈಲಿಯನ್ನು 
ರೂಪಿಸಿಕೊಳ್ಳಲಾರದೆ ಉಳಿಯಲು ಕಾರಣವಾಗಿದೆ. 

ಪರಂಪರೆಯ ಸರಿಯಾದ ಜ್ಞಾನವಿಲ್ಲದೆ ಹೊಸ ಪ್ರಯೋಗಕ್ಕೆ ಳಸುವ ಯಾವ 
ಬರೆಹಗಾರನೂ ಸರಿಯಾದ ಸಾಹಿತ್ಯೋಪಾಸಕನೆನ್ನಿಸಲಾರ. ಹಳೆಯದರ ಅಂಧಾನುಕರಣ 
ಎಷ್ಟು ನಿಂದ್ಯವೋ ಪರಂಪರೆಯ ತಳಪಾಯವಿಲ್ಲದೆ ಹೊಸ ಗೃಹನಿರ್ಮಾಣವೂ 
ಅಷ್ಟೇ ಎಂಬುದನ್ನು ವಿಚಾರಪ್ರಧಾನವಾದ ಹೊಸ ಪ್ರಬಂಧಗಳನ್ನು ಬರೆವವರು 
ಅರಿತುಕೊಳ್ಳುವುದು ಪ್ರಬಂಧ ಶೈಲಿಯ ಹೊಸ ಪಾಕದ ಹದವನ್ನು ಗೊತ್ತುಮಾಡಲು 
ಅಗತ್ಯ. ವಾಚಕ ಮಹಾಶಯರಾದರೂ ತಮ್ಮ ಕನ್ನಡಜ್ಞಾನವನ್ನು ಬೆಳೆಸಿಕೊಳ್ಳುವುದು 
ವಿಚಾರಶಕ್ತಿಯ ಬೆಳವಣಿಗೆಗೆ ಅಗತ್ಯ ಎಂಬುದನ್ನು ಅರಿತು ಆಚರಿಸುತ್ತ ಹೋಗುವುದು 
ಅವಶ್ಯಕ. ಇಲ್ಲವಾದರೆ ಇಂದು ಎಲ್ಲೆಲ್ಲೂ ನಡೆಯುವ "ಸುಲಭ ಸಾಹಿತ್ಯ ಸರ್ಕಸ್ಸು” 
ಎಂದೂ ಜಗನ್ನಾನ್ಯವಾಗಬಹುದಾದ ವಿಚಾರ ಪ್ರಧಾನ ಕನ್ನಡ ಪ್ರಬಂಧಗಳನ್ನು 
ಹಡೆಯಲಾರದು. 

ವಿಚಾರಪ್ರಧಾನ ಪ್ರಬಂಧಗಳಲ್ಲಿ ಲಲಿತಶೈಲಿಯನ್ನೇ ಒಮ್ಮೆ ಬಳಸಿದರೂ 
ಅರ್ಥಹೀನತೆ, ಶಬ್ದಹೀನತೆ, ವ್ಯರ್ಥಾಲಾಪ, ಪುನರುಕ್ತಿ, ಸಂದಿಗ್ಗತೆ, ಅಪಕ್ರಮ, ದೇಶ- 
ಕಾಲ-ಕಲಾ-ಲೋಕ-ನ್ಯಾಯಾಗಮಗಳ ವಿಪರ್ಯಸ್ತ ಮಂಡನ, ಪ್ರಶಿಜ್ಞಾಹಾನಿ, 
ಹೇತ್ಪಾಭಾಸ, ಪೂರ್ವಾಪರ ಸಮನ್ವಯದ ಅಭಾವ ಮುಂತಾದ ದೋಷಗಳು ಬರದಂತೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೩೧ + 


ನೋಡಿಕೊಳ್ಳಬೇಕು. ಇಂಗ್ಲಿಷಿನಲ್ಲಿ ಓದಿದಾಗ ಸುಲಭವೆಂದು ತೋರುವ ಎಷ್ಟೋ 
ಉತ್ತಮವಾದ ವಿಚಾರ ಪ್ರಧಾನ ಪ್ರಬಂಧಗಳನ್ನು ಅಷ್ಟೇ ಖಚಿತವಾದ, ಅನ್ಕೋನ್ಯ- 
ಅನತಿರಿಕ್ತ ವಾಕ್ಯಗಳುಳ್ಳ ಶೈಲಿಯಿಂದ ಕನ್ನ ಡಕ್ಕೆ ಭಾಷಾಂತರಿಸಿದರೆ ಪೆಡಸಾಗಿ 
ತೋರುವುದೇಕೆ? ಇ ನಡುಗನ್ನಃ ಡಗಳಲ್ಲಿ ಪ್ರಾಥಮಿಕ ದರ್ಜೆಯ ತರ್ಕಶಾಸ್ತದ ಪಠ್ಯಗಳೂ 
ರಚಿತವಾಗಿ ರೂಡಿಗೆ ಬಾರದೆ ಇರುವುದರಿಂದ, ಈ ಕೊರತೆಯನ್ನಿ ೦ದು 
ತುಂಬಿಕೊಳ್ಳಲೇಬೇಕಾಗಿದೆ. ಅದಕ್ಕೆ ಶಾಸ್ತ್ರ ಶುದ್ಧವಾಗಿ ಬರೆದ ಹೊಸಗನ್ನಡ 
ವಿಜಾರಪುಧಾನವಾದ ಪ್ರಬಂಧವೊಂದರ ಅಪರೆಪಾರ್ಯವಾದ ಪೆಡಸುತನವನ್ನು ಕಂಡು 
ರೇಗುವುದರ ಬದಲು ಓದುಗನು ತನ್ನ ಭಾಷಾಜ್ಞಾನ-ವಿಷಯಜ್ಞಾನಗಳ ಬೆಳೆವಣಿಗೆ 
ಅದರಿಂದಲೇ ಸಾಧ್ಯ ಎಂಬುದನ್ನು ಮನಗಂಡು ಆ ಶೈಲಿಯಲ್ಲಿ ತನ್ನ ಮನಸಿಗೆ 
ಸಂಸ್ಕಾರ ಕೊಟ್ಟುಕೊಳ್ಳಬೇಕು. 


'ರಸ- ವಾತಾ ಬಂಧಗಳ ಸಮನ್ನಿತವಾದ ವಿಶಿಷ್ಟ ಪದಸಂಘಟನಾ 
ಪದ್ಧತಿಯೇ ರೀತಿ ಅಥವಾ ಶೈಲಿ. “ಯಥಾ ಪಸ್ತುಃ ತಥಾ ರೀತೀ?” ಎಂಬಂತೆ 
ಪ್ರಬಂಧವೊಂದರ ವಸ್ತುವಿನ ಸರೂಪವು ಅದರ ಶೈಲಿಯ ಔಚಿತ್ಯವನ್ನು ನಿರ್ಣಯಿಸಲು 
ಪ್ರಧಾನ ಕಾರಣವಾಗುತ್ತದೆ. 

ಹವೆಯನ್ನು ಹೇಗೆ ಶೀತ, ಉಷ್ಣ, ಸಮಶೀತೋಷ್ಪ ಎಂಬುದಾಗಿ ವಿಂಗಡಿಸುವರೋ 
ಹಾಗೇ ಭಾವಗೀತವನ್ನು ಅಥವಾ ಭಾವಪ್ರಧಾನ ಪ್ರಬಂಧವನ್ನು ಮಧುರ, ಓಜಸ್ಥಿ 
ಮತ್ತು ಪ್ರಸನ್ನ ಎಂಬುದಾಗಿ ಮೂರು ವಿಧವಾದ ಭಾವಭಂಗಿಗಳುಳ್ಳದ್ದನ್ನಾಗಿ 
ವಿಂಗಡಿಸಬಹುದು. ಸಾಹಿತ್ಯ ಪ್ರಬಂಧದ ಶರೀರ ಹಾಗೂ ಆತ್ಮಗಳ ಲೋಕಪ್ರಸಿದ 
ಗುಣಗಳನ್ನು ಕೌಟಿಲ್ಯ ಕೂಡ ತನ್ನ ಅರ್ಥಶಾಸ್ತ್ರದಲ್ಲಿ ಅರ್ಥಕಮ. ಸಂಬಂದ, 
ರ. ಮಾರುರ್ಯ, ಔದಾರ್ಯ ಮತ್ತೆ ಸ್ಪ ಪುತ್ತ ಎಂದು ಹೇಳಿದ್ದುಂಟು. 
ಇವುಗಳಲ್ಲಿ ಕೊನೆಯ ಮೂರು ಪ್ರಬಂಧದ ಪ್ರಧಾನವಾದ. ಭಾವದ ಅಥವಾ ರಸದ 
ಗುಣಗಳು. ಪ್ರಬಂಧದ ಪ್ರಧಾನ ಭಾವವನ್ನು ಅಥವಾ ರಸವನ್ನು ಪ್ರಕಟಿಸಲು ತಕ್ಕ 
ಶಬ್ದಾರ್ಥ ರೂಪದ ಶರೀರ Form ಅದಕ್ಕಿರಬೇಕಾದುದು ಸಹಜ. 

ಇಂದು ನಮ್ಮ ಕೈಗೆ ಸಿಗುವ ಉತ್ತಮ ಲಲಿತ ಪ್ರಬಂಧಗಳಲ್ಲಿ ಕೆಲವನ್ನಿಲ್ಲಿ 
ನೆನೆಯಹೋದರೆ, ಶೀಗಳಾದ ಪಡುಕೋಣೆ ರಮಾನಂದರಾವ್‌, ಎ.ಎನ್‌. ಮೂರ್ತಿರಾವ್‌, 
ಪು.ತಿ. ನರಸಿಂಹಾಚಾರ್‌, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್‌ ಮುಂತಾದವರು 
ಕಣ್ಣೆದುರಾಗುತ್ತಾರೆ. ಅವರ ಲಲಿತ ಪ್ರಬಂಧಗಳು ಇತರ ಅನೇಕ ಲೇಖಕ ಮಿತ್ರರ 
ಲಘು ಪ್ರಬಂಧಗಳೂ ಸಾಕಷ್ಟು ಚೆನ್ನಾಗಿ ಬಂದಿವೆ. ಅವುಗಳ ವಾಚನವು ಇನ್ನಷ್ಟು 
ಜನಪ್ರಿಯವಾಗಬೇಕಾಗಿದೆ. 

ಲಲಿತ ಪ್ರಬಂಧವು ಶುದ್ಧವಾದ ಸಾಹಿತ್ಯ ರಸ-ಭಾವಾದಿಗಳ ಸೂತಕ್ಕೆ ಒಳಪಡುವ 
ಗದ್ಯಕಾವ್ಯ. ಆದುದರಿಂದ ಇದರ ಗದ್ಯಶೈಲಿಗೆ ಸ್ಪುಟವಾಗಿ ಮನೋಹರವಾದ 
ಗುಣಗಳಿರುವುದು ಸ್ಪಾಭಾವಿಕ. ಓದುಗನ "ಮನೋರಂಜನೆಯನ್ನು ಮಾಡುತ್ತಲೇ 


+ ೨೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸಾಗುವುದು ಅದಕ್ಕೆ ನಿತ್ಯನಿಯಮ. ವಸ್ತುವಿವರಣೆಯಲ್ಲಿಯೂ ಅದು ಎಷ್ಟೋ ವೇಳೆ 
ಛಂದೋಬಂಧವಿಲ್ಲದ ಪದ್ಧವೆನಿಸಿದರೂ ಎನಿಸೀತು. "ಈಚಲು ಮರದಡಿಯಲ್ಲಿ” ಎಂಬ 
ಹು.ತಿ.ನ. ಬರೆದಂತಹ (ಸ್ಪಚ್ಛ ೦ದ ಚಿಂತನವನ್ನು ಕಲ್ಲನಾವಿಲಾಸದೊಡನೆ ಚಿತಿಸುವ) 
ಪ್ರಬಂಧವು ತತ್ವ ಗಾಂಭೀರ್ಯವನ್ನಿ ಟುಕೊಂಡೇ ” ಅಲಿತಗತಿಯಲ್ಲಿ ಸಾಗುವುದು 
ಗಮನಾರ್ಹವಾಗಿದೆ. 

ಮೃದು ಹಾಸ್ಕದೊಡನೆ ವಸ್ತುವಿನ್ಯಾಸಕ್ಕೆ ತೊಡಗುವ ಲಲಿತ ಪ್ರಬಂಧಗಳಲ್ಲಿ 
ಹರಟೆಗಳು ಗಣ್ಯ. ಕೆಲವು ಹರಟೆಗಳಲ್ಲಿ ಕುಟುಕುವ ಹಾಸ್ಯ ನಡುನಡುವೆ ಸುಳಿದರೂ 
ಸುಳಿಯಿತೇ!। ಬಳ್ಳಾರಿಯ ಬೀಚಿ, ನಾಡಿಗೇರ ಗೋವಿಂದರಾಯ, ನಾ ಕಸ್ತೂರಿ ಮುಂತಾದ 
ಹಾಸ್ಯಕಾರರ ಪ್ರಬಂಧಗಳ ಲಾಲಿತ್ಯವು ವಿಶೇಷ ರೀತಿಯದೆನ್ನಬಹುದು. ಶ್ರೀ ಎಸ್‌.ವಿ. 
ರಂಗಣ್ಣನವರು ಬರೆದ "ವಿಡಂಬನ' ಎಂಬ ಕಿಬ್ಬೊತ್ತಗೆಯು ವಿಚಾರಪುಧಾನವಾಗಿರುವುದರ 
ಜೊತೆಗೇ ಲಾಲಿತ್ಯ ಗುಣದಿಂದ ಕೂಡಿದೆ. ಶ್ರೀಗಳಾದ ತಲಚೇರಿ ರಂಗರಾಯ, ವಿ.ಜಿ. 
ಭಟ್ಟ, ಆರ್‌.ಬಿ. ಕುಲಕರ್ಣಿ ಮುಂತಾದವರ ಪ್ರಬಂಧಗಳಲ್ಲಿ ಹಾಸ್ಯದ ಖಾರ ಹಾಗೂ 
ಚಮತ್ವಾರಗಳೆರಡೂ ಕಂಡುಬರುತ್ತವೆ. 

"ವಾಲ್ಮೀಕಿಯ ರಾಮ ಮತ್ತು ವ್ಯಾಸನ ಕೃಷ್ಣ' ಎಂದು ರಾ.ಭ. ಹಾಸಣಗಿಯವರು 
ಬರೆದ ಹಾಗೆ ಕಾವ್ಯಗಳಲ್ಲಿ ಬರುವ ಪಾತ್ರಗಳ ಸೌಂದರ್ಯವನ್ನು ಹೃದಯಂಗಮವಾಗಿ 
ಮಾಡಿಕೊಡುವ ವಿಮರ್ಶಾತ್ಮಕ ಪ್ರಬಂಧಗಳೂ ಇವೆ. "ಕರ್ಣನ ಮೂರು ಚಿತ್ರಗಳು' 
ಎಂಬುದು ಅವುಗಳಿಗೊಂದು ವೈಶಿಷ್ಯಪೂರ್ಣವಾದ ಉದಾಹರಣೆಯೆಂದು ಇಲ್ಲಿ 
ತೆಗೆದುಕೊಳ್ಳಬಹುದು. ಜೀವನಚಚರಿತ್ರೆಗೂ ಪಾತ್ರ ಚಿತ್ರಣಕ್ಕೂ ಸಾಧಾರಣ ಗುಣಗಳಿದ್ದರೂ 
ಜೇವನ ಚರಿತ್ರೆಯ ವ್ಯಾಪ್ತಿ ಹೆಚ್ಚಿನದು ಮತ್ತು ಒಮ್ಮೊಮ್ಮೆ ಅದು ಎರಡನೆಯದರಷ್ಟು 
ವಿಮರ್ಶಾತ್ಮಕವಾಗಿ ಇರದೆಯೂ ಇರಬಹುದು. ಆದರೆ ವ್ಯಕ್ತಿಚಿತಗಳನ್ನು ಕೊಡುವ ಪ್ರೌಢ 
ಪ್ರಬಂಧಗಳನ್ನು ಪಾತ್ರಚಿತಣದ ಪ್ರಬಂಧಗಳ ಪಂಕ್ತಿಗೆ ನಿರಾಯಾಸವಾಗಿ ಸೇರಿಸಬಹುದು. 

ಇವುಗಳಲ್ಲದೆ ತಾತ್ತ್ಮಿಕ, ನೈತಿಕ, ಸಾಮಾಜಿಕ ವಿಷಯಗಳನ್ನು ವಿಮರ್ಶಿಸುವ, 
ಚಿತ್ರಿಸುವ ಅಥವಾ ಬೋಧಿಸುವ ಪುಬಂಧಗಳೂ ಹೊಸಗನ್ನಡದಲ್ಲಿ ಬಂದಿವೆ. ಶಿರಸಿಯಿಂದ 
ಹೊರಟ "ಅಮರಪುಭೆ' ಎಂಬ ಲೇಖನ ಸಂಗ್ರಹದಲ್ಲಿ ಇಂಥ ಪ್ರಬಂಧಗಳನ್ನು 
ಕಾಣಬಹುದು. "ಏಕೀಕರಣದ ಕೈಪಡಿ' ಎಂಬ ಸಂಕಲನದಲ್ಲಿ ರಾಜಕೀಯ ಹಾಗೂ 
ಸಾಂಸ್ಕೃತಿಕ ಪ್ರಬಂಧಗಳು ಪ್ರಕಟವಾಗಿವೆ. 

ಇದುವರೆಗಿನ ಕನ್ನಡ ಗದ್ಯ ಪ್ರಬಂಧಗಳ ನೆಲೆ, ಬೆಲೆ, ತೂಕಗಳನ್ನು ಮಾಡುವುದಕ್ಕೆ 
ಎರಡು ಮಾರ್ಗಗಳಿವೆ : (೧) ಜಗತ್ತಿನ ಅತ್ಯಂತ ಪ್ರೌಢ ಭಾಷೆಗಳಲ್ಲಿಯ ಅತ್ಯುತ್ತಮ 
ಪ್ರಬಂಧಗಳೂಡನೆ ಹೋಲಿಸಿ ನೋಡುವುದು; (೨) ವಸ್ತುಭೇದವನ್ನು ಅವಲಂಬಿಸಿ 
ಕನ್ನಡ ಪ್ರಬಂಧಗಳನ್ನು ವರ್ಗೀಕರಿಸಿ, ಒಂದೊಂದು ವರ್ಗದಲ್ಲಿಯ ಪ್ರಬಂಧಗಳನ್ನು 
ಆ ವರ್ಗದಲ್ಲಿಯೇ ಪರಸ್ಪರ ಹೋಲಿಸಿ ನೋಡುವುದು. ಹೀಗೆ ಹೋಲಿಸುವಾಗ 
ಭಾಷಾಭೇದ ಮತ್ತು ವಿಷಯ ನಿರ್ದಿಷ್ಟ ಶೈಲಿಭೇದಗಳನ್ನೂ ಅವುಗಳ ಆಯಾ ವೈಶಿಷ್ಟದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೩೩ + 


ಔಚಿತ್ಯವನ್ನೂ ಪ್ರಾಥಮಿಕ ಮಟ್ಟವನ್ನಾಗಿ ತೆಗೆದುಕೊಳ್ಳಬಹುದು. ಅನಂತರ ಅವುಗಳ 
ಪ್ರಬಂಧಗುಣಗಳಾದ ಕಥನಕೌಶಲ, ವರ್ಣನಾಚಾತುರ್ಯ ವಿವರಣಪೌಢಿ ಮತ್ತು 
ವಿಚಾರಕಮದ ಶುದ್ಧತೆಗಳ ದೃಷ್ಟಿಯಿಂದ ಒಂದನ್ನೊಂದು (ತಮ್ಮ ತಮ್ಮ ಸಹಜ 
ವೈಶಿಷ್ಟ್ಯದೊಡನೆ ಉಳಿದೇ) ಎಷ್ಟರ ಮಟ್ಟಿಗೆ ಮೀರುವುದು? ಎಂಬುದನ್ನು ಅಳೆಯುವುದು 
ಯೋಗ್ಯವಾದೀತು. 

ಮೊದಲನೆಯ ಮಾರ್ಗದನ್ವಯಮಾಡಿ ಒಂದು ಆಂಗ್ಲ ಪ್ರಬಂಧವನ್ನು ಮತ್ತು 
ಒಂದು ಕನ್ನಡ ಪ್ರಬಂಧವನ್ನು ಹೋಲಿಸ ಹೊರಟೆವೆಂದುಕೊಳ್ಳೋಣ. ಆಗ 
ತೆಗೆದುಕೊಳ್ಳುವ ಆಂಗ್ಲ ಹಾಗೂ ಕನ್ನಡ ಪ್ರಬಂಧಗಳ ವಿಷಯಜಾತಿ, ಅದರ ಪ್ರತಿಪಾದನೆಯ 
ಲಘುತ್ವ ಅಥವಾ ಗುರುತ್ವ ಮತ್ತು ವಿಷಯ ಸಹಜವಾದ ಶೈಲಿಭೇದ - ಇವುಗಳಲ್ಲಿ 
ಮೂಲತಃ ಸಾಮೃವಿರುವಂತೆ ಆಯ್ದುಕೊಳ್ಳಬೇಕು. ಆಮೇಲೆ ಆಂಗ್ಲಭಾಷಾ ಸಹಜವಾದ 
ಪ್ರಯೋಗ ಶುದ್ದಿಯ ಪ್ರಾಥಮಿಕ ಮಟ್ಟದ ಸಾಮ್ಮವನ್ನೂ ನೋಡಿ, ಹೋಲಿಕೆಗೆ 
ತೆಗೆದುಕೊಳ್ಳಬಹುದೇ? ಎಂದು ವಿಚಾರಿಸಬೇಕು. ಇಷ್ಟಾದ ಮೇಲೆ - ಅಂದರೆ ಈ 
ಎರಡು ಬಗೆಯ ಸಾಮ್ಯವಿರುವ ಹಾಗೆ ನೋಡಿದ ಬಳಿಕ - ಭಿನ್ನ ಭಾಷೆಗಳ ಎರಡು 
ಪ್ರಬಂಧಗಳನ್ನು ಉಕ್ತ ಪ್ರಬಂಧಗುಣ ಅಥವಾ ಸಾಹಿತ್ಯ ಸೌಂದರ್ಯ ಇಲ್ಲವೆ ಶೈಲಿರುಚಿ 
ಎ೦ಬ ಮಾನದಂಡದಿಂದ ಅಳದು, ಎರಡರಲ್ಲಿ ಯಾವುದು ಹೆಚ್ಚು ಉತ್ತಮ ಎಂಬುದನ್ನು 
ಅಂದಾಜಿಸುವುದು ನ್ಯಾಯವಾಗುತ್ತದೆ. ಇಂಥ ನಿರ್ಣಯಕ್ಕೆ ಕುಳಿತುಕೊಳ್ಳುವ ಕರ್ತನು 
ಪ್ರಥಮತಃ ಸಾಹಿತ್ಯ ಸಾಮಾನ್ಯವಾದ ಗುಣಗಳ ವೈವಿಧ್ಯವನ್ನೂ ತಾರತಮ್ಮವನ್ನೂ 
ಅದರ ಆತ್ಸವನ್ನೂ ಆಳವಾಗಿ ಅಳವಡಿಸಿಕೊಂಡವನಾಗಿರಬೇಕು; ಗಣ್ಯ ಭಾಷಾ ಸಾಹಿತ್ಯ 
ಕೃತಿಗಳಲ್ಲಿಯ ಉತ್ತಮ, ಮಧ್ಯಮ, ಅಧಮ ಎಂಬ ವರ್ಗೀಕರಣದ ಮೂಲಸೂತ್ರ್ತವನ್ನು 
ಅನುಭವತಃ ಕಂಡುಕೊಂಡವನಾಗಿರಬೇಕು. 


ಎರಡನೆಯ ಮಾರ್ಗದನ್ನ್ವಯ ಮಾಡುವಾಗಲಾದರೂ ರಸಾತ್ಮಕ ಅಥವಾ ರಸ 
ಪ್ರಧಾನ ಪ್ರಬಂಧವನ್ನು ರಸಪ್ರಧಾನವಾದ ಪುಬಂಧದೊಡನೆಯೂ, ವಿಚಾರಪಧಾನವಾದ 
ಪ್ರಬಂಧವನ್ನು ಅಥವಾ ವೈಜ್ಞಾನಿಕ ಇಲ್ಲವೆ ತಾತ್ತಿಕ ನಿರ್ಣಯವನ್ನು ಉದ್ದೇಶವನ್ನಾಗಿ 
ಇಟ್ಟುಕೊಂಡ “ಪ್ರಬಂಧ”ವನ್ನು ಆ ಜಾತಿಯ ಇನ್ನೊಂದರೊಡನೆಯೂ ಹೋಲಿಸಬೇಕು. 
ಇಲ್ಲವಾದರೆ ವಿಪರೀತ, ವಿಸಂಗತ, ವಿಕಟ ಎನಿಸುವ ಮೂಲ್ಕಮಾಪನದೋಷ 
ಉಂಟಾಗುತ್ತದೆ. ಕಥನಪ್ರಧಾನ, ವರ್ಣನಾಪುಧಾನ, ವಿವರಣಪ್ರಧಾನ, ವಿವೇಚನಾಪ್ರಧಾನ 
ಎಂಬೀ ಜಾತಿಗಳಲ್ಲಿ ಆಯಾ ಜಾತಿಯ ಪ್ರಬಂಧಗಳನ್ನೇ ಹೋಲಿಕೆಗಾಗಿ, ತುಲನೆಗಾಗಿ 
ಆರಿಸಿಕೊಳ್ಳಬೇಕು. ಮೊದಲಿನೆರಡು ಜಾತಿಗಳಲ್ಲಿ ಸಾಹಿತ್ಯ ಸೌಂದರ್ಯವು 
ತುಲನೀಯವಾದರೆ, ಎರಡನೆಯ ಎರಡು ಜಾತಿಗಳಲ್ಲಿ ವಿಚಾರದ ಕ್ರಮಬದ್ಧತೆ, ಸ್ಪಷ್ಟತೆ 
ಮತ್ತು ಸಂದರ್ಭ ಸಹಜವಾದ ತಾತ್ವಿಕ ನ್ಯಾಯವಂತಿಕೆ- ಎಂಬೀ ಗುಣಗಳು 
ತುಲನೀಯವಾಗುತ್ತವೆ. ಮೊದಲನೆಯದು ಸೌಂದರ್ಯ ತರ್ಕದಿಂದ ಬದ್ದವಾದರೆ, 
ಎರಡನೆಯ ವರ್ಗದ್ವಯವು ತರ್ಕ ಸೌಂದರ್ಯಬದ್ದ - ವಸ್ತುನಿಷ್ಠ ಪ್ರಮಾಣಸಿದ್ದ. 


+ ೨೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ನಿರ್ಣಯಮುಖವಾದ, ವಿವೇಚನಾತ್ಮಕ ಎನಿಸುವ ವಿವರಣ-ಕೌಶಲಪ್ರಧಾನ. ಈ 
ಪ್ರಾಧಾನ್ಯವನ್ನು ಅಲ್ಲಗಳೆದು ಸಂಮಿಶವಾಗಿ ಹರಿದು ಬಂದ ಪ್ರಬಂಧ ವರ್ಗವೂ 
ಸಿಕ್ಕಬಹುದು. ಅಂಥಲ್ಲಿ ಸೂಕ್ಷ್ಮ ಪರಿಶೀಲನೆಯಿಂದ ಆ ಜಾತಿಯ ಪ್ರಬಂಧದ್ಧಯದ 
ಉಭಯೋದ್ದೇಶ - ಸಾಧನೆಯನ್ನೇ ತುಲನೆ ಮಾಡಬೇಕು; ಎರಡೂ ಗುರಿಗಳನ್ನು 
ಅಂಥ ಒಂದು ಜೊತೆಯು ಸಮಸಾಮರ್ಥ್ಯದಿಂದ ಸಾಧಿಸಿದೆಯೇ ಅಥವಾ ಅದರಲ್ಲಿ 
ಒಂದು ಗುರಿಗಾಗಿ ಇನ್ನೊಂದನ್ನು ಅಂಶತಃ ಅಥವಾ ಪೂರ್ಣವಾಗಿ ಬಲಿಕೊಟ್ಟಿದೆಯೇ? 
ಎಂಬುದನ್ನು ಗೊತ್ತುಮಾಡಬಹುದು. ಈ ಪರಿಶೀಲನೆಯಲ್ಲಿ ಉದ್ದೇಶಗಳೆರಡನ್ನೂ 
ಸಮಸಾಮರ್ಥ್ಯದಿಂದ ಸಾಧಿಸಿದ ಪ್ರಬಂಧವು ಉತ್ತಮವೆಂದೆನಿಸುತ್ತದೆ. 

ಕನ್ನಡ ಪ್ರಬಂಧಕಾರರು ಮುಟ್ಟಿದ ವಸ್ತುಗಳಿಗಿಂತ ಮುಟ್ಟದಿರುವ ವಸ್ತುವೈವಿಧ್ಯಗಳು 
ಹೆಚ್ಚಾಗಲು ಕನ್ನಡಿಗರ ಜೀವನದಲ್ಲಿ ಅಂದಿನಿಂದ ಇಂದಿನವರೆಗೂ ಕನ್ನಡೇತರ ಭಾಷೆಗಳು 
ಗಣ್ಯತೆಯನ್ನು ಪಡೆದದ್ದು ಪ್ರಧಾನ ಕಾರಣ. ಹಿಂದಿನ ನಾಗರಿಕತೆಯಲ್ಲಿ ಸಂಸ್ಥೃತಜ್ಞನಿಗೇ 
ರಾಜಕೀಯ-ಸಾಮಾಜಿಕ ವಲಯಗಳಲ್ಲಿ ಅಗಸ್ಥಾನವಿತ್ತು ಈಗ ಆಂಗ್ಲಜ್ಯನಿಗೇ 
ಉಕ್ತವೃತ್ತಗಳಲ್ಲಿ ಹೆಚ್ಚಿನ ಮನ್ನಣೆ ಇದೆ. “ಕನ್ನಡದ ಮನೆಯಲ್ಲಿ ಕನ್ನಡಿತಿ ಯಜಮಾನಿ, 
ಮುಕ್ಯ ಹೆಂಗಸರೆಲ್ಲ ಒಕ್ಕಲಪ್ಟೇ” ಎಂದು ಪ್ರಸ್ತುತ ಭಾಷಣಕಾರನು (ಹೈದರಾಬಾದಿನ) 
೨೭೫ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಉತ್ತರಾವಧಿಯಲ್ಲಿ ಉದ್ದರಿಸಿದ್ದು ಇನ್ನೂ 
ಆಚರಣೆಯ ಹಾದಿಯನ್ನು ಕಾಯುತ್ತಿದೆ. ಸರಕಾರ, ದೇವ, ಧರ್ಮ, ಉಚ್ಚಶಿಕ್ಷಣಂ. 
ವಿಜ್ಞಾನಗಳಿಗೆ ಸಂಬಂಧಿಸಿದ ವ್ಯವಹಾರಗಳು ಕನ್ನಡೇತರ ಭಾಷೆಯಲ್ಲೇ ಸಾಗುವುದು 
ಅನಿವಾರ್ಯವೆನಿಸುವುದಾದರೆ ಕನ್ನಡ ಪ್ರಬಂಧಕಾರ ಕನ್ನಡದಲ್ಲಿ ಮುಟ್ಟದೆ ಬಿಡುವ 
ಸಂಖ್ಯೆ ಎಂದೂ ಕಡಿಮೆಯಾಗದು. ಜೀವನದ ಪ್ರವಾಹದ ಮೇಲೆಯೇ ಸಾಹಿತ್ಯನೌಕೆ 
ಸಾಗಬೇಕಾಗಿರುವುದರಿಂದ ಅಲ್ಲಿ ಸಲ್ಲದ ಮರ್ಯಾದೆ ಇಲ್ಲಿಯೂ ಸಲ್ಲದಾಗುತ್ತದೆ. 

ಕನ್ನಡಿಗರ ಜೀವನದಲ್ಲಿ ಉಚ್ಛ್ಚಮಟ್ಟದ ಶೈಕ್ಷಣಿಕ, ನ್ಯಾಯಾಂಗೀನ, ಕಾಯಾರ೯ಗೀನ 
ಮತ್ತು ಶಾಸನಾಂಗೀನ ವ್ಯವಹಾರಗಳೆಲ್ಲವೂ ಕನ್ನಡವಾಗದೆ, ಆತನ ಉಚ್ಚ ವಿಚಾರ 
ಹಾಗೂ ಉನ್ನತಭಾವನೆಗಳ ಪ್ರಕಟನ ಮಾಧ್ಯಮವು ಕನ್ನಡವಾಗದು. ಕನ್ನಡ 
ಪ್ರಬಂಧಕಾರನೂ ಮೊದಲು ಎಲ್ಲರಂತೆಯೇ ಒಬ್ಬ ಕನ್ನಡ ಪ್ರಜೆ, ಕನ್ನಡ ಕೌಟುಂಬಿಕ, 
ಕನ್ನಡ ರಾಜ್ಯದ ಉದ್ಯೋಗ-ವ್ಯವಹಾರಗಳಲ್ಲಿ ನಿಷ್ಠ, ಆದುದರಿಂದ ಆತನ ಜೀವನದ 
ಈ ಭಾಗವನ್ನು ಕನ್ನಡವು ಆಮೂಲಾಗವಾಗಿ ಆಕ್ರಮಿಸದೆ, ಅವನ ದೃಷ್ಟಿ ಎಂದೂ 
ಸ್ಪಾಭಾವಿಕವಾಗಿ ಕನ್ನಡ ಪ್ರಬಂಧದ ವಸ್ತುವೈವಿಧ್ಯವನ್ನು ಹೆಚ್ಚಿಸುವಲ್ಲಿ ವಿಸ್ತಾರವಾಗದು. 
ಕನ್ನಡದಲ್ಲಿ ವಿವಿಧ ವಿಚಾರ ಅಥವಾ ವಿಚಿತ್ರ ರಸದರ್ಶನಗಳನ್ನು ಮಾಡಿಕೊಳ್ಳಬೇಕೆಂಬ 
ವಾಚಕವರ್ಗವಿಲ್ಲವೆಂಬುದನ್ನ ರಿತ ಯಾವ ಪ್ರಬಂಧಕಾರನೂ, ಕೇವಲ ಕಸರತ್ತಿಗಾಗಿ, 
ಯಾರೂ ಈವರೆಗೆ ತೆಗೆದುಕೊಂಡು ಶಾಸ್ತ್ರೀಯ ವಿವರಗಳೊಡನೆ ಸಲಕ್ಷಣವಾಗಿ 
ಬರೆಯದಿರುವ ಪ್ರಬಂಧಗಳನ್ನು ಬರೆಯಲು ಯೋಚಿಸನು, ಯೋಜಿಸನು. ಇದು 
ಸಾಮಾನ್ಯ ನ್ಯಾಯ. ವಶಿಷ್ಟ ಭಿ ಬುದ್ದಿಮತ್ತೆ, ಸ್ಫೂರ್ತಿ, ಭಾಷಾಪ್ರೇಮಗಳಿಂದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೩೫ + 


ಕೂಡಿದ ಕನ್ನಡ ಪ್ರಬಂಧಕಾರರ ಮಾತು ಬೇರೆ. ಅಂಥವರು ತೀರಾ ವಿರಳ. ವ್ಯಾವಹಾರಿಕ 
ಜೀವನದ ಮಾನಸಿಕ ಸಂಸ್ಥಾರದ ಕನ್ನಡೇತರ ಅಂಶದ ಲಂಕೆಯನ್ನು ಸುಟ್ಟು, ಅಲ್ಲಿರುವ 
ಸುಪ್ರಬಂಧರೂಪದ ಸೀತೆಯನ್ನು ಜಗತ್ತಿಗೆ ಎತ್ತಿ ತೋರಿಸುವ ಸಾಹಸವನ್ನು ಒಬ್ಬಿಬ್ಬರು 
ಎಲ್ಲಾದರೂ ಹೇಗಾದರೂ ಮಾಡುವುದು ಯಾವಾಗಲಾದರೂ ಸಂಭವ-ಅಷ್ಟೆ 
ಆದುದರಿಂದ ಕನ್ನಡ ಪ್ರಬಂಧಕಾರನಿಂದು ತನ್ನ ಕನ್ನಡ ಪ್ರಜಾಧರ್ಮದ ಬಲದಿಂದ 
ಕನ್ನಡ ನಾಡಿನ ಎಲ್ಲಾ ವ್ಯವಹಾರವೂ ಕನ್ನಡದಲ್ಲೇ ಆಗುವಂತೆ ಪ್ರಯತ್ನಿಸಿ ಸಿದ್ದಿ 
ಹೊಂದಬೇಕು. ಇಲ್ಲವಾದರೆ ಮಸೀದಿಯಲ್ಲಿ ವಾಸಮಾಡುತ್ತಾ ಗೋಕುಲಾಷ್ಟಮಿಯ 
ವ್ರತವನ್ನು ಮಾಡಲಾಗಲಿಲ್ಲವಲ್ಲಾ ಎಂದು ಚಿಂತಿಸುವ ಹಿಂದುಮತೀಯನಂತಾದೀತು! 
ಆವರಣ ಸಂಪೂರ್ಣವಾಗಿ ಕನ್ನಡವಾದಾಗಲೇ ಆವೃತ ಜೀವಿಯ ಮನದ ಎಲ್ಲ 
ಸರಗಳ ಕ್ರಿಯೆಗಳೂ ಕನ್ನಡ ಮಾಧ್ಯಮವನ್ನು ಬಳಸಿಯಾವು. ಅಲ್ಲಿಯವರೆಗೆ ಸಾಮಾನ್ಯ 
ಕನ್ನಡ ಪ್ರುಬಂಧಕಾರನ" ದೃಷ್ಟಿ ವಿಸ್ತಾರವಾಗುವ ವೇಗವು ಅತಿ ಮಂದವಾಗಿಯೇ 
ನಿದ 


ಒಳ್ಳಯ ಅಥವಾ ಉತ್ತಮ ಪ್ರಬಂಧ ಎಂದರೆ ಏನು? ಉದ್ದೇಶವೇ ವಿಮರ್ಶೆಯ 
ಮಾನದಂಡವಾದುದರಿಂದ - ರಸವು ಮತ್ತು ತರ್ಕಶುದ್ದ. ಶ್ರುತಿಶುದ್ಧ, ವಿಜ್ಞಾನಶುದ್ದ 
ಅಥವಾ ಅನುಭವಶುದ್ದ ಎನಿಸುವ ನಿರ್ಣಯವು ಉದ್ದೇಶವಾಗಿರುವಾಗ, ಆಯಾ 
ಉದ್ದೇಶವನ್ನು ಹೃದಯಂಗಮವಾಗಿ ಮತ್ತು ಬುದ್ದಿಂಗಮವಾಗಿ ಸಾಧಿಸುವ ಪ್ರತಿಪಾದನಾ 
ರಚನೆ ಯಾವುದರಲ್ಲಿದೆಯೋ ಅದು ಉತ್ತಮ ಪ್ರಬಂಧ ಎನ್ನಬೇಕು. ಭಾವದ ಅಥವಾ 
ರಸದ ಪ್ರತಿಪಾದನೆಯಲ್ಲಿ ಇಡೀ ಪ್ರಬಂಧವು ತೋರಿಸುವ ರಸಧ್ಧನಿಶಕ್ತಿಯೇ ಉತ್ತಮಿಕೆಯ 
ಕುರುಹು; ವಿಜ್ಞಾನ, ತತ್ವ, ನೀತಿ, ನಂಬಿಕೆಗಳೆಂಬ ವಿಚಾರಪ್ರಕಾರಗಳ ಪ್ರಶಿಪಾದನೆಯಲ್ಲಿ 
ತರ್ಕಕ್ರಮದ ಸ್ಥುಟವಾದ ವಾಚಕಶಕ್ತಿಯೇ ಉತ್ತಮಿಕೆಯ ಗುರುತು. ಪದ್ಯದಂತೆ 
ಗದ್ಯಪ್ರಬಂಧದಲ್ಲಿ ಹೆಜ್ಜೆ ಹೆಜ್ಜೆಗೆ ರಸಭಾವ ಧ್ವನಿಶಕ್ತಿ ಕಾಣದೆಂಬುದು ನಿಜವಾದರೂ 
ಅದು ಪ್ರಧಾನತಃ ರಸಾತ್ಮಕವೆನಿಸಿದ್ದೇ ಆದರೆ, ತನ್ನ ಇಡಿ ಸ್ವರೂಪದ ಮೂಲಕ ಅದು 
ಉದ್ದೇಶಿಸಿದ ಮಹಾಭಾವನೆಗೆ ಅಥವಾ ರಸಕ್ಕೆ ಧ್ಲನಿಸಾಧನವೇ ಆಗುತ್ತದೆ. ವಿಚಾರಾತ್ಮಕ 
ಪ್ರಬಂಧಗಳಿಗೆಲ್ಲಾ ಪರಮೋಚ್ಚ ನ್ಯಾಯಾಲಯದ ವಿವರಪೂರ್ವಕವಾದ ತೀರ್ಪಿನ 
ರಚನೆಯೇ ಪರಮಾದರ್ಶದಲ್ಲಿ ಸಲ್ಲುವುದು ಇಲ್ಲಿಯೂ ಸಲ್ಲುತ್ತದೆ. ಏಕೆಂದರೆ ಕೋರ್ಟಿನ 
ವ್ಯವಹಾರವು ಜೀವನಾವಶ್ಯಕ ತರ್ಕವುಳ್ಳದಲ್ಲದೆ, ಶುದ್ಧವಾದ ಅಥವಾ ಕೇವಲ ಕಲನಾ 
ನಿಷ್ಠವಾದ ಇಲ್ಲವೆ ವಾಸ್ತವಕ ಜೀವನದ ಅನುಭವಸ್ಥರಗಳನ್ನು ಕಡೆಗಣಿಸುವ ತರ್ಕವನ್ನು 
ಪುರಸ್ಕರಿಸುವುದಿಲ್ಲ. ಈ ನಿದರ್ಶನವನ್ನು ಬಿಟ್ಟರೆ - ಒಂದೇ, ತರ್ಕಶಾಸ್ತ್ರದ ಪಠ್ಯಪುಸ್ತಕವನ್ನು 
ಅಥವಾ ತೆತ್ನಶಾಸ್ತೀಯವಾದ ಪದ್ಧತಿಯನ್ನು) "ಮಾತ್ರ ಅತ್ಯುತ್ತಮ ವಿಜ್‌ರಪಧಾನ ಪ್ರಬಂಧ 
ಎನ್ನ ಬೇಕಾದೀತ್‌ - ಇಲ್ಲವೇ ಬಾಲಭಾಷಿತಗಳ ಮಾನಸ. ಶಾಸ್ತ್ರೀಯ ಅನುಕ್ರಮಗಳಿಂದ 
ಕೂಡಿದ ವಾಕ್ಯ ಸಮುದಾಯವನ್ನೂ ವಚಾರಪ್ರಧಾನ್‌ ಪ್ರಬಂಧದ ಜಾತಿಗೆ 
ಸೇರಿಸಿಕೊಳ್ಳಬೇಕಾದೀತು! ಕಲ್ಪನಾ ವಿಲಾಸವು ಪ್ರಧಾನವಾಗಿರುವ ಪ್ರಬಂಧವು ರಸಾತ್ಮಕ 


* ೨೩೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪ್ರಬಂಧವರ್ಗಕ್ಕೆ ಸೇರುತ್ತದೆ - ವಿಚಾರಪ್ರಧಾನವಾದ ಪ್ರಬಂಧವರ್ಗಕ್ಕಲ್ಲ. ಬುಡವಿಲ್ಲದ 
ಕಲ್ಪನೆಗಳಿಗೆ ವಿಚಾರ ಪ ಪ್ರಪಂಚದಲ್ಲಿ ಸ್ಥಳವಿಲ್ಲ! ಅವು ಭಾವಭ್ಯಂಗದ ಬೆನ್ನನ್ನೇರಬಲ್ಲವಲ್ಲದೆ 
ತರ್ಕಾಶ್ರದ ಬೆನ್ನನ್ನಲ್ಲ. 

ಪಚಾರದ ಪ್ರಾಗಲ್ಯವು ಕನ್ನಡದ ಗದ್ಯ ಶೈಲಿಯ ಕಾಠಿಣ್ಯವನ್ನು ಹೆಚ್ಚಿಸಿದ್ದಕ್ಕೆ 
ಆದಿಯಿಂದ ಈವರೆಗೆ ಅನೇಕ ನಿದರ್ಶನಗಳು ಸಿಕ್ಕಿವೆ. ಹೀಗಾಗುವುದು ಎಲ್ಲ ಗಣ್ಕಭಾಷೆಗಳ 
ಸುದೀರ್ಫ್ಪ ಬೆಳವಣಿಗೆಯಲ್ಲೂ ಸಹಜವಾಗಿರುತ್ತದೆ. ವಿಚಾರದ ಸುಲಭ ಸಂಚಾರಕ್ಕೆಂದು 
ವಿಚಾರಿಂಶು ಸಣ್ಣ- ದೊಡ್ಡ ಪಾರಿಭಾಷಿಕಗಳನ್ನು ಅವಲಂಬಿಸುವುದು. 
ಸಂಕ್ಷೇಪಿಸುವುದಕ್ಕೋಸ್ಕರ ಏಕಪದ ಪ್ರಯೋಗವನ್ನು ಹಡಿಯ ಹೋಗಿ ವಿವರಣ 
ವರ್ಣನೆಗಳನ್ನು ಕಡಿಮೆ ಮಾಡುವುದು. ವಿಚಾರಧಾರೆಯ ತೀವುರಭಸವನ್ನು ಹಾಗೇ 
ಪ್ರಕಟಿಸಲೆದ್ದು ಸಾಮಾನ್ಯ ಗೃಹೀತ, ಸುಲಭೋಷಹ್ಯ ಎನಿಸುವ ಅಂಶಗಳನ್ನು ಬಿಡುವುದು 
ವಿಚಾರ ಪ್ರಬಂಧಗಳ ಪೌಢ ದೆಶೆಯಲ್ಲಿ ಕಂಡುಬರುವ ಸಹಜ ಗುಣಗಳು. ಇವುಗಳನ್ನು 
ದೋಷಗಳೆಂದು ಗಣಿಸುವ ಮಟ್ಟದ ವಾಚಕರು ತಮಗೆ ಬೇಕಾದ ಶಿಥಿಲ ಶೈಲಿಯ, 
ಸುವಿಸ್ತಾರವಾದ ವಿವರಣ-ಕಥನ-ವರ್ಣನ-ವಿವೇಚನೆಗಳಿಂದ ತುಂಬಿ ಹರಿಯುವ 
ಪ್ರಬಂಧವೇ ಉತ್ತಮವೆಂಬುದು ಸಹಜ. ಪ್ರಗಲ್ಪ ವಿಚಾರಗಳ ನಿವೇದನೆಯು ಅತಿ 
ಶಿಥಿಲ ಅಥವಾ ಅತಿ ಕಠಿಣ ಎಂಬೆರಡು ಧ್ರುವಗಳ ನಡುವೆ ನಡೆದರೆ ಪಂಡಿತ- 
ಪಾಮರ ಉಭಯಗಾಹ್ಯವಾದೀತು. ಆದರೆ ಈ ಎರಡು ಧ್ರುವಗಳ ನಡುವಣ ಉಷ್ಪ 
ಕಟ್ಟಬಂಧ ಅಥವಾ ಉಷ್ಣವಲಯ ಎಂಬುದಾದರೂ ಬಹು ವಿಸ್ತಾರವಾಗಿರುವುದರಿಂದ 
ಅದರಲ್ಲಿಯ ಯಾವ ನಿತ್ಕಾರಣ್ಯ ಹೆಚ್ಚು ಸುಂದರ? ಎಂದು ನಿರ್ಧರಿಸುವುದು ಕಷ್ಟವೇ! 
ಅಗತ್ಯವಾಗಿ ನಿವಾರ್ಯವಾದ ಕಾಠಿಣ್ಯದಿಂದ ಕೂಡಿದ ಇತ್ತೀಚಿನ ವಿಚಾರಪ್ರಧಾನ 
ಲೇಖನಗಳನ್ನು ನೋಡಬೇಕಾದರೆ, ಈಗ ತಯಾರಾಗುತ್ತಿರುವ ಕನ್ನಡ ವಿಶ್ಷಕೋಶದಲ್ಲಿಯ 
ಮಾದರಿ ಸಂಪುಟದಲ್ಲಿರುವ ವಿವರಣವಿಲ್ಲದ ಅಸಂಖ್ಯ ಅಸಾಮಾನ್ಯ ಪಾರಿ-ಭಾಷಿಕ 
ಪದಗಳಿಂದೊಡಗೂಡಿದ ವಿಜ್ಞಾನ ವಿಷಯಪ್ರಪಂಚವನ್ನು ಹೊಗಬೇಕು. ಏಕೆಂದರೆ, 
ಆ ಲೇಖನಗಳು ವಿಶೇಷಜ್ಞನಿಗೆ ಅನಗತ್ಯ; ಸಾಮಾನ್ಯಜ್ಞನಿಗೆ ಅಗಮ್ಯ ಎನಿಸಿವೆ. ಇಂಥ 
ಅನ್ಕೋನ್ಯಾಶ್ರಯಕ್ಕೆಡೆಗೊಡದೆ ಬರೆದ ಪ್ರಗಲ್ಲವಾದ ಕನ್ನಡ ವಿಚಾರ ಸಾಹಿತ್ಯಕ್ಕೆ ಕೆಲವೇ 
ವಿಷಯಗಳ ಮೇಲೆ ಬರೆದ ಪ್ರಬಂಧಗಳನ್ನು ಉದಾಹರಿಸಬಹುದು. ಆದರೆ ವಿಷಯ 
ವ್ಯಾಪ್ತಿಯು ಆಂಗ್ಲಸಾಹಿತ್ಯದಲ್ಲಿರುವುದಕ್ಕಿಂತ ಬಹಳ ಕಡಿಮೆಯಾಗಿದೆ ಎಂಬುದು ನಿಜ. 
ಆಳವಾದ ಅರ್ಥಗಳುಳ್ಳ ಪದಗಳ ಬಳಕೆಯನ್ನೂ ಅನೇಕ ಲೇಖಕರಿಂದು 
ಪದಕಾಠಿನ್ಯವೆಂದು ಪಚಾರ ಮಾಡುತ್ತಿರುವುದು ವಿಚಾರ ಪ್ರಾಗಲ್ಯವು ಕನ್ನಡದಲ್ಲಿ ಬೆಳೆಯಲು 
ವಿಘವಾಗಿದೆ. ಕನ್ನಡದಲ್ಲಿ ಅತಿಯಾಗಿ ಇಂಗ್ಲಿಷ್‌ ಬೆರೆತರೂ ಕಠಿಣ ಎಂಬುದು ಇಂದಿನ 
ನಿಜವಾದ ಸಮಸ್ಯೆಯಾಗಿದೆ. ಆದರೆ ಅತಿಯು ಸರ್ವಥಾ ತ್ಯಾಜ್ಯವಾದರೂ 
ಸುಲಭೋಚ್ಛಾರ್ಯವಾದ ಸಂಸ್ಕ ಪದಗಳೇ ಪ್ರಗಲ್ಪ ವಿಚಾರಕ್ಕೆ ಇಂದಿನ ಕನ್ನಡದಲ್ಲಿ 
ಅತ್ಯಂತ ನಿರ್ಧಿಷ್ಟತೆ, ನಿಷ್ಠ ಷೃಷ್ಟತೆ, ಸಷ್ಟತೆ, ಸಂಕ್ಷಿಪ್ತತೆ, ಬಹುಜನಗ್ರಾಹ್ಯತೆ, ಸ್ಪಾಭಾವಿಕತೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೩೭ + 


ಎಂಬ ಶೈಲಿಗುಣವೃದ್ಧಿಗೆ ಕಾರಣವಾದವು ಎಂಬುದನ್ನು ಪ್ರಸ್ತುತ ಭಾಷಣಕಾರನು 
ಅನುಭವದಿಂದಲೂ ಅನ್ಯೋದಾಹರಣೆಗಳಿಂದಲೂ ದೃಢಪಡಿಸಿಕೊಂಡದ್ದುಂಟು. 
"ಸುಲಭೋಚ್ಚಾರ್ಯ' ಸನಭಲತ ಸಂಸ್ಥ ಫೆ ಪದಗಳೂ ಅಸುನದ ಎಂದು ಭಾವಿಸುವ 
ಭಾನು ಸುಲಬ” ಎಂಬಂತಹ ಮೆಹಾಪ್ರಾಣಾಕ್ಷರವುಳ್ಳ ಪದಗಳನ್ನೂ ಕನ್ನಡ 
ಪಂಚದಿಂದ ಹೊರತಳ್ಳಬೇಕಾದೀತು; ಮತ್ತು ಅಲಂಪು, ಫೆರೆ, ನೇಸರ್‌. 'ೊರ್ಮೆ 
ವ ಅನೇಕ ಅಚ್ಚಗನ್ನಡ ಪದಗಳ ಬಳಕೆಯನ್ನು ಇಂದಿನ ಗದ್ಯವು ಬಿಟ್ಟದ್ದನ್ನು 
ಸಮರ್ಥಿಸಲಾರದೆ ಮೂಕರಾಗಿ ಕುಳಿತುಕೊಳ್ಳಬೇಕಾದೀತು! ಇಷ್ಟೇ ಅಲ್ಲ - 
ಕುಮಾರವ್ಯಾಸನೂ, ಲಕ್ಷ್ಮೀಶನೂ ಬರೆದ ಭಾರತಗಳನ್ನೂ ಹಳಗನ್ನಡ ಕಾವ್ಯಗಳೊಟ್ಟಿಗೇ 
ಕನ್ನಡ ಸಾಹಿತ್ಯದಿಂದ ಹೊರಗಿಡಬೇಕಾದೀತು! 
ವಿಚಾರಶೀಲತೆ ಜನಸಾಮಾನ್ಯರಲ್ಲಿಯ ವಿದ್ಯಾವಂತರಲ್ಲಿ ಬೆಳೆದ ಹಾಗೆ ಕನ್ನಡ 
ಗದ್ಯ ಶೈಲಿಯು ದೃಢತರವಾಗುತ್ತ ಹೋಗಬಲ್ಲುದು. ಪರಕೀಯ ವಿಚಾರಗಳನ್ನು 
ಕನ್ನಡ ಭಾಷೆಯ ಸಾರಭೂತವಾದ ಪವೃತ್ತಿಗೆ ಸಮನ್ನಯಿಸಿಕೊಂಬ ಶಕ್ತಿಯನ್ನು 
ಪ್ರಬಂಧಕಾರ ಅಳವಡಿಸಿಕೊಳ್ಳುವುದೂ ಅಗತ್ಯ. ಮಧುಚಂದ, ಸುವರ್ಣಮಧ್ಯಮ 
ಮುಂತಾದ ಪಡೆನುಡಿಗಳಿಗೆ ಕನ್ನಡ ಹವಾಮಾನದ ಸಂಸ್ಕೃತಿಯಲ್ಲಿ ಅರ್ಥವಿಲ್ಲ. ಕನ್ನಡ 
ವಾಕ್ಯರಚನೆಯ ಸಹಜ ಸಂಯೋಗದ ಗುಟ್ಟನ್ನೂ ಅರಿಯದೆ, ಅನೇಕ ಲೇಖಕರು 
ಇಂಗ್ಲಿಷ್‌, ಮರಾಠಿ, ಹಿಂದಿ ಮುಂತಾದ ಭಾಷೆಗಳಲ್ಲಿ ಪ್ರಗಲ್ಲವಿಚಾರವುಳ್ಳ ಗಂಥಗಳನ್ನು 
ಜೀವನದಲ್ಲಿ ಬಹುಕಾಲ ಅಭ್ಯಸಿಸಿ, ಕನ್ನಡದಲ್ಲಿ ತಮ್ಮ ಅಥವಾ ಅನ್ಕರ ಅಭಿಪ್ರಾಯಗಳನ್ನು 
ಬರೆದ ನಿದರ್ಶನಗಳು ಭಾಷಾಂತರ, ಅಭಿಪ್ರಾಯ ಸಂಗಹ, ಸಾರಸ್ವೀಕಾರ ಮುಂತಾದ 
ಪ್ರಯತ್ನಗಳಲ್ಲಲ್ಲದೆ ಇತರ ಲಲಿತ ಸಾಹಿತ್ಯ ಪ್ರಭೇದಗಳಲ್ಲೂ ಕಂಡುಬಂದುದು ಅವುಗಳ 
ಚಿರಸ್ಥಾಯಿತ್ತಕ್ಕೆ ಭಂಗಕಾರಕವಾದುದು. ಸದ್ಯ ನಗರವಾಸಿಗಳೂ (ಬಡಮಟ್ಟದ) 
ಆಂಗ್ಲಬಾಷಾಭಿಜ್ಜರೂ ಆದ ಕೆಲಮಿತ್ರರು ಅರ್ಥವಾಯಿತೆಂದುದರಿಂದ 
ಸಮಾಧಾನಪಟ್ಟುಕೊಂಬ ಪ್ರಬಂಧಕಾರನು ಕನ್ನಡ ಇನ್ನು ೫೦-೧೦೦ ವರ್ಷಗಳ 
ಬಳಿಕ ಯಾವ ರೂಪದಲ್ಲಿ ತನ್ನ ನೆಲೆಯನ್ನು ಕಂಡುಕೊಳ್ಳುವುದು ಸಂಭವ, ಸಾಧ್ಯ, 
ಉಚಿತ, ಸುಂದರ ಎಂಬ ದಿಶೆಯಲ್ಲಿ ಸಲವೂ ವಿಚಾರಮಾಡಿಲ್ಲ ಎಂದು ಹೇಳಬೇಕಾಗುತ್ತದೆ. 
ನಾವು ಬರೆಯುವುದು ವಿಶೇಷಜ್ಞನೂ, ಆಂಗ್ಲಜ್ನನೂ ಆದ ಓದುಗನಿಗಾಗಿ ಅಲ್ಲ - 
ಎಂಬುದನ್ನು ಅರಿತೇ ಸಾಮಾನ್ಯರಿಗಾಗಿ ಬರೆದ ಪ್ರೌಢ ಪ್ರಬಂಧಕಾರನು 
ಲೇಖನಿಯನೆ. ತ್ತುವುದಗತ್ಯ, ನಮ್ಮ ಪ್ರಬಂಧಗಳಲ್ಲಿ ಅಸ್ಪಷ್ಟತೆ, ಸಂದಿಗ್ಧತೆ ಉಳಿಯಲು 
ಉಕ್ತದೃಷ್ಠಿಯ pp ಹಳೆ- ನಡುಗನ್ನಡ ಕೃತಿಗಳ ಆಳವಾದ ಪರಿಚಯೆದ ಅಭಾವವೇ 
ಮುಖ್ಯ ಕಾರಣ. ಆಂಗ್ಲ ಭಾಷಾ ಪ್ರಬಂಧಗಳಲ್ಲಿ ಸಹಜವೆನಿಸಿದ ಎಲ್ಲ ಪದ, ಅರ್ಥ, 
ವಿಚಾರಧಾರೆ. ಪಡೆನುಡಿ, ಮೇಳನುಡಿಗಳೂ ಕನ್ನಡದಲ್ಲಿ ಹಾಗೇ ತತ್ನಮಿಸಿ, ತದ್ಭವಿಸಿ, 
ದೇಶೀಯಿಸಿಬಿಡಬಹುದು; ಹಾಗೆ ಮಾಡಿದ್ದನ್ನು ಕೆಲವರು ಆತ್ಮಶೋಧ ಮಾಡಿಕೊಳ್ಳದೇ 
ಅರ್ಥವಾಗುತ್ತದೆ ಎಂದು ಹೇಳಿಯೂ ಬಿಡಬಹುದು - ಆದರೆ ಅಷ್ಟಕ್ಕೇ ತೃಪ್ಪನಾಗುವ 


+ ೨೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪ್ರಬಂಧಕಾರನು ಚಿರಸ್ಥಾಯಿಯಾದ ಸಹಜ ಕನ್ನಡ ಶೈಲಿಯನ್ನು ರೂಪಿಸಲಾರ. 
ವಿಚಾರಶಕ್ಷಿಯ ಆಭಾಸವೇ ಇಂದು ಕೇವಲ ಅರ್ಧಮರ್ಧ ಇಂಗ್ಲಿಷ್‌ ಕಲಿತ, ಸಂಸ್ಕೃಶ- 
ಕನ್ನಡ ಚೆನ್ನಾಗಿ ಬಾರದಿರುವ ವಿದ್ಯಾರ್ಥಿಗಳಲ್ಲಿ ಕಂಡುಬರುತ್ತದೆ. ಅಂಥವರೇ ನಮ್ಮ 
ವಾಚಕರು, ರಸಿಕರು, ಸಹೃದಯರು ಎಂದು ಭಾವಿಸುವುದು ಅಪಾಯಕರ. ನಮ್ಮ 
ಹೊಸಗನ್ನಡ ಪ್ರಬಂಧಕಾರರಲ್ಲಿ ಈ ಅಂಶಗಳನ್ನು ಚೆನ್ನಾಗಿ ಅರಿತು ಉಚಿತವಾಗಿ 
ಬರೆದ ಗಣ್ಯ ಲೇಖಕರಿದ್ದಾರೆ. ಆದರೆ ಅವರು ಅಲ್ಲಸಂಖ್ಯರು. ಆ ಅಲ್ಲಸಂಖ್ಯರ 
ಪ್ರಬಂಧಗಳನ್ನು ಗುರುತಿಸಿ ಕನ್ನಡ ಶಿಕ್ಷಕರಿಂದು ಶಿಷ್ಕರಿಗೆ ಸನ್ಮಾರ್ಗದಲ್ಲಿ ಕನ್ನಡ ಜ್ಞಾನವನ್ನು 
ಮಾಡಿಕೊಡಬೇಕಾಗಿದೆ. ಕಾವ್ಯ ಹುಟ್ಟಬೇಕಾದರೆ ಪ್ರಶಿಭೆಯಿರಬೇಕು; ಗುರೂಪದೇಶದಿಂದ 
ಶಾಸ್ತಜ್ಞಾನವನ್ನು ಯಾವ ಜಡಮತಿವಂತನೂ ಮಾಡಿಕೊಂಡಾನು - ಎಂದು ಭಾಮಹ 
ಹೆಫೆದ್ದು ಆ ಕಾಲಕ್ವಾಯಿತು. ಇಂದಿನ ಪ್ರಜಾಪ್ರಭುತ್ನದಲ್ಲಿಯ ಶಿಕ್ಷಿತರಲ್ಲಿ ಬಹುಸಂಖ್ಯ 
ಕನ್ನ! ಡಿಗರು ಆತನ ಮಾತನ್ನು ಸುಳ್ಳುಮಾಡಲು ಸೊಂಟ ಕಟ್ಟಿದ್ದಾರೆ -— ಎನು ಪಪ್ಪು 
ವಿಚಾರಶೀಲತೆಯಿಂದ ದೂರ "ಉಳಿದಿರುವ ಅಂಶವನ್ನು ಶ್ರೀ ಗೌರೀಶಕಾಯ್ಕೀಕಿಯವರು 
ಇತ್ತೀಚೆಗೆ ಹೇಳಿದ್ದಿಲ್ಲಿ ಸ್ನರಣೀಯ. ಈಗ ಹಾಸ್ಯಭೇದಕ್ಕೆ ಸಂಬಂಧಿಸಿದಂತೆ ನಾಲ್ಡರು 
ಪ್ರಬಂಧಕಾರರು ಬರೆದ ಒಂದೊಂದು ಉಪಚ್ಛೇದದಲ್ಲಿ ಶುದ್ಧ ಪ್ರಬಂಧದ ನಾಲ್ಕು 
ಶೈಲಿಭೇದಗಳನ್ನು ನೋಡೋಣ. 

೧. ಇದೇನು ಹನುಮಂತನ ಬಾಲದ ಹಾಗೆ ಬೆಳೆಯುತ್ತಿದೆ - ಅದೊಂದು ಗಾಳಿಯ 
ಗೋಪುರ - ಸಾಕುಮಾಡಯ್ಯ ನಿನ್ನ ಗೋಳು ರಾಮಾಯಣ - ಮುಂತಾದ 
ಸರಸವಚನಗಳನ್ನು ಎಲ್ಲರೂ ಕೇಳುತ್ತಿರುತ್ತಾರೆ. ಸ್ಪಲ್ಪ ಕೋಪವೇರಿದಾಗ ಹೇಳುವ 
ಅದೊಂದು ಕಳ್ಳರ ಸಂತೆ - ಎಲ್ಲಿಂದ ಬಂದಳೋ ಈ ತಾಟಕಿ ಮೊದಲಾದ 
ಆಕ್ಷೇಪಣೆಗಳೂ ಎಲ್ಲರಿಗೂ ಪರಿಚಯ. ಮನಸ್ಸು ಅತಿ ಉಗವಾದಲ್ಲಿ ಬಾಯಿಂದ 
ಬೀಳುವ - ಅದೊಂದು ಊರೇ - ಅವನೊಬ್ಬ ಮನುಷ್ಠನೇ - ಅವಳ ಹೆಸರು 
ಹೇಳಿದರೆ ಉಪ್ಪು ಕೂಡ ಹುಟ್ಟುವುದಿಲ್ಲ ಇತ್ಯಾದಿ ಬಯ್ಲುಳವೂ ಎಲ್ಲರಿಗೂ 
ತಿಳಿದ ವಿಷಯ. ಈ ಬಗೆಯ ಮಾತುಗಳಲ್ಲಿ ವ್ಯಕ್ತವಾಗುವ ನಡೆವಳಿಕೆ ಯಾವುದು? 
ಅವುಗಳನ್ನು ಆಡುವವರ ಅಭಿಪ್ರಾಯಗಳೇನು? ಒಬ್ಬ ವ್ಯಕ್ತಿಯ, ಒಂದು ಸಂಸ್ಥೆಯ, 
ಅಥವಾ ಒಟ್ಟು ಸಮಾಜದ ಯಾವುದೋ ದೋಷವನ್ನು ಎತ್ತಿ ತೋರಿಸಿ ಹೀನಾಯ 
ಮಾಡುವುದೇ ಅಲ್ಲವೆ? ಈ ಕಾವ್ಯ ವೇ ವಿಡಂಬನ. - ಎಸ್‌.ವಿ. ರಂಗಣ್ಣ 

೨. ನಗೆಯಾಟವು ವೀರರ ಶಸ್ತ್ಯ ನ ಅಸ್ವ; ಪ್ರತಿಷ್ಠಿತರ ಶಾಸ್ತ್ಯ ಬಿರುಸುನಗೆಯು 
ಧೂರ್ತರ ಕೈದು; ಕುಹಿಗಳ ತ. ಕಿವಿ 'ಕಚ್ಚುವವೆರ ಅನ್ನ. ಕೆಲವರ 
ನಗೆಯು ಹುಡುಗರ ಹುಡುಗಾಟ; ಹುಚ್ಚರ ಹಣೆಬರಹ. ಹುಚ್ಚು ನಗೆಯು 
ಹುಂಬರ ವಿಲಾಸ. ನಗದೆ ನಗಿಸುವುದು ಚತುರರ ರೀತಿ; ನಕ್ಕು ನಗಿಸುವುದು 
ವಿದೂಷಕರ ಪರಿಪಾಠ; ನಗೆಗೀಡಾಗುವುದು ಎಬಡರ ಹಾದಿ. ಮೂರುಸಲ 
ನಗುವ ಮಂದರ ಕಥೆ ಗೊತ್ತಿರಬಹುದು. ಒಮ್ಮೆ ಹತ್ತರಕೂಡ ಹನ್ನೊಂದೆಂದು 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೩೯ + 


ನಗುವವರ ಕೂಡ ನಗುವುದು; ಕೆಲಹೊತ್ತಿನ ಮೇಲೆ ಮಂದಬುದ್ದಿಯಲ್ಲಿ 
ಪ್ರಕಾಶಬಿದ್ದು ಮಾತು ತಿಳಿದು ನಗುವುದು; ಆಮೇಲೆ ಮೊದಲಿನ ನಗೆಯ 
ಮೌಢ್ಯವನ್ನು ನೆನೆಸಿ, ಆಮೇಲಿನ ತಿಳುವಳಿಕೆಯ ಆಢ್ಯತೆಯನ್ನು ತಿಳಿದು, ತನಗೆ 
ತಾನೇ ನಗುವುದು; ಹುಡುಗತನ, ಹುಂಬತನ, ಇದ್ದಲ್ಲಿ ಹುಚ್ಚುತನವೇ ನಗೆಯ 
ಹುತ್ತ. ರಸಿಕರ ಹಾಸ್ಯವಿನೋದದಲ್ಲಿ ಮಿಂಚಿನ ಸಂಚಾರವಿರುವುದು; 
ತಿಳಿಯುವವರಿಗೆ ಬುದ್ದಿ ಸಂಸ್ಕಾರ ಮಾತ್ರ ಬೇಕು. - ದ.ರಾ. ಬೇಂದ್ರೆ 


೩. ವಿಡಂಬನೆಯೆಂದರೆ ಬರಿ ಭೂಮದ ಹಾಡಲ್ಲ, ಬೀಭತ್ತವಲ್ಲ; ಬರಿ ಸಿಟ್ಟಿನ 
ರಗಳೆಯಲ್ಲ. ಸಿಟ್ಟಿನೊಡನೆ ಸ್ಹಾಭಿಮಾನವನ್ನೂ ತುಸು ವಿನೋದವನ್ನೂ 
ಕೂಡಿಸಿದಾಗ ಹುಟ್ಟಿ ಬರುವ ಅಪಹಾಸವಲ್ಲ. ವಿಡಂಬನೆಯು ಅಣಕಕ್ಕೆ 
ಸಮೀಪವಾಗಿದ್ದರೂ ಅದರಲ್ಲಿ ವಿನೋದದ ಅಂಶವು ಇನ್ನೂ ಹೆಚ್ಚಾಗಿರುತ್ತದೆ; 
ಸಾತ್ತಿಕ ಕೋಪವೂ ಸಹ ತಕ್ಕಮಟ್ಟಿಗೆ ಕೂಡಿರುತ್ತದೆ; ಸ್ಹಾಭಿಮಾನವು ಮಾತ್ರ 
ಅದೃಶ್ಯವಾಗಿ ಬಂದು ನೆಲೆಸಿರುತ್ತದೆ. ವಿನೋದ, ಸ್ಥಾಭಿಮಾನ, ಕೋಪ - ಈ 
ಮೂರರ ವಶಿಷ್ಟ ಸಮ್ಮಿಶ್ರಣದ ಮೇಲೆ ವಿಡಂಬನೆಯ ಸ್ಪಭಾವ ಗುಣದ 
ನಿರ್ಣಯವಾಗುತ್ತದೆ. ಈ ಮೂರು ಗುಣಗಳು ಮುಪುರಿಗೊಂಡು ಸಿದ್ದವಾದ 
ವಿಡಂಬನೆಯು ಸಾಹಿತ್ಯರೂಪಕ್ಕೆ ಇಳಿಯಬೇಕಾದರೆ ಅದು ರಸಸಿದ್ದಿಯನ್ನು 
ಹೊಂದಿರಬೇಕು. ಕಾವ್ಯದ ಆತ್ಮವಾದ ಧ್ವನಿಯಾಗಲಿ ಕಿರಿದರಲ್ಲಿ ಹಿರಿದನ್ನು 
ಹೇಳುವ ಸಾಮರ್ಥ್ಯವಾಗಲಿ ಅದಕ್ಕೆ ಬಂದಿರಬೇಕು. - ವಿ.ಕೃ, ಗೋಕಾಕ 


೪. "8೩ಣ ಶತಾರಿ ಎಂಬುದು ಉಪ್ಪು - ಪಾದರಸಗಳಿಂದ ಮಾಡಿದ ಅಡಿಗೆ; 
ಸತ್ಯದ ಸಂರಕ್ಷಣೆಗೆ ಅದೊಂದು ಪವಿತ್ರ ಆಯುಧ' ಎಂಬುದು ದಿಟ. 
ಆಡುಮಾತಿನಲ್ಲೇ ಓಡುವ ಗದ್ಯವಿದು. ಇದರ ಗಾಂಭೀರ್ಯ ಕೂಡ ಕಟಕಿಯ 
ವ್ಯಂಗ್ಯ ಶಕ್ತಿಯುಳ್ಳದ್ದು. ತೀವವಾದಾಗ ಮೂದಲಿಕೆ, ಮಾರ್ಮಿಕ ಹಾಸ್ಯ ಕರುಳು 
ಚುಚ್ಚುವ ಹಾಸ್ಯ, ಹೊಟ್ಟೆಯಲ್ಲಿ ಹೊಕ್ಕು ಬೆನ್ನಲ್ಲಿ ಮೂಡಿಬರುವ ಇರಿತ ಎನಿಸುತ್ತದೆ. 
ಇಂಥಲ್ಲಿ ವಾಕ್ಯಗತಿಯ ಓಟವು ಭಾವದ ಬಿಂಕವನ್ನು ಬೆಂಬತ್ತಿ ಸಾಗುತ್ತದೆ; 
ಲಂಶುಂಶುತಿಗಳಾದರೂ ಹಾಗೇ; ಬಾವಸಾಂದ್ರತೆಂಶ ಹೆಚ್ಚು 
ಕಡಿಮೆಗನುಗುಣವಾಗಿಯೇ ಹೋಗುತ್ತವೆ - ಭಾವನೆಯ ಉದೇಕದ ಇಷ್ಟಾನುಗುಣ 
ಡಿಗ್ಲಿಯನ್ನೇ ಅವಲಂಬಿಸಿರುತ್ತವೆ. - ಬಿ.ಎಚ್‌. ಶ್ರೀ 


ವಿಡಂಬನ-ವಿನೋದಗಳು, ನಗೆ ಬರಹಗಳು, ಹಾಸ್ಯ ಪ್ರಬಂಧಗಳು, ಪರಿಹಾಸ 
(Raillery) ಹುಚ್ಚು ಹಾಸ್ಯ (Nonsence), ವಿಕಟಹಾಸ್ಯ, (ಕುಚೇಷ್ಟೆ, Parody, Bur- 
esque), ನಕಲಿ (ಗೇಲಿ, ಲೇವಡಿ, Caricature), ಚತುರೋಕ್ತಿ (Wit), ನಿಂದೆ 
(ಬಯ್ಗುಳ, Invective) ಮರ್ಮಾಘಾತ (ಮಾರ್ಮಿಕ ಹಾಸ್ಯ, ಮೂದಲಿಕೆ, ಕರುಳು 
ಚುಚ್ಚುವ ಅವಹೇಳನೆ, Sarcasm), ವ್ಯಂಗ್ಯೋಕ್ತಿ (ಕಟಕಿ, Irony), ವಕ್ರೋಕ್ತಿ 
(ಕೊಂಕುನುಡಿ, Insinuation, Innuendo), ಅಪಹಾಸ್ಯ (Mockery) ಎ೦ಬುದು 


+ ೨೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಶ್ರೀ ಎಸ್‌.ವಿ. ರಂಗಣ್ಣನವರು ಕೊಟ್ಟ ವಿಡಂಬನಚೆಕ್ರದ ಹತ್ತು ಹಳಿಗಳು. ಅವುಗಳ 
ವಸ್ತುವಾಗಬಲ್ಲುದು ವಿಕಾರ, ಆಕಾರವಲ್ಲ. "ವಿಡಂಬನ'ವೆಂದರೆ ಅನುಕರಣ, ಕಪಟ, 
ಪರಿಹಾಸ, ಛದ್ಮ “ವಿನೋದ'ವೆಂದರೆ ಕೇವಲ ಪರಿಹಾಸ. "ಸಾಹಿತ್ಯದರ್ಪಣ'ವು 
ಹಾಸ್ಯರಸಿಕರಲ್ಲಿ ಮೂರು ವರ್ಗಗಳನ್ನು ಮಾಡಿರುವುದು ಗಮನೀಯ. ಜ್ಯೇಷ್ಠರಿಗೆ 
ಸ್ಥಿತ, ಹಸಿತಗಳನ್ನುಂಟುಮಾಡುವ ಹಾಸ್ಯ ಉಚಿತ; ಮಧ್ಯಮರಿಗೆ ವಿಹಸಿತ, 
ಅವಹಸಿತಗಳನ್ನುಂಟುಮಾಡುವ ಹಾಸ್ಯ ಸಹಜ ಮತ್ತು ಕನಿಷ್ಠರಿಗೆ ಅಪಹಸಿತ, 
ಅತಿಪಸಿತಗಳನ್ನು ೦ಟು ಮಾಡುವ ಹಾಸ್ಯ ಯೋಗ್ಯ — ನಂಬ ಸ್ಥೂಲ — ಆದರೆ 
ಮಾರ್ಮಿಕ ಹಾಸೃಪ್ರಕಾರಗಳನ್ನು ಉಲ್ಲೇಖಿಸಲಾಗಿದೆ. ವಿಡಂಬನದ ಮೇಲೆ ಹೇಳಿದ 
ದಶಾವತಾರಗಳನ್ನು ಈ ಮೂರು ವರ್ಗಗಳ ರಸಿಕರಲ್ಲಿ ಹೆಚ್ಚು ಕಡಿಮೆ ಸರಿಯಾಗಿ 
ಹಂಚಬಹುದು. ಚತುರ್ಥವರ್ಗದ ಹಾಸ್ಯವನ್ನು ವರ್ಜನೀಯವಾದ ಅಶ್ಲೀಲ, ಭಂಡತನ 
ಎಂದಿಟ್ಟುಕೊಳ್ಳಬಹುದು. 


ಪಾಶ್ಚಾತ್ಯ ಪ್ರ ಪಂಚದಲ್ಲಿ ವಿಡಂಬನಸಾಹಿತ್ಯವು ಸಾಮಾಜಿಕ ರೀತಿ ನೀತಿಗಳ 
ಸುಧಾರಣೆಗೆ ದೊಡ್ಡ ಪ್ರೇರಣೆಯಾದದ್ದು ಸುವಿದಿತ. ನಮ್ಮಲ್ಲಿ ಈ ಉದ್ದೇಶವನ್ನು 
ಹಿನ್ನೆಲೆಯಲ್ಲಿಟ್ಟುಕೊಂಡು ಕೆಲವರು ಕಾದಂಬರಿ, ಕತೆ, ನಾಟಕಗಳನ್ನು ಬರೆದಿದ್ದಾರೆ; 
ಅವುಗಳಲ್ಲದೆ ಶ್ರೀಗಳಾದ ಕಸ್ತೂರಿ, ಬೀಚಿ, ವಿ.ಜಿ. ಭಟ್ಟರಂಥವರು ಹಾಸ್ಯ ಪ್ರಬಂಧಗಳನ್ನೂ 
ಬರೆದಿದ್ದಾರೆ. ಆದರೆ ಭಾರತೀಯ ಹವಾಮಾನದಲ್ಲಿ ಬದಲಾವಣೆಯ ವೇಗವು ಬಹಳ 
ಮಂದ; ಅದರಿಂದ ನಮ್ಮ ಸಾಮಾಜಿಕರಲ್ಲಿ ಆ ಈ ಅಂಶಗಳಲ್ಲಿ 
ಬದಲಾವಣೆಗಳಾಗುತ್ತಿದ್ದರೂ ಬಹುಸಂಖ್ಯ ಗ್ರಾಮಸ್ಥ-ನಗರಸ್ಥರ ಒಟ್ಟು ಬಾಳನ್ನು 
ನೋಡಿದರೆ ನಿರೀಕ್ಷಿತ ಪ್ರಮಾಣದ ಬದಲಾವಣೆಗಳು ನಿರೀಕ್ಷಿತ ವೇಗದಿಂದ ಆಗುತ್ತಿಲ್ಲ. 
ಅದಕ್ಕೆ ಅಕ್ಷರಸ್ಥ ರ, ವಿದ್ಯಾವಂತರ ಮತ್ತು ವಾಚನಾಭ್ಯಾಸ ಸವುಳ್ಳವರ ಸಂಖ್ಯೆ 
ಕಡಿಮೆಯಾಗಿರುವುದು ನಕು ಪ್ರಬಲವಾದ ಕಾರಣ. ಜೀವನದ ಇತರ ಪರಿಸ್ಥಿತಿಗಳೂ 
ಅಂಥ ಉತ್ತಮವಾದ ಹೃದಯ ಪರಿವರ್ತನೆಗೆ ವಿಘ್ನಗಳಾಗಿವೆ. 


ಶಕ್ತವಾದ ಲಲಿತ ಸಾಹಿತ್ಯದ ಪ್ರಧಾನ ಗುರಿ ರಸೋದ್ದೋಧವಾದರೂ ಅನಂತರ 
ಅದು ಪರೋಕ್ಷ ಮಾರ್ಗದಿಂದ ಹೃದಯದ ನೈತಿಕ ಭಾವನೆಗಳ ತಿದ್ದುಪಡಿಗೆ 
ಕಾರಣವಾಗುವುದು ಗೊತ್ತಿದ್ದ ಸಂಗತಿ. ಆಯಾ ಐತಿಹಾಸಿಕ ಅವಧಿಯ ನಾಗರೀಕತೆಯು 
ಗೌರವಿಸುವ ಆದರ್ಶಗಳತ್ತ ರಸಿಕರ ಮನಸ್ಸನ್ನು ತಿರುಗಿಸುವ ಕಾರ್ಯದಲ್ಲಿ ವಿಡಂಬನದ 
ಮಾರ್ಗವು ವಿಶಿಷ್ಠವಾದುದು ಅಂದರೆ ಸ್ಪಲ್ಪ ಖಾರವಾದುದು, ಮಸಾಲೆಯಿಂದ ಕೂಡಿದ್ದು 
ಎನ್ನಬಹುದು. ಪ್ರಾಚೀನಕಾಲದ ಹಾಸ್ಯವು ವಿಕೃತವಾದ ವ್ಯಕ್ತಿಯ ವಿಕೃತವಾದ ವೇಷ, 
ವರ್ತನೆ, ಭಾಷಣಗಳನ್ನು ಕಂಡು ನಗುವ ಸೂತ್ರದಿಂದ ಹೊರಟು, ಚತುರೋಕ್ತಿಯನ್ನು 
ಕೆಲವೆಡೆ ಅಳವಡಿಸಿಕೊಂಡು, ಅಣಕ, ಮೂದಲಿಕೆ, ಜರೆತ, ನಿಂದೆ ಮುಂತಾದ ರೂಪಗಳಲ್ಲಿ 
ಪ್ರಕಟವಾಗಿ ಈಗ ಸನ್ನಿವೇಶನಿಷ್ಟ ಹಾಸ್ಕಪ್ರಕಾರಗಳನ್ನೂ ಹುಟ್ಟಿಸುತ್ತಿದೆ. ಈ ಕ್ಷೇತ್ರದಲ್ಲಿ 
ಇನ್ನೂ ಬಹಳ ಕುಶಲಕೃಷಿ ನಡೆಯಬೇಕಾಗಿದೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೪೧ + 


ಹಾಸ್ಯವು ಎಂದೂ ತನ್ನ ಆತ್ಸಸ್ತರೂಪದಂತಿರುವ ಹಾಸ ಅಥವಾ ಪ್ರಸನ್ನತೆಯನ್ನು 
ಕೊನೆಯದಾಗಿ ರಸಿಕನಲ್ಲಿ ಉಳಿಸದಷ್ಟು ದೂರ ಹೋಗಕೂಡದು. ಮಾನವತೆಯ 
ಮೂಲ ಸ್ರೋತಸ್ಸನ್ನು ಬೆಳೆಯಿಸಿಕೊಂಡಿರುವ ಹಾಸ್ಕಕಾರನು ಸರ್ವಗ್ರಾಹ್ಯವಾದ 
ನಿಂದ್ಯಾನಿಂದ್ಯ ವಿವೇಕವುಳ್ಳವನಾಗಿರುತ್ತಾನೆ. ಅವನಿಗೆ ನಾಗರಿಕತೆಯ ವರ್ತಮಾನ - 
ಭ'ವಿಷ್ಯತ್ತುಗಳ ಮಾರ್ಮಿಕ ದರ್ಶನವಿರುತ್ತದೆ. ಒಮ್ಮೆ ಒಬ್ಬ ಚೀನೀ 
ಹಾಸ್ಯಪ್ರಬಂಧಕಾರನೆಂದನಂತೆ - ಜಾಗತಿಕ ಸಮಸ್ಯೆಗಳನ್ನು ಬಿಡಿಸಲು ರಾಜಕಾರಣಿಗಳಿಗೆ 
ಬಿಟ್ಟುಕೊಟ್ಟಿದ್ದರಿಂದಲೇ ಅವು ಜಟಿಲತರವಾಗುತ್ತ ಹೋಗುತ್ತವೆ; ಅವನ್ನು ಜಗತ್ತಿನ 
ಸುಪ್ಪಸಿದ್ದ ಹಾಸ್ಕಕಾರರ ಸಭೆಯ ಮುಂದಿಟ್ಟರೆ ಅರ್ಧಗಂಟೆಯಲ್ಲಿ ಪರಿಹಾರವಾಗುವುವು 
— ಎಂದು. ಅಂದರೆ ಹಾಸ್ಯಕಾರನಿಗೆ ಅಸಂಗಶೀಲ, ವಸ್ತುವಿನ ಅಂತರ್ದರ್ಶನ ಮತ್ತು 
ನಿಷ್ಠಕ್ಷಪಾತತೆಗಳು ಸಹಜವಾಗಿರುವುದರಿಂದ ಆತನು ನಿಸ್ತಾರ್ಥಬುದ್ದಿಯಿಂದ 
ವ್ಯವಹರಿಸಬಲ್ಲ ಎಂದರ್ಥ. ಈ ಉನ್ಪತ ಮನೋಧರ್ಮವುಳ್ಳ ಸಮಾಜ ಹಿತೈಷಿಗಳಾದ 
ಹಾಸ್ಯಕಾರರ ಅಗತ್ಯ ಭಾರತಕ್ಕೂ ಕರ್ನಾಟಕಕ್ಕೂ ಈಗ ಬಹಳವಾಗಿದೆ ಎನ್ನಬಹುದು. 

ಈವರೆಗೆ ಹೆಸರಿಸಿದ ಬಗೆಗಳಲ್ಲಿ ಯಾವ ಬಗೆಯ ಪ್ರಬಂಧವೇ ಆಗಲಿ - ಅದು 
ತನ್ನ ಜಾತಿಗೆ ಸಹಜವಾದ ಬಂಧ, ಕಟ್ಟು, ರಚನೆ ಅಥವಾ ಕಟ್ಟಡ ಎಂಬುದರ 
ಸಾಧಾರಣ ಧರ್ಮಗಳನ್ನು ಹೊಂದಿರಬಹುದು. ಸುಸಂಗತವಾಗಿ ಆದಿಮಧ್ಯಾಂತರಗಳಿಂದ 
ಉಪಕಮಿಸಿದ ವಿಷಯವನ್ನು ಪಠಶ್ಕಾಕ್ಷಾಪತ್ಯಕ್ಷ ರೀತಿಯಿಂದ ಉಪನ್ಯಸಿಸಿ, ಉಪಸಂಹರಿಸುವ 
ಸುಸ್ಪಷ್ಟ ವಾಕ್ಕಗತಿಯ ಗದ್ಯವಾಗಿರಬೇಕು ಎಂಬುದಿಲ್ಲಿ ಉಪಸಂಹಾರ್ಯ. ಬೆಳೆಯುತ್ತಿರುವ 
ಹೊಸಗನ್ನಡ ಸಾಹಿತ್ಯವಿಂದು ವಿಚಾರವಂತಿಕೆಯನ್ನೂ ಹೃದಯವಂತಿಕೆಯನ್ನೂ 
ಪೋಷಿಸಬಲ್ಲ ಸತ್ತಬಂಧ ಸಂತಾನಗಳನ್ನು ನಿರ್ಮಿಸಿ ಜನದ ವ್ಯವಹಾರವನ್ನೂ 
ಭಾವಜೀವನವನ್ನೂ ಉನ್ನತ-ಉನ್ನತತರ ಮಟ್ಟಕ್ಕೆ ಒಯ್ಯಲೆಂದು ಹಾರಯಿಸುತ್ತೇನೆ. 

ಸ್ಥಿತಾದಿಗಳ ಲಕ್ಷಣ 

ಈಷದ್ಧಿಕಾಸಿನಯನಂ ಸ್ಥಿತಂ ಸಾತ್‌ ಸಂದಿತಾಧರಂ। 

ಕಿಂಚಿಲ್ಲಕ್ಕದ್ದಿಜ೦ ತತ್ರಂ ಹಸಿತಂ ಕಥಿತಂ ಬುಧ್ಯೆಃ॥ 

ಮಧುರಸ್ಪರಂ ವಿಹಸಿತಂ ಸಾಂಸಶಿರಃ ಕಂಪಮವಹಸಿತಂ। 

ಅಪಹಸಿತಂ ಸಾಸ್ತಾಕ್ಷಂ ವಿಕ್ಷಿಪ್ರಾಂಗಂ ಚ ಭವತ್ಯತಿಹಸಿತಂ॥ 

- ಸಾದ. ಅಲಂ೮-೧೯) 

ಪಜಾಪಭುತ್ನದ ಇಂದಿನ ಅಗತ್ಯವು ಜನಶಿಕ್ಷಣವಾದುದರಿಂದ ಪೌಢವಿಚಾರ ಹಾಗೂ 
ಕಲ್ಪನೆಗಳನ್ನು ಜನಮನದಲ್ಲಿ ಬಿತ್ತಿ ನಮ್ಮ ಸಾಂಸ್ಕೃತಿಕ, ನೈತಿಕ, ರಾಜಕೀಯ, ಸಾಹಿತ್ಯಿಕ 
ಮತ್ತು ಸಾಮಾಜಿಕ ಪರಂಪರೆ ಹಾಗೂ ಪ್ರಯೋಗಗಳ ಜ್ಞಾನವನ್ನು ಪಡೆಯಲು 
ಸಿದ್ದರನ್ನಾಗಿಯೂ ಆಸಕ್ಷರನ್ನಾಗಿಯೂ ಮಾಡುವ ಸತ್ವಾರ್ಯವನ್ನು ವಿವಿಧ ರೂಪ 
ಸೌಂದರ್ಯವುಳ್ಳ ಪ್ರಬಂಧ ಸಾಹಿತ್ಯವೊಂದೇ ಸಮರ್ಥವಾಗಿ ನೆರವೇರಿಸಬಲ್ಲುದು. 


+ ೨೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪ್ರಬಂಧವು ದೇವಭಕ್ಷರ ನಡುವಿನ ದೇವದೂತನಿದ್ದಂತೆ ಎನ್ನಬಹುದು; ಅಥವಾ ಪ್ರಿಯ 
ಪೇಯಸಿಯರ ನಡುವಿನ ಪೇಮದೂತಿಯಂತೆ ಎನ್ನಬಹುದು. ಏಕೆಂದರೆ ಅರಿಯಬೇಕಾದ 
ಅಥವಾ ಸವಿಯಬೇಕಾದ ಪೌಢ ವ್ಯಕ್ತಿಗುಣಗಳ ವಿಷಯಗಳ ಹಾಗೂ ಕೃತಿಗಳ 
ಪರಿಚಯವನ್ನು ಪೌಢರೀತಿಯಿಂದ ಮಾಡಿಕೊಡುವ ವಾಚ್ಛಪುಧಾನ ಗದ್ಧಮಾಧ್ಯಮವೆಂದರೆ 
ಪ್ರಬಂಧವೇ. ವಿದ್ಯೆಗೂ ವಿದ್ಯಾರ್ಥಿಗೂ ನಡುವೆ ಶಿಕ್ಷಕನು ವಹಿಸುವ ಪಾತ್ರವನ್ನು 
ಪ್ರಬಂಧವು ಸಾಹಿತ್ಯ-ಕಲೆ-ವಿಜ್ಞಾನ-ತತ್ವಜ್ಞಾನಗಳಿಗೂ ವಾಚಕರಿಗೂ ನಡುವೆ ನಿಂತು 
ನಿರ್ವಹಿಸುತ್ತದೆ ಎಂದರೆ ಅದರ ಸ್ಥಾನವನ್ನು ಹೆಚ್ಚು ಕಡಿಮೆ ಸರಿಯಾಗಿ 
ನಿರ್ದೇಶಿಸಿದಂತಾಗುತ್ತದೆ ಎನ್ನಬಹುದು. ತರ್ಕಶಾಸ್ತವನ್ನು ಕಲಿಸುವುದು ಶಿಷ್ಠಬುದ್ದಿಯನ್ನು 
ವಿಶದಗೊಳಿಸಲು ಎಂದು ಹೇಳುತ್ತಾರೆ. ಅದೇ ಕಾರ್ಯವನ್ನು ಪ್ರಬಂಧವು ಇನ್ನೂ 
ವ್ಯಾಪಕವಾಗಿ ಜೀವನಸಹಜವಾಗಿ ಜನತೆಗೆ ನೆರವೇರಿಸಿಕೊಡುತ್ತದೆ. ಪ್ರಬಂಧವು ಈ 
ದೃಷಿಯಿಂದ ಶಾಸ್ತವೂ ಹೌದು, ಸಾಹಿತ್ಯವೂ ಹೌದು; ಅವೆರಡರಲ್ಲೂ ಪ್ರವೇಶಿಸುವ 
ಅರ್ಹತೆಯನ್ನು ದೊರಕಿಸಿಕೊಡುವ ಏಣಿಯೂ ಹೌದು! ಅರ್ಥಾತ್‌ ಶಾಸ್ತ್ರ ಅಥವಾ 
ಸಾಹಿತ್ಯವು ಸ್ಪಷ್ಟವಾಗಿ ನಿರ್ದೇಶತಿಸಲಾರದ, ಆದರೆ ಅದರ ಅಥವಾ ಇದರ 
ಮುಂಗುರುಹುಗಳನ್ನು ತೋರುವ ಕೌಮಾರತೆಯ ಕಸುವುಳ್ಳ ಕಥನ-ವರ್ಣನಗಳಲ್ಲಿ 
ಯಾವ ಒಂದನ್ನೂ ಪ್ರಧಾನವಾಗಿಟ್ಟುಕೊಳ್ಳದ, ವಿವರಣ ಅಥವಾ ವಿವೇಚನೆಯನ್ನು 
ಮುಖ್ಯವೆಂದಿಟ್ಟುಕೊಂಡ ಗದ್ಯಮಾರ್ಗವೆಂದರೆ ಪ್ರಬಂಧದ ಸಾಮಾನ್ಯ ಸ್ವರೂಪವನ್ನು 
ಊಹಿಸಿಕೊಳ್ಳಲು ಸಹಾಯಕವಾಗುತ್ತದೆ ಎನ್ನಬಹುದಲ್ಲವೆ? ಇವನ್ನು ಮೀರಿದ ವಿಶಿಷ್ಟ 
ಲಕ್ಷಣಗಳು ವಿಶಿಷ್ಟ ರೀತಿಯ ಪ್ರಬಂಧಗಳಲ್ಲಿ ಕಂಡುಬರಬಹುದು. 


ಅನುಬಂಧ 

ಪೌಢ ಪ್ರಬಂಧಗಳು 
ಆರ್‌.ಆರ್‌. ದಿವಾಕರ ಉಪನಿಷತ್ತಕಾಶ 
ಆಲೂರು ವೆಂಕಟರಾಯ ಕನ್ನಡ ದಶೋಪನಿಷತ್ತುಗಳು 
ಶ್ರೀರಂಗ ಗೀತಾ ಗಾಂಭೀರ್ಯ 
ಹೊಸಕೆರೆ ಚಿದಂಬರಯ್ಯ ಪಂಚದಶೀ ತತ್ತಾರ್ಥ 
ಎಫ್‌.ಜಿ. ಹಳಕಟ್ಟಿ ಲಿಂಗಪೂಜೆಯ ತತ್ವಗಳು 
ಎನ್‌.ಆರ್‌. ಕುಲಕರ್ಣಿ ವಿಕಾಸವಾದ 
ಡಿ.ವಿ. ಗುಂಡಪ್ಪ ಬಾಳಿಗೊಂದು ಬೆಳಕು 
ಕಾರಂತ ಬಾಳ್ವೆಯೇ ಬೆಳಕು 


ಅ.ನ.ಕೃ, ಹೊಸಹುಟ್ಟು 


ಸಂಪುಟ - ೭ : ಬಿಡಿಲೇಖನಗಳು - ೧ 


ಸಿಂಪಿ ಲಿಂಗಣ್ಣ 

ಗೌರೀಶ ಕಾಯ್ಕಿಣಿ 
ಎಚ್‌. ಕೃಷ್ಣರಾವ್‌ 
ಶಂ.ಬಾ. ಜೋಶಿ 
ದ.ರಾ.ಬೇಂದ್ರೆ 
ಸಿದ್ದವನಹಳ್ಳಿ ಕೃ, ಶರ್ಮ 
ನಾ. ಕಸ್ತೂರಿ 

ಜಿ.ಪಿ. ರಾಜರತ್ನಂ 

ಕು.ಶಿ. ಹರಿದಾಸಭಟ್ರ 
ದೇವುಡು ನರಸಿಂಹಶಾಸ್ತಿ 
ವೆಂಕಟರಾಮಪ್ಪ ಫ್‌ 
ಶ್ರೀನಿವಾಸ 

ರಾ.ಭ. ಹಾಸಣಗಿ 
ಶ್ರೀನಿವಾಸಾಚಾರ್ಯ 
ಶ್ರೀನಿವಾಸ ಹಾವನೂರ 
ಎಂ.ವಿ. ಕೃಷ್ಣರಾವ್‌ 


ಎಚ್‌.ಎನ್‌. ರಾಘವೇಂದ್ರಾಚಾರ್‌ 


ಬಿ.ಹೆಚ್‌. ಶ್ರೀ. 

ಜಿ. ಹನುಮಂತರಾವ್‌ 
ಮತ್ತು ಬಿ.ಎಚ್‌. ಶ್ರೀ. 
ಜಿ.ಎಸ್‌. ಹಾಲಪ್ಪ 
ಬಡೇಕಿಲ್‌ ಕೃಷ್ಣಭಟ್ಟ 
ಕೆ.ಎನ್‌. ವೆಂಕಟರಾಮಪ್ಪ 
ಎನ್‌.ಎಸ್‌. ಸುಬ್ಬರಾವ್‌ 


ಇತ್ಯಾದಿ 


ವಿ೪ + 


ಪವಿತ್ರ ಜೀವನ 
ಮಾರ್ಕ್‌ವಾದ 
ರಾಜನೀತಿ 

ಯಕ್ಷಪಕ್ನಿ 
ವಿಚಾರಮಂಜರಿ 
ಗಾಂಧೀ ಯೋಜನೆ 
ಮದುವೆ 

ರಾಮರಾಜ್ಯ 
ಅರ್ಥಶಾಸ್ತ್ರ 
ಮೀಮಾಂಸಾದರ್ಪಣ 
ಆದರ್ಶ ರಾಜ್ಯ 
ಪ್ರಸಂಗ 

ವೈದಿಕ ವಾಜ್ಜಯ ಪರಿಚಯ 

ಹಿಂದೂ ದರ್ಶನ ಸಾರ 

ಅವಿವಾಹಿತೆ 

ಕಾರ್ಲ್‌ ಮಾರ್ಕ್‌ ಮತ್ತು ಸಮತಾವಾದ 
ದ್ವೈತ ವೇದಾಂತ 

ಭಾರತೀಯ ನಾಗರಿಕತೆಗೆ ಮನುವಿನ ಕೊಡುಗೆ 


ತರ್ಕಶಾಸ 
ಮೆ 


ಮಾನಸದರ್ಪಣ 
ಸಾರ್ವಜನಿಕ ಆಡಳಿತ 
ನಾಗರಿಕತೆ 
ಮಾನವಶಾಸ್ತ್ರ 
ಹಣಪ್ರಪಂಜ' 


+ ೨೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಲಘು ಪ್ರಬಂಧಗಳು 
ಎಸ್‌. ಮಂಜುನಾಥ್‌ ಇಂಗ್ಲಿಷ್‌ ಪ್ರಬಂಧಗಳು 
ವಿ.ಸೀ. ಪಂಪಾಯತ್ರೆ 
ಹು.ತಿ.ನ. ರಥಸಪ್ತಮಿ ಮತ್ತು ಇತರ ಚಿತ್ರಗಳು 


ಎ.ಎನ್‌. ಮೂರ್ತಿರಾವ್‌ 
ಗೊ.ರಾ. ಅಯ್ಯಂಗಾರ್‌ 


ಪ. ರಮಾನಂದ ಹುಚ್ಚು ಬೆಳದಿಂಗಳಿನ ಹೂ ಬಾಣಗಳು 
ಎನ್‌.ಕೆ. ಕುಲಕರ್ಣಿ ಮುಂಗಾಲ್‌ ಪುಟಿಗೆ 

ಅ.ನ.ಕೃ, ಷೊರಕೆ 

ಪರಮೇಶ್ವರ ಭಟ್ಟ ಕೆಲವು ಇಂಗ್ಲಿಷ್‌ ಪ್ರಬಂಧಗಳು 
ಕೋ.ಶಿ.ಕಾರಂತ ಗ್ನಾನ 

ಶ್ರೀರಂಗ ಮುಕ್ಕಣ್ಣನ ಯಾತ್ರೆ 

ಎನ್‌.ಎಸ್‌. ಗದಗಕರ್‌ ಗೋವಾಯಾತ್ರೆ ಮತ್ತು ಇತರ ಕಥೆಗಳು 
ನಾಡಿಗೇರ ಕೃಷ್ಣರಾಯ ತಲೆಹರಟೆ 

ಬಳ್ಳಾರಿ ಬೀಚಿ ತಿಮ್ಮನ ತಲೆ 

ವಿ.ಜಿ. ಭಟ್ಟ ಬರುಕಿ 

ಬಿ.ಎಚ್‌. ಶೀ. ಬೇತಾಳಗಳ ಕುಣಿತ 

ದಾಶರಥಿ ದೀಕ್ಷಿತ ಪ್ರೇತಸಂಹಾರ 

ನಾ.ಕಸ್ತೂರಿ ಕಲ್ಲೋಲ 

ರಾ.ಶಿ. ತುಟ ಮೀರಿದುದು 

ದ.ರಾ. ಬೇಂದ್ರೆ ನಿರಾಭರಣ ಸುಂದರಿ 

ಅಷ್ಟಾವಕ್ರ ರಸಿಕ ರಸಾಯನ 

ರಾಮರಾವ್‌ ನಮ್ಮ ಅರಣ್ಯ ಯಾತ್ರೆ 

ಠಾಕೂರ ಶಿಶು ಅಥವಾ ಬಿದಿಗೆ ಚಂದ್ರ 
ಅನಂತನಾರಾಯಣ ಮುತ್ತು ಹವಳ 

ಭಾರದ್ದಾಜ ಕಮಲಾಕಾಂತನ ಕಡತ 


ಇತ್ಯಾದಿ 


ಹಗಲುಗನಸುಗಳು 
ನಮ್ಮ ಊರಿನ ರಸಿಕರು 


ಸಂಪುಟ - ೭ : ಬಿಡಿಲೇಖನಗಳು - ೧ 


ಚಾರಿತ್ರಿಕ ಪ್ರಬಂಧಗಳು 
ಎಂ.ಆರ್‌. ಶ್ರೀ 
ಓ.ಎನ್‌. ಲಿಂಗಣಯ 
Po) 
ನೆರಂಗ 
ಅ.ನ.ಕೃ, 
ಕುವೆಂಪು 
ಡಿ.ವಿ. ಗುಂಡಪ್ಪ 
ಶಿವರಾಮ ಕಾರಂತ 
ರಾಮಸ್ಟಾಮಿ ಅಯ್ಯಂಗಾರ್‌ 
ಆನಂದಕಂದ 
ಟಿ.ಟಿ. ಶರ್ಮ 
ಜಿ.ಪಿ. ರಾಜರತ್ನಂ 
ಸಂಗದ್ಲಿರಿರಾಯ 
ಸಿ.ಕೆ. ವೆಂಕಟರಾಮಯ್ಯ 
ಸಿದ್ದವ್ವನಹಳ್ಳಿ ಕೃಷ್ಣಶರ್ಮ 
ಗೌರೀಶ ಕಾಯ್ಕಿಣಿ 
ಎಂ. ಹರಿದಾಸರಾವ್‌ 
ಚಿದಂಬರಯ್ಯ 
ನಾ. ಕಸ್ತೂರಿ 
ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌ 
ಎ.ಆರ್‌. ಕೃಷ್ಣಶಾಸಿ 
ಣ ಮ 
ಆಲೂರು ವೆಂಕಟರಾಯ 


ತ.ರಾ.ಸು. 
ಠಾಕೂರ 

ಕಿಲ್ಲೆ ಹೆಗಡೆ 
ಶಿವಮೂರ್ತಿ ಶಾಸ್ತಿ 
ಪಂಚಮುಖಿ K 


ವಿ೪ಜಿ + 


ಬಸವಣ್ಣನವರು 

ಆತ್ಮಜ್ಞಾನಿ ಅಲ್ಲಮ ಪ್ರಭು 
ಶ್ರೀರಂಗ 

ಕರ್ನಾಟಕದ ಕಲಾವಿದರು 
ರಾಮಕೃಷ್ಣ ಪರಮಹಂಸ 
ಗೋಪಾಲಕೃಷ್ಣ ಗೋಖಲೆ 
ಹುಚ್ಚು ಮನಸ್ಸಿನ ಹತ್ತು ಮುಖಗಳು 
ಜೀವಜ್ಯೋತಿಗಳು 
ಬಾಬುರಾಜೇಂದ್ರ ಪ್ರಸಾದ 
ಜೂಲಿಯಸ್‌ ಸೀರುರ್‌ 
ಭಗವಾನ್‌ ಮಹಾವೀರ 
ಸಾಕ್ರಟೀಸ್‌ 

ಏಬ್ರಹಾಂ ಲಿಂಕನ್‌ 

ಸರದಾರ ವಲ್ಲಭಭಾಯಿ 
ಪಶ್ಚಿಮದ ಪ್ರತಿಭೆ 

ಉಕ್ಕಿನ ಮನುಷ್ಯ 

ಭರತಖಂಡದ ಜೀವಜ್ಯೋತಿಗಳು 
ಅಶೋಕ 

ಶ್ರೀ ರಾಮಕೃಷ್ಣ 

ನಾಗಮಹಾಶಯ 

ನನ್ನ ಜೀವನ ಸ್ಮೃತಿಗಳು 
ರೇಖಾಚಿತ್ರಗಳು 

ನನ್ನ ಬಾಲ್ಕದ ದಿನಗಳು 
ಪ್ರಾಚೀನ ತುಳುನಾಡು 

ವೀರಶೈವ ಮಹಾಪುರುಷರು 
ಪುರಂದರದಾಸರ ಜೀವನ ಚರಿತ್ರೆ 


* ೨೪೬ 


ಪುಟ್ಟರಾಮು 
ಎಂ.ಎಸ್‌. ಪುಟಣ 
ಊಟ 
ನಾರಾಯಣರಾವ್‌ 
ಅರ್ಚಕ ಮತ್ತು ಪ್ರಸಾದ 
ದಿವಾಕರ 
ಶ್ರೀಮಂತಿ ಶ್ರೀಕಂಠಯ್ಯ 
ನಾಡಿಗ ಕೃಷ್ಣಮೂರ್ತಿ 
ಣ 
ಎನ್‌.ಎಸ್‌. ವೀರಪ್ಪ 
ದ.ರಾ. ಬೇಂದ್ರೆ 
ಅ.ನ.ಕೃ, 
ಡಿ.ವಿ. ಗುಂಡಪ್ಪ 
ಕುವೆಂಪು 
ವಿ.ಕೆ. ಗೋಕಾಕ 
ಎಸ್‌. ವಿ. ರಂಗಣ 
ಣ 
ಶ್ರೀರಂಗ 
ಜಿ.ಆರ್‌. ಪಾಂಡೇಶ್ವರ 
ಬೆಟಗೇರಿ ಕೃಷ್ಣಶರ್ಮ 
ಣ 
ಬಿ.ಹೆಚ್‌. ಶ್ರೀ 
ಎಸ್‌.ಎಸ್‌. ಮಾಳವಾಡ 
ಮುಳಿಯ ತಿಮ್ಮಪ್ಪಯ್ಯ 
ಶ್ರೀಕಂಠಯ್ಯ 
ಆರ್‌.ಎಸ್‌. ಮುಗಳಿ 
ಐ.ಸೀ. 
ಡಿ.ವಿ. ಶೇಷಗಿರಿರಾವ್‌ 
ಶ್ರೀನಿವಾಸಮೂರ್ತಿ 
ಕುಂದಣಗಾರ 
ನರಸಿಂಹಾಚಾರ್‌ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಜವಾಹರಲಾಲ್‌ ನೆಹರು 
ಕುಣಿಗಲ್‌ ರಾಮಶಾಸ್ತಿಯವರ ಚರಿತ್ರೆ 
ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ 
ಶ್ರೀ ರಮಣ ಮಹರ್ಷಿ 
ಮಹಾಯೋಗಿ 

ಜೋಸೆಫ್‌ ಸ್ಟಾಲಿನ್‌ 

ಭಾರತದ ವೀರ ರಮಣಿಯರು 
ಲೆನಿನ್‌ 

ಸಾಹಿತ್ಯ ಮತ್ತು ವಿಮರ್ಶೆ 
ಸಾಹಿತ್ಯ ಮತ್ತು ಜೀವನ 
ಸಾಹಿತ್ಯ ಶಕ್ತಿ 

ಸಾಹಿತ್ಯ ಪ್ರಚಾರ 

ಸಾಹಿತ್ಯ ಪ್ರಗತಿ 

ಶೈಲಿ 

ನಗೆ 

ರಾಧಸ್‌ 

ಕರ್ನಾಟಕ ಜೀವನ 
ಹೊಸಗನ್ನಡ ಸಾಹಿತ್ಯ ಶೈಲಿ 
ಕರ್ನಾಟಕ ಸಾಹಿತ್‌ ಸಂಸ್ಕೃತಿ ದರ್ಶನ 
ಕವಿರಾಜ ಮಾರ್ಗ ವಿವೇಕ 
ಪಂಪ 

ರನ್ನನ ಕೃತಿರತ್ನ 

ಕರ್ನಾಟಕ ಕಾದಂಬರಿ 

ಕವಿ ನಾಗಚಂದ್ರನ ಕಾವ್ಯಗಳು 
ವಚನಧರ್ಮಸಾರ 
ಹರಿಹರದೇವ 

ಹಂಪೆಯ ಹರಿಹರ 


ಸಂಹುಟ - ೭ : ಬಿಡಿಲೇಖನಗಳು - 
ಎ.ಆರ್‌. ಕೃಷ್ಣಶಾಸಿ 
ಣ ಅ 


ಅ.ನ.ಕೃ, 

ಶ್ರೀ 

ಟಿ.ಎಸ್‌. ವೆಂಕಣಯ್ದ 
ನ್‌" 

ವೆಂಕಟರಾಮಯ್ಯ 

ಕೆ. ಶೇಷಾಚಾರ್ಯ 

ರಾಮರಾವ್‌ 

ಶಿವರಾಮ ಕಾರಂತ 


ಇತ್ಯಾದಿ 


೧ 


ಸರ್ವಜ್ಞಕವಿ 

ಕವಿ ಗೋವಿಂದ ಪೈ 
ಅ.ನ.ಕೃ, 

ಕೈಲಾಸಂ 
ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ 
ರತ್ನಾಕರವರ್ಣಿ 
ಪ್ರಾಚೀನ ಸಾಹಿತ್ಯ 
ಭಾಸಮಹಾಕವಿ 
ಅಲಂಕಾರಶಾಸ್ತ 
ಮುದ್ದಣ s 
ಕಲೆಯ ದರ್ಶನ 


ಎ೪೭ + 


[ಆಕರ : ೧೯೬೦ನೇ ಡಿಸೆಂಬರ್‌ ತಿಂಗಳಲ್ಲಿ ಮಣಿಪಾಲದಲ್ಲಿ ನಡೆದ ೪೨ನೆಯ 
ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಡೆದ ವಿಮರ್ಶಾಗೋಷ್ಠಿಯಲ್ಲಿ ಮಾಡಿದ 


ಭಾಷಣ]. 


* ೨೪೮ 


೩೬. ಇಂದಿನ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕಾರ 


ನಾವು ಸ್ಪತಂತ್ರ ಭಾರತದಲ್ಲಿದ್ದೇವೆ, ವಿದೇಶೀಯ ಸಾಹಿತ್ಯ ಸಂಸ್ಕೃತಿಗಳ ಪರಿಚಯ 
ಉಳ್ಳವರಾಗಿದ್ದೇವೆ. ಹೊರ ರಾಷ್ಟಗಳಲ್ಲಿಯ ಮಾನ್ಯರ ಮೆಚ್ಚಿಗೆ ಪಡೆಯುವಂಥ ಕೃತಿಗಳನ್ನು 
ರಚಿಸಬಲ್ಪೆವು. ರಚಿಸಿದ್ದೇವೆ; ಅಲ್ಲದೆ ನೆರೆಯ ಪಾಂತೀಯರಂತೆಯೇ ನಾವು ಪಗತಿಪಥ 
ಹಿಡಿದಿದ್ದೇವೆ, ಹಳೆಯ 'ಹಾಳನು 'ಹೂಳಿ ಹೊಸ ಬೀಜ ಬಿತ್ತುತ್ತಿದ್ದೇವೆ ಎಂಬೀ ಮೊದಲಾದ 
ಕಲ್ಲನಾತರಂಗಗಳು ನಮ್ಮಲ್ಲಿ ಅನೇಕರ ಅಂತರಂಗವನ್ನು ಆಕ್ರಮಿಸಿರುವುದು ಸಹಜ. 
ಆದರೆ ವಿಚಾರಪರನಾದವನು ದಿನದಲ್ಲಿ, ವರ್ಷದಲ್ಲಿ, ತನ್ನ ಬಹ್ವಾಯುಷ್ಠದಲ್ಲಿ ಎಷ್ಟು 
ಕಾಲ ತಾನು ಸ್ಟಾತಂತ್ರ ದೆ. ಸಾಹಿತ್ಯದ, ವಿಜ್ಞಾನದ, ಧರ್ಮದ, ಸಮಾಜದ, ಅರ್ಥದ, 
ಕಾಮದ ಬಗ್ಗೆ ಜಾಗೃತ ಚೇತನೆಯಲ್ಲಿ ಚಿಂತನೆ ಮಾಡಿದ್ದೇನೆ, ಆಯಾ ವಿಸ್ಮಯಗಳಲ್ಲಿ 
ತಲ್ಲೀನನಾಗಿ ಸಾಮರಸ್ಯಭಾವದಿಂದ, ಸಾಕಲ್ಯ ದೃಷ್ಟಿಯಿಂದ ವಿವೇಚಿಸಿದ್ದೇನೆ ಎಂಬ 
ಪ್ರಶ್ನೆಯನ್ನು ಹಾಕಿಕೊಂಡರೆ ನಮ್ಮ ಹೊಸ ಸಾಹಿತ್ಯ ಬಹ್ವಂಶ ಪ್ರೋತ್ಲಾಹಾರ್ಹವಾದ, 
ಕೈಹಿಡಿದೆತ್ತಬೇಕಾದ ಅವಸ್ಥೆಯಲ್ಲೇ ಇನ್ನೂ ಉಳಿದಿರುವುದು ಏಕೆ ಎಂಬುದಕ್ಕೆ ಉತ್ತರ 
ದೊರೆಯುತ್ತದೆ. 


ಶಾಸ ಸ್ತ ವಿಜ್ಞಾನಾದಿಗಳು ಬೌದ್ಧಿಕ ಅಭಿರುಚಿಯನ್ನು ತಣಿಸುವಂಥವೆಂದೂ ಸಾಹಿತ್ಯಾದಿ 
ಕಲೆಗಳು 'ಫಾವನಾಭಿರುಚಿಯನ್ನು ತೃಪ್ರಿಪಡಿಸುವಂಥವೆಂದೂ ಹೇಳುವುದು ರೂಡಿ. 
ಇದರಲ್ಲಿ ಕೆಲವಂಶ ಸತ್ಯ ಎದೆ." ಅದರೊಟ್ಟಿಗೇ ಶಾಸ್ತ್ರಿಗೆ ಹೃದಯವಿರುವುದೂ 
(ಒಳ್ಳೆಯದಿರಲಿ, ಕೆಟ್ಟದಿರಲಿ) ಕವಿಗೆ ಬುದ್ಧಿಯಿರುವುದೂ” (ನ್ಯಾಯಪಕ್ಷಪಾತಿಯಿರಲಿ, 
ಅನ್ಯಾಯ ಪಕ್ಷಪಾತಿಯಾಗಿರಲಿ) ಅನುಭವ ಗೋಚರವಾದ ಸಂಗತಿ. ಈ ಬುದ್ದಿ 
ಭಾವನೆಗಳು” ಬಂಯಕೆಯ ಅಧೀನವಾಗಿಯೂ ಬಯಕೆಯು ಬ್ರಹ್ಮಬಲ, 
ಬ್ರಹ್ಮರಹಸ್ಯಮ್ರಳ್ಳದ್ದಾಗಿಂಯೂ ಇರುವುದರಿಂದ, ಕೆಲಮೊಮ್ಮೆ ಅದು 
ಅಹಂಕಾರಾನುಕೂಲವಾದರೆ ಮತ್ತೊಮ್ಮೆ ಅಜ್ಞಾತ ಆತಕ್ಷೆ ಅನುಕೂಲವಾಗಿ ಏಳುವುದರಿಂದ 
ಬಯಕೆಯ ಒಮ್ಮುಖವನ್ನೂ ಸಂಪೂರ್ಣವಾಗಿ ತಿಳಿಯಲಾರದೆ ಅನೇಕರು ಕಲೆ 
ಜೀವನಗಳಲ್ಲಿ ಬೌದ್ದಿಕ ಭಾವನಾತ್ಸಕ ಕಾರ್ಯಗಳಷ್ಟನ್ನೇ ವಿಶ್ಲೇಷಿಸ ಹೋಗಿ ದುರ್ನಿಗಮನಕ್ಕೆ 
ಬಂದಿರುವುದುಂಟು. 

ಸತ್ಯಜ್ಞಾನಕ್ಕೆ ಮೂಲಶೋಧ ಅವಶ್ಯಕ. ನಮ್ಮ ಜೀವನವೃಕ್ಷವಂದು ಎಂಥ ಕ್ಷೇತದಲ್ಲಿ 
ಬೇರೂರಿದೆ, ಯಾವ ಆವರಣದಲ್ಲಿ ನೀರು, ಗಾಳಿ, ಬೆಳಕು ಗೊಬ್ಬರಗಳನ್ನು ಪಡೆಯುತ್ತಿದೆ 
ಎಂಬುದನ್ನು ವಿಚಾರಿಸಿದರೆ ನಮ್ಮ ಕಾರ್ಕಕ್ಷೇತ್ರಗಳಲ್ಲಿಯ ಜಯಾಪಜಯಗಳ ಕಾರಣದ 
ಅರಿವಾಗುತ್ತದೆ. ಮಹಾಜೀವನವಿಲ್ಲದೆ ಮಹಾಕೃತಿಗಳುದಯಿಸವು. ಮಹಾಧ್ಯೇಯ, 
ಮಹಾಸಾಹಸ, ಮಹಾಸಂಘಬಲಗಳಿಲ್ಲದೆ ಯಾವ ದೇಶದಲ್ಲೂ ಪ್ರದೇಶದಲ್ಲೂ ಮಹಾ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೪೯ + 


ವೀರರು ಹುಟ್ಟರು, ಮಹಾ ಕಾರ್ಯಗಳು ನಡೆಯವು. ದಯಾವೀರ, ದಾನವೀರ, 
ಧರ್ಮವೀರರಂತೆ ಕಾವ್ಯವೀರ, ನಾಟಕವೀರ, ಕಥಾವೀರ, ಪ್ರಬಂಧವೀರರೂ ಸಮಾಜ 
ಸರಕಾರಗಳ ಸುಪೋಷಣೆಯಿಲ್ಲದೆ ಹುಟ್ಟಿ ಬರಲಾರರು. ಅನ್ನವು ಬಹ್ಮವೆನಿಸಿದ್ದು ಹೀಗೆ. 
ನಮ್ಮ ಸಾಹಿತಿಗಳಿಗೂ ರಸಿಕರಿಗೂ ಇಂದು ಸಿಗುತ್ತಿರುವ ಸಂಸ್ಕಾರ ಯಾವ ಲಕ್ಷಣವುಳ್ಳದ್ದು? 
ನಮ್ಮ ಜನರ ವ್ಯಕ್ತಿತ್ವ ರೂಪಿತವಾಗುತ್ತಿರುವ ಆವರಣದ ಒಳಕಟ್ಟುಗಳು ಅತ್ಯಂತ 

ಶಿಧಿಲ, ಅಕಮ., ಅಸಂಬದ್ಧವೆನಿಸಿವೆ. ನಮ್ಮ ವಿದ್ಯಾಭ್ಯಾಸದ ಮಾಧ್ಯಮದ ಪ್ರಶ್ನೆಯನ್ನು 
ಬಗೆಹರಿಸುವುದು ಕೂಡಾ ನಮಗಿನ್ನೂ ಸಾಧ್ಯವಾಗಿಲ್ಲ. ಭಾರತಕ್ಕಿಂದು ಏಕ (ಅಥವಾ 
ಅನೇಕ) ಜೀವನದರ್ಶನ ಕಾಣಿಸಿಲ್ಲ. ನಮ್ಮಲ್ಲಿಯ ಬಲ್ಲವರಿಗಿರುವುದು ಕೆಲ ಕಲ್ಪನೆಗಳು 
- ಅಷ್ಟೆ. ಕಲ್ಲನೆಗಳನ್ನು ದೋಣಿಯನ್ನಾಗಿ ಮಾಡಿಕೊಂಡು ನಮ್ಮ ಶಿಕ್ಷಣನೇತೃಗಳೂ 
ಸಾಹಿತ್ಸನೇತೃಗಳೂ ಸಮಾಜನೇತೃಗಳೂ ಧರ್ಮನೇತೃಗಳೂ ಜನರನ್ನು ಪ್ರಗತಿ ತೀರದತ್ತ 
ಒಯ್ಯುತ್ತೇವೆ ಎಂದು ಹೊರಟಿರುವುದರಿಂದಲೇ ಜನಕ್ಕಿಂದು ಜೀವನದ ಉತ್ಸಾಹದ 
ಸೆಲೆ ಸಿಕ್ಕಿಲ್ಲ. ಸದಾಶಯ ಜೀರ್ಣವಾಗಿಲ್ಲ. ಸ್ಫೂರ್ತಿ ಹೃದಯದಲ್ಲಿ ಮೂಡಿಲ್ಲ - 

ಇದ್ದಷ್ಟು ದಿನ ನಾವು ಮೆದ್ದದ್ದೆ ಬಂತಯ್ಯ 

ಕದ್ದೇನು ಕೊಂಡೇನು ಎರಡೂ ಒಂದೇ; 

ಬುದ್ದಿಗೆ ನಿಲುಕದ ಸತ್ತ ಮೇಲಿನ ಬಾಳಿ 

ಗೊದ್ದಾಡುವುದು ನರಕುರಿಯ ಮುಂದೆ! 


ಎಂಬ ಒಳೆದನಿ ಗುಪ್ಪಗಾಮಿನಿಯಾಗಿ ಅಂತಃಕರಣದಲ್ಲಿ, ಸತತ ಹರಿಯುತ್ತಿರುವಾಗ, 
ಆದರ್ಶದ ಮಾತುಗಳಲ್ಲಾ ಪ್ರದರ್ಶನಕ್ಷಾಗಿಯೇ ವಿನಿಯೋಗಿಸಲ್ಪಡುತ್ತಿರುವಾಗ ನಮ್ಮ 
ಬಾಳಲ್ಲಿ ವೀರತ್ವವೆಲ್ಲಿಂದ ಬಂದೀತು? ಉತ್ಪಾಹಿಸ್ಥಾಯಿಯಾದ ವೀರಕ್ಕೆ ಹೊರಗೆಷ್ಟು 
ಹೊಗಳಿಕೆ ಹಾಕಿದರೂ ವೈಯಕ್ತಿಕ ಜೀವನದಲ್ಲಿ ವಿವಿಧ ಪರಿಸ್ಥಿತಿಗಳನ್ನು ಎದುರಿಸುವಾಗ 
ಪ್ರಜೆ “ಅಡ್ಡಬಿದ್ದರೂ ಮೂಗು ಮೇಲೆ”, "ಜಟ್ಟಿ ಜಾರಿಬಿದ್ದರೆ ಅದೂ ಒಂದು ವರಸೆ”, 
“ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂ”, "ಮಂದಿ ಕಂಡಾಗ ಅಯ್ಯೋ 
ಪಾಪ, ಕಾಣದಿದ್ದಾಗ ಯಾರಿಗೇಕೆ ಪಶ್ಚಾತ್ತಾಪ” ಎಂಬಿವು ವೇದವಾಕ್ಯಗಳೆಂದು ಆ 
ಪ್ರಕಾರ ಆಚರಿಸಿದರೆ ನಮ್ಮ ನಾಡಿಗರಲ್ಲಿ ಕೆಚ್ಚು ಉಳಿದೀತೆ? ನೆಚ್ಚು ಒಲಿದೀತೇ ಕೆಚ್ಚು 
ನೆಚ್ಚುಗಳಿಲ್ಲದಿರುವುದರಿಂದ ನಾವು ಏನು ಮಾಡಿದರೂ ಅದನ್ನೇ (Fools) Paradise 
(ಹುಚ್ಚನ) ಸ್ವರ್ಗ, ಸ್ಪರ್ಗೀಯ ಎಂದು ಬೆನ್ನು ಚಪ್ಪರಿಸಿಕೊಳ್ಳ ಹೊರಟಿದ್ದೇವೆ. ಈ 
ಆತ್ಮವಂಚನೆಯ ನೀರುಗುಳ್ಳೆಯನ್ನು ಆಧರಿಸಿ ಕನ್ನಡದ ಮುಂದಿನ ಜನಾಂಗ ಯಾವ 
ಸತ್ವವನ್ನು ಪಡೆದೀತು? 

ನಮಗೊಂದು ಆತ್ಮ (Soul), ಸಾಕ್ಷಿ (ಲಂnscious) ಎಂಬುದಿರುವುದು ಆತ್ಮ 
ವಂಚನೆಯಿಂದ ಸುಖಿಸುವ ಪರವಂಚಕ ವ್ಯಕ್ತಿಗಳಿಗೆ (ಅವರದರ ಅಸ್ತಿತ್ವವನ್ನು 
ಒಪ್ಪದಿದ್ದರೂ) ಬಹಳ ದೊಡ್ಡ ಅಪಾಯ ಎಂಬ ಗಹಿಕೆ ಆಗೀಗ ಒಡಲೊಳಗೆ 


+ ೨೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಒಡೆದು ಮೂಡಿ ಇಡೀ ವ್ಯಕ್ತಿತ್ತವನ್ನು ಗಲಬಲ ಅಲುಗಿಸುತ್ತದೆ. ಹಣ, ಬಲ, ಅಧಿಕಾರ, 
ಪ್ರಸಿದ್ಧಿಗಳನ್ನುಂಡು ಕೊಬ್ಬುತ್ತ ಹೋಗುವುದಕ್ಕೆ ಒಂದಲ್ಲ ಒಂದು ದಿನ ಗಂಡಾಂತರ 
ಪ್ರಾಪ್ತವಾಗುವುದು. ವಿಶ್ವಶಕ್ತಿ ಅಂಥವರ ದರ್ಪದ ಕೋಟೆಯೊಳಗೆ ಹೃದಯಸ್ಸ್ಥಾನದಲ್ಲಿ 
ಇಂಥ ಭಯವನ್ನು ಸಾಯಗೊಡದೆ ಇಟ್ಟಿರುವುದೇ ಕಾರಣ. ಈ ಕಾರಣಜ್ಞಾನವನ್ನು 
ಅಲಕ್ಷಿಸುವ ಜಡಮತಿಗಳಿಗೆ ಬುದ್ದಿ ಇದೆಯೆಂದೊಪ್ಪುವುದು ಬುದ್ದಿ ಶಬ್ಧಕ್ಕೆ ಅಪಾರ್ಥ 
ಮಾಡಿದಂತಲ್ಲವೆ? 

ನಮ್ಮ ಹಲಕೆಲ ಸಾಹಿತ್ಯ ನಿರ್ಮಾತೃಗಳಿಗಾಗಲಿ ರಸಿಕಮಹೋದಯರಿಗಾಗಲಿ 
ಇಂಥ "ಕಲ್ಲನಾ' ನಿಷ್ಠತೆಯಷ್ಟೇ ಊರುಗೋಲಾಗಿರುವಷ್ಟರವರೆಗೆ ನಮ್ಮಲ್ಲಿ ದೊಡ್ಡ 
ಬಾಳೂ ದೊಡ್ಡ ಕೃತಿಯೂ ತಲೆದೋರದು. ಬದುಕೂ ಚಿಲ್ಲರೆಯದು, ಹಾಗೇ ನಮ್ಮ 
ಸಾಹಿತ್ಯಾದಿ ಕೃತಿಗಳೂ ಚಿಲ್ಲರೆಯವು! ಕಾಳಿದಾಸನೇನೋ - ಪುರಾಣಮಿತ್ಯೇವ 
ನಸಾಧುಸರ್ವಂ ನಚಾಪಿ ಕಾವ್ಯಂ ನವಮಿತೃವದ್ಧಂ - ಎಂದನೆಂದು, ಅವನಧಾಪ್ಪ ರವನ್ನು 
ನಾವೂ ತೋರಿಸುತ್ತೇವೆಂದು ಹೊರಟರೆ ಜಗುಲಿಗೆ ಹಾರಲಾರದವನು ಗಗನಕ್ಕೆ ಹಾರಲೆದ್ದು 
ಕೈಕಾಲು ಮುರಿದುಕೊಂಡಂತಾಗುವುದು; ಮುಂದೆ ಬರುವ ಇತಿಹಾಸಕಾರರಿಗೂ 
ಸಾಹಿತ್ಯ ವಿಮರ್ಶಕರಿಗೂ ಅಂಗೈ ನೆಲ್ಲಿಯಂತೆ ಎದ್ದು ಕಾಣದಿರದು. 


ಹೊಸಗನ್ನಡದಲ್ಲಿ ಮಹಾಕವಿಗಳು, ಮಹಾಕತೆಗಾರರು, ಮಹಾಕಾದಂಬರಿಕಾರರು, 

ಮಹಾಪಬಂಧಕಾರರು ಹುಟ್ಟಲೇ ಇಲ್ಲವೇ? ಎಂದು ಯಾರಾದರೂ ಕೇಳಿದರೆ, ಕಾಲಿದಾಸ 
ರಘುವಂಶ ರಚಿಸಿ ಪ್ರಸಿದ್ದಿಗೆ ಬಂದರೂ ಅದರ ಹಿನ್ನೆಲೆಯಲ್ಲಿ ವಾಲ್ಮೀಕಿಯ ರಾಮಾಯಣ 
ಭೀಮಾಚಲದಂತೆ ನಿಂತಿರುವುದನ್ನು ಲೋಕಕ್ಕೆ ಮರೆಯಲಾಗಲಿಲ್ಲ - ಹಾಗೇ ಕನ್ನಡದ 
ಅಭಿಜಾತ ಸಾಹಿತ್ಯಕೃತಿಗಳು ಇಂದಿನ ಕೆಲವೇ ಆದ ಮಪಾಕೃಶಿಗಳ ಹಿಂದೆ ಎತ್ತರದ 
ತಲೆಗಳನ್ನು ಎತ್ತಿ ನಿಂತೇ ಇವೆ ಎನ್ನಬೇಕಾಗುತ್ತದೆ. ಆಯಿತು, ಕಾಳಿದಾಸರೂ ಬಾಣಭಟ್ಟರೂ 
ಹೊಸಗನ್ನಡ ಸಾಹಿತ್ಯ ಲೋಕದಲ್ಲಿದ್ದಾರಲ್ಲಾ! ಎಂದು ತೃಪ್ಪರಾಗೋಣವೇ ಎಂದು 
ಕೇಳಿದರೆ - 

“ಪುರಾ ಕವೀನಾಂ ಗಣನಾಪ್ರಸಂಗೇ 

ಕನಿಷ್ಠಿಕಾಧಿಷ್ಠಿತ ಕಾಲಿದಾಸಃ 

ಅದ್ಯಾಃಪಿತತ್ತುಲ್ಯ ಕವೇರಭಾವಾತ್‌ 

ಅನಾಮಿಕಾ ಸಾರ್ಥ್ಯತರಾ ಬಭೂವ” 


ಎಂಬ ಶ್ಲೋಕದಲ್ಲಿರುವಂತೆ ಮಹಾ ವಿಮರ್ಶಕನು ಮುಂದಿನ ಬೆರಳನ್ನು 
ಮಡಿಸಲಾರದೆ ಅನಿಮಿಷನಯನನಾಗಿ ಕುಳಿತುಕೊಳ್ಳಬೇಕಾಗುತ್ತದೆ. 

ಹಿಂದೆ ಮಾಡಿದ್ದನ್ನೇ ಇಂದು ಮಾಡ ಹೋಗುವುದು ಅಪ್ರಯೋಜಕ, 
ಜಯಾವಹವಲ್ಲ, ಅಸಾಧ್ಯ, ಅನಾವಶ್ಯಕ ಎಂಬುದೇನೋ ಕಲೆಗಾರಿಕೆಯ ಜೀವಾಳದ 
ಮಾತು ನಿಜ. ಆದರೆ ವಾಲ್ಡೀಕಿರಾಮಾಯಂಣಕ್ಕೆ ಪ್ರತಿರಾಮಾಯಣವನ್ನು ಅಥವಾ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೫೧ + 


ರಾವಣಾಯಣವನ್ನು ಬರೆಯಹೋಗದೆ ಕಾಲಿದಾಸ ರಘುವಂಶನನ್ನು ಹೊಸತನದಿಂದ 
ಬರೆದು ನಮಗಿತ್ವ. ಅವನ ಅನುಭವ ಆಳವೂ ವಿಶಾಲವೂ ಆಗಿದ್ದುದರಿಂದ ಮಾತ್ರ 
ಅವನು ಉತ್ತಮ ' ನಗರಗಳಲ್ಲಿದ್ದು ವ್ಯವಹಾರದ, ಕಲೆಯ, ತತ್ವದ ಅನೇಕ ಶಾಸ್ತ್ರಗಳಿಂದ 
ಸಂಗಹಿಸಿದ ಜ್ಞಾನವನ್ನು ತನ್ನ ಕಾವ್ಯ ಕನ್ಯೆಯ ಶರೀರದಲ್ಲಿ 'ರಕ್ತವಾಗಿ ಹರಿಯೆವಂತೆ 
ಬಳಸಲು ಶಕ್ತನಾದನು. ಅನುಭವ ಜೀರ್ಣವಾಗದೆ ಇರುವ ಪ್ರಕಿಭಾಪತಿಗಳು ನಾವೀನ್ಸಕ್ಷಾಗಿ 
ರಾವಣಾಯಣವನ್ನು ಬರೆದಾರು, ಮಿಣಕು ಹುಳದಂತೆ ಸಾಹಿತ್ಯಲೋಕದಲ್ಲಿ 
ತಾತ್ವಾಲಿಕವಾಗಿ ಮುನುಗಿಯಾರು। ರಾಜಕೀಯ ಪಕ್ಷಗಳ ಮುಂದಾಳುಗಳು ಜನಬಲ 
ಗಳಿಸಲು - 
ಣೇನ ಗಂಥಿರ್ಮಮ ಜೂಟಕೋವಾ। 
ಣೇನ ಮೇ ಚಂಚಲ ಕುಂತಲಾ ವಾ॥ 
ಣೇನ ಮುಕ್ತಾಃ ಕ್ಷಣಮೂರ್ಧ್ಗ ಚೂಡಾಃ 
ಚಿತ್ರೋಸ್ಥಿಹಿ ರಾಜಶ್ಯಾಲಃ॥ 

ಎಂದ ಶಕಾರನಂತೆ ವಿಕ್ಷೇಪಗಳನ್ನು ಪೇಕ್ಷೇಪಿಸಿ ಮಹಾದರ್ಶನ, ಮಹಾವಾದ 
ಎಂದು, ಅದನ್ನು ನ್ಯಾಯವಾಗಿ ಆಕ್ಷೇಪಿಸಿದವರನ್ನು ಅನ್ಯಾಯವಾಗಿ ಬೈಯುವಂತೆ 
ನಮ್ಮ ಸಾಹಿತಿ ಪ್ರಪಂಚದಲ್ಲಿ ಶಶಂಕೆ ನಡೆದದ್ದೂ ಉಂಟು; ಪ್ರಗತಿಶೀಲ ಸಾಹಿತ್ಯದ 
ಮುದ್ರಾಧಾರಣೆಯಲ್ಲಿದ್ದ ಕೆಲ ವ್ಯಕ್ತಿಗಳು ಇಂಥ ಪಾತ್ರ ವಹಿಸಿದರು : ಆದರೆ ಅದನ್ನು 
ಒಂದು ಕ್ರಾಂತಿ ಎಂದು ನಾನಿಂದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರೆಯಲು 
ಸಾಧ್ಯವಿಲ್ಲವಾಗಿದೆ. ಅಂಥ ಕೃತಿರತ್ನಗಳು ಉದಯಿಸಲೂ ಇಲ್ಲ ಆ ಚಳವಳಿ ಬಹಳಕಾಲ 
ಉಳಿಯಲೂ ಇಲ್ಲ. ಬಹಳ ಜನಬಲವನ್ನು ಸಂಪಾದಿಸಲೂ ಇಲ್ಲ. ಅದು ಬರಿದೆ 
"ಮಿಂಚಿ ಮಾಯವಾಯಿತು” ಅಷ್ಟೆ ಅದರಿಂದ ಏನೂ ಪ್ರಯೋಜನ ಲಭಿಸಿಲ್ಲ ಎಂದು 
ಈ ಮಾತಿನ ಅರ್ಥವಲ್ಲ. ನಮ್ಮ ನಾಗರಿಕ ಜೀವನದ, ವಿದ್ಯೆಯ, ಕಲ್ಪನೆಗಳ, ಅಭಿರುಚಿಗಳ, 
ಆಶೆಗಳ ಕೆಲವೊಂದು ಮಾದರಿಗಳನ್ನು ಆ ಕೃತಿಗಳು ಪ್ರತಿಬಿಂಬಿಸಿದವು. ಈಗ ಅವು 
ಹಳಸುತ್ತ ಬಂದಿವೆ, ಬಹುಬೇಗ ಹಳೆಯವಾಗಪತ್ತಿವೆ, ಶಿಥಿಲಗತಿಯನ್ನು ಹಿಡಿದಿವೆ. ಆ 
ಮಾದರಿಯಲ್ಲೇ ಈಗಲೂ ಹೊರಡುತ್ತಿರುವ ಕಾದಂಬರಿಗಳಲ್ಲಿ ಗಂಥಕರ್ತರು ಈ 
ಹಳಸಿಕೆಯನ್ನು ಪಡೆಯಲು, ಪರಿಹರಿಸಲು ಏನೇನೋ ಒದ್ದಾಟದ ಪ್ರಯತ್ನ ನಡೆಸಿದ್ದಾರೆ; 
ಇನ್ನೂ ಸಂಪೂರ್ಣ ಕೃತಕೃತ್ಯರಾದವರನ್ನು ನಾವು ಕಾಣಬೇಕಾಗಿದೆ. 

ಪ್ರಗತಿಶೀಲ ಸಾಹಿತ್ಯದ ಚಳುವಳಿಗೆ ಸ್ಥಾಯಿತ್ನವೇಕೆ ಉಂಟಾಗಲಿಲ್ಲ? ಬೇರೆಯ 
ದೇಶಗಳಲ್ಲಿ ೨೫-೫೦; ವರ್ಷಗಳವರೆಗಾದರೂ ಉಳಿದು ಜನಜೀವನವನ್ನು 
ಇಷ್ಟಾನುಸಾರ ಪರಿವರ್ತಿಸಿದ್ದಕ್ಕೆ ಕೆಲ ನಿದರ್ಶನಗಳನ್ನಾದರೂ ಕೊಡಬಹುದು - 
ಆದರೆ ನಮ್ಮ ಜನ ಅದನ್ನೋದಿ ಆನಂದಿಸಿದ್ದೇ ಅಚಿರ, ಅಂದಮೇಲೆ ಅವರ 


ದೃಷಿಪರಿವರ್ತನ ಅದರಿಂದಲೇನಾದರೂ ಆಯ್ದೆಂದರೆ ನಂಬಲರ್ಹವೆ? ಎಂದು 


go LoL LL 


+ ೨೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕೇಳುವಂತಾಗಿದೆ. ಹೀಗಾಗಲು ನಮ್ಮ ಜನದ ಜೀವನದಲ್ಲಿ ಕ್ರಾಂತಿಕಾರಕ ಹೊಸ ಶ್ರದ್ದೆ 
ಮೂಡದಿರುವುದೇ ಕಾರಣ. ಸಾಹಿತ್ಯ ಜೀವನವನ್ನು ರೂಪಿಸುವುದು ನಿಜವಾದರೂ 
ಜೀವನ ಸಾಹಿತ್ಯವನ್ನು ರೂಪಿಸುವುದು ಅದಕ್ಕೂ ಬಲವತ್ತರವಾದ ಸತ್ಯ. ಜೀವನದಲ್ಲಿ 
ಸೆಲೆಗೊಳ್ಳದ ಯಾವ ಕೃತಿಯಾದರೂ ಮಳಲಮೇಲೆ ಕಟ್ಟಿದ ಮನೆಯಂತೆ. ಆ 
ಗಂಧರ್ವನಗರ ಸೈಲ್‌ ಗಮತ್ರಿ”ನಲ್ಲಿ ಹುಡುಗರು ಕಾಣುವ ಬೊಂಬಾಯಿ, ಮದರಾಸು, 
ಕಲ್ಕತ್ತಗಳಂತೆ. ನಮ್ಮ ಆಳುವಗೆಯ, ಅಲಸಗತಿಯ, ಕ್ಲುದಹೃದಯದ, ತಂತ್ರಮತಿಯ 
ವಾಮನತೆಯನ್ನು ಅಳಿಸುವ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಅಥವಾ ತಾತ್ಲಿಕ 
ಸಿದ್ದಾಂತ ಹುಟ್ಟಿದೆಯೆ? ಹುಟ್ಟಿ ಬಾಳ ಬದಲಾಯಿಸುವಂಥ ಚಳವಳಿಯನ್ನು ನಡೆಸಿತೆ೧ 
'ಶರೀರಮಾದ್ಯಂ ಖಲು ಧರ್ಮಸಾಧನಂ'” ಎಂಬಂತೆ ಕಲಾಸಾಧನ ಆವರಣಾವಲಂಬಿ; 
ಆವರಣ ಸಮಾಜದಿಂದ, ಶಿಕ್ಷಣದಿಂದ, ಸರಕಾರದಿಂದ ವ್ಯವಹಾರದಿಂದ, ಕುಟುಂಬದಿಂದ, 
ಮಿತತ್ತದಿಂದ, ದವೃದಿಂದ ಉಂಟಾದುದು. ಅದು ಆರೋಗ್ಗಕರವೂ ಅನುಕೂಲವರ್ತ್ಶಿಯೂ 
ಆಗಿರದಾಗ ಯಾವ ಮಹಾವೀರನೂ ಜನಿಸನು, ಯಾವ ಆಂಡದೋಲನವೂ ನಡೆಯದು, 
ಸಾಹಿತ್ಯಾದಿ ಕಲೆಗಳಿಗೆ ಚಿರಸ್ಥಾಯಿಯಾದ ಯಾವ ಸ್ಫೂರ್ತಿಯೂ ಸಿಗದು. ಏ, ಅದು 
ಕಲೆಗಾರರ ಕೆಲಸವಲ್ಲ; ರಾಜಕಾರಣಿಗಳದು, ತತ್ವಜ್ಞಾನಿಗಳದು, ಸಮಾಜಸುಧಾರಕರದು, 
ತಜ್ಞಧದು, ಗುರುಗಳದ್ದು ಎಂದು ಹೇಳಬಹುದು. ಹಾಗೆ ಹೇಳಿದರೆ ಅಂಥವರು 
ಬಂದು ಮಾಡುವುದೆಲ್ಲ ಮಾಡುವವರೆಗೆ ನಿಮ್ಮ ಕುಂಚವನ್ನು ಪೆಟ್ಟಿಗೆಯೊಳಗೇ ಇಟ್ಟುಕೊಳ್ಳಿ 
ಹೊರದೆಗೆದರೆ ಹಾಸ್ಕಾಸ್ತದ ವಿಕೃತಿಗಳಲ್ಲದೆ ಆಕೃತಿಗಳು ಹುಟ್ಟವು ಎನ್ನಬೇಕಾದೀತು. 

ಅದೃಷ್ಟ ಚೆನ್ನಾಗಿದ್ದ ಕಾಲದಲ್ಲಿ ಉಳಿದ ವೀರರು ಸಾಹಿತಿಗೆ ವೀರಪಟ್ಟವೇರಲು 
ಬೇಕಾದ ಆವರಣವನ್ನು ರಚಿಸಿರುತ್ತಾರೆ. ಹಾಗಿರದಾಗ ಸಾಹಿತಿ ತಾನು ಶುದ್ಧ, ಬರಿ, 
ಕೇವಲ ಸಾಹಿತಿ ಎಂದು ಬಟ್ಟೆ ಮುದುರಿಕೊಂಡು ಮಡಿವಂತೆಯಂತೆ ತಿರುಗಿದರೆ 
ಕೇವಲ ಮುಟ್ಟಿಸಿಕೊಳ್ಳದ ಅಸ್ಪ್ಯೃಶ್ಯನಾಗಿ ಉಳಿದಾನಲ್ಲದೆ, ತನ್ನನ್ನು ತಾನೇ ನೋಡಿ 
ಮೆಚ್ಚಿಕೊಳ್ಳಬೇಕಾದೀತಲ್ಲದೆ ಯಾವ ಪುರುಷಾರ್ಥವನ್ನೂ ಸಾಧಿಸಲಾರನು. ಪಂಪ 
ಕವಿಯಾಗಿದ್ದಂತೆ ಪಂಡಿತನೂ ಆಗಿದ್ದ; ಪಂಡಿತನಾಗಿ ಯುದ್ಧಕ್ಕೂ ಹೋಗಿದ್ದ. ಮನೆಯಲ್ಲಿ 
ಅಡಿಗೆ ಮಾಡುವವರು ರಜೆ ತೆಗೆದುಕೊಂಡಾಗ, ಅನ್ಕೋಪಾಯವಿಲ್ಲದಾಗ ಸ್ಪಪಾಕ 
ಸಾಗಲೇ ಬೇಕಲ್ಲವೆ? ಅನ್ನದ ಖಾರವಾದ ಸತ್ಯ ನಮ್ಮ ಅನೇಕ ವಿದ್ಯಾವಂತರಿಗೂ 
ಬರಹಗಾರರಿಗೂ ಸಾಕಷ್ಟು ಪರಿಚಿತವಾಗಿದೆ. ಆದರೆ ಜೀವನದ ಅಸಾಂಗತ್ಸದ ಅನುಭವ 
ಸಾಕಷ್ಟಾಗಿಲ್ಲ; ಕೆಲವರಿಗೆ ಅದರ "ಕಲ್ಪನೆ ಮಾತ್ರ ಆಗಿದೆ ಅಷ್ಟೆ. "ಇದು ನಿವಾರಣೆ 
ಹೊಂದಿದ ಹೊರತು ನಾನು ಕ್ಷಣಕಾಲವೂ ಉಸಿರಾಡಿಸುತ್ತ ಬದುಕಿದ್ದವನೆಂದು 
ಭಾವಿಸಲಾರೆ' ಎಂಬುವಷ್ಟು ಮಟ್ಟಿನ ತೀವ್ರಾನುಭವ ಎದೆಗಡಲಲ್ಲೆದ್ದು ಬಾಳ 
ವಾತಾವರಣದಲ್ಲಿ ಅಪ್ಪಳಿಸಿದ ಹೊರತು ಪ್ರಕೃತಿ ಇಷ್ಟವಾದ ಆಕೃತಿಯನ್ನು ತಾಳದು, 
ಅದರಿಂದ ತಕ್ಕ ಸಂಸ್ಕೃತಿಯನ್ನದು ರೂಪಿಸದು. ಅದರ ಅಭಾವದಲ್ಲಿ ಸತ್ವೃತಿ 
ಉದಯಿಸದು. 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೫೩ + 


ಇಂಥ ಸತ್ವಸಿದ್ದಿಗಾಗಿ ತಪಿಸುವ, ಬಾಳಲ್ಲಿ ಹೋರಾಡುವ ಸಾಹಿತಿಪಾರ್ಥರ 
ಸಂಖ್ಯೆಯೆಷ್ಟು? ನಂದಿನ ಅಪದಶೆಯ ಕಾಲದಲ್ಲಿ ಆಸ್ಥಾನ ಪಂಡಿತರಿಂದ ಬೆಳೆದ 
ಸಾಹಿತ್ತದಂತೆಯೇ ಈಸ್ಥಾನ ಪಂಡಿತರ ಸಾಹಿತ್ಯವೂ ಬಹಳಮಟ್ಟಿಗೆ "ಶುಷ್ಕೋ 
ವ್ಯಕ್ತಸಿಷ್ಠತ್ತಗೇ' ಆಗುವುದು ಸಹಜ. ನವ್ಯಕಾವ್ಯದ ಪುರಸ್ಪರ್ತರ ಬಳಗದಲ್ಲಿ ಅಲ್ಲಿ ಇಲ್ಲಿ 
ಇಂಥ ನಾವೀನ್ಯವ್ಯಾಧರು ದೊರಕುತ್ತಾರೆ ಇಂದು. ಅವರ ರೋಬೋಟ್‌ ಮಿದುಳಿಗೆ 
ಜೀವನಕ್ಕೂ ವನಕ್ಕೂ ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ. ನಾವು ಖಾರ ಬೇಕೋ ಅದನ್ನು 
ಕೊಡುತ್ತೇವೆ, ಸಿಹಿಯನ್ನೋ? ಅದನ್ನೂ - ಎಲ್ಲಾ ಕಲಾಯಿ ಹಾಕಿ ಹೊಸ ಪಾತ್ರೆ 
ಮಾಡಿಕೊಡುವುದು ನಮ್ಮ ಬುದ್ಧಿವಂತಿಕೆ. ಒಳಗೆ ಹಿತ್ತಾಳಿ ಇದ್ದರೇನು, ತಾಮವಿದ್ದರೇನು 
ನಿಮಗೆ? ಅಡಿಗೆ ಕಿಲುಬಿದ್ದರೆ ಸರಿಯಲ್ಲವೆ? ಎಂಬುದು ಅಂಥವರ ಸವಾಲು. ನಮ್ಮ 
“ತಂತ್ರ”ದ ಶಕ್ತಿ ಅಂಠಾದ್ದಿದೆ ಎನ್ನು; ತ್ರಾರವರು। ಈ ಹೆಣಕೊಯ್ದವರ “ಕ್ಷರುಣರಸ” 
ಹೆಚ್ಚುತ್ತಿರುವುದು ಬಾಳಿನ "ರೀತಿ ಯಾಂತ್ರಿಕ, ಜಡ ಆಗುತ್ತ ಹೋಗಿರುವುದಕ್ಕೆ ಸಾಕ್ಷಿ. 
ಇದೊಂದು ಜಾತಿಯ “ವಿಜ್ಞಾನ”. ಸದಾದರ್ಶಸಾಧನೆಯ ವೀರವ್ಯಕಿತ್ರದ ಸಂವರ್ಧನೆಯಲ್ಲಿ 
“ಸಂತುಷ್ಟೋ ದ್ರಿಜೋನಷ್ಟಃ”' ಎಂಬುದೇ ಸತ್ಯ. ಹುಂಬತನವನ್ನೂ ಫರುಡು ಹುರುಡನ್ನೂ 
ಒಂದು ಕಡೆ ವೀರತನವೆಂದು ಕೊಂಬವದಿದ್ದರೆ ದಡ್ಡತನವನ್ನು ಹೇಡಿತನವನ್ನು 
ಸಭ್ಯತೆಯೆಂದು ಕೊಂಬ ಮಂದಿ ಮತ್ತಿನ್ನೊಂದು ಕಡೆಯಿದೆ. ಒರಟು, ಶಾಠ್ಯ ಕೋಪಗಳು 
ವೀರತನವಲ್ಲದಂತೆ ದೌರ್ಬಲ್ಯ, ಚಾಂಚಲ್ಕ, ದುಂದುಗಳೂ ವೀರತನವಲ್ಲ. ಹಾಗೆಯೇ 
ಕೇವಲ ತಂತ್ರಬಲದಿಂದ, ಆ ತಂತಕ್ಕೆ ಮಂತ್ರಬಲವಿದೆಯೆಂದು ತಿಳಿದು, ಆ ಎರಕಯಂತದಲ್ಲಿ 
ಏನನ್ನು ಹೊಯ್ದು ತೆಗೆದರೂ ಅದು ಅಮೃತಶಿಲೆಯ ಸರಸ್ಪತಿ ಎಂದು ಮೂಗುದ್ದ 
ಮಾಡಿಕೊಂಡು ತಿರುಗುವ ಜನ ಅಲ್ಲಿ ಇಲ್ಲಿ ಪೇಟೆಯಲ್ಲಿಂದು ಕಾಣಸಿಗುತ್ತಾರೆ. ಒಬ್ಬ 
ಬಾವಾಜಿ ಭಿಕ್ಷೆಗೆ ಬರುವಾಗ ಕೈಯಲ್ಲೊಂದು ಬೊಂಬೆ ಹಿಡಿದುಕೊಂಡು ಬರುತ್ತಿದ್ದ. 
"ಅಮ್ಮ ಈ ಬೊಂಬೆಯನ್ನು ಎತ್ತಿ ಹಿಡಿಯಿರಿ ನೋಡೋಣ” ಎಂದಾಗ ಮನೆಯ 
ಗರತಿ ಕುತೂಹಲದಿಂದ ಎತ್ತಿದರೆ, ಆಗ "ಹಗುರವಾಗಿದೆಯೋ ಭಾರವಾಗಿದೆಯೋ” 
ಎಂದು ಪಶ್ಲಿಸುತ್ತಿದ್ದ. ಸ್ಪಾಭಾವಿಕವಾಗಿ ಆಕೆ ಹಗುರವಾಗಿದೆ ಎಂದು ಉತ್ತರಿಸಿದರೆ 
ಅವನು "ನೋಡಿ ಇದು ಪುಣ್ಯಾತ್ಮರಿಗೆ ಮಾತ್ರ ಹಗುರ, ಪಾಪಿಷ್ಠರಿಗೆ ಎತ್ತಲಾರದಷ್ಟು 
ಭಾರ' ಎಂದು ಅವಳ ಪುಣ್ಯಾತ್ಮಿಕೆಯನ್ನು ಹೊಗಳಿ ಬೇಕಾದಷ್ಟು ಭಿಕ್ಷೆ ತೆಗೆದುಕೊಂಡು 
ಹೋಗುತ್ತಿದ್ದ. ಹಾಗೇ "ಬಹಳ ಚೆನ್ನಾಗಿದೆ ಕಣ್ರೀ” ಎಂದವ ಮಾತ್ರ ಈ ನವ್ಯ ಕವಿಯ 
ದೃಷ್ಟಿಯಲ್ಲಿ ಮಾನಾರ್ಹ ರಸಿಕ, ವಿಮರ್ಶಕ, ವಿದ್ಧಾವಂತ. ಹಾಗೆನ್ನದ ಪ್ರತಿಯೊಬ್ಬನೂ 
ಅಜ್ಞಾನಿ. ಅರಸಿಕ, ಅನಾಂಗ್ಲಸಾಹಿತ್ವಜ್ಞ ಹಳೆಯ ಪರಾಕಿನವ. Mytholಂgy ಪರಂಪರಾಗತ 
ಕಥಾಪ್ರಪಂಚದಿಂದ ಅಥವಾ ವಾಸ್ತವ ಪ್ರಪಂಚೆದಿಂದ ತೆಗೆದುಕೊಳ್ಳದೆ ಮೊಲದ 
ಕೊಂಬೆಂಬಂಥ ಉಪಮಾನಗಳನ್ನು ಹೆಣೆದರೂ "ವಹವಾ!” ಎಂದು ಈತನ ಬೆನ್ನು 
ಚಪ್ಪರಿಸಬೇಕು ನಾವು ನಮ್ಮ ದೊಡ್ಡತನ ಉಳಿಸಿಕೊಳ್ಳಬೇಕಾದರೆ! ಇದು ಒಂದು 
ಜಾತಿಯ ಜುಲುಮೆಯ ಸಾಹಿತ್ಯ ಪ್ರಚಾರ! 


+ ೨೫೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಹಾಗೆಂದ ಕೂಡಲೇ ಕನ್ನಡದಲ್ಲಿ ಇದೀಗ ಕಾಲಿಡುತ್ತಿರುವ ನವ್ಯಶೈಲಿಯಲ್ಲಿ ಉತ್ತಮ 
ಪದ್ಯಗಳು ಉದಯಿಸಲಿಲ್ಲವೆಂದಲ್ಲ; ಉದಯಿಸಿವೆ, ಉದಯಿಸಲಿವೆ. ಆದರೆ ಅಂಥ 
ಸತ್ತಶಾಲಿಯಾದ ಕಾವ್ಯದ ಜನನ ಸತ್ತವೃದ್ಧಿಯುಳ್ಳ ಕವಿಯ ಪ್ರತಿಭೆಯಿಂದಷ್ಟೇ ಆದೀತು. 
ಜೀವನದ ಕ್ಷಾತ್ರ ಭಾವನೆಗಳಲ್ಲಿ ಅವನ ಆತ್ಮ ಮುಳುಗಿ ಈಸಿ ತಲೆಯೆತ್ತಿ ತೀರವೇರಿ 
ನಿಂತಿರಬೇಕು. ಹಾಗಲ್ಲದೆ ಸರಿಯಾದ ಬಹ್ಮಚರ್ಯವನ್ನು ಪಾಲಿಸದೆ 'ಗಾರ್ಹಸ್ಥಕ್ಕೆ 
ಕಾಲಿಟ್ಟವರಂತೆ ಅಕಲ್ಪನೆ ಕುಕಲ್ಲನೆಗಳಿಂದ, ಬಾಡಿಗೆಯ ಕನ್ನ ಡಕದಿಂದ ಸಾಹಿತ್ಯಕ್ಕ ಗೆಲೆ 
ಸೌಂದರ್ಯವನ್ನು ಕಾಣಹೋಗುವ ಕಲೆಗಾರ ಹೆಸರಿನಲ್ಲಪ್ನೇ ಹಾಗಲ್ಲದೆ ವಾಸವವಾಗಿ 
ಆ ನಾಮಕ್ಕವನಿಗರ್ಹತೆ ಇಲ್ಲ. "ಐದ್ದೆಂಡಿನಲ್ಲಿ ಬಟಾಟಿಯನ್ನು ಅನ್ನವಾಗಿ ಬಳಸುತ್ತಾರಾದರೆ 
ದಕ್ಷಿಣ ಭಾರತದಲ್ಲಿರುವವರೂ ಹಾಗೇಕೆ ಮಾಡಕೂಡದು?" ಹಾಗೆ ಮಾಡುವುದೇ 
ಹೊಸತನ, ಸುಧಾರಣೆ” ಎ೦ಬ ಹಠ ಸಾಹಿತ್ಯ ವಿಮರ್ಶೆಗೆ ಸಂಬಂಧಿಸಿದ ವಸ್ತುವಲ್ಲ. 
ಈ ಓತಪ್ರೋತ ಕಟಿಪ್ರಮಾಣದ ನ್ಯಾಯಕ್ಕೆ ಈಲಿಯಟ್ಟನೇ ಕಾರಣ. ಕವಿಯ ತಲೆಯ 
ಬಂಡವಾಳದ ಆದರ್ಶ ಅಗಲವನ್ನವ ಎತ್ತಿ ಹಿಡಿದು ಕೃತಿ ರಚಿಸಿದ್ದರಿಂದ ಇಂಥ 
ನವ್ಯರು ತಮ್ಮ ಕಾವ್ಯ ಸರ್ವಭಕ್ಷಕ - ದಶದಿಶೆಗಳಿಂದಲೂ “ಸಿಂಬಲ್ಲು”ಗಳನ್ನು 
ತೆಗೆದುಕೊಂಡು ತನ್ನ ಪ್ರತಿಮಾ ಗೃಹವನ್ನು ನಿರ್ಮಿಸಲು ಸ್ವತಂತ್ರ ಎನ್ನು ತರುವುದು. 
ಆದರೆ ವಾದ ಬೇರೆ, ವಾಸ್ತವಾನುಭವ ಬೇರೆ - ವಾದ ನೆಲಬಿಟ್ಟು ಮುಗಿಲಿಗೆ 
ಹಾರಿದಾಗ, ತೆನ್ನಾಲಿರಾಮಕೃಷ್ಣ ಚಿತ್ರಗಾರನನ್ನು ಸೋಲಿಸಲು ದೇಹದ ಒಂದೊಂದು 
ಅಂಗವನ್ನು ಒಂದೊಂದು ಗೋಡೆಯ ಮೇಲೆ ಬಿಡಿಸಿ ಎಲ್ಲ ಒಟ್ಟುಗೂಡಿಸಿ ನೋಡಿದರೆ 
ಅದು ಚಿತ್ರವಾಗುವುದಿಲ್ಲವೆ? ಎಂದು ಕೇಳಿದಂತೆ ರಸಿಕ ತನ್ನ ಕಲ್ಲನಾಶಕ್ತಿಯನ್ನು ಸಾಕಷ್ಟು 
ದುಡಿಸಿದರೆ ಅದರೊಳಗಿನ ಅರ್ಥವನ್ನು ಕಾಣಬಲ್ಲ ಎಂಬ ಈ ತರ್ಕ ವಿಕಟವಷ್ಟೇ 
ಮತ್ತೇನಲ್ಲ. ಅದರಿಂದ "ವಿಕೃತಾಂಗ... ಹಾಸ್ಯಕಾರೀ ವಿದೂಷಕ” ಎಂಬಂತಾಗುತ್ತದೆ. 
ಆದೆರೂ ಸಮರ್ಥ ಕವಿಗಳ” ನವ್ಯಕವನದಲ್ಲಿ ದೋಷ ಕಂಡರೆ ಉಪ್ಪಿಟ್ಟು ತಿನ್ನು ವಾಗ 
ಬರುವ ಕಲ್ಲುಗಳನ್ನು ಆಚೆಗೆ ತೆಗೆದಿಟ್ಟು ತಿನ್ನುವಂತೆ ಸುವಿಮರ್ಶಕರು 'ತಾಳೆಯಿಂದ 
ನವ್ಯಕಾವ್ಯವನ್ನು , ಬರಮಾಡಿಕೊಂಡಿದ್ದಾರೆ. 


ಆದರೆ ಕೇವಲ ತಂತ್ರಶುದ್ದಿಯಾದರೆ ಸಾಲದು, ಮಂತ್ರವೂ ಶುದ್ಧವಾಗಬೇಕು. 
ಮಂತ್ರಕ್ಕೆ ಮನನಬೇಕು. ಮನನಕ್ಕೆ ಜೀವನ ದರ್ಶನ ಬೇಕು. ನವ್ಯ ಕಾವ್ಯದಲ್ಲೆಲ್ಲಾದರೂ 
ತೀವ್ರ ಬೀಭತ್ತ ಸಹಜಶಕ್ಷಿಯಿಂದ, ವೈಡಂಬಿಕ ಮಾರ್ಗದಿಂದ, ವ್ಯತಿರೇಕ ಚಿತ್ತಂ ತಂತ್ರದಿಂದ 
ಹೃದಯಸ್ಪರ್ಶಿಯಾಗಿ ಮೂಡಿಬಂದಿದ್ದರೆ ಅದು ಜೀವನದರ್ಶನದ ಒಂದು ಪ್ರಮಾಣಕ್ಕೆ 
ಸಾಕ್ಷಿಯೇ ಸರಿ. ಜೀವನದಲ್ಲಿ ಸಿಹಿಯಿಲ್ಲದಾಗ ಸುಳ್ಳು ಸುಳ್ಳೇ ಸಿಹಿ ಇಡಂಂದು 
ಬರೆವ ಸಾಹಿತಿ ರಸವತ್ವಾವ್ಯಕತಣ್ಯ ವೆಂದೂ ಆಗಲಾರನು. ಆಶಾವಾದಕ್ಕಾಗಿ ಆಶಾವಾದ 
ಎಂಬುದು ಹೇಡಿಗರ, “ಭೆಂಡರೆ ಆತ್ಮವಂಚನೆ, ಮಂಕುತೃಪ್ಪಿ, ಮರೀಚಿಕಾ ಪಾನ 
ಎನಿಸೀತಲ್ಲದೆ ರಸವತ್ತಾಗಲಾರದು. ಕವಿ ತನ್ನ ಸಾಮಾಜಿಕ ಪಾತಿನಿಧಿಕ ವ್ಯಕ್ತಿತ್ವದ 
ಕಣ್ಣಿಂದ ಕಂಡ ಸತ್ಯಗಳು ಆಗುವಷ್ಟು ರಸ್ಕಮಾನ ವೈಯಕ್ತಿಕ. ಲಕ್ಷಣ, ಕೇವಲ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೫೫ + 


ಸವಿಶಿಷ್ಟ ದೃಷ್ಟಿಯಿಂದ ಕಂಡು ಬರೆದ ಸೃಷ್ಟಿಗಳು ಆಗಲಾರವು; ಏಕೆಂದರೆ ಎರಡನೆಯದರಲ್ಲಿ 
ಸಹ - ಅನುಭೂತಿ ಇಲ್ಲ. *ಸಹನೌಭನಕ್ತು” ಎಂದು ಕವಿ ಬರೆಯಹೊರಟಾಗಲೂ 
ಮಡಿರಸಿಕರು ಮೂಗು ಮುರಿದರೆ ಅವರ ಸಂಕೋಚ, ಅಧೈರ್ಯ, ಸತ್ಯವಿಮುಖತೆ, 
ಮಡ್ಡಿರಸಿಕತೆಗಳು ಹೊರಬೀಳುತ್ತವಲ್ಲದೆ ಕವಿಯ ದೌರ್ಬಲ್ಯವಲ್ಲ. ಬಲಿಷ್ಟ ಕವಿಗೆ 
ಅಮರತ್ವ ಕಟ್ಟಿಟ್ಟದ್ದು - ಇಂದಲ್ಲವಾದರೆ ನಾಳೆ ಆ ಬಲಕ್ಕೆ ಲೋಕ ಮನ್ನಣೆ ಕೊಟ್ಟೇ 
ತೀರುತ್ತದೆ. 

ಬಲಿಷ್ಟ ಕವಿಗೆ ದರ್ಶನ ಬಲವೇ ಬಲ. ಆ ದರ್ಶನ ದಿವ್ಯವಿರಲಿ, ಸೈತಾನಿಕವಿರಲಿ 
ಅದರಲ್ಲಿ ಸತ್ಯದ ಸಿಮೆಂಟಿರುವುದರಿಂದ ಅದರ ಸೌಂದರ್ಯ ಹೃದಯವನ್ನು ಮುಟ್ರ್ಟಬಲ್ಲ 
ಪುಭೆಯುಳ್ಳದ್ದು. ಅದರಲ್ಲಿ ಅವನಿಗಿದ್ದ ಶದ್ದೆಯ ಕಾವು ಕವನಕ್ಕೆ ಹುರಿಬಿಗುವನ್ನು ಕೊಡುತ್ತದೆ. 
ಅವನಿಗೆ ಕಲೆ ದಾಸಿಯಲ್ಲ, ದೇವಿ. ಅವನ ಸಂಸ್ಥಾರಬಲ ಜೀವನೋದ್ದಾರಕ ಸತ್ವವುಳ್ಳದ್ದು. 
ಅವನು ನಾಟಕೀಯ ಜೀವಿಯಲ್ಲ, ಪ್ರಾಮಾಣಿಕ ಪಾರ್ಥಿವ - ಅವನ ವದನದಲ್ಲಿಯ 
ವಾಣಿ ವೀರ್ಯವತಿಯಾಗುವುದು ಅಂಥ ಸಂಸ್ಥಾರಬಲ ಅವನಲ್ಲಿರುವುದರಿಂದ. ನಾಡಿನ 
ಕಲೆ ಸಂಸ್ಕೃತಿಗಳ ಉದ್ದಾರಕ್ಕೆ ನಿಂತಿರುವೆವೆಂಬ ಹುದ್ದರಿಗಳು ಮೊಟ್ಟಮೊದಲು 
ಮರ್ಯಾದೆಯಿಂದ ಪ್ರಾಮಾಣಿಕ ಜೀವನ ನಡೆಸಲು, ತಕ್ಕ ವ್ಯವಹಾರಾವರಣ ನಿರ್ಮಿಸಲು 
ದೇಶದ ಧುರೀಣರನ್ನು ಪೇರಿಸಿ ಬೆಂಬಲಿಸಿ ದುಡಿಯಬೇಕು. ಇಲ್ಲವಾದರೆ ಬುಡ 
ಕೊಳೆಯುತ್ತಿರುವಾಗ ತಲೆ ರಿಪೇರಿ ಮಾಡಹೋಗುವ ಪ್ರಯತ್ನವಾಗುವುದಲ್ಲದೆ ಫಲವೇನೂ 
ಆಗದು. ಜೀಜೀ ಎನ್ನಬೇಕು ಜನ ಎಂದಪೇಕ್ಷಿಸುವ ನೇತೃಗಳಿದ್ದಲ್ಲಿ ಜೀವನ 
ಜೀವನವಾದೀತೇ ವನ್ಯವಾದೀತು. ವಶೀಲಿಯ ನಾಣ್ಯ ವರದಹಸ್ಸವನ್ನೆ ತ್ತಿ ನಿಂತಿರುವ 
ಈ ಸರ್ವಗುಣಭಕ್ಷಕ ಪರಿಸ್ಥಿತಿಯಲ್ಲಿ ಬಾಳುವ ಧೀರಕವಿ ವಿಡಂಬಕನಾಗಿ ಮುಖವಾಡ 
ಧರಿಸಿದ ಹಿಡಿಂಬಕರ ನಿಜರೂಪವನ್ನು ಕವನಿಸಿ ಮುಖದೆದುರು ಹಿಡಿದರೆ ಅದನ್ನು 
ಮಾತ್ರ ಬೀಭತ್ತವೆಂದು ಮುಖ ತಿರುಗಿಸುವವರಿಗೆ ಜೀವನಜ್ಞಾನ ಸಾಕಷ್ಟಾಗಿಲ್ಲ ಅನುಭವ 
ಸಾಲದು, ಎಳೇಲಿಂಬೇಕಾಯಿಗಳು ಎನ್ನಬೇಕಾಗುತ್ತದೆ; ರಸಿಕತೆ ಇನ್ನೂ ಅವರಿಗೆ 
ಪ್ರಾಪ್ಪವಾಗಿಲ್ಲ ಅಷ್ಟೆ. ಕೆಲಕಾಲ "ಅದೇ ಹತ್ತಿ ಅದೇ ಬತ್ತಿ”ಯಾಗುವುದೂ ಉಂಟು. 
ಅಂಥ ಕಾಲವಿದು. ಆದುದರಿಂದ ಅದಕ್ಕವರು ಮೋರೆಯನ್ನು ಓರೆಮಾಡಬೇಕಾಗಿಲ್ಲ. 
ಕಂಡದ್ದಾಡಿದರೆ ಕೆಂಡದಥಾ ಕೋಪ ಬಂದರೆ, ಬಡವನ ಸಿಟ್ಟು ಹೊಟ್ಟೆಗೆ ಕೇಡೆಂದಿಷ್ಟೇ 
ಕವಿ ಉತ್ತರ ಕೊಡಬಲ್ಲ. ಇಂಥ ಒಂದು ಸಂದರ್ಭದಲ್ಲಿ ದಾಸರು - 

"ಬಧಿರ ಬಲ್ಲನೆ ಸುಸಂಗೀತ ಸ್ವಾರಸ್ಕವನು 
ಚದುರ ನುಡಿಯಾಡ ಬಲ್ಲನೆ ಮೂಕನು” 


ಎಂದು ಉದ್ದರಿಸಿದ್ದು, ದಾಸರು ನಗೆಯು ಬರುತಿದೆ ನನಗೆ ನಗೆಯು ಬರುತಿದೆ” 
ಎಂದರೆ ಭೇಷ್‌ ಭೇಷೆಂಬ ನಮ್ಮ ಫ್ಯಾಶನ್‌ ಅಭಿರುಚಿ ಗೊಂದಲಪುರದ ಗೊಂದಲಾಸುರ 
'ತೈದಥಾ” ಎಂದೆದ್ದು ಬಂದರೆ ಓಡಿಹೋಗುವುದು ರಸಿಕತೆಯ ನ್ಯೂನತೆಯೇ ಸರಿ. 
ಬೆಳ್ಳಿಬಟ್ಟಲಲ್ಲಿ ಹಾಲು ಕುಡಿಯುವುದನ್ನು ಬಿಟ್ಟು ಪಿಂಗಾಣಿ ಪಾತ್ರೆಯಲ್ಲಿ ಕಾಫಿ ಕುಡಿಯಲು 


* ೨೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕಲಿತ ರುಚಿ ತಂತ್ರನಾವೀನ್ಯಕ್ಕಂಜಿ ಹೊಸ ಕಾವ್ಯವನ್ನು ಹೀರದೆ ಉಳಿಯುವುದು 
ಅಸ್ಹಾಭಾವಿಕ. 

ಗರ್ಭಗುಡಿ, ಜರತಾರೀ ಜಗದ್ಗುರು ಮುಂತಾದ ಕೃತಿಗಳು ಹೊರಟಿದ್ದಾದರೂ 
ನರಕದಲ್ಲಿ ನರಸಿಂಹ ಕಂಡ ದರ್ಶನದಿಂದಲೇ. ನಿರಾಭರಣ ಸುಂದರಿ ನೀಡಿದ 
ಚರಣವಾದರೂ ತಿರುಕರ ಪಿಡುಗಿನ ಅನುಭವದಿಂದಲೇ. ಮಹಾಬ್ರಾಹ್ಮಣ ಹೊರಟಿದ್ದು 
ಮಂಕು ಬ್ರಾಹ್ಮಣರ ಸಾಕ್ಷಾತ್ನಾರದಿಂದಲೇ. ಮಂಕುತಿಮ್ಮನ ಕಗ್ಗ ಕಟ್ಟಿದ್ದು ಬಾಳ ಬಗೆಗಳ 
ಮಗ್ಗದಲ್ಲೇ. ನಾಮಧಾರಿ ನಾಮ ಧರಿಸಿದ್ದು ನಾಮ ಒಂದೇ ಉಳಿದದ್ದನ್ನು ಕಂಡದ್ದರಿಂದ. 
ಆದರೆ ನಮ್ಮ ಕೆಲ ಕಾದಂಬರಿಕಾರರು ವಿಧವಾ ವಿವಾಹ ಮಾಡಿಸಿದ್ದು, ವೇಶ್ಯೆಯರಿಗೆ 
ಗರತಿತನ ಕೊಡಿಸಿದ್ದು, ಸ್ಕೀ ವಿದ್ಯಾಭ್ಯಾಸ ಮಾಡಿಸಿದ್ದು ಕಲೆಗಾರಿಕೆ ಅಷ್ಟೆ ಅಗಿದೆ. 
ಅದರಲ್ಲಿ ಸಾಹಿತ್ಯಕ್ಕೆ ಒಂದು ಕಲೆ ಹತಿದ್ದುಂಟು; ಮತ್ತೇನಾಗಿಲ್ಲ. 


ದರ್ಶನಾಚಿತವೈಕಲಂ ಸರ್ಶನಾತ್ತು 


ಧನಕ್ಷಯಂ 
ಪಠನಾತ್ಲಾಪಸಂಪ್ರಾಪ್ತಿಃ ಪಾಠನಾದ್ದುದ್ದಿ 
ನಾಶನಂ 


ಎಂಬಂತಹ ಕತೆ ಪುಸ್ಸಕಗಳ ಹುಲುಸಾದ ಬೆಳೆ ತನ್ನ ಹೊಲಸಂಗಿ ದನಿಯೆತ್ತಿರುವಾಗ, 
ಹೆಸರಾದ ಕತೆಗಳು ಪ್ರಚಾರದಿಂದ ದೂರವಾಗುತ್ತಿರುವಾಗ ನಮ್ಮ ಬಾಳಿನ ಸಂಸ್ಕಾರ 
ಎತ್ತ ಸಾಗಿದೆ? ಎಂದು ಪ್ರಶ್ನಿಸಬೇಕಾಗುವುದು. "ಕಾಲಿದಾಸೋ ಮಹಾಕವಿಃ' ಎಂದಿಷ್ಟು 
ಹೋದ ಬಂದಲ್ಲಿ ಹೇಳಿಕೊಂಡು ತಿರುಗುವ ರಾಯಭಾರತ್ವದಿಂದಷ್ಟೇ ತೃಪ್ತಿಪಟ್ಟುಕೊಳ್ಳುವ 
ನಾಗರಿಕತೆ ಕನ್ನಡವನ್ನು ಆಳುತ್ತಿರುವುದು ಶೋಚನೀಯ. ಸಣ್ಣ ಕತೆಗಳ ಆಧುನಿಕತೆಯನ್ನೂ 
ರಸ್ಕಮಾನತೆಯನ್ನೂ ಬಾಯಿ ತುಂಬ ಹೊಗಳಿ ಹರಟುವುದು ಗೌರವವಾಗಿದೆಯಲ್ಲದೆ 
ಓದಿ ಆನಂದಪಟ್ಟು ನೆನಪಿಟ್ಟುಕೊಂಬ “ಭಾವಿಕತೆ” ಠಕ್ಕಿನ intellectualism ಬುದ್ದಿವಾದದ 
ಹೆಸರಿನಲ್ಲಿ ಅರತುಹೋಗುತ್ತಿದೆ. ಕಾಡುಭಾವನೆಗಳು ತಾರ್ಕಿಕ ಬುರುಕಿಯನ್ನು ಹೊದೆದು 
ಔಪಚಾರಿಕ ನಯವನ್ನು ಮಿಂಚಿಸುವುದು ನಮ್ಮ ವಿದ್ಯಾವಂತಿಕೆಯ ಸಾರವಾಗಿರುವುದು 
ಜೀವನದಲ್ಲಿಯ ಅಪ್ರಗತಿಪರ ನೀತಿಗೂ ಸಾಹಿತ್ಯದಲ್ಲಿಯ ಆಭಾಸಿಕ ಆಸಕ್ತಿಗೂ 
ಅಡಿಗಲ್ಲಾಗಿದೆ. 

Life is emotion and emotion is life- ಭಾವನೆಯೇ ಜೀವನ, ಜೀವನವೇ 
ಭಾವನೆ. 'ಬುದ್ದಿಂತು ಸಾರಥಿಂ ವಿದ್ದಿ' - ಇದು ಅನಿವಾರ್ಯ ಸತ್ಯ, ಕಲ್ಲಿನಷ್ಟು ಸ್ಪಷ್ಟ ಗಟ್ಟಿ 
ಎನಿಸಿದ ಅನುಭವ. ಬುದ್ದಿಗೆ ಸ್ವತಂತ್ರವಾದ ಕಾರ್ಯಕರ ಚೇತನಾಶಕ್ಷಿಯೇ ಇಲ್ಲ. ಮನುಷ್ಠನ 
ಎಲ್ಲ ಚಟುವಟಿಕೆಯಲ್ಲೂ ಬುದ್ಧಿ ಇಚ್ಛೆ ಭಾವನೆಗಳ ಆಳ್ಗಿಕೆಗೆ ಬಳ. ಹೀಗಿರುವುದರಿಂದ 
ಭಾವನಾನಿಂದಕರು ಕಾಡು ಭಾವನೆಗಳ ಆರಾಧಕರಲ್ಲದೆ' ಶುದ್ದ ಬುದ್ದಿ ಎಂಬ ಕಾಲನಿಕ 
ಸ್ಪಾತಂತ್ರ್ಯ ಲೋಕದಲ್ಲಿ ವಿಹರಿಸುವ ಅಪ್ಪರೆಯ ಪ್ರಿಯರಲ್ಲ ದುರ್ಭಾವನೆಗೆ ಎರಡು 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೫೬೭ + 


ಮುಖ: ಭಾವನಾ ನಿಂದಕ ತರ್ಕ ಬುದ್ದಿ ಮತ್ತು ವಿಚಾರ ನಿಂದಕ ಹಠ ಬುದ್ದಿ. 
ಲೋಕದ ಮಾನಸ ತರಂಗಿಣಿ ಸಮತೋಲ ತಪ್ಪಿದಾಗ ಒಂದೇ ಅತ್ತ ಹರಿಯುತ್ತದೆ, 
ಇಲ್ಲವೇ ಇತ್ತ ಹರಿಯುತ್ತದೆ. ಈ ಎರಡೂ ಅಮಾನವ್ಯ. ವಿಷಮ, ವಪರೀತ. 


"ಆತ್ಮಾನಂ ರಥಿನಂ ವಿದಿ? ಎಂಬುದು ಸರ್ವಜ್ಞಾನದ ಅಡಿಮಣೆ, ಮೆಟ್ಟಲು. 
ಗುರಿಯನ್ನು ನಿರ್ದೇಶಿಸುವುದು ಆತ್ಮನಲ್ಲದೆ ಬುದ್ದಿಯಲ್ಲ. ಬುದ್ಧಿಗೆ ದಾಸನಾದ ಆತ್ಮಕ್ಕೆ 
ಸ್ವಾತಂತ್ರ್ಯವಿಲ್ಲ. ಬುದ್ಧಿ, ಜಡ, ಧ್ಯೇಯರಹಿತ, ಚಂಚಲ, ಸ್ಥಾಮಿತ್ವವಿಲ್ಲದ್ದು, ಆತ್ಮ 
ಗುರಿಮುಟ್ಟಲು ಹೊರಟ ದಾರಿಯಲ್ಲಿ ಕತ್ತಲಿದ್ದರೆ ಪರಿಹರಿಸಲು ಬುದ್ದಿ ನೆರವಾಗುತ್ತದೆ; 
ಆತ್ಮ ಅಸ್ಪತಂತ್ರನಿದ್ದಲ್ಲಿ ಮತ್ತಷ್ಟು ಕತ್ತಲಲ್ಲಿ ನೂಕುತ್ತದೆ ಬುದ್ದಿ ಅವನನ್ನು. ಸೈತಾನ 
ಅವತರಿಸುವುದು ಆಗ; ಜೀವನ ಪ್ರಚ್ಛನ್ನ-ಪ್ರಕಟ ಸ್ಮಶಾನವಾಗುವುದು ಅವರ ರುದ್ರ 
ಲೀಲೆಯಿಂದ. 

ತತ್ವಜ್ಞಾನದ ಒಳನೆಲೆಯಿಲ್ಲದ ಕಲೆಗೆ ತಲೆಯಿಲ್ಲ. ಅದರ ಆನಂದ ಶೈಶವಾನಂದ. 
ಅದರದು ಬಾಲಿಶ ಬಹ್ಮಾಂಡ. ಅನುಭವ ಅರಗಿ ಕರಗಿ ಭಟ್ಟಿಯಿಳಿದಲ್ಲದೆ ತತ್ವಜ್ಞಾನ 
ಜೀವಿಗುದಯಿಸದು. ನಮ್ಮ ಜೀವನದ ವಿವಿಧ ಕ್ಷೇತಗಳಲ್ಲಿ ಸ್ಫವಿಚಾರ-ಆಚಾರ-ಉಚ್ಛಾರಗಳ 
ಸ್ವಯಂಕೃತ ಶೋಧಕ್ಕೆ ಎಲ್ಲಿಯಾದರೂ ಸ್ಥಾನ ಕೊಟ್ಟಿದ್ದೇವೆಯೆ? 

“ಮನವ ಶೋಧಿಸ ಬೇಕು ನಿಚ್ಚ 

ದಿನ, ದಿನದಿ ಮಾಡುವ ಪಾಪ ಪುಣ್ಯದ ವೆಚ್ಚ' ಎ೦ಬ ನಿಜಗುಣರ ನಿತ್ಯಸತ್ಯವನ್ನು 
ಮರೆತ ಕನ್ನಡ ನಾಡು ರಸಿಕತೆಯಲ್ಲೂ ಮುಂಬರಿಯದು, ಜೀವನದಲ್ಲೂ ಜಯ 
ಹೊಂದದು. 

'ಜೀವಿತು೦ ಯಃ ಸ್ವಯಂಚೇಚ್ಛೇತ್‌ 
ಕಥಂ ಸೋನ್ಯಂ ಪ್ರಫಾತಯೇತ್‌' 

ಎಂಬ ಭಾರತ ನೀತಿ ಮನೋಗತವಾದಾಗ ಸಾಹಿತಿಗೆ ತನ್ನ ಕೃತಿಯನ್ನೇ ತಾನು 
ನಿಷಕ್ಷಪಾತವಾಗಿ ವಿಮರ್ಶಿಸುವ ಶಕ್ತಿ ಬರುತ್ತದೆ. ಅಂಥ ಸ್ಥವಿಮರ್ಶಶಕ್ತಿ ಉದಯವಾದಲ್ಲದೆ 
ಅವನಿಂದ ಉತ್ತರೋತ್ಸರ ಉತ್ತಮ ರಸ್ಕಮಾನತೆಯುಳ್ಳ ಕೃತಿಗಳು ರಚಿತವಾಗಲಾರವು. 
ಏನು ಬರೆದರೂ ಅದನ್ನು ಎರಡು ವರ್ಷ ಪೆಟ್ಟಿಗೆಯಲ್ಲಿ ಬಚ್ಚಿಡು; ಅನಂತರ ತೆರೆದು 
ನೋಡು; ಆಗಲೂ ನಿನಗೆ ಮೆಚ್ಚಿಗೆಯಾದರೆ ಆ ಬರಹವನ್ನು ಪ್ರಕಟಿಸು ಎಂದ 
ಉಪಾಧ್ಯಾಯರ ಬುದ್ದಿವಾದ ಬಹಳ ಅಮೂಲ್ಯವಾದದ್ದು. ಅಂಥ ಅಭ್ಯಾಸದಿಂದ 
ಸಾಹಿತ್ಯ ಕೃತಿಗಳಿಗೆ ಆಯುರ್ಧಾಯ ಹೆಚ್ಚಬಹುದಲ್ಲದೆ ಬಿಸಿ ಬಿಸಿ ದೋಸೆಯನ್ನು 
ಹೊಯ್ದುಕೊಟ್ಟಂತೆ ಕೊಟ್ಟರೆ ವಾರ್ತಾಪತ್ರಿಕೆಯ ವಿಷಯ ಮಂಡನದಷ್ಟೇ ಬೆಲೆ 
ಬಂದೀತಲ್ಲವೆ? 


Struggle for Existence ಸಿದ್ಧಾಂತವು ಭಾರತ ಹೃದಯದಿಂದ ಬಂದದ್ದಲ್ಲ, 
ಅದು ಕನ್ನಡಕ್ಕೂ ಅಪಥ್ಯ. ಹುರುಡಿನಿಂದ ಹುಟ್ಟಿದ ಸಾಹಿತ್ಯ ಅಳಿಬರಹವಲ್ಲದೆ 


* ೨೫೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಉಳಿಬರಹವಾಗದು. ಅದು ನಮ್ಮ National Characterನ ಅಂಶವಲ್ಲ. ಲೇಖಕನಿಗೂ 
Character is destiny cow ನ್ಯಾಯವೇ ಅನ್ವಯಿಸುವುದರಿಂದ ಅಂಥ ಜೀವಿತ 
ಸಾರವಾದ ಗುಣ, ಚಾರಿತ್ರ, ವ್ಯಕ್ತಿತ್ವಗಳನ್ನು ಬೆಳೆಸಿಕೊಳ್ಳದೆ ಉತ್ತಮ ಸಾಹಿತಿ 
ನಾನಾಗುವೆನೆಂಬುದು ಮಂಕು ತಿಮ್ಮನ ಕಗ್ಗವೇ ಸರಿ. ಹರಿಶ್ಚಂದ್ರ ಕಾವ್ಯ ಬರೆದ 
ರಾಘವಾಂಕನ ಸಂಸ್ಥಾರವೆಂಥದಿತ್ತು? ಭಾರತ ರಚಿಸಿದ ಕುಮಾರವ್ಯಾಸನ ಜೀವನ 
ಸಿದ್ದಾಂತವೇನಿತ್ತು? ಎ ವಿಚಾರವನ್ನು ಒಂದು ಗಳಿಗೆ ಮಾಡಿದರೆ ಸತ್ತಶಾಲಿಯಾದ 
ಕೃತಿಗಳ ಸೃಷ್ಟಿಗೆ ಎಂಥ ಪೋಷಕ ದವ್ಯ ಬೇಕೆಂಬುದು ಅರ್ಥವಾಗುತ್ತದೆ. ನಮ್ಮ 
ಸಾಕ್ಷರರಿಗಿಂದು ಸಿಗುತ್ತಿರುವ ಸಂಸ್ಕಾರ ಅಂಥ ವ್ಯಕ್ತಿತ್ವದ ದಾರ್ಡ್ಯವನ್ನು 
ಬೆಳೆಸಿಕೊಡಬಲ್ಲುದೇ? ಫಿಡಬಲ್ಲುದೆಂದು ಹೇಳುವ ಧೈರ್ಯ ಯಾರಿಗಿದೆ? ಜೀವನವೇ 
ಒಂದು ಕೃಷಿ ಕ್ಷೇತ್ರ ಸಾಹಿತ್ಯ ಒಂದು ವಿಧದ ಬೆಳೆ. ಆ ಬೆಳೆಗೆ ಬೇಕಾದ ಕ್ಷೇತ 
ಶುದ್ಧೀಕರಣ ನಮ್ಮ ಬಾಲ್ಯ, ಫಾಮಾರ. ಯೌವನ, ವಾರ್ಧಕ್ಕಗಳಲ್ಲಿ ವ್ಯವಸ್ಥಿತವಾಗಿ 
ನಡೆಯುತ್ತಿದೆಯೇ? ನಡೆಯುತ್ತಿಲ್ಲವಾದರೆ ನಡೆಸಲು ಟೊಂಕ ಕಟ್ಟುವುದು ನಮ್ಮ 
ಕರ್ತವ್ಯವಲ್ಲವೇ? ಆ ಬಗ್ಗೆ “ಸಂಘಂ ಶರಣಂ ಗಚ್ಛಾಮಿ” ಎಂದು ಸಂಘ ಬಲ ಕಟ್ಟಿ 
ನಾವು ಹೊರಡಬೇಕಲ್ಲವೆ? ಗಾಂಧಾರಿಯಂತೆ ಗರ್ಭವನ್ನು ಮೋದಿಕೊಂಡರೆ ನಮ್ಮ 
ಪ್ರಗತಿ ಪ್ರಯತ್ನ ಶತಚ್ಛಿದ್ರವಾಗಿ ಉರುಳೀತು. ನಾವು ಸಿನಿಮಾ, ನಾಟಕ, ನೃತ್ಯಗಳಲ್ಲಿ 
ಹೇಗೋ ಹಾಗೇ ಸಾಹಿತ್ಯದಲ್ಲೂ ಇತರರಿಗಿಂತ ಹಿಂದಿದ್ದೇವೆ. ಈ ಕಹಿ ಸತ್ಯ "5ಅದರೆ 
ಪ್ರಬಲ ಪ್ರಯತ್ನದ ಬುದ್ಧಿ ನಮ್ಮಲ್ಲಿ ಉದಯಿಸೀತು. ನಮ್ಮನ್ನು ನಾವೇ 
ಹೊಗಳಿಕೊಂಡದ್ದರಿಂದ ಅನ್ಯಪ್ರಾದೇಶಿಕರು ಮೆಚ್ಚಲು ಮುಂದೆ ಬರಲಾರರು ಎಂಬುದು 
ನಮಗೆ ನಾವೇ ಇಂದು ಹೇಳಿಕೊಳ್ಳಬೇಕಾದ ಕಿವಿಮಾತು. 


ಜೀವನ”, ಸಂಪುಟ ೧೫, ಪುಟ ೧೩೭] 


೨೫೯ + 


೩೭. ಕನ್ನಡ ಮತ್ತು ಅಭಿಮಾನ 


ಕನ್ನಡದ ಅಭಿಮಾನಿಗಳು ಮೊದಲು ನೆನಪಿಟ್ಟುಕೊಳ್ಳಬೇಕಾದದ್ದು ಬನವಾಸಿಯ 
ಕದಂಬ ಕುಂತಳೇಶ್ವರ ಮಯೂರ ಶರ್ಮನ (ಕಿ.ಶ. ೨೮೦) ಕರ್ನಾಟಕ ಸಂಸ್ಕೃಶಿಯ 
ಪ್ರಶಿಷ್ಠಾಪನದ ಪ್ರಾಚಾರ್ಯತ್ವವನ್ನು. ಚಂದವಳ್ಳಿಯ ಶಾಸನದ ಪಕಾರ ಅವನ ಪ್ರಾಚುರ್ಯ 
ಗಯೆಯವರೆಗಿದ್ದದ್ದು ಅವಿಸ್ಠರಣೀಯ. ಕುಂತಳದ ಭಾಗವಾಗಿ ಕರ್ಣಾಟಕ ಅವತರಿಸಿದ್ದು 
ಸುಮಾರು ಕ್ರಿ.ಶ. ೪೫೦ರಲ್ಲಿ ಎಂದು ಹೇಳಬಹುದು. ಅದು ಕದಂಬ ಶಾಂತಿವರ್ಮ 
ಚಕ್ರವರ್ತಿಯ ಕಾಲ. ಅದಕ್ಕಿಂತ ಹಿಂದೆ ಕರ್ಣಾಟವು ಒಂದು ಚಿಕ್ಕ ಜನಪದ. ಮುಂದೆ 
೨೦೦ ವರ್ಷಗಳಲ್ಲಿ ಕುಂತಳವು ಚಿಕ್ಕ ಜನಪದವಾಗಿ ಕರ್ಣಾಟಾಂತರ್ಗತವಾಯಿತು. 
ಅನಂತರ ಕರ್ಣಾಟ ಸಾಮ್ರಾಜ್ಯವು ದಕ್ಷೀಂ ಭಾರತದ ಬಹುಭಾಗವನ್ನೊಳಗೊಂಡಿತು. 
ಆಂಧ್ರ, ಮಹಾರಾಷ್ಟ, ಕಿ ಒರಿಸ್ಪಾಗಳು ಕನ್ನಡ ಸಂಸ್ಥೃತಿಯ ಖಾಕಿ ೈತ-ಸಂಸ್ಕೃತ 
ಯುಗಗಳ ಪ್ರಭಾವದ ಅವಶೇಷಗಳನ್ನು ತೋರಿಸಬಲ್ಪವು. ತಮಿಳುನಾಡು, ಕೇರಳಗಳೂ 
ಇದಕ್ಕೆ ಅಪವಾದವಲ್ಲ. 

ಕನ್ನಡ ನಾಡಿನ ಸಂಸ್ಕೃತಿಯ ಇತಿಹಾಸವನ್ನೂ ಪರಂಪರೆಯನ್ನೂ ಅರಿಯದ 
ಕನ್ನಡಾಭಿಮಾನವು ಶುದ್ಧ ಬೊಳ್ಳುಗಟ್ಟಿ. ಅದು ಅತ್ಯಂತ ತಿರಸ್ಕಾರ್ಯ. ಐತಿಹಾಸಿಕವಾಗಿ 
ಕನ್ನಡ ರಾಜ್ಯ ಪ್ರಶಾಸನದ, ಶಿಕ್ಷಣ ಕ್ರಮದ, ಕೃಷಿ-ವಾಣಿಜ್ಯಗಳ ರಕ್ಷೆಗಳ ಸ್ವರೂಪವು 
ಮೊದಲ ಬಾರಿಗೆ ನಾಗರಿಕತೆಯ ಸ್ವತಂತ್ರ ಮಟ್ಟದಲ್ಲಿ ಪಕಟವಾದುದು ಕ್ರಿಶ. ೨೮೦ರಲ್ಲಿ. 
ಅನಂತರ ತಳಕಾಡಿನ ಗಂಗರ ಕೊಡುಗೆ ಕೆಲ ಕನ್ನಡ ಪ್ರದೇಶಕ್ಕೆ ದೊರಕುತ್ತದೆ. ಈ 
ಕದಂಬ-ಗಂಗಯುಗದ ಬುನಾದಿಯು ಕನ್ನಡ ಜನರ ಜೀವನವನ್ನು ವಿಕಾಸ ಗತಿಯಲ್ಲಿ 
ಕರೆದುಕೊಂಡು ಬಂದಿದೆ. ಅವರ ಅನಂತರದ ಚಾಲುಕ್ಕ- -ರಾಷ್ಟಕೂಟ- -ವಿಜಯ ನಗರಗಳ 
ಯುಗಗಳು ಆದಿಯುಗದ ಬುನಾದಿಯ ಮೇಲೆ ನಾಗರಿಕತೆಮೆ ಸೌಧವನ್ನು ಭವ್ಯವಾಗಿ 
ಕಟ್ಟಿದವು. ವಿಜಯನಗರದ ಉತ್ತರ ಕಾಲದ ಕನ್ನಡನಾಡು ಅಖಂಡವಾಗಿರಲಿಲ್ಲ, 
ಸಖಂಡವಾಗಿತ್ತು ಆದರೂ ಅದರ ಸತ್‌ ಪರಂಪರೆಯನ್ನು ಉಳಿಸಿಕೊಂಡು ಬರಲು 
ವಿವಿಧ ಸ್ಥಳೀಯ ಪ್ರಯತ್ನಗಳು ನಡೆದವು. ಆದರೆ ವಿಜಯನಗರದ ಅರಮನೆಯಲ್ಲಿ 
ನಡೆದ ಪಾಪಕಾರ್ಯಗಳ ದೆಸೆಯಿಂದ (ಬಲಾತ್ವಾರದ ಅಧಿಕಾರ ಹಸ್ತಾಂತರಗಳಿಂದ) 
ಅದರ ಸಾಮಂತರೂ ವೈರಿಗಳೂ ಪರಸ್ಪರ ಕೋಷ ಣೆಗಿಳಿದು, ೧೮೦೦ರ ಹೊತ್ತಿಗೆ 
ಇಡೀ ಭಾರತವು ಬ್ರಿಟಿಷರ ವಾಗುವಂತೆ" ಮಾಡಿದರು. ೧೫೬೫ರಿಂದ ೧೮೦೦ರವರೆಗೆ 
ಚಿಕ್ಕ ಅರಸರ ಭಿನ್ನ ಭಿನ್ನ ಅರಮನೆಗಳಲ್ಲಿ ನಡೆದ ಪಾಪಾಚಾರಗಳು ಅಧಿಕವಾದುದರಿಂದ 
ಬ್ರಿಟಿಷರ ಭಾಗ್ಯ ತೆರೆಯಿತು. ೧೯೧೮ರಿಂದ ಭಾರತದ ಧರ್ಮಿಷ್ಟರು ಪುಣ್ಯಮಾಡುತ್ತ 


+ ೨೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಬಂದುದರಿಂದ ೧೯೪೭ರಲ್ಲಿ ಅದಕ್ಕೆ ಸ್ವಾತಂತ್ರ ಸಿಕ್ಕಿತು. 


ಹಿಂದಿನ ಅರಮನೆಯ ಪಾಪಾಚಾರಗಳಿಗೆ ಇಂದಿನ ಸಚಿವಾಲಯಗಳ 
ಪಾಪಾಚಾರಗಳು ಸಮಾನ. ಪುಣ್ಮಾಚಾರಗಳಿಗೂ ಹಾಗೇ. ಪಾಪವೆಂದರೆ ಅನೈತಿಕ- 
ಅವೈಧಿಕ ಕೆಲಸ. ಅದನ್ನು ಎಲ್ಲ ಅಧಿಕಾರಗಳನ್ನು ಪಡೆದ ಒಬ್ಬ ಮಾಡಿದರೂ ಒಂದೇ, 
ಅವುಗಳನ್ನು ಪ್ರತ್ಯೇಕಿಸಿಕೊಂಡು ಒಂದು ಗುಂಪು ಮಾಡಿದರೂ ಒಂದೇ. ಅದರ 
ಫಲವನ್ನು ಇಡೀ ದೇಶ ಉಣ್ಣಬೇಕಾಗುತ್ತದೆ. ಕನ್ನಡ ನಾಡಿನಲ್ಲಿ ಅಧಿಕೃತ ಕೇಂದಗಳಲ್ಲಿ 
ನಡೆದ ಕರ್ಮದ ಫಲವನ್ನು ಇಡಿ ನಾಡು-ಅಂದರೆ ಅದರ ಬಹುಸಂಖ್ಯಾತರು 
ಉಣ್ಣಬೇಕಾಗುತ್ತದೆ ಎಂಬುದು ಪ್ರಜಾಪ್ರಭುತ್ವದಲ್ಲಿ ಇನ್ನೂ ಸ್ಪಷ್ಟ. 

ಶಿಕ್ಷತನಾದ ಕನ್ನಡಿಗನು ಸರಕಾರದ ಅಂಗತ್ತಯದ ರಚನೆಗೆ ಅಂಶತಃ ಹೇಗೆ 
ಮತದಾರಿಕೆಯ ಮೂಲಕ ಬಾಧ್ಯನೋ ಹಾಗೇ ಅದರ ಕರ್ಮದ ವಿಮರ್ಶೆ - 
ತಿದ್ದುಪಡಿಗಳಿಗೂ ಬಾಧ್ಯ. ಅವನ ಬೇಜವಾಬುದಾರಿತನ ಅಥವಾ ಜವಾಬುದಾರಿತನ 
ಅಶಿಕ್ಷತರ ಕರ್ಮ ಫಲಗಳಿಗೂ ಕಾರಣವಾಗುತ್ತದೆ. ಆದುದರಿಂದ ಶಿಕ್ಷಿತನು ತನ್ನ 
ಶಿಕ್ಷಣದಲ್ಲಿ ಕನ್ನಡ ಭಾರತದ ಸಾಂಸ್ಕೃತಿಕ ಪರಂಪರೆಯ ವಿಕಾಸವನ್ನೂ ಮೌಲ್ಯ 
ತಾರತಮ್ಮವನ್ನು ತಿಳಿಸುವ ಜ್ಞಾನವನ್ನೂ ಪಡೆದಿರಬೇಕಾಗುತ್ತದೆ. 

ಉದಾಹರಣೆ : ಸಿದ್ದಾಪುರವೊಂದು ಇತಿಹಾಸಿಕ ಮೂಲವುಳ್ಳ ತಾಲ್ಲೂಕು. 
ಇಲ್ಲಿಯ ಕರ್ಣಾಟಕ ಸಂಘವು ಶಿಕ್ಷಿತ ಸದಸ್ಯರ ಸಂಘಟನೆಯನ್ನು ಮಾಡಿ ಅದರ 
ಮೂಲಕ ಕನ್ನಡದ ಸಾಹಿತ್ಯ, ಸಂಗೀತ. ಕಲ್ಲೆ ಶಿಲ್ಪಶಾಸ್ತಗಳ ಬಗೆಗೆ ಅಭ್ಯಾಸ ಪೂರ್ಣವಾದ 
ಐತಿಹಾಸಿಕ ಕರುವೊತ್ತಿಗೆಗಳನ್ನು ಪ್ರಕಟಿಸಬಹುದು. ಕನ್ನಡ ಜನತೆಯ ಅಭಿರುಚಿ ಮುಟ್ಟಿದ 
ಉನ್ನತ ಶಿಖರಗಳ ಉದಾಹರಣೆಗಳನ್ನು ಜನರ ಮುಂದಿಡುವ ಸಮಾಜ ಶಿಕ್ಷಣ ಈಗ 
ಎಲ್ಲಿಯೂ ಸಮಗವಾಗಿ ಆಗುತ್ತಿಲ್ಲ. $ಆಮಟದ ಅಭಿರುಚಿಯು ದಾಸ್ಯ ವೃತ್ತಿಯ 
ಲಕ್ಷಣ. ಇಂದ್ರಿಯ ದಾಸ್ಕವೇ ಕನಿಷ್ಠರೂಪದ ದಾಸ್ಯ, ಅದರಿಂದ ಅಸಂಘಟಿತತೆಯು 
ಹುಟ್ಟಿ ಸಮಾಜವು ಶಿಥಿಲವಾಗಿ ಶೋಷ್ಯತೆಗಿಳಿಯುವುದು. ಇಂದ್ರಿಯ ದಾಸ್ಯದಿಂದ 
ಜನರು ವಿಮುಕ್ತರಾಗಲು ಕೊಡುಕೊಳು ವ್ಯವಹಾರದ ಆಚಾರ ಶುದ್ದಿಯ ಬಗ್ಗೆ 
ಆಗ್ರಪೂರ್ವಕವಾದ ನಡತೆ ನಮ್ಮಲ್ಲಿ ಬೆಳೆದು ಬರಬೇಕು. ನಮ್ಮ ಸಾಮಾಜಿಕ 
ಮುಖಂಡರನ್ನು ನಾವೇ ಆಯ್ದುಕೊಂಡು, ಅವರ ಉಚ್ಚ ಯೋಗ್ಯತೆಯನ್ನು ಮನ್ನಿಸಿ, 
ಅವರ ಸಲಹೆ-ಸೂಚನೆಗಳಂತೆ ಸಾರ್ವಜನಿಕ ಚಟುವಟಿಕೆಗಳನ್ನು ನಡೆಸಲು ಹೊಸ ಕನ್ನಡ 
ನಾಡು ಕಲಿಯಬೇಕಾಗಿದೆ. ರಾಜಕೀಯ ಪಕ್ಷ ಬಂಧನಗಳು pO ಕೀತ್ರಕೃಷ್ಟೇ 
ಪರಿಸೀಮಿತವಾಗಿರಬೇಕು. ಯಾವ ಒಬ್ಬನ ಜೀವನವೂ ಇಡಿಯಾಗಿ ರಾಜಕೀಯವಾಗಿರದು 
- ಎಂಬುದನ್ನು ಪ್ರತಿಯೊಬ್ಬನೂ ಅರಿತುಕೊಳ್ಳುವುದು ಅಗತ್ಯ, ಇಲ್ಲವಾದರೆ 
ಪಕ್ಷಾಂಧತೆಯಿಂದ ಕಣ್ಣು ಕುರುಡಾದ ಮುಖಂಡರು ಇತರ ಎಲ್ಲ ಸಾರ್ವಜನಿಕ 
ಚಟುವಟಿಕೆಗಳನ್ನೂ ಪಕ್ಷಲಾಭಕ್ಥೆ ಒಳಪಡಿಸುವ ದೃಷ್ಟಿಯಿಂದ ಹಾಳುಮಾಡುವ ಚಟವನ್ನು 
ಕಲಿಯುತ್ತಾರೆ. ರುಜಕೀಯರಂಗದ ಶುದ್ಧಿಮತ್ತೆಗೆ ಬೆಲೆ ಕೊಡುವಾತನು ಇತರ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೬೧ + 


ಕಾರ್ಯರಂಗಗಳ ಶುದ್ಧತೆಯ ಅಗತ್ಯವನ್ನು ಅಲ್ಲಗಳೆಯಲಾರ. ಪ್ರಜೆಗಳ ವಿವಿಧ 
ಕಾಂರ್ಯರಂಗಗಳಲ್ಲಿ ಪರಸ್ಪರ ವಿಫ್ನಕಾರಕ ಸಂನಿವೇಶ ಉಂಟಾಗದಂತೆ 
ನೋಡಿಕೊಳ್ಳುವುದು ಮುಖಂಡನ ಯೋಗ್ಯತೆಗೆ ಪರಮ ಪ್ರಮಾಣ. 


ಭ್ರಾತೃತ್ವಕ್ಕಿಂತ ಹೆಚ್ಚಿನ ಸಾರ್ವಜನಿಕ ಜೀವನಾದರ್ಶವು ಜಗತ್ತಿಗಿಲ್ಲ. ಅದರಲ್ಲಿ 
ಜೊತೆ ಜೀವಿಗಳ ಅಭಿರುಚಿಯನ್ನು ಶುದ್ಧೀಕರಿಸುವ ಕರ್ತವ್ಯ ಅಡಗಿದೆ. ಇಂದ್ರಿಯ 
ಸಂಯಮವೇ ಎಲ್ಲ ಅಭಿರುಚಿಗಳ ಶುದ್ದೀಕರಣಕ್ಕೂ ಆಧಾರ. ಇಂದ್ರಿಯಗಳ ಆಸೆಗಳನ್ನು 
ಪರಹಿಂಸಕವಾಗುವಂತೆ ತೃಪ್ತಿಪಡಿಸಿಕೊಳ್ಳುವ ಅವಿದ್ಯೆಯನ್ನು ಕಳೆದುಕೊಳ್ಳಲು 
ಮಹಾಕಾವ್ಯಗಳನ್ನು ಓದುವುದೊಂದೇ (ಅಥವಾ ಓದಿಸಿ ಕೇಳುವುದೊಂದೇ) ಅತ್ಯಂತ 
ಸುಲಭವೂ ಶೀಘ್ರ ಫಲದಾಯಕವೂ ಆದ ಸಾಮಾಜಿಕ ಶಿಕ್ಷಣ ಸಾಧನ. ಈ ಅಂಶವನ್ನು 
ಬಿ.ಡಿ.ಓ.ಗಳೂ ಅರಿತುಕೊಳ್ಳಬೇಕಾಗಿದೆ, ಸಹಕಾರಿ ಸಂಘಗಳೂ ಅರಿತುಕೊಳ್ಳಬೇಕಾಗಿದೆ, 
ಪೋಲೀಸು ಸ್ಟೇಶನ್ನಿನವರೂ ಅರಿತುಕೊಳ್ಳಬೇಕಾಗಿದೆ; ಕಾಡಿನ ಖಾತೆಯವರೂ ಕಂದಾಯ 
ಖಾತೆಯವರೂ ತಿಳಿದುಕೊಳ್ಳಬೇಕಾಗಿದೆ. ಈ ಖಾತೆಗಳ ಶೀಲ ಪುನಾರಚನೆ ಕೂಡ 
ಅದರಿಂದಲೇ ಸುಲಭ ಸಾಧ್ಯ. ದೊಡ್ಡ ಅಧಿಕಾರಿಗಳಿಗಂತೂ ವಾರಕ್ಕೊಮ್ಮೆ 
ಮಹಾಕಾವ್ಯಧಾರೆ ಕಿವಿಗೆ ಬಿದ್ದರೆ ಆಡಳಿತ ಸುದಾರಣೆ ಬಹುಬೇಗ ತಗದು 
ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಆಸಕ್ತಿಯನ್ನೂ ಜ್ಞಾನವನ್ನೂ ಶ್ರದ್ದೆಯನ್ನೂ 
ಮಹಾಕಾವ್ಯದ ಅಭ್ಯಾಸ ಹುಟ್ಟಿಸುವಷ್ಟು ಇನ್ನಾವ ಶಿಕ್ಷಣ ಸಾಧನವೂ ಹುಟ್ಟಿಸದು. ನಮ್ಮ 
ಬಿ.ಇಡಿ, ೨೦ ಇಡಿ., ಗಳು ತಮ್ಮ ಶಾಸ್ತಶೋಧದ ಫಲಿತಾಂಶವನ್ನು ಪುನರ್ವಿಮರ್ಶಿನಿ 
ನೋಡಬೇಕು. ಅಧಿಕಾರಿಗಳ ಹಾಗನಿ ಸಚಿವರ ದಕ್ಷತೆಯು ಶೇಷ್ಠ ಕಾವ್ಯಾಭ್ಯಾಸದಿಂದ 
ಖಂಡಿತವಾಗಿಯೂ ಹೆಚ್ಚುತ್ತದೆ. ಇಂಥ ಅಮೂಲ ) ಸಂಪತ್ತನ್ನು ಕನ್ನಡ ನಮಗೆ ನೀಡಿದ್ದರೂ 
ನಾವು ಅದರ ಪ್ರಯೋಜನವನ್ನು ಪಡೆಯದೆರುವುದು ಯಾವ ವಿಜ್ಞಾನ ಬುದ್ದಿ? 
ಯಾವ ವಿಚಾರ ಬುದ್ದಿ? ಪ್ರಶಿಯೊಂದು ಮನೆಯಲ್ಲೂ ದೇವರ ಮನೆಯು 
ಓದುಮೆನೆಂಯಾಗ'ಬೇಕು; ಪ್ರತಿಯೊಂದು ಕಚೇರಿಗೂ ಒಂದೊಂದು 
ವಾಚನಾಲಯವಿರಬೇಕು; ವಿರಾಮವೇಳೆಯನ್ನು ಓದಿ ಅಥವಾ ಓದಿಸಿ ಕೇಳಿ ಕಳೆಯುವ 
ಯೋಜನೆ ಅತ್ಯವಶ್ಯಕ. ಊರಿನ ಕರ್ಣಾಟಕ ಸಂಘವು ಅಂಥ ಸೌಕರ್ಯವನ್ನು 
ಸದಸ್ಯರಾಗಿ ಬರುವ ನೌಕರ ವರ್ಗಗಳಿಗೆ ಒದಗಿಸಿಕೊಡಬಹುದು. ಹಾಗೆ ಸದಸ್ಯರಾಗಲು 
ಅವರಿಗೆ ಸರಕಾರಗಳು ಪರಿಪತ್ರ ಕಳಿಸಬಹುದು. ಸರಕಾರಗಳು ಕರ್ಣಾಟಕ ಸಂಘಗಳಿಗೆ 
ಗಂಥಾಲಯ-ವಾಚನಾಲಯಗಳ ಬಗ್ಗೆ ಪ್ರದಾನಗಳನ್ನು ಕೊಡಬಹುದು ಮತ್ತು ತಮ್ಮ 
ಪ್ರಕಟಣೆಗಳ ಪ್ರತಿಗಳನ್ನು ಅವುಗಳಿಗಾಗಿ ಕಳಿಸಿಕೊಡಬಹುದು. ಸರಕಾರದ ಶಿಕ್ಷಣ 
ಶಾಖೆಗಳು ಇತ್ತ ಗಮನ ಹಾಕುವುದು ಅತ್ಯಗತ್ಯ. ಸಾಹಿತ್ಯ ಅಕಾಡೆಮಿಗಳು ಅದೇ 
ಪ್ರಕಾರ ಉಕ್ತ ಸಂಘಗಳಿಗೆ ನೆರವೀಯುವ ಪದ್ಧತಿಯನ್ನು ಇಟ್ಟುಕೊಳ್ಳಬೇಕು. ಕನ್ನಡ 
ಮಹಾಕಾವ್ಯಗಳನ್ನು ಉತ್ತಮವಾಗಿ ಮುದಿಸಿ ಸರ್ವರಿಗೂ ಸಿಗುವ ಹಾಗೆ ಸರಕಾರದ 
ಸಾಹಿತ್ಯ-ಸಂಸ್ಕೃತಿ ಶಾಖೆಗಳು ವ್ಯವಸ್ಥೆ ಮಾಡಬೇಕು. ಈ ದಿಶೆಯಲ್ಲಿ ನಮ್ಮ ಚುನಾಯಿತ 


+ ೨೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪ್ರತಿನಿಧಿಗಳು ಶ್ರದ್ದೆಯಿಂದ ಪ್ರಯತ್ನಿಸುವಂತೆ ಮತದಾರರು ಒತ್ತಾಯ ಮಾಡಬೇಕು. 


ಸಮಾಜ ಶಿಕ್ಷಣವೆಂದರೆ ಕೇವಲ ಕುಟುಂಬ ಯೋಜನೆ, ಉಳಿತಾಯ ಯೋಜನೆ, 
ಕೃಷಿ ಸುಧಾರಣೆ ಮುಂತಾದ ಪಂಚವಾರ್ಷಿಕ ಆರ್ಥಿಕ ಯೋಜನೆಗಳ ಪ್ರಚಾರವಷ್ಟೇ 
ಎಂದು ಅನೇಕರು ತಿಳಿದಿರುವಂತೆ ತೋರುತ್ತದೆ. ಆದರೆ ಅದು ತೀರ ತಪ್ಪು ಮಹಾ 
ಕಾವ್ಯಸ್ಥವಾದ ರಾಜನೀತಿಶಾಸ್ತ್ರ ಮತ್ತು ಸಾರ್ವನೀಕತಿ ಶಾಸ್ತ್ರಗಳ ಪ್ರಚಾರವೂ ಅಗತ್ಯ, 
ಅವುಗಳೇ ಮೊದಲು ಹೇಳಿದೆವುಗಳನ್ನು ಕಾರ್ಯರೂಪಕ್ಕೆ ತರುವ ಮನಸಸಿ ಸ್ಥಿತಿಯನ್ನು 
ಜನರಲ್ಲಿ ರೂಪಿಸುವ ಸಾಧನಗಳು. ಸಾಂಸ್ಕೃತಿಕ ಮೌಲ್ಯಗಳ ಅಜ್ಞಾನವೇ ಇಂದಿನ 
ಅನೇಕ ಅನಾಚಾರ, ಅಪಕರ್ತವ್ಯಗಳಿಗೆ ಕಾರಣ. ಮಹಾಕಾವ್ಯಗಳು ಅಂಥ ಮೌಲ್ಯ ಗಳ 
ನೆನಹನ್ನು ಜನರ ಹೃದಯಲ್ಲಿ "ಚಿರಸ್ಥಾಯಿಯನ್ನಾಗಿ ಮಾಡುವಂತೆ ಇನ್ನಾವುದೂ 
ಮಾಡಲಾರವು. ಪಂಪಭಾರತ, ಅಭಿನವ ಪಂಪನ ರಾಮಾಯಣ, ರಾಘವಾಂಕನ 
ಹರಿಶ್ಚಂದ್ರ ಕಾವ್ಯ, ರನ್ನನ ಗದಾಯುದ್ಧ, ಲಕ್ಷ್ಮೀಶ-ಕುಮಾರವ್ಯಾಸರ ಭಾರತ, ತೊರವೆ 
ರಾಮಾಯಣ, ಷಡಕ್ಷರಿಯ ಶಬರಶಂಕರ ವಿಲಾಸ, ಸರ್ವಜ್ನವಚನ, ಸೋಮೇಶ್ವರ 
ಶತಕ ಮುಂತಾದ ಮಹಾಕಾವ್ಯ-ಖಂಡಕಾವ್ಯಗಳ ಪರಿಚಯ ಸಾಕಷ್ಟು ಚೆನ್ನಾಗಿಲ್ಲದ 
ಬಹುಸಂಖ್ಯಾತರು ಎಂಥ ಕನ್ನಡಾಭಿಮಾನಿಗಳೆನ್ನಿಸುತ್ತಾರೆ? ಅವರಿಗೆ ಬರುವುದು 
“ಕನ್ನಡ ಬಾಷೆ” ಎಂದು ಹೇಗೆ ಒಪ್ಪಿಕೊಳ್ಳಬಹುದು? ಕೋರ್ಟು-ಕಚೇರಿ-ಮಾರ್ಕೆಟ್ಟು 
ಕನ್ನಃ ಡೆಗಳ ಪರಿಚಯವಿದ್ದರಷ್ಟೇ ಆಧುನಿಕ ಕನ್ನಡತನ ಗೌರವಾರ್ಹವಾದೀತೇ? ಆಂಗ್ದೀಕೃತ 
ಜಂಭ-ದಂಭಗಳಿಂದ ಕನ್ನಡತನವು ಕಾರ್ಯ ಶಕ್ತಿ ಸಂಪನ್ನವಾಗಿ ಕನ್ನಡ ಸಮಾಜವನ್ನು 
ಕಟ್ಟಬಲ್ಲದೇ? ಅಷ್ಟರಿಂದಲೇ ನಿರ್ಮಿತವಾದ ಆಧುನಿಕ ಕನ್ನಡ ಸಾಹಿತ್ಯವು 
ಚಿರಸ್ಥಾಯಿಯಾಗಿ ಕನ್ನಡ ಜನಮನದಲ್ಲಿ ನೂರುಕಾಲ ಉಳಿದೀತೇ? ಒಂದು ಗಳಿಗೆ 
ಗಂಭೀರವಾಗಿ ವಿಚಾರ ಮಾಡುವುದು ಅಗತ್ಯ. ಹುಡುಗಾಟಿಕೆಯೊಂದು ಪೌರುಷವಲ್ಲ, 
ಪರಾಮಕ್ರಮವಲ್ಲ. ಇಂದು ಕನ್ನಡ ಜನಸಾಮಾನ್ಯನಿಗಾಗಲಿ, ಕನ್ನಡ ಅಧಿಕಾರಿಗಳಿಗಾಗಲಿ 
- ಕನ್ನಡತನದ ಯಾವ ಬಗೆಯ ಶಿಕ್ಷಣ ಎಲ್ಲಿ ಕಮಬದ್ದವಾಗಿ ಸಿಗುತ್ತಿದೆ? ಶಾಲೆಕಾಲೇಜುಗಳ 
ಪಠ್ಯಗಳು ಕೂಡ ಹಿಂದಿನ ಕನ್ನಡ ಪಠ್ಯಗಳಿಗಿಂತ ಸಾಂಸ್ಕ ಪಿಕ ದೃಷ್ಟಿಯಿಂದ 
ಕೆಛಮಟ್ಟದವುಗಳಾಗುತ್ತ ಹೋಗಿರುವುದು ಅಂಗೈ ನೆಲ್ಲಿಕಾಯಿಗಿಂತೆಲೂ ಸ ಸಷ್ಟ - ಅಂಗೈ 
ಹುಣ್ಣಿನಷ್ಟು ಖಚಿತ. ಇದೆಲ್ಲಾ ಯಾರ ರಂ ಕನ್ನಡ ಸಂಸ್ಥ ತಿಯ 
ಇತಿಹಾಸವನ್ನ ರಿಯದ, ಗುರು-ಲಘು ವಿವೇಕವಿಲ್ಲದ, ಬಾಲಿಶತ್ವದ ಬುದ್ದಿಯ ಕಾರೆಭಾರ! 


ಉಕ್ತ ಬಾಲಿಶತ್ವವೇ ರಾಜಕೀಯದಲ್ಲೂ ಆಡಳಿತದಲ್ಲೂ ಟವಾಗಿದೆ. ಸಾಂಸ್ಕೃಶಿಕ 
ಘನತೆಯು ಹೃದಯದಲ್ಲಿ ದೃಢಪಡದಿರುವಾಗ ಯಾವ ಕಾರ್ಯರಂಗದಲ್ಲೂ ಮಾನವನು 
ಉತ್ತರೋತ್ತರ ಉನ್ನತಮಟ್ಟಗಳನ್ನು ಕಂಡುಕೊಳ್ಳಲಾರ. ಗುಣಜ್ಞಾನವಿಲ್ಲದಾಗ, ಯೋಗ್ಯತಾ 
ತಾರತಮ್ಯ ತಿಳಿಯದಾದಾಗ ಯಾವ ಜನತೆಯೂ ಸುಖಿ ರಾಜ್ಯವನ್ನು ಕಟ್ಟಲಾರದು. 
ಈಗ ನಡೆದಿರುವುದು ಸುಖಿರಾಜ್ಯದ ಟೊಳ್ಳು ಪ್ರಚಾರ; ತೊಂದರೆ ರಾಜ್ಯಗಳನ್ನು 
ನಿರ್ಮಿಸಿ ಅವುಗಳನ್ನು ಮತದಾನ ಕಾಲದಲ್ಲಿ ಮರೆಸಲು ಮಾಡುವ ಮಾಯಾ ನಾಟಕ! 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೬೩ + 


ನೈತಿಕದಾರ್ಡ ಸಂಪೂರ್ಣ ನಷ್ಟವಾಗಲು ಮಹಾಕಾವ್ಯಗಳಲ್ಲಿ ಹೇಳಿದ ಮಹಾನಾಯಕರ 
ಆರಾಧ್ಯ ಮೂರ್ತಿಗಳನ್ನು ಮರೆತದ್ದೇ ಕಾರಣ. ಅಂಥ ಕಾವ್ಯವು ಶ್ರವ್ಯವಿರಬಹುದು, 
ದೃಶ್ಯವಿರಬಹುದು, ಅಂಥ ಎಲ್ಲವುಗಳಿಗೂ ಆಧುನಿಕ ಕನ್ನಡರನೇಕರು ವಿಮುಖರು, 
ಪೂರ್ವಗಹದೃಷ್ಟಿಯನ್ನಳವಡಿಸಿಕೊಂಡವರು, ಸೋಮಾರಿಗಳು, ರಿಕ್ಷಮೇಧಸರು ಎಂಬ 
ಅಪ್ರಿಯ ಸತ್ಯದ ವಕ್ತಾರರನ್ನು ಆಧರಿಸುವ ಶ್ರೋತಾರರೆಲ್ಲಿದ್ದಾರೆ? 


[ಆಕರ "ಕನ್ನಡ ನುಡಿ'] 


* ೨೬೪ 


೩೮. ಕನ್ನಡ ಸಂಸ್ಕ ತಿ ಒಂದೇ 


ಕನ್ನಡ ಸಂಸ್ಕೃತಿ ಒಂದೇ ಎಂದು ಇಂದು ಸಿದ್ದ ಮಾಡುವ ಅವಶ್ಯಕತೆಯುಂಟಾಗಲು 
ಭಾಷೆ ಸಂಸ್ಕೃತಿಯ ಅವಚ್ಛೇದಕವಾಗಬಲ್ಲುದು ಎಂಬುದನ್ನು ಗಣ್ಕರು ಪ್ರಶ್ಲಿಸುತ್ತಿರುವುದೇ 
ಕಾರಣ. 

ಶಬ್ದಕೋಶವು "ಮಾನಸಿಕ ಅಥವಾ ಶಾರೀರಿಕ ನರದ ಅನಂದ ವ್ಯಕ್ತಿಗಳನ್ನು 
ಸುಧಾರಿಸುವುದು, ಬೌದ್ಧಿಕ ಬೆಳವಣಿಗೆ? ಎಂಬುದಾಗಿ 'ಸಂಸ್ಕೃಶಿ' ಪದಕ್ಕೆ ಅರ್ಥ ಹೇಳುತ್ತದೆ. 
ಕನ್ನಡ ನುಡಿಯುವವರ ಸಂಸ್ಕಾರ ಒಂದೇ ಅಥವಾ ಭಿನ್ನವೇ ಎಂಬುದನ್ನು ಮೊದೆಲು 
ವಿಚಾರಿಸೋಣ. “ಸಂಸ್ಕಾರ” "ಪದದಲ್ಲಿ ಬುದ್ದಿ- ಭಾವನೆಗಳೆರಡರ ಸಂಸಾರವೂ 
ಅಡಕವಾಗುತ್ತದೆ. ಅವುಗಳ "ಸಂಯುಕ್ತ ಕಾರೃದಿಂದಲೇ values of life ಪುರುಷಾರ್ಥಗಳು 
ಸಿದ್ಧವಾಗುತ್ತವೆ. ಧಾರವಾಡ, ಕಾರವಾರ. ಮಂಗಳೂರು ಮತ್ತು ಮೈಸೂರು ಎಂಬ 
ಪ್ರಸಿದ್ಧ ಉಪಪುದೇಶಗಳಲ್ಲಿ ನೆಲಸಿರುವ ಬಹು ಸಂಖ್ಯರ ವಪ್ರದೇಶ ಭಿನವೂ ಸ್ವ ಪ್ರದೇಶ 
ಸಾಧಾರಣವೂ ಆದ ಸಾಂಸ್ಕೃತಿಕ ಮೌಲ್ಯಗಳಲ್ಲಿ ಕೆಲವೊಂದನ್ನು ತೆಗೆದುಕೊನಿಬುದು 
ಅವಶ್ಯಕ. 


ಧಮಾರ್ಥಕಾಮಮೋಕ್ಷಗಳು ಮನುಷ್ಯ ಸಾಧಾರಣ ಪುರುಷಾರ್ಥಗಳು; ಅವು 
ಜಾಗತಿಕ. ಅವುಗಳಲ್ಲಿ ಮೋಕ್ಷ ಮತಾಚಾರ್ಯ ಸಿದ್ದಾಂತ ಸಾಪೇಕ್ಷ. ಕನ್ನಡ ರಾಜ್ಯದಲ್ಲಿ 
ಭಿನ ಸ ಮತೀಯರಿರುವುದರಿಂದ” ಸಾಧಾರಣ ಮೋಕ್ಷವನ್ನು ಪ್ರಾದೇಶಿಕವಾಗಿ ತಿಳಿಯಲು 
ಬರುವಂತಿಲ್ಲ. ಉಳಿದ ಮೂರರಲ್ಲಿಯ ಕನ್ನಃ ಡಾವಚ್ಚಿನ್ನತೆಯನ್ನು ಕಾಣಬಹುದು. 


ಮೊದಲನೆಯದು ಧರ್ಮ. ಧರ್ಮದಲ್ಲಿ ಕಲೆ, ಪೂಜೆ, ನೀತಿ, ಸಾಮಾಜಿಕ 
ವ್ಯವಹಾರಗಳು ಅಡಕವಾಗುತ್ತವೆ. ಧರ್ಮದ ಈ ಚತುರ್ಮುಖಗಳಲ್ಲಿಯ ಅಂಶಗಳು 
ಅರ್ಧಕ್ಕರ್ಧ ಭಾರತ ಸಾಧಾರಣ. ಮಿಕ್ಕರ್ಧದಷ್ಟು ಕನ್ನಡ ವಶಿಷ್ಟ. ನಗರೋದ್ಧವವಾದ 
ಆಧುನಿಕ ನಾಗರಿಕತೆಯ ಅರೂಪ-ವಿರೂಪಗಳಿಂದ ಭಾರತದ ಯಾವ ಪ್ರದೇಶದ 
ಸಂಸ್ಕೃತಿಯನ್ನೂ ಲಕ್ಷಣಿಸುವಂತಿಲ್ಲ. ಆದುದರಿಂದ ಹಳ್ಳಿಗಳಲ್ಲಿಯ ಪರಂಪರಾಗತ 
ಸಾಂಸ್ಕೃತಿಕ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುವುದು. ಪ್ರತಿಯೊಂದು ವ್ಯಕ್ತಿ 
ಅಥವಾ ವಸ್ತುವಿನಲ್ಲಿಯೂ ಸಾಮ್ಯ ವೈಷಮ್ಮಗಳೆರಡೂ ಇರುವುದರಿಂದ ಕನ್ನಡ ಜಾಶಿಸಿದ್ದಿಗೆ 
ಅವಶ್ಯಕವಾದ ಧಾರ್ಮಿಕ ಅಂಶಗಳನ್ನು ಪರಿಶೀಲಿಸೋಣ : ಕಲೆಯಲ್ಲಿ ಹೊಯ್ದಳ 
ಶಿಲ್ಪ ಕರ್ನಾಟಕ ವಶಿಷ್ಟ. ಜೈನ, ಶೈವ, ಸಾರ್ತ, ವೈಷ್ಣವ ಗಂಥಗಳು ಕರ್ನಾಟಕ ಪ್ರಚುರ, 
ಕನ್ನಡ ಪ್ರದೇಶ ನ ki ಕನ್ನಡ ಗಂಥಗಳಾಗಿರುವುದರಿಂದ ವಿಪ್ರದೇಶ 
ಅಪಚುರ. ಭಿನ್ನ ಉಪಪ್ರದೇಶಗಳಲ್ಲಿ ಹುಟಿದವಾದರೂ ಜನಪದ ಸಾಹಿತ್ಯಕೃತಿಗಳಿಂದು 
ಅಖಂಡ ಕರ್ನಾಟಕ ಪ್ರಾಚುರ್ಯವನ್ನು ಹೊಂದುತ್ತಿವೆ. ಅವು ಕನ್ನಡೇತರ "ಪ್ರದೇಶಗಳಲ್ಲಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೬೫ + 


ವ್ಯಾಪ್ಪವಾಗಿಲ್ಲ. ಹೊಸಕನ್ನಡ ಕೃತಿಗಳಾದರೂ ಅದೇ ಮೇರೆಗೆ ಅಕರ್ನಾಟಕವ್ಯಾಪಿಗಳಾಗಿವೆ. 
ಸಂಗೀತದಲ್ಲಿಯ ಸರ್ವ ಉಪಪ್ರದೇಶ ಸಾಧಾರಣವಾದವುಗಳೆಂದರೆ ಪುರಂದರಾದಿ 
ದಾಸರಪದಗಳು. ವಚನ ಗಮಕ ಹಾಗೇ ಸುಪುಧಿತ. ಬಯಲಾಟಗಳಲ್ಲಿ ಭೇದವಿದ್ದರೂ 
ಎಷ್ಟೋ ಸಾಮಾನ್ಯ ಅಂಶಗಳಿವೆ. ಉದಾ : ಮೂಡಲಪಾಯ ಮತ್ತು ಯಕ್ಷಗಾನ. 
ಸೋಗು ಹಾಕುವುದು, ಸುಗ್ಗಿಯ ಹಾಡು, ಕುಣಿತ ಹೋಳಿಯ ಹಾಡು ಮುಂತಾದವುಗಳಲ್ಲಿ 
ಅಲ್ಪ ಸ್ಪಲ್ಪ ಉಪಪ್ರಾದೇಶಿಕ ವೈಲಕ್ಷಣ್ಯವಿದ್ದರೂ ಎಲ್ಲ ಕನ್ನಡ ಮಾದರಿಯವಾಗಿವೆ. 
ತ್ರಿಪದಿ, ಷಟ್ರದಿ, ಸಾಂಗತ್ಯಗಳೆಂಬ ಕನ್ನಡ ಛಂದಸ್ಸುಗಳು ಕನ್ನಡ ನಾಡಿನ ಎಲ್ಲೆಡೆಗೂ 
ಸಾಧಾರಣ. ಅವುಗಳನ್ನು ಬಳಸಿ ಕಟ್ಟಿದ ಕನ್ನಡ” ಕಾವ್ಯಗಳು ಕನ್ನಡ ಪ್ರದೇಶ ವಿಶಿಷ್ಟ. 
ಹೊಲೆಯರ ಡೋಲು ಕುಣಿತ ಅತ್ಮುಪಪ್ರಾದೇಶಿಕ. ಅವರ ಹಾಡು ಕನ್ನಡದ್ದು, ವೆಂಕಟಪ್ಪ 
ಮಿಣಜಗಿ ಮೊದಲಾದ ಚಿತ್ರಕಾರರ ಕೃತಿಗಳು ಸರ್ವ ಕರ್ನಾಟಕ ಮಾನ್ಯ - ರಸ್ಕನೂನ. 

ಭೂತ-ಶಕ್ತಿಗಳ ಆರಾಧನೆ ಸಕಲ ಕನ್ನಡ ವ್ಯಾಪ್ತಿಯುಳ್ಳದ್ದು, ಭೂತ, ಭೂತಪ್ಪ, 
ದೈವ, ದೆವ್ವ ಜಟ್ಟಿಗ ಎ೦ಬ ಭಿನ್ನನಾಮಗಳಿಂದ ಕನ್ನಡ ದೈವಾರಾಧನೆ ಕನ್ನಡ ಮಂತಗಳಿಂದ 
ನಡೆಯುತ್ತದೆ. ಹನೂಮತ್ತೂಜೆಯು ಸರ್ವತ್ತವಾಗಿದೆ. ಚೌಡಪ್ಪ, ದ್ಯಾಮವ್ವ, ಎಲ್ಲವ್ವ, 
ಗುತ್ಸವ, ಚಾಮುಂಡಿ, ಮೂಕಾಂಬಿಕೆ, ಮಾರ್ಯವ್ವ ಮುಂತಾದ ಭಿನ್ನನಾಮಗಳಿಂದ 
ಪೂಜಿಸಲ್ಲಡುವ ದೇವತೆಗಳು. ಕನ್ನಡ ದೇವತೆ ಶಿವ-ವಿಷ್ಣುಗಳ ಪೂಜೆಯಲ್ಲಿ ಕೂಡ 
ಕನ್ನಡದ ಹಾಡು, ಕನ್ನಡದ ಪ್ರಾರ್ಥನೆ ಮುಂತಾದವು ಕರ್ನಾಟಕದ ಎಲ್ಲ 
ಉಪಪದೇಶಗಳಲ್ಲೂ ಬಳಕೆಯಲ್ಲಿರುವುದು ಕಂಡುಬರುತ್ತದೆ. ಒಮ್ಮೆ ಇಂಥ ಆರಾಧನೆಗಳು 
ವಿಪ್ರದೇಶಗಳಲ್ಲಿ ಕಂಡುಬಂದಿದ್ದರೂ ಅಲ್ಲಿ ಕನ್ನಡ ಜನೆ, ಕನ್ನಡ 'ಮಂತ್ರ- ತಂತ್ರ-ಗೀತ- 
ವಾದ್ಯಗಳು ಕಂಡುಬರಲಾರವು. ಉದಾ : ಕನ್ನಡ ಪದಗಳಿಂದ ನಡೆಯುವ ದಕ್ಕೆ 
ಮಂಡಲ, ಕೋಲಾಟ, ಹೋಳಿಗುಣಿತ, ಲಾವಣಿ ಸ್ತೋತ್ರಗಳು ಕನ್ನಡೇತರ ಪ್ರದೇಶಗಳಲ್ಲಿ 
ದೊರಕಲಾರವು. ವತಾಚರಣೆ, ಪುರಾಣಪವಚೆನ, ಹರಿಕಥೆ, ದೈವ ಆಳಿಸುವುದು, ಜ್ಯೋತಿಷ್ಯ 
ಹೇಳುವುದು, ಕಣಿ ಹೇಳುವುದು, ಸಾಮುದಿಕ ನೋಡುವುದು ಮುಂತಾದ ಎಲ್ಲವೂ 
ಕನ್ನಡ ಮಾಧ್ಯಮದಲ್ಲಿ ಕನ್ನಡ ನಾಡಿನೆಲ್ಲೆಡೆ ಇಂದಿಗೂ ನಡೆಯುತ್ತಿವೆ. ಹಳೆ ಹುಬ್ಬಳ್ಳಿ, 
ಚಂದಗುತ್ತಿ, ಕೊಲ್ಲೂರು, ಬನವಾಸಿ, ಗೋಕರ್ಣ, ಧರ್ಮಸ್ಥಲ, ಉಡುಪಿ ಮುಂತಾದ 
ಕರ್ನಾಟಕದ ವಿವಿಧ ಯಾತ್ರಾಸ್ಥಳಗಳಲ್ಲಿಯ ತೇರು ಜಾತ್ರೆಗಳನ್ನು ಹೊಕ್ಕರೆ ಕನ್ನಡ 
ಮಾತು, ಕನ್ನಡ ವೇಷಭೂಷಣ, ಕನ್ನಡ ರಸಿಕತೆ, ಕನ್ನಡ ಮನೋರಂಜನೋಪಾಯಗಳು 
ಕಾಣಿಸುತ್ತವೆ. ಹರಕೆ ಹಾಡುಗಳಲ್ಲಿ ಕೂಡ ಸಾಧಾರಣತೆ ತೋರುತ್ತದೆ. 

ಪೂನಾದಲ್ಲಿ ಹೋಗಿ ಮಹಾರಾಷ್ಟೀಯ ಉಡಿಗೆ ಉಟ್ಟು ಮರಾಠಿ ಮಾತಾಡಿದರೂ 
ಈತನು “ಕಾನಡೀ” ಎಂದು ಕರ್ನಾಟಕದ ಯಾವ ಭಾಗದಿರಿದ ಹೋದವನನ್ನಾದರೂ 
ಅಲ್ಲಿಯ ವಿಭಾಷರು ಥಟ್ಟನೆ ಗುರುತಿಸಿಬಿಡುತ್ತಾರೆ. ಏಕೆಂದರೆ ಕನ್ನಡ ಪದೇಶೀಯನ 
ವಾಕ್ಯ ಪ್ರಯೋಗ ನೀತಿ. ಹೊಸಬರನ್ನು ಮಾತಾಡಿಸುವ ಬಗೆ, "ದಾಕ್ಷಿಣ್ಯ ಸ್ಪಭಾವ, 
ಧ್ಹನಿಗತಿ ಮುಂತಾದುವುಗಳಲ್ಲಿ ನಮಗೆ ಉಪಪ್ರಾದೇಶಿಕ ಭೇದ ಗೊತ್ತಾದರೂ ಕನ್ನಡೇತರ 


* ೨೬೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮನುಷ್ಯ ಆ ಭೇದವನ್ನು ಗುರುತಿಸಲಾರದೆ, ಕನ್ನಡತನವನ್ನೇ ಅವನಲ್ಲಿ ಮೊದಲು 
ಗುರುತಿಸುತ್ತಾನೆ. ಕನ್ನಡಿಗರ ಸರ್ವ ಸಾಧಾರಣ ಉದಾರ ನೀತಿಗೆ ಕರ್ನಾಟಕದ ವಿವಿಧ 
ಭಾಗಗಳಲ್ಲಿ ವಿಮತಸ್ಥರು, ವಿಭಾಷರು, ವಿಪ್ರದೇಶೀಯರು ಬಂದು ನೆಲೆಸಿ 
ಸ್ಥಳೀಯರಿಗಿಂತಲೂ ಕೆಲವೊಮ್ಮೆ ಹೆಚ್ಚಿನ ಧನ, ಮಾನ, ಸ್ಥಾನಗಳನ್ನು ಪಡೆದು ಸುಖವಾಗಿ 
ಬಾಳುತ್ತಿರುವುದೇ ಸಾಕ್ಷಿ. ಮಾರವಾಡಿಗಳೂ, ಗುಜರಾತಿಗಳೂ ಇಂಥ ವಿಪ್ರದೇಶೀಯರಿಗೆ 
ಪ್ರಥಮೋದಾಹರಣೆ. ಇಂಥ ಹಲವಾರು ವಿಭಾಷರಾದ ವಿಪ್ರದೇಶೀಯರಿಗೆ ತಮ್ಮ 
ತಮ್ಮ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸಿಕೊಂಡು ಬಾಳಲು ಈವರೆಗೆ ಕರ್ನಾಟಕದ 
ಎಲ್ಲ ಉಪಪುದೇಶಗಳಲ್ಲೂ ಅವಕಾಶ ಕೊಟ್ಟದ್ದು ಕನ್ನಡ ರಾಜ್ಯವಾಸಿಗಳ ವಿಲಕ್ಷಣ, 
ವಿಶಿಷ್ಟ ಔದಾರ್ಯವೆಂಬುದನ್ನು ಯಾವ ಸಮಾಜಶಾಸ್ತಜ್ಞನೂ ಉಲ್ಲೇಖಿಸದಿರಲಾರನು. 
ಅಂಥ ವಿಭಾಷರಾದರೂ ಕನ್ನಡ ಸಂಸ್ಕೃತಿ ಒಂದೆ ಎಂಬುದನ್ನೊಪ್ರಿ ತಮ್ಮ ವಿಶಿಷ್ಟ 
ಪರಂಪರೆಗಳನ್ನು ಸ್ಥಳೀಯರ" ನೆ ಹೇರಬರದೆ ತಮ್ಮ ತಮ್ಮ " ಮನೆಗಳಿಗಷ್ಟೇ 
ಪರಿಮಿತ ಮಾಡಿಕೆಸಿಂಡಿರುವುದು ಮತ್ತು ಕಮೇಣ ಕನ್ನಡದೊಡನೆ ಬೆರೆಯುತ್ತ 
ಬಂದಿರುವುದು ಅಖಂಡ ಕನ್ನಡ ಸಂಸ್ಕತಿಯ ಪ್ರ ಪವಾಹ ಪ್ರಭಾವಗಳಿಗೆ ನಿದರ್ಶನವಾಗಿದೆ. 


ಸಾಮಾಜಿಕ ಕೊಡುಕೊಳುಗಳೀಗ ಹೈದರಾಬಾದು ಕರ್ನಾಟಕ, ಮುಂಬೈ ಕರ್ನಾಟಕ, 
ಮದರಾಸು ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕಗಳಲ್ಲಿ ಪರಸ್ಪರ ನಡೆಯುವುದು 
ದಿನೇ ದಿನೇ ಹೆಚ್ಚಾಗುತ್ತಿದೆ. ಇಂಥ ನೆಂಟಸಿಕೆ, ಆರ್ಥಿಕ ವ್ಯವಹಾರ ಮುಂತಾದವು 
ಉಪಪ್ರಾದೇಶಿಕ ಭೇದಗಳನ್ನು ಪ್ರತಿನಿತ್ಯ ಕಡಿಮೆ ಮಾಡುತ್ತಿರುವುದು ಸುದರ್ಶನೀಯ. 
ನೌಕರರಲ್ಲಿಂದು ಒಂದು ಉಪಪ್ರದೇಶದವರು ಇನ್ನೊಂದರಲ್ಲಿರುವುದು ಸುಲಭ ದೃಶ್ಯ. 
ಹೊಟೇಲು, ಚಹಾ, ಕಿರಾಣಿ, ಸ್ಪರ್ಣ ಮುಂತಾದ ವ್ಯಾಪಾರಿಗಳೂ ಅಖಿಲ ಕರ್ನಾಟಕ 
ವ್ಯಾಪಿಗಳಾಗಿದ್ದಾರೆ. 

ವಿವಾಹ, ಉದ್ಯೋಗ, ವ್ಯಾಪಾರಗಳ ಸಾಮಾಜಿಕ ಸಂಪರ್ಕದಿಂದ ಆರ್ಥಿಕ 
ಕನ್ನಡತನ ಬೆಳದಿದೆ. ಪುನರುಜ್ಜೀವನ ಹೊಂದುತ್ತಿದೆ. ಪುಸ್ತಕ, ವಸ್ತ್ರ, ಸಾಬೂನುಗಳಿಂದ 
ಹಡಿದು ದಂತಧಾವನಚೂರ್ಣಗಳವರೆಗೆ ಸ ಸಾಮಗಿಗಳು ಕನ್ನ ಡದೆ'ಒಂದು ಭಾಗದಿಂದ 
ಇನ್ನೊಂದು ಭಾಗಕ್ಕೆ ಹೋಗುವುದು ನಿತ್ವವ್ಯವಹಾರವಾಗಿದೆ. ಕೂಲಿಯಾಳುಗಳ 
ಅತ್ಕುಪಪ್ಪಾದೇಶಿಕ ಓಡಾಟ, ಪತಿಕೆಪುಸಕಗಳ. ಅಖಿಲ ಕನ್ನಡ ಪ್ರಸಾರ, ವಿದ್ಯಾವಂತರ 
ಲೇಖನ - ಭಾಷಣಗಳ ಸಾರ್ವತ್ರಿಕ ಮಾನ್ಯತೆ, ಮಳೆ ಬೆಳೆಗಳಲ್ಲಿಯ ಸಾಧಾರಣ 
ಧರ್ಮಾಂಶ ಮುಂತಾದ ಅರ್ಥಮೂಲ್ಯ ವಿಷಯಗಳ ಏಕೀಕೃತ ದರ್ಶನ ಕನ್ನಡದ 
ಒಂದುತನವನ್ನು ಕೃಷ್ಣೆಯಿಂದ ಕಾವೇರಿ, ಘಟಪ್ರಭಾ. ನೇತ್ರಾವತಿಗಳ ಗಡಿಯೊಳಗೆ 
ಎಲ್ಲೆಂದರಲ್ಲಿ ಮೆರೆಯುತ್ತಿದೆ. ಕನ್ನಡ ನಾಡೊಂದಾದ ಮರುದಿನ ಇಂಥ ಏಕಸೂತ್ರ 
ವ್ಯವಹಾರ ಇಮ್ಮಡಿ ಮುಮ್ಮಡಿಯಾಗಿ ಸಾಗಲಾರಂಭಿಸುತ್ತದೆ. ಕೇವಲ ಸರಕಾರದ 
ಬೇದ ಕನ್ನಡ ಸಂಸ್ಕೃತಿಯ ಭಿನ್ನತೆಯ ಭಮೆಯನ್ನು ಕೆಲವರಿಗೆ ಉಂಟು ಮಾಡಿದೆಯಲ್ಲದೆ, 
ವಸ್ತುತಃ ಅಂಥ ಭೇದ ಇಲ್ಲವೇ ಇಲ್ಲ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೬೭ + 


ರಾಜಕೀಯವಾಗಿ ಕೂಡ ಈಗ ಕರ್ನಾಟಕದ ಕಾಂಗೆಸಿಗರೇ ಮೊದಲಾದ ಸರ್ವ 
ರಾಜಕೀಯ ಪಕ್ಷದವರೂ ಕನ್ನಡದ ಏಕತೆಯ ಕಾಮವನ್ನು ಒಕ್ಕೊರಲಿಂದ ಉಗ್ಗಡಿಸಿದ್ದಾರೆ. 
ಅಲ್ಲಿ ಇಲ್ಲಿ ಕೆಲವರು ಅಜ್ಞಾನದಿಂದ ತದ್ದಿರುದ್ದಕಾಮರಾಗಿದ್ದರೆ ಆ ಅಜ್ಞಾನವನ್ನು ಬಲ್ಲಿದರು 
ಹೋಗಲಾಡಿಸುತ್ತಿದ್ದಾರೆ. ಒಂದು ವಿಧದ ಗೌಣವೃತ್ತಿಯಿಂದ ಮೋಕ್ಷವನ್ನು ನೋಡಿದರೆ, 
ಕನ್ನಡದ ರಾಜಕೀಯ ಏಕೀಕರಣವು ಬದ್ದವಾಗಿಹ ಕನ್ನಡ ಸಂಸ್ಕೃತಿಗೆ ಮುಕ್ತಿ ಅದಕ್ಕೆ 
ಬೇಕಾದ ತತ್ವಜ್ಞಾನ ಅಧಿಕೃತ ರಾಜಕೀಯನೇತ್ಯಗಳಿಗಾಗುತ್ತಿದೆ. 


ಮೇಲೆ ಹೇಳಿದ ಮೂಲ್ಕಚತುಷ್ಟಯದ ವ್ಯವಹಾರವೆಲ್ಲ ಕನ್ನಡ ನಾಡಿನಲ್ಲಿ ಎಲ್ಲೆಲ್ಲೂ 
ಕನ್ನಡ ಭಾಷೆಯಿಂದಲೇ ಸಾಗುತ್ತಿದೆ. ಭಾಷೆ ವಿಚಾರ-ಆಚಾರಗಳ ನಡುವಣ ಸೇತು. 
ಶರೀರಕ್ಕೆ ಕಾಲು ಹೇಗೋ ಮನಸಿಗೆ ಮಾತು ಹಾಗೆ. ಆದುದರಿಂದ ಮಾನವ ಜೀವನದ 
ಆತ್ಲವಾದ ಸಂಸ್ಕೃತಿಗೆ ಭಾಷೆಯೇ ಪ್ರಾಣ. ವಿವಿಧ ಸಾಂಸ್ಕೃತಿಕ ಅಂಶಗಳನ್ನು ಏಕೀಕರಿಸಿ 
"ಸೂತ್ರೇ ಮಣಿಗಣಾ ಇವ” ಮಾಡುವುದು ಭಾಷೆ. ಪಾದಶೈಲಿಯಂತೆ ಪದಶೈಲಿಯಿಂದ 
ವ್ಯಕ್ತಿಯ ಗುಣಭಾವಗಳನ್ನು, ಪ್ರವೃತ್ತಿ ಪ್ರಭಾವಗಳನ್ನು ಕೆಲ ಮನೋವಿಜ್ಞಾನಿಗಳು 
ತರ್ಕಿಸಬಲ್ಲರು. ನಷ್ಟನಾಗರಿಕತೆಯ ಸಂಸ್ಕೃತಿಗೆ ನಿರ್ವಿವಾದ ನಿಕಷವೆಂದರೆ ಅವಶಿಷ್ಟ 
ಗಂಥ, ಶಿಲಾಲೇಖ, ತಾಮಶಾಸನಗಳು. ಭಾಷೆ ಮನದ ಬಾಯಿಯಾದುದರಿಂದ 
ಜನತೆಯ ಮನ ಮತ್ತು ಅದರ ಮಾತುಗಳು ಪರಸ್ಪರ ನಿಯಂತೃಗಳು, ಪ್ರಭಾವಿಗಳು, 
ರೂಪಕಗಳು. ಸೃಷ್ಟಿ ನಾಮ-ರೂಪಮಯವಾಗಿರುವುದರಿಂದ ರೂಪದ ಗುರುತು 
ಸಂಪೂರ್ಣವಾಗಿ ನಮಗಾಗುವುದು ನಾವು ತಿಳಿದ ಮೇಲೆಯೇ. ನಾಮಗಳೆಲ್ಲ ಭಾಷಾಯತ್ತ 
ಕನ್ನಡರ ರೂಪಕ್ಕೆ ಕನ್ನಡವೇ ಕನ್ನಡಿ. ಕರ್ನಾಟಕದ ಉಪಪ್ರದೇಶಗಳ ಕನ್ನಡದಲ್ಲಿ 
ಉಪಪ್ರಾದೇಶಿಕತೆಯ ಜೊತೆಗೆ ಕರ್ನಾಟಕತ್ವದ ಪ್ರಾದೇಶಿಕತೆಯೂ ಇದೆ. 
ವಾಕ್ಕರಚನೆಯಲ್ಲಿಯ ಕರ್ತ್ವ-ಕರ್ಮ-ಕ್ರಿಯಾಕ್ರಮ ಸಾರ್ವ ಕರ್ನಾಟಕೀಯತೆಗೆ ಆದ್ಯ 
ದೃಷ್ಟಾಂತ. ಗಂಥಸ್ಥ ಭಾಷೆಯಂತೂ ದಿನೇ ದಿನೇ ಸಮೀಕೃತವಾಗುತ್ತಿದೆ. "ಮೋಯ್ದೀನಿ', 
"ಹೋಗ್ಕೇನೆ', "ಹೋಗ್ತೀನಿ', "ಹೋಗ್ಲೇನಿ', "ಹೋತೆ'ಗಳಿಗೆ "ಹೋಗುತ್ತೇನೆ ಹೇಗೆ 
ಸರ್ವಾರಾಧ್ಯ ಶುದ್ದರೂಪವಾಗಿದೆಯೋ ಹಾಗೇ ಕನ್ನಡದಲ್ಲಿ ಕನ್ನಡ ಪದರೂಪಗಳ 
ಬಗ್ಗೆ ಇಂಥ ಶುದ್ಧ ರೂಪದ ಏಕಸಿದ್ದಾಂತ ಸಾಧಾರಣವಾಗಿದೆ. ಮೈಸೂರು 
ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರೊಬ್ಬರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿಂದು 
ಮಹಾ ಪ್ರಾಧ್ಯಾಪಕರಾಗಿರುವುದು ಇಂಥ ಭಾಷಾ ಸಾಮರಸ್ಯಕ್ಕೊಂದು ಮಹಾನಿದರ್ಶನ. 
ಪಠ್ಯಪುಸ್ತಕಗಳನ್ನು ಕೂಡ ಎರಡೂ ವಿಶ್ವವಿದ್ಯಾಲಯಗಳು ಒಂದೇ ಬಗೆಯವನ್ನಾಗಿ 
ಇಡಬೇಕೆಂದು ಕೆಲವರ ಆಸೆ, ಸೂಚನೆಗಳು ಬಂದಿವೆ. ಅದು ಅನತಿದೂರ ಕಾಲದಲ್ಲಿ 
ಸುಲಭವಾಗಿ ಸಾಧ್ಯವಾದೀತು. ಆಗಲೇ ವಿವಿಧ ಉಪಪ್ರದೇಶಗಳ ಬರಹಗಾರರ 
ಗದ್ಯಪದ್ಯಗಳು ಭಿನ್ನ ಉಪಪ್ರದೇಶಗಳ ಸಂಗೃಹೀತ ಪಠ್ಯಪುಸ್ತಕಗಳಲ್ಲಿ ಕಾಣಸಿಗುತ್ತವೆ. 
ಒಂದು ಉಪಪ್ರಾದೇಶಿಕ ಪುಸ್ತಕವನ್ನು ಇಡಿಯಾಗಿ ಮತ್ತೊಂದೆಡೆ ಪಠ್ಯವಾಗಿ ಇಟ್ಟಿರುವುದೂ 
ಉಂಟು. ಹೀಗಿರುವಾಗ ಕನ್ನಡ ಸಂಸ್ಕೃತಿಯ ಒಂದುತನವನ್ನು ಸಾರಲು ಬೇರೆಯ 
ಪಾಂಚಜನ್ಯ ಬೇಕಾಗಿಲ್ಲ. 


+ ೨೬೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕೇವಲ ಭಾಷ್ಯೈೆಕ್ಕ ಕೃವು ಸಾಂಸ್ಕೃತಿಕ ಐಕ್ಕವೆನ್ನಲು ಬರದು ಎಂಬುದು ನಿಜ. ಭೌಗೋಳಿಕ, 
ಐತಿಹಾಸಿಕ, ಧಾರ್ಮಿಕ ಕಾರಕಗಳೂ ಸಂಸ್ಕತಿ 'ರೂಪಕಗಳಾಗಿವೆ. ಆದರೆ ಈ ಚತುರ್ಮುಖ 
ಕಾರಣಸಾಮಗಿಯಲ್ಲಿ ಭಾಷೆ ಇತಿಹಾಸಗಳ ಪ್ರಾಮುಖ್ಯ ನೂರಕ್ಕೆ ಎಂಭತ್ತರಷ್ಟು 
ಕರ್ನಾಟಕದ ಬಾಷೆ ಇತಿಹಾಸಗಳೆರಡೂ ಕನ್ನಡ ಸಂಸ್ಕೃತಿಯ ಏಕತೆಗೆ 
ಆಧಾರಸ್ತಂಭಗಳಾಗಿವೆ. ಜೊತೆಗೆ ಕನ್ನಡದ ಕಲಾದೇವತೆಗಳೂ ಆರಾಧ್ವದೈವತಗಳೂ 
ಕನ್ನಡದವೇ. ಸರ್ವಕನ್ನಡ ಸಾಮಾನ್ಯವೇ ಎಂಬುದು ಸಿದ್ದವಾಗಿದೆ, ಬೌಗೌಲಿಕ ಭೇದ 
ಕನ್ನಡ ಸಂಸ್ಕೃತಿಯನ್ನು ವಿಸಂಗತಿಸುವಷ್ಟು ಗಣಣ್ಯವಾಗಿಲ್ಲ; ಅದು ಕೇವಲ ಗೌಣ. 
ಇಷ್ಟಕ್ಕೂ ಮೀರಿ ಕನ್ನಡ ಸಂಸ್ಕತಿಯ ಒಂದುತನದಲ್ಲಿ ನ್ಯೂನತೆ ಹೇಳುವವರಿಗೆ 
ಸಂಪರ್ಕಸಾಧನವೈಪುಲ್ಯ ಇಲ್ಲದಿರುವುದು, ರಾಜಕೀಯ ಅನೇಕೀಕರಣ ಎಂಬೀ ಎರಡೇ 
ಅಪೂರ್ಣಾಂಶಗಳು ಸಿಕ್ಕುವುದು. ಈಗ ಅದಕ್ಕಾಗಿಯೇ ಕರ್ನಾಟಕೀಯರೆಲ್ಲರೂ ಆ 
ಅಪೂರ್ಣಾಂಶಗಳನ್ನು ತುಂಬಿಕೊಡಲು ಭಾರತ ಸರಕಾರವನ್ನು ಘಟನಾತ್ಮಕವಾಗಿ 
ಕೇಳಿಕೊಂಡಿದ್ದಾರೆ, ಕೇಳಿಕೊಳ್ಳುತ್ತಿದ್ದಾರೆ. 


ಕನ್ನಡ ನಾಡಿನ ವಸ್ತುಸ್ಥಿತಿ ಹೀಗಿರುವಾಗ ಇಲ್ಲಿ ಪ್ರಾಂತೀಕರಣಕ್ಕೆ ಭಾಷೆಯೊಂದನ್ನೇ 
ಅಮೆ 4 ದಕವನ್ನಾಗಿ ತೆಗೆದುಕೊಂಬುದು ಸರ್ವಥಾ ನ್ಯಾಯ. ಸಾಂಸ್ಕೃ 99 
ಆಹಾರೋತ್ಪಾದನೆಯ ಹೊಣೆಯಲ್ಲಿ ಭಾಷೆಗೆ ಭೀಮನ ಪಾಲಿರುವುದು ಸ್ಪತಃಸಿ ಸಿದ್ಧ 
ವಿಭಾಷರಿಗೂ "ಎಮತೀಯರಿಗೂ ಅಹಿಂಸೆ ತೋರುವುದು ಕನ್ನಡರ ಸಹಜಗುಣಪಂಬುದು 
ಇತಿಹಾಸ ಸಿದ್ದವಾಗಿರುವಾಗ, ಅಂಥ ಭಯ, ಅಕ್ಷೇಪಗಳಿಗೆ ಎಳ್ಳಷ್ಟೂ ಎಡೆಯಿಲ್ಲ. 
ಬೇಕಾದರೆ ಮತೀಯ ಆಶ್ಚಾಸನವನ್ನು ಬಹುಮತೀಯರು ಅಲಮತೀಯರಿಗೆ 
ಕೊಡಬಹುದು. ಕನ್ನಡನಾಡು ಜನನಿ, ಜನ್ಮಭೂಮಿ ಎಂದು ಕನ್ನಡದಲ್ಲಿ ಹೇಳುವ 
ಮತ್ತು ಹೇಳಲು ಉತ್ತುಕರಾಗಿರುವ ಜನರು ನೂರಕ್ಕೆ ತೊಂಬತ್ತೊಂಬತ್ತರಷಿರುವಾಗ 
ಕನ್ನಡ ಸಂಸ್ಕೃತಿ ಒಂದೇ ಎಂದು ಮತ್ತೊಮ್ಮೆ ಹೇಳುವುದು ಪುನರುಕ್ಷಿಯಾದರೂ 
ಏಕೀಕರಣ ಕಾರ್ಯ ಕಾರಣ ಸಾಮಗಿಗಳಿಗೆ ಪ್ರ ಪ್ರತಿಬಂಧಕಾಭಾವವನ್ನೊ ದಗಿಸಿ ಕೊಡುವುದರ 
ಸಲುವಾಗಿ ಇಂದು ಕರ್ನಾಟಕೀಯರೆಲ್ಲರೂ "ಕನ್ನಡ ಸಂಸ್ಕ ಶಿಯೊಂದೇ” - ಎಂದು 
ಮತ್ತೆ ಮತ್ತೆ ಸಾರಿ ಹೇಳಬೇಕಾಗಿದೆ. ಹಾಗೆ ಸಾರಿ ಹೇಳುತ್ತಿರುವುದು ಕನ್ನಡ ಸಂಸ್ಕತಿಯ 
ಒಂದುತನಕ್ಕೆ ಕಳಸವಿಟ್ಟಂತಾಗಿದೆ! 


ಜಯ ಕರ್ನಾಟಕ ಮಾತೆಗೆ! 
“& # 8 


['ಜೀವನ', ಸಂಪುಟ ೧೪, ಪುಟ ೧೩೧] 


೨೬೯ + 


ರ೯. ನನ್ನಿಗನ್ನಡಂ ಗೆಲ್ಲೆ 


ಜೀವನದಲ್ಲಿ ಸಹಿತತೆ ಅಥವಾ ಸಾಹಿತ್ಯವಿದ್ದರೆ ಸಾಹಿತ್ಯವು ಜೀವಂತವಾಗುವುದು. 
ಹಿತವಿದ್ದರೆ ಸಹಿತ, ಇಲ್ಲವಾದರೆ ಅಹಿತ, ಪ್ರಿಯಕ್ಕಿಂತ ಹಿತಕ್ಕೆ ಪ್ರಾಧಾನ್ಯವಿರುವುದು 
ವಿವೇಕಿಗಳ ದೃಷ್ಟಿಯಲ್ಲಿ. ಜೀವನಕ್ಕೆ ಧರ್ಮವು ಹಿತ, ಸಾಟತ್ಕೆ ಔಚತ್ಸವು ಹಿತ, 
ಆಭಾಸಿಕ ಧರ್ಮದಂತೆಯೇ ಆಭಾಸಿಕ ಔಚಿತ್ಯವೂ ಮುಗ್ಗರಿಗೆ ಪೊದಲು ಹೋಹಕ. 
ಆಮೇಲೆ ದಾಹಕ-ಆದರೆ ಕಾಲ ಮೀರಿ ಹೋದ ಮೇಲೆ ತಿದ್ದಲಾಗದೆ ಹೋಗುವ 
ಸಂದರ್ಭ ಅನೇಕರಿಗೆ ಹೊಳೆಯದು. 

ಸಂಮೇಲನದ ಮೇಲನವೂ ಸಹಿತತೆಯನ್ನು, ಔಚಿತ್ಯಪೂರ್ಣ ಹೊಂದಿಕೆಯನ್ನು, 
ಜೀವನ ಧರ್ಮಗಳಿಗೆ ಅವಿರುದ್ಧವಾದ ಕುಶಲ ಸಮನ್ನಿತತೆಯನ್ನು ಸೂಚಿಸುತ್ತದೆ. 
ಮಾನವಕುಲದ ವಿವೇಕದ ಬೆಳಕು ಯಾವಾಗಲೂ ಈ ದಿಶೆಯಲ್ಲಿ ದುಡಿಯುತ್ತ 
ಬಂದಿದೆ. ಬೆಳಕಿಗೆ ಕತ್ತಲು ಆಗೀಗ ಅಡ್ಡ ಬಂದುದೂ ಉಂಟು; ಅಡ್ಡ ಬರುತ್ತಲೂ 
ಇದೆ. ಆದರೆ ಕತ್ತಲಿನ ಅರ್ಭಟ ಅಲ್ಲಮೌಲಿಕ ಅಥವಾ ಅಲ್ಲಕಾಲಿಕ ಎಂಬುದು 'ನಮ್ಮ 
ಸುದೀರ್ಪ ಇತಿಹಾಸವನ್ನು ಅವಲೋಕಿಸಿದರೆ ಗೊತ್ತಾಗುತ್ತದೆ. 


ಉತ್ತರಕನ್ನಡಜಿಲ್ಲಿಯ ಬನವಾಸಿಯು ಕ್ರಿ.ಶ.ಹಿನೆಯ ಶತಮಾನದ ಆರಂಭದಿಂದ 
ಕನ್ನಡಭಾರತದ ಬಹುಭಾಗದ ಸಾಂಸ್ಕೃತಿಕ ಪದ್ಧತಿಗಳ ಜನಕವೂ ಮಾರ್ಗದರ್ಶನ 
ಕೇಂದವೂ ಆಗಿತ್ತೆಂಬುದನ್ನು ಕರ್ಣಾಟಕಸ್ಥರೆಲ್ಲರೂ ಚೆನ್ನಾಗಿ ತಿಳಿದುಕೊಂಡಿರಲಾರರು. 
ಇಂದಿನ ಕರ್ಣಾಟಕದ ಅಂಗವಾದ ಈ ಭಾಗಕ್ಕೆ ಮಿಕ್ಕ ಕರ್ಣಾಟಕ ಭಾಗಗಳು ಅಂದು 
ಅಂಗಗಳಾಗಿದ್ದವು. ಕನ್ನಡದ ಮೊದಲ ಸಾರ್ವಭೌಮನಾದ ಬನವಾಸಿಯ 
ಮಯೂರಶರ್ಮನ ವಂಶದ ಕಾಕುತ್ತ ವರ್ಮ ಕದಂಬ ಚಕ್ರವರ್ತಿಗೆ ಕನ್ನಡಕ್ಕೆ 
ರಾಜಭಾಷೆಯ ಪಟ್ಟವನ್ನು ಕೊಟ್ಟ ಬಹುಮಾನ ಸಲ್ಲುತ್ತದೆ. ಅವನು ಬರೆಯಿಸಿದ 
ಹಲ್ಲಿಡಿಯ ಕನ್ನಡ ಶಾಸನವೇ ಆ ಥಮ ಕನ್ನಡ ಶಾಸನ. 

ಅನಂತರ ಸೋದೆಯ ಜೈನ ಮಠದ ಮೊದಲನೆಯ ಅಕಳಂಕ ಗುರು ಜೈನಶಾಸ್ತೀಯ 
ಗಂಥಗಳನ್ನು ಸುಮಾರು $೭೫೦ ಬರೆದು ಪ್ರಸಿದ್ಧನಾಗಿ RE 
ಹೋಗಿ ಬೌದ್ದ ವಿದ್ವಾಂಸರನ್ನು ವಾದದಲ್ಲಿ ಗೆದ್ದು ಬಂದ ಇತಿಹಾಸವಿರುವುದರಿಂದ ಆ 
ಪ್ರಥಮ ಭಟ್ಟಾಕಳಂಕನನ್ನು ಉತ್ತರಕನ್ನ ಡದ ಮೊದಲನೆಯ ಸುಪಸಿದ್ದ ವಿದ್ದಾಂಸನೆಂದು 
ಗಣಿಸಬಹುದು. ಅನಂತರ, ಬನವಾಸಿಯಲ್ಲಿ ಕ್ರಿಶ೧೦೭೫ರಿಂದ 'ಬಿಂದಿ೬ರವರೆಗೆ 
ಸ್ವತಂತ್ರನಾಗಿ ಆಳಿದ ಕೀರ್ತಿವರ್ಮ ಕದಂಬ ರಾಯನು ಅನೇಕ ಶಾಸ್ತ ಸ್ತಗಳಲ್ಲಿ 
ಪಾರಂಗತನಾಗಿ "ಸ ಸರ್ವಜ್ಞ ಎಂದು ಖ್ಯಾತಿ ಪಡೆದಿದ್ದನು. ಅದೇ ಅವಧಿಯಲ್ಲಿ ರಾಜ್ಯಪಾಲ 


+ ೨೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಲಕ್ಷ್ಮನೃಪನ ಕೋಶಾಧಿಕಾರಿಯಾಗಿ ಬನವಾಸಿಯಲ್ಲಿದ್ದ ಶಾಂತಿನಾಥನು "ಸುಕುಮಾರಚರಿತೆ 
ಎಂಬ ಕಾವ್ಯವನ್ನೂ ನಾಗವರ್ಮಾಚಾರ್ಕನು "ಚಂದಚೂಡಾಮಣಿ' ಎಂಬ ಕಾವ್ಯವನ್ನೂ 
ಬರೆದರು. ಹಾನುಗಲ್ಲನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳುತ್ತಿದ್ದ ಕೀರ್ತಿದೇವ 
ಕದಂಬರಾಂಯನ ಆಸಾ ಿನದಲ್ಲಿ(ಲಿOHO-೧OOO) ಹರಿವರ್ಮನು 
ಕವಿಯಾಗಿದ್ದನೆಂದು ಶಾಸನದಿಂದ ತಿಳಿದು ಬರುತ್ತದೆ. ಅವನಂತೆಯೇ ಅಲ್ಲಿ ಪ್ರ ಪಸಿದ್ದನಾಗಿದ್ದ 
ಎರಡನೆಯ ಕವಿ ನಾರಾಯಣ. ಈ ಇಬ್ಬರ ಕೃತಿಗಳೂ ಉಪಲಬ್ಬವಾಗಿಲ್ಲ. "ಅವನ 
ಅನಂತರದ ದೊರೆ ಕಾಮದೇವನ(೧೧೮೦-೧೨೧೭) ಪ್ರೋತ್ಸಾಹದಿಂದ 
ಕವಿರಾಜನೆಂಬ ಸಂಸ್ಕೃತ ಕವಿಯು "ರಾಘವ ಪಾಂಡವೀಯಂ' ಎಂಬ ಕಾವ್ಯವನ್ನು 
ಬರೆದಿರುವುದರಿಂದ ಅಂದಿನ ಬನವಾಸಿ ರಾಜ್ಯದ ಅಥವಾ ಉತ್ತರಕನ್ನಡದ ಪ್ರಥಮ 
ಕವಿಯ ಪಟ್ಟ ಕವಿರಾಜನಿಗೆ ಸಲ್ಲುತ್ತದೆ. ಆದರವನು ಬರೆದದ್ದು ಕನ್ನಡ ಕಾವ್ಯವನ್ನಲ್ಲ. 

ಉಪಲಬ್ಬವೂ ಸುಪಸಿದ್ದವೂ ಆದ ಕೌಶಿಕ ರಾಮಾಯಣವೊಂದು ಮಹಾಕಾವ್ಯ. 
ಅದನ್ನು ಕುಮಟೆ-ಶಿರಸಿಗಳ ನಡುವಿರುವ ಯಾಣದ ಭೈರವೇಶ್ವ್ಷರನ ಉಪಾಸಕನಾದ, 
ಬತ್ತಲೇಶ್ವರನೆಂಬ ಲೇಖನಾಮವಿಟ್ಟುಕೊಂಡಿದ್ದ ಹವ್ಯಕ ವಿಪ್ರನು ಬರೆದನು. 
ಡಾ.ಶಿವರಾಮಕಾರಂತರು ಅದನ್ನು ಈಗ ಕೆಲ ವರ್ಷಗಳ ಹಿಂದೆ ಮುದಿಸಿ ಪ್ರಕಟಿಸಿದರು. 
ಆದರದು "ಲಲಿತವಹ ಕನ್ನಡದ ನುಡಿ'. ಶೈಲಿ ಶಕ್ತಿಯಲ್ಲಿ ಅದರ ಕವಿಯು ಅದೇ 
ಕಾಲದಲ್ಲಿದ್ದ ಕುಮಾರವ್ಯಾಸನಿಗೆ ಹೊಯ್‌ ಕೈಯಾಗಿದ್ದನು. ಆದುದರಿಂದ ಉತ್ತರಕನ್ನಡದ 
ಕನ್ನಡ ಆದಿಕವಿ ವಾಲ್ಡೀಕಿಯ ಪಟ್ಟ ಬತ್ತಲೇಶ್ವರನಿಗೆ ಸಂದಿದೆ. ೧೪ನೆಯ ಶತಮಾನದಿಂದ 
೧೭ನೆಯ ಶತಮಾನದವರೆಗೆ ಪ್ರಸಿದ್ಧ ಕವಿಗಳೂ ವಿದ್ದಾಂಸರೂ ಗೇರುಸೊಪೆಯ 
ಆಸ್ಲಾನದಿಂದ ವಿಜಯನಗರದ ಆಸ್ಥಾನಕ್ಕೆ ಹೋಗಿ ರಾಜಮರ್ಕಾದೆಗಳನ್ನು ಪಡೆದರು. 
ಸೋದೆಯ ಮಠದ ಚೈನ ಗುರು ಭಟ್ಟಾಕಳಂಕ ದೇವನು ಸಂಸ್ಕೃತದಲ್ಲಿ "ಶಬ್ದಾನುಶಾಸನ" 
ಎಂಬ ಘನವಾದ ಕನ್ನಡ ವ್ಯಾಕರಣ ಗ್ರಂಥವನ್ನು ಬರೆದು ಪ್ರಖ್ಯಾತನಾದದ್ದು 
ಉಲ್ಲೇಖನೀಯ. ಆಮೇಲೆ ಬರೆದ ಕೃತಿಗಳಲ್ಲಿ ಯಕ್ಷಗಾನ ಪ್ರಸಂಗಗಳೇ ಹೆಚ್ಚು 
ಜನಪ್ರಿಯವಾಗಿ ಉಳಿದವು. 


ಈ ಹಿರಿಯ ಸಾಂಸ್ಕ ಶಿಕ ಪರಂಪರೆಗೆ ಅನುಗುಣವಾದ ಮಹಾಕಾವ್ಯಗಳು 
ಆಮೇಲೆ ಬರಲಿಲ್ಲ. ಸ್ಪಾತಂತ ಕೀತ್ತರ ಕಾಲದ ಹೊಸ ಸಾಹಿತಿಗಳಲ್ಲನೇಕರು ಸುಪುಸಿ ದ್ದರು 
ಮತ್ತು ಅವರಲ್ಲಿ "ಟರ ಇಲ್ಲಿಯೇ ಇದ್ದಾರೆ. 

ಅಸ್ಪಾತಂತ್ಯ ಯುಗದ ಸಾಹಿತ್ನವು ಹಿಂದಿನ ಸತ್‌ಕಾವ್ಯ ಪರಂಪರೆಯ ಹೊಸವಿಕಾಸ 
ರೂಪವೇ ಅಗಿತ್ತು ಹಾಗೇ ಸ್ವಾತಂತ $ಯುಗದ ಆದಿಯ ಕೃತಿಗಳೂ ಅದರ ಮುಂದಿನ 
ಹೆಜ್ಜೆಗಳನು )ವಂತಿದ್ದವು. ಆದರೆ ಇತ್ತೀಚೆಗೆ ಆಂಗ್ಲೇಯ ಆಧುನಿಕತೆಯ ದಾಸ್ಯ ಕೆಲವೆಡೆ 
ಹೊಸದಾಗಿ ಮೈ ದೋರಿ ವಿಮರ್ಶಬಾಹಿರ ಬರಹಗಳು ಕೆಲವೆಡೆ ಕಂಡು ಬರತೊಡಗಿದವು. 
ಈ ಸಂದರ್ಭಲ್ಲಿ ರಾಷ್ಟ್ರಕವಿ ಕುವೆಂಪುಗಳ ಮಾತನ್ನಿಲ್ಲಿ ಉದ್ದರಿಸಬಹುದು; “ನನಗೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೭೧ + 


ಹಲವಾರು ಮಂದಿ ಪುಸ್ತಕಗಳನ್ನು ಕಳುಹಿಸುತ್ತಿರುತ್ತಾರೆ. ಅವುಗಳನ್ನು ಮನಸ್ಸಿಟ್ಟು 
ಓದುತ್ತೇನೆ. ಅವುಗಳಲ್ಲಿ ಬಹುಪಾಲು ಹಬ್ಬು. ಸಿಗರೇಟು, ಹೊಗೆ ಇಂಥ ವಸ್ತುಗಳನ್ನೇ 
ಕುರಿತವು. ಇವುಗಳ ಅರ್ಥ ಸಪ ಷವಾಗುವುದಿಲ್ಲ. ಅರ್ಥ ಸಷ್ಟವಾಗಿರಬೇಕೆಂಬುದೇ 
ಅವರ ಉದ್ದೇಶವಲ್ಲವಂತೆ! ಹಾಗಾದರೆ ಕಾವ್ಯಮೀಮಾಂಸೆಯ ಧ್ವನಿಯ ವಿಚಾರ, 
ಉದ್ದೇಶ ಇವರಿಗೆ ತಿಳಿದಿಲ್ಲ ಎನ್ನಬೇಕಾಗುತ್ತದೆ. ನಮ್ಮಲ್ಲಿ ವಾಚ್ಯಾರ್ಥ, ಲಕ್ಟ್ಯಾರ್ಥ, 
ಫ್ಯಂಗ್ಸಾರ್ಥ ಎಂಬುದಾಗಿ ಇವೆಯಲ್ಲ. ಈ ಪದ್ಯಗಳಲ್ಲಿ ವಾಚ್ಯಾರ್ಥವೇ 

ಪವಾಗದಿರುವಾಗ ಉಳಿದ ಅರ್ಥಗಳಾದರೂ ಹೇಗೆ ಕಂಡಾವುಿ "ಇವನ್ನು 
SR ಹಳಗನ್ನಡದ (ಹಿಂದಿನವರ) ಕೃತಿಗಳನ್ನಿರಲಿ, ಹೊಸಗನ್ನಃ ಡದಲ್ಲೇ 
ಹಳಬರ ಕೃತಿಗಳನ್ನು ಎಷ್ಟು ಓದಿರುತ್ತಾರೋ ನಾನು ಕಾಣೆ. ನಮ್ಮ ಪ ಪ್ರಾಚೀನರ 
ಕೃತಿಗಳನ್ನು ಓದದೆ. ಸಂಸ್ಥತ ಕನ್ನಡ ಇವುಗಳ ಸರಿಯಾದ ಅರಿವು ಮೂಡದೆ, ಕೇವಲ 
ಸಮಕಾಲೀನ ಕೃತಿಗಳನ್ನು ಮಾತ್ರ ಓದಿಕೊಂಡರೆ ಸಾಲದು. ಹೀಗೆಂದ ಮಾತ್ರಕ್ಕೆ 
ಬರುವ ಎಲ್ಲ ನವ್ಯ ಸಾಹಿತ್ಯವೂ ಚೆನ್ನಾಗಿಲ್ಲವೆಂದಲ್ಲ' ಈ ಮಾತು ಹುಡಿಗನ್ನಡ 
ಬರಹಗಳ ಬಗೆಗೆ ಸಾಕು; ವಿಸ್ತರಿಸುವುದು ಅಪ್ರಸ್ತುತ ಮತ್ತು ಅನವಶ್ಯಕ. ಅರ್ಥ 
ಸಷ್ಟವಾಗಿರುವುದು ಅನಗತ್ಯವೆಂಬ ವಾದಿಗಳ ಬಗೆಗೆ ವಿಚಾರವಂತ ಸಾಮಾಜಿಕರು 
ಏನನ್ನೂ ಹೇಳಬೇಕಾಗಿಲ್ಲ, 'ಮೌನವ್ಯಾಖ್ಯಾನವೇ ಅದಕ್ಕೆ ಸಾಕು. 


ಹೊಸಗನ್ನಡದ ಹೊಸಸಾಹಿತ್ಕದ ಎಲ್ಲ ಪ್ರಕಾರಗಳೂ ಉತ್ತರಕನ್ನಡದಲ್ಲಿ 
ಕಾಣಿಸಿಕೊಂಡವು. ಅವುಗಳಲ್ಲಿ ಕವಿತ್ವ ವಿಮರ್ಶಕತ್ವ, ಕತೆಗಾರಿಕೆಗಳನ್ನು ಪ್ರಕೃಷ್ಟವಾಗಿ 
ಪ್ರದರ್ಶಿಸುವ ಬರೆಹಗಳು ಕರ್ಣಾಟಕದಲ್ಲಿ ಪಧಿತ. ಸಾಮಾಜಿಕ ಜೀವನದ ಬೆಳವಣಿಗೆಯಲ್ಲಿ 
ಕಾಯದೆಗಳು ಮನ್ನಿಸುವಷ್ಟರ ಮಟ್ಟದ ಬದಲಾವಣೆಗಳಾದಾಗ ಅದನ್ನು ಪ್ರತಿಬಿಂಬಿಸಿದ 
ಪ್ರತಿಭಾನ್ಸಿತರ ಬರಹಗಳು ನವ್ಯತೆಯ ನಿಜಾಧಿಕಾರದಿಂದ ಮನ್ನಣೆ ಪಡೆಯುತ್ತವೆ. 
ವ್ಯಕ್ತಿಬುದ್ದಿವಿಕಾರಗಳನ್ನು ಸರ್ವಸಾಧಾರಣವೆಂದು ಗಹಿಸಿ ಅವುಗಳನ್ನು ಅಪ್ರತಿಭರು 
ಪ್ರಕಟಿಸ ಹೊರಡುವುದು ಕೆಲ ರಾಜಕಾರಣಿಗಳ ಸರ್ವಜ್ಞಂ ಮನ್ಯತೆಯಂತೆಯೇ 
ಅಪಹಾಸ್ಕಾಸದ. ವ್ಯಕ್ತಿಯು ಬರೆದು ಪ್ರಕಟಿಸಿದ ವಸ್ತುವು ಸಾಮಾಜಿಕರ ಸ್ವತ್ತು. ಅವರ 
ಪ್ರತಿಕ್ರಿಯೆಗೆ ಅವರು ಸ್ಪತಂತ್ರರು. ಆಗ ಲೇಖಕನ ಆಗಹಕ್ಕಲ್ಲಿ ಎಡೆಯಿಲ್ಲ. ಇಂದಿನ 
ವಿದ್ಯಾಭ್ಯಾಸದ ಮಟ್ಟ ಬಹುವೇಗದಿಂದ ಇಳಿಯುತ್ತಿರುವಾಗ ಪ್ರತಿಭಾವಂತ ತರುಣರಿಗೆ 
ಅದರಿಂದಾಗುವ ಹಾನಿ ಎಷ್ನೆಂಬುದನ್ನು ಬಹಳ ಜನರು ಅರಿತಂತಿಲ್ಲ. ಕಾವ್ಯಪ್ರತಿಭೆಗೆ 
ಲೋಕಜ್ಞಾನ, ಶಾಸ್ತ್ರಜ್ಞಾನ, ಶಬ್ದಾರ್ಥಜ್ಞಾನಗಳೂ ಪ್ರಶಿಕ್ಷಣವೂ ಅವಶ್ಯಕವೆಂಬುದನ್ನ ೦ದು 
ಒತ್ತಿ ಹೇಳಬೇಕಾಗಿದೆ. ಕ್ಷೇಮೇಂದನೆಂಬ ಕಾಶ್ಲೀರಕವಿಯು ಸಾಹಿತಿಯಾಗಬೇಕೆಂಬಾತನು 
ಅಷ್ಟಾದಶ ಶಾಸ್ತ್ರೀಯ ವಿಷಯಗಳನ್ನು ಅರಿತಿರಬೇಕೆಂದು ಹೇಳಿದ್ದಿಲ್ಲಿ ಸ್ನರಣೀಯ. 
ಪೇಕ್‌ಪಿಯರ್‌. ಕಾಳಿದಾಸ, ಭವಭೂತಿಗಳ ಕೃತಿಗಳೀಮಾತಿಗೆ ನಿದರ್ಶನಗಳಾಗಿವೆ; 
ಪಂಪ, ರನ್ನ, ಕುಮಾರವ್ಯಾಸ ಮುಂತಾದ ಮಹಾಕವಿಗಳ ಕೃತಿಗಳೂ ದೃಷ್ಟಾಂತಗಳಾಗಿವೆ. 
ಇಂದಿನ ಸಾಹಿತಿಗಳಲ್ಲಿ ಡಾ। ಡಿ.ವಿ.ಜಿ. ಅವರು, ಡಾ॥ ಬೇಂದೆ. ಮಾಸ್ತಿ, ಕುವೆಂಪು, 


+ ೨೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಶಿವರಾಮ ಕಾರಂತ, ಕಡೆಂಗೊಡ್ಡು ಶಂಕರಭಟ್ಟ, ಕೈಲಾಸಂ, ರಾಜರತ್ನಂ, ವಿ.ಸೀ. 
ಪು.ತಿ.ನ., ಆದ್ಯರಂಗಾಚಾರ್ಯ ಮೊದಲಾದವರ ಓದಿನ ಆಳ ಅಗಲಗಳು 
ಅನುಕರಣೀಯವಾಗಿವೆ. ಅಂಥವರು ಯಗ್ಗೇದಾದಿ ಸಂಸ್ಥೃತ ಗಂಥಗಳನ್ನೂ ಪಂಪಾದಿಗಳ 
ಕನ್ನಡ ಗಂಥಗಳನ್ನೂ, ಸಂಬಂಧಿಸಿದ ಇತರ ಶಾಸ್ತೀಯ ಗಂಥಗಳನ್ನೂ ಇಂಗ್ಲೀಷು, 
ಮರಾಠಿ, ಬಂಗಾಳಿ pe ಇತರ ಭಾಷೆಗಳನ್ನೂ ಸಾಹಿತ್ಯವನ್ನೂ ಸಾಕಷ್ಟು 
ಆಳವಾಗಿ ಅಭ್ಯಸಿಸಿದ್ದನ್ನು ನಮ್ಮ ತರುಣರು ಲಕ್ಷ್ಯವಿಟ್ಟು ಗಹಿಸುವುದಗತ್ಯ ಮನಃಶಾಸ್ತ್ರ 
ಚಿತ್ರಕಲೆ, ನೃತ್ಯಕಲೆ, ಸಮಾಜಶಾಸ್ತ್ರ ಜತಿ ತತ್ವಶಾಸ್ತ್ರ ಶಿಲ್ಲಶಾಸ್ತ್ರ್ಯ ಭಾಷಾಶಾಸ್ತ್ರ 
ರಾಜನೀತಿ ಶಾಸ್ತ ಮುಂತಾದವುಗಳನ್ನು ಅಂಥವರು ಓದಿ ಔರಗಿಸಿಕೊಿಡಿರುವ ಸಂಗತಿ 
ಬಹಳ ಜನರಿಗೆ ತಿಳಿದಿರಲಿಕ್ಕಿಲ್ಲ. ಆಯಾ ಶಾಸ್ತ್ರಗಳ ಮೇಲೆ ಅವರು ಬರೆಯದೆ 
ಹೋದರೂ ಅವುಗಳಿಂದಾದ ಜ್ಞಾನ ಮತ್ತು ಠದರ ಬಗೆಗೆ ಹಚ್ಚಿ ತಿಕ್ಕಿದ ಅವರ 
ಅನುಭವಗಳ ಸಾರವು ಅವರ ಲೇಖನಿಗೆ. ಹಿನ , ಯಾಗಿದ್ದುದರಿಂದಳೇ ಅವರ 
ಬರೆಹಗಳು ಶುದ್ಧ ಕಾವ್ಯ ಅಥವಾ ಸಾಹಿತ್ಯವಾಗಿದ್ದು ಅವುಗಳ ರಸವತ್ತೆಗೆ ಒಂದು 
ಸ್ಥಾಯಿತ್ನ ಉಂಟಾಗಿದೆ. “Theory of Literature - ಸಾಹಿತ್ಯ ಸಿದ್ಧಾಂತ" ಎಂಬ 
ಉದ್ದಂಥದಲ್ಲಿ ಡಾ॥ ರೆನೆವೆಲೆಕ್‌ ಮತ್ತು ಆಸ್ಪಿನ್‌ವಾರೆನ್ನರು ಈ ಅಂಶವನ್ನು ಹತ್ತನೆಯ 
ಅಧ್ಯಾಯದ ರೂಪದಲ್ಲಿ ವಿವರಿಸಿದ್ದಾರೆ. "ಮಹಾ ವಿಚಾರಗಳನ್ನು (ಟಿ Ideas) 
ಹಾಗೆ ಹಾಗೇ ಹಸಿಕಲು- ಬಿಸಿಕಲುಗಳನ್ನಾಗಿ ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಪ ಪ್ರತಿಭಾವಂತರು 
ತುರುಕುವುದಿಲ್ಲ. ಅವುಗಳನ್ನವರು ಅರಗಿಸಿ ರಕ್ತಗತ ಮಾಡಿಕೊಂಡ ರೂಪದಲ್ಲಿ ತಮ್ಮ 
ಕೃತಿಗಳಲ್ಲಿ ಮೂಡಿಸುತ್ತಾರೆ. ಹಾಗೆ ಪಾಕಗೊಂಡು ಕೃತಿಗಳಲ್ಲಿ ಮಹಾವಿಚಾರಗಳು 
ಪಡಿ ಮೂಡಿದ್ದಕ್ಕೆ ವ್ಯಾಸ ಮುನಿಗಳ ಮಹಾಭಾರತವೊಂದು ದೊಡ್ಡ ಉದಾಹರಣೆ. 
ಈ ದೃಷ್ಟಿಯಿಂದಲೇ ಡಾ॥ ಕೆ.ವಿ.ಪುಟ್ಟಪ್ಪನವರು ರಸವಿಮರ್ಶೆಯ ಜೊತೆಗೆ "ದರ್ಶನ 
ವಮಿರ್ಶೆ” ಎಂಬುದು ಮಹಾಕೃತಿಗಳ ಪರಾಮರ್ಶೆಗೆ ಅಗತ್ಯವೆಂದು ಹೇಳಿದ್ದು. ವಿಚಿತ್ರ 
ಭಾವ ಧರ್ಮಾಂಶಗಳ ತತ್ವಗಳು ಸಾಂದರ್ಭಿಕವಾಗಿ ಘನರಸಿಕರಿಗೆ ಓದುವಾಗ ಪಳಕ್ಕನೆ 
ಹೊಳೆಯುವಂತೆ ಕೃತಿಗಳು ರಚಿತವಾಗಿರುವುದೂ ಅವುಗಳ ರಚನಾಗತವಾದ ವರ್ಣನ- 
ವಿವರಣಗಳ ಶೈಲಿಯು ನಿತ್ಯನೂತನವೆನ್ನಿಸುವಂತಿರುವುದೂ ಚಿರಸ್ಥಾಯಿಗಳಾದ 
ಮಹಾಕೃತಿಗಳ ಲಕ್ಷಣ. ಸಮಕಾಲೀನ ವಿಮರ್ಶೆಗಳಿಗ ಆ ಸೂಕ್ಷ್ಮ ಎಷ್ಟೋ ಸಲ 
ಹೊಳೆದಿರುವುದಿಲ್ಲ. ಕಾಲಾ ನಂತರ ಆ ಸೂಕ್ಷ್ಮವು ವಿದ್ದದಸಿಕರಿಗೆ ಹೊಳೆದು, ಅವರ 
ಮೂಲಕವಾಗಿ ಅಂಥ ಕೆಲ ಕೃತಿಗಳು ಎಲ್ಲ ದೇಶ-ಕಾಲಗಳಲ್ಲೂ ಹೆಚ್ಚು 
ಪ್ರಚಾರವಾದದ್ದುಂಟು. ಆದುದರಿಂದ ಅಭ್ಯಾಸಶೀಲತೆಯನ್ನು ಬೆಳೆಸಿಕೊಂಡು ಉನ್ನತ 
ಮಟ್ಟಗಳ ಕೃತಿಗಳ ಮೇಲ್ಲಿಗೆ ಸರಿದೊರೆಯಾಗುವಂತೆ ನಾವು ಕೃತಿಗಳನ್ನು ರಚಿಸಬೇಕೆಂಬ 
ಮಹತ್ತಾಕಾಂಕ್ಷೆಯಿಂದ ನಮ್ಮ ಓದು ಬರೆಹಗಳನ್ನು ಮುಂಬರಿಸುತ್ತ ಹೋಗಬೇಕೆಂಬುದು 
ನನಗಿರುವ ಆದರ್ಶ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೭೩ + 


ನೂರು ಗುಣಗಳನ್ನು ಸಂಪಾದಿಸಬೇಕೆಂಬ ಗುರಿಯನ್ನಿಟ್ಟುಕೊಂಡ ವಿದ್ಯಾರ್ಥಿಯು 
೭ಈನ್ನಾದರೂ ಗಳಿಸಲು ಶಕ್ತನಾದಾನು. ಹಾಗಲ್ಲದೆ ೩ಬನ್ನು ಸಂಪಾದಿಸಿದರೆ ಸಾಕೆಂಬ 
ಗುರಿಯನ್ನಿಟ್ಟುಕೊಂಡವನಿಗೆ ೨೫ನ್ನು ಗಳಿಸುವುದೂ ಕಷ್ಟವಾದೀತು. "ಕೈಗೆಟುಕದ 
ದಾಕ್ಷಿಹುಳಿ' ಎಂದು ತೀರ್ಮಾನಿಸುವ ಸೋಮಾರಿತನವು ಕಲಾಭ್ಯಾಸಿಗಾಗಲಿ, 
ಶಾಸ್ತಾಭ್ಯಾಸಿಗಾಗಲಿ ತಕ್ಕದ್ದಲ್ಲ. ಬಂಡವಾಳ ಸಾಕಷ್ಟಿದ್ದ ನಾಟಕಕಾರನು “ಬಂಡವಾಳ 
ಇಲ್ಲವೆ ಬಡಾಯಿ” ಯ ನಾಟಕ ಬರೆದು ಪ ಪ್ರಸಿದ್ಧನಾದನು; ಹಾಗೇ ಗಟ್ಟಿತನವನ್ನು 
ಸಾಕಷ್ಟು ಗಳಿಸಿಕೊಂಡಿದ್ದ ಆತನು “ಹೊಳ್ಳುಗಟ್ಟಿ" ಯನ್ನು ಬರೆದು ಹೆಸರಾಂತನು. ಅದೇ 
ಪ್ರಕಾರ ಅಂಬಿಕಾತನಯದತ್ತರು- 

"ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಕಾಕ ಹೆಜ್ಯಾಕ ಗೆಜ್ಯಾಕ ಕುಣಿಯೋಣು ಬಾ” 
ಎಂದು ತಾಳ, ರಾಗ, ಹೆಜ್ಜೆ ಗೆಜ್ಜೆಗಳ ಯಾವ ಗತಿಯೂ ತಪ್ಪದಂತೆ ಅಚ್ಚುಕಟ್ಟಾಗಿ 
ಸರ್ವಜನಾರಾಧ್ಯವಾದ ಗೀತೆಗಳನ್ನು ರಚಿಸಿದರು. ಕಲೆಯೊಂದರ ಮೇಲಿನ ಪಭುತ್ತವನ್ನು 
ಸುದೀರ್ಪ ತಪಸಿನಿಂದ ಪಡೆದ ಮೇಲೆ ಕೃತಿ ರಚನೆ ಪ್ರಶಿಭಾವಂತಿಕೆಗೆ ಲೀಲಾಜಾಲವಾಗಿ 
ಕೈಗೂಡುತ್ತದೆ ಮತ್ತು ಅವನ ಕೃಶಿಗಳ ಚಿರಸ್ಥಾಯಿತ್ತ. ನಿತ್ಯನೂತನತ್ವಗಳು ಹೆಚ್ಚುತ್ತವೆ. 
ಅಂಥ ತಪಸಿಗೆ, ಅಧ್ಯಯನಕ್ಕೆ, ಅಭ್ಯಾಸಕ್ಕೆ ಅಂಜಿ ಅದರ ಅಗತ್ಯವನ್ನು ಅಲ್ಲಗಳೆದು 
ಓದದೆಯೇ ಬರೆದವನು ರೂಢಿಯೊಳಗುತ್ತಮನು ಎಂಬ ಲಾಂಗೂಲಾಚಾರ್ಯರ 
ಗಾದೆಯನ್ನು ಅನುಸರಿಸಿದರೆ ಸಾಂಸ್ತ ತಿಕ ಮೌಲ್ಯವು ಘನವಾಗಿರುವ ಕೃತಿಯ ರಚೆನೆ 
ಎಂದೂ ಕೈ ಗೂಡದು. 

ಜೀವನದಲ್ಲಿ ದೇವರೋ ದೇವರ ಪ್ರಕೃತಿಯೋ ನಿಸರ್ಗವೋ ನಮಗಿತ್ತ ಪ್ರತಿಭೆಯನ್ನು 
ಸಾರ್ಥಕವಾಗಿ ಬಳಸಿಕೊಂಡು ಪರಿನಿರ್ವ್ಯತಿ ಸಧ್ಯವೇ ಪರರಿಗೊದಗಲೆಂಬ 
ಸದಾಶಯವಿಲ್ಲದೆ ಬರೆದವರ ಬರೆಹಗಳ ತಾತ್ಕಾಲಿಕ ಪ್ರಸಿದ್ದಿಯೊಂದು ಮರುಮರೀಚಿಕೆ. 
ಅದಕ್ಕೆ ಕೀರ್ತಿರೂಪವೊದಗದು. ಅಮೇರಿಕದಂಥ ದೇಶದಲ್ಲಿಂದು ೬೦ ವರ್ಷಗಳಾದರೂ 
ಬಾಳುವಂತಹ ಕಟ್ಟಡಗಳನ್ನು ಎಂಜಿನಿಯರರು ಕಟ್ಟುತ್ತಿದ್ದರೆ ಮಾತ್ರ ಅವು ನಾಗರಿಕತೆಗೆ 
ಭೂಷಣ ಎಂದು ತಿಳಿದುಕೊಂಡಿರುವುದರ ಮರ್ಮವನ್ನು ನಾವಿಂದು 
ಅರಿತುಕೊಳ್ಳುವುದಗತ್ಯ. ಸುಂದರ ವಸ್ತುವಿಗೆ ಸೌಂದರ್ಯವೇ ಪ್ರಧಾನವಾದರೂ ಆ 
ಸೌಂದರ್ಯವು ಮಾಘಕವಿ ಹೇಳಿರುವಂತೆ "ಪ್ರತಿಕ್ಷಣಂಯನ್ನವತಾಂ ವಿಧತ್ತೇ ತದೇವ 
ರೂಪಂ ರಮಣೀಯತಾಯಾಳ-ಎಷ್ಟು ಸಲ ನೋಡಿದರೂ ಒಂದು ಸುಂದರ ವಸ್ತುವು 
ಹೊಸ ಹೊಸ ಸೌಂದರ್ಮಾಂಶಗಳನ್ನು. ರಸಿಕರಿಗೆ ಹೊಳೆಯಿಸುತ್ತಿರುವ ಹಾಗಿದ್ದರೇನೇ 
ಅಂಥ ವಸ್ತುವಿನ ಸೌಂದರ, ಅಥವಾ ರಸವತ್ರೆಯನ್ನು ನಿಜವಾದುದೆಂದು ಗಹಿಸಬಹುದು 
ಎಂಬುತಿರುವುದಲ್ಲದೇ ಹಾಗಿರುವುದರಿಲದೆರೇ ಸು ಸುಂದರ ವಸ್ತುವು (Art object) 
ಚಿರಸ್ಥಾಯಿಯಾಗಿ ದೇಶ-ಕಾಲಗಳ ಗಡಿಗಳಿಂದ ವಿಖ್ಲಿತವಾಗದೆ ತನ್ನ ಆಕರ್ಷಕತ್ವವನ್ನು 
ಉಳಿಸಿಕೊಳ್ಳಬಲ್ಲದು. ಮಹಾಕವಿ ಬತ್ತಲೇಶ್ವರನ "ಕೌಶಿಕ ರಾಮಾಯಣ” ಉಕ್ತ ನಿತ್ಯ 


+ ೨೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ನೂತನತೆಯುಳ್ಳದ್ದು ಅಂಥ ಕೃತಿಗಳ ಸ್ವಾರಸ್ಯವು ಹಳಯದೆನ್ನಿಸದು. ಕಾಲಜ್ಞಾನದ 
ಪೂರ್ವಗಹದಿಂದ ಮಾತ್ರ ಅಂಥವುಗಳನ್ನು ಓದಲು ಅಯೋಗ್ಯವೆನ್ನುವುದು 
ರಸಿಕದೃಷ್ಟಿಯೇ ಅಲ್ಲ. 

"ಮಾನವಕುಲವೊಂದೆ ವಲಂ” ಎಂದ ಪಂಪ ಮಹಾಕವಿಗೆ ಮಾನವ ಹೃದಯದ 
ಭಾವನಾ ವರ್ಗಗಳ ನಿತ್ಯನೂತನತೆಯೂ ಸರ್ವಕಾಲ-ದೇಶ ಸಾಧಾರಣತೆಯೂ ಚೆನ್ನಾಗಿ 
ಗೊತ್ತಿತ್ತು ಹಾಗಿರುವುದರಿಂದಲೇ ಟಿ.ಎಸ್‌.ಎಲಿಯಟ್‌ ಹೇಳುವ At-Emotions 
ರಸ-ಭಾವನೆಗಳು ಜಾತ್ಯಾ ಅಸಂಖ್ಯೇಯವಲ್ಲ. ಆದರೆ ಅವುಗಳಲ್ಲಿ ಹೊಸತನವಿರುವುದು 
ಮಹಾಕವಿ ದಂಡಿ ಹೇಳಿದಂತೆ "ಕಬ್ಬು, ಹಾಲು, ಬೆಲ್ಲ ಮುಂತಾದವುಗಳಲ್ಲವೂ ಸಿಹಿ 
ಪದಾರ್ಥಗಳೇ ಆದರೂ ಅವುಗಳಲ್ಲಿರುವ ಮಾಧುರ್ಯದ ವ್ಯತ್ಯಾಸವನ್ನು ಹೇಳಲು 
ಸರಸ್ವತಿಗೆ ಕೂಡ ಸಾಧ್ಯವಾಗದು” ಎಂಬ ರೀತಿಯಿಂದ, ಹೊಸತಿನ ಆಕರ್ಷತೆಯ 
ಸ್ವರೂಪವು ಈ ಬಗೆಯದಾಗಿದೆಯಲ್ಲದೆ ಕೇವಲ ವಸ್ತು ನಾವೀನ್ಯ, 
ವರ್ಣನಾವೀನ್ಯಗಳಿಂದಾದದ್ದಲ್ಲ. ರಚನೆ ಅಥವಾ ತಂತ್ರದ ನಾವೀನ್ಯವೂ ತನ್ನ ಸ್ವರೂಪ 
ಮಾತ್ರದಿಂದ ರಸದೃಷ್ಟಿಯ(ಸೀthೀti) ಹೊಸತನವನ್ನು ಕೃತಿಯೊಂದರಲ್ಲಿ 
ಮೂಡಿಸಲಾರದು. ಮನಃಶಾಸ್ತ್ರದ. ತರ್ಕಶಾಸ್ತ್ರದ ಮತ್ತು ರಸಶಾಸ್ತ್ರದ ಅತವ ಸೂಕ್ಷ ಮೂ 
ಆದ ಈ ತತ್ವಗಳನ್ನಿಲ್ಲಿ ಏಸರಿಸುವುದು ಅಕೌಲಿಕವೆಂದು ತೊಮೆತ್ತದೆ. 


ಜೀವನದ ಸ ಸೌಂದರ್ಯ, ಗುಣಿ, ಹಿರಿಮೆಗಳನ್ನು ಹಳೆಯ ಕವಿಗಳು ಹಾಡಿದರೆ- 
ಅವರ ಭಾವೋದೇಕಕ್ಕೆ ಬೇಕೆಂದೇ ಪೆಟ್ಟುಕೊಡುವ ಹವ್ಯಾಸ ಕೆಲ ಹೊಸ ಕವಿಗಳಿಗೆ 
ಇದೆ ಎಂಬುದು ಒಂದು ಹೊಸ ವಿಮರ್ಶೆಯ ತುಣುಕು. ಈ ಅಭಿಪ್ರಾಯ ತೀರಸುಳ್ಳು 
ಭಾರತದ ಹಳೆಯ ಮತ್ತು ಗಣ್ಯ ಹೊಸ ಕವಿಗಳೆಲ್ಲರಿಗೂ ರಸಶಾಸ್ತ ಮತ್ತು ಅದರ 
ಹೃದಯವಾದ ಔಚಿತ್ಯವಿವೇಕ ಗೊತ್ತು. ಅವರಾರೂ ಜೀವನದ ಸೆಂದರ್ಯ ಗುಣ, 
ಒರಿಮೆಗಳನ್ನು ಮಾತ್ರ 'ಪಾಡಿಲ್ಲ; ಜೀವನದ ಕುರೂಪ ದುರ್ಗುಣ ಮತ್ತು ಕರಿಮೆಗಳಿಗೆ 
ತಕ್ಕ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ-ಅಷ್ಟೆ. ಅವರಿಗೆ ಪೆಟ್ಟುಕೊಡ ಹೊರಟ ಕೆಲ 
ಹೊಸಬರು ಅವುಗಳ ಸ್ಥಾನಮಾನಗಳನ್ನು ಅದಲು ಬದಲು ಮಾಡಹೋಗಿ ತಮ್ಮ 
ಮೂಗನ್ನೇ ತಾವು ಕುಯ್ದುಕೊಂಡು ಮಂದಿಯನ್ನು ಅಣಕಿಸ ಹೊರಟು ತಮ್ಮ 
ದುರಭಿರುಚಿಯನ್ನು ಅಥವಾ ವಿಕಟ ಅಭಿರುಚಿಯನ್ನು ವ್ಯಕ್ತ ಪಡಿಸಿದ್ದಾರೆ. ಅಸಾಂದರ್ಭಿಕ 
ಜುಗುಪ್ಪಾ ಜನಕತೆಯು ಅಂಥ ಅಭಿರುಚಿಯ ರಾಜಮಾರ್ಗ. ಸಾಂದರ್ಭಿಕವಾಗಿದ್ದರೆ 
ಅದು ಬೀಭತ್ತದ ಗಾಹ್ಯ ಚಿತ್ರವಾಗುತ್ತಿತ್ತು ಉದಾಹರಣೆಗೆ; 
ಮಗುವಿನಿಸ್ಸಿಯ ಹಾಗೆ ಮೂಡಣವು ರಟ್ಟಾಗಿ 
ಪಿಚ್ಚುಗಣ್ಣಿನ ಸೂರ್ಯ ಮೂಡಿ ಬಂದ 
- (ಕಂಬಾರ; ಯಷ್ಯಶೃಂಗ) 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೭೫ + 


ಎರಡನೆಯದಾಗಿ ಲೈಂಗಿಕ ಪ್ರಜ್ಞೆಯ ಪ್ರತಿಮೆಗಳಲ್ಲಿ ಇಡಿಯ ವ್ಯಕ್ತಿತ್ವವನ್ನು ಎರಕ 
ಹೊಯ್ದು ನಿಲ್ಲಿಸುವ ಪ್ರಯತ್ನವನ್ನು ಕೆಲವರೀಗ ಮಾಡುತ್ತಿದ್ದಾರೆ-ಎಂಬುದೊಂದು 
ಪರಾಕ್ರಮದ ಮಾತು. ಲೈಂಗಿಕ ಪ್ರಜ್ಞೆ ಎಂದರೆ ಕಾಮುಕತೆಯ ಆವೇಶ. ಅಂಥ ಪ್ರಯತ್ನಗಳು 
ಸಂಸ್ಕೃತದ ಪ್ರಹಸನಗಳಲ್ಲಿ ಬರುವ ನೀಚ ಪಾತ್ರಗಳಿಗೆ ಸಹಜ. ನೀಚಿಪಾತ್ರಗಳ ಸ್ಥಾನವನ್ನು 
ಹಳೆಯ ಕವಿಗಳು ಉಚ್ಚವೆಂದು ಓದುಗರು ಮೋಸ ಹೋಗುವಂತೆ ಆವರಣವನ್ನು 
ನಿರ್ಮಿಸಿರಲಿಲ್ಲ. ಕೆಲ ಹೊಸಬರು ಹಾಗೆ ಮಾಡುತ್ತಿರುವುದಕ್ಕೆ ಉದಾಹರಣೆ; 
ಗರ್ಭ ಗುಡಿ ಕತ್ತಲಲಿ 
ಪೌರುಷದ ಕಂದೀಲು 
ಹಚ್ಚಿ, ಬೆಳಕಿನ ಧ್ವಜವನಲ್ಲಿ ನೆಟ್ಟಿದ್ದೇನೆ 
ತೂಬನರೆತೆರೆದಾಚಿ 
ನಿನ್ನ ತವರಿನ ನವಿರು 
ಪೈರು ಪಚ್ಚೆಗೆ ನೀರ ಹಾಯಿಸಿದ್ದು 
ಎಲ್ಲ ಮರೆತೆಯೇನೆ? 
- (ನಿಸಾರ ಅಹಮದ್‌; ತಿಂಗಲಾರರಮೇಲೆ) 
ಅನುಭವಗಳ ಸರಳತೆಗಿಂತ ಅವುಗಳ ಸಂಕೀರ್ಣತೆಯಲ್ಲಿ ಬಾಳಿಗೆ ಅರ್ಥವನ್ನು 
ಶೋಧಿಸುವ ಹಂಬಲ ಕೆಲವರಿಗೀಗ ಉಂಟಾದುದಕ್ಕೆ ಉದಾಹರಣೆ; 
ಕುಂತಾಗ ನಿಂತಾಗ ನಿದ್ದೆ ಮೈಥುನದಲ್ಲು 
ಒಂದು ಪಶ್ನೆ; 
ಯಾವ ಅರ್ಥವ ತಂದು ತುಂಬಲೀ ಶೂನ್ಯಕ್ಕೆ? 
ಒಡಪು ಒಡೆಯಲೇ ಬೇಕು, ಇಲ್ಲದಿದ್ದರೆ ಸಿಗದು, 
ಯಕ್ಷಕಾವಲಿಗಿರುವ ಈ ಕೊಳದ ಪ್ರಾಣಜಲ 
- (ಗಿರಡ್ಡಿ ಗೋವಿಂದರಾಜ; ಮರಿಲಿನ್‌ಮನ್ರೋ) 
ಇಲ್ಲಿ ಕೊಟ್ಟ ಕುಳಿತುಕೊಳ್ಳುವುದೇ ಮುಂತಾದ ಅನುಭವಗಳ ಸರಮಾಲೆಯ 
ಸಂಕೀರ್ಣತೆಯು ಆ ಎಲ್ಲ ಅನುಭವಗಳಿಗೂ ಒಂದೇ ಜೀವನ ಮೌಲ್ಯವನ್ನು ಕಟ್ಟಿ 
ಹೇಳುವ ಬಾಲಕತ್ವ, ಉನತ್ತತ್ವ್ತ ಅಥವಾ ಪೈಶಾಚಿಕತೆಯನ್ನು ಅಭಿವ್ಯಕ್ತಗೊಳಿಸುತ್ತದೆ. 
ಜೊತೆಗೆ ಬಾಳಿನ ಅರ್ಥವನ್ನು ಹುಡುಕುವ ಹುಚ್ಚು ಅಥವಾ ವ್ಯರ್ಥ ಪ್ರಯತ್ನವನ್ನಿದು 
ಹೊರಗೆಡಹುವುದರಿಂದ ಈ ಕವಿಗಳು ಹುಚ್ಚು ಹುಡುಗಾಟದವರೆಂಬುದು ಸ್ಪಷ್ಟವಾಗುತ್ತದೆ. 
ಕುದವೆನಿಸಿದರೂ ಸ್ಥಾಭಾವಿಕ ವಿಚಿತ್ರಗಳನ್ನು ಹೊಸ ಕವಿ ಹೀಗಳೆಯುವುದಿಲ್ಲ. 
ಅದನ್ನು ಬೇರೆ ಒಂದು ತಿರುವಿನಲ್ಲಿ ಸ್ವೀಕರಿಸುತ್ತಾನೆ. ಆತ್ಮವಿಮರ್ಶೆ ಹಾಗೂ ಅದರ 


* ೨೭೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪ್ರಾಮಾಣಿಕ ನಿರೂಪಣೆ ಹೊಸ ಕಾವ್ಯದ ಒಂದು ಪ್ರಮುಖ ಲಕ್ಷಣವೆನ್ನಲಾಗಿದೆ. 
ಇದಕ್ಕೊಂದು ಏಕಪಾತ್ರೋದ್ಗಾರವು ಉದಾಹರಣೆ. ಏಕಪಾತ್ರೋದ್ಗಾರವು ಸ್ವಗತ 
ಭಾಷಣವಾಗಬಹುದು ಅಥವಾ ಸಂವಾದಕ್ಕಿಳಿದ ಇಬ್ಬರಲ್ಲಿಯ ಒಬ್ಬನ ಸ್ವಾನುಭವ 
ಕಥನವಾಗಬಹುದು. ಆ ಅನುಭವದ ಉಚ್ಛ್ಚತೆ-ನೀಚತೆಗಳು ಆಯಾ ಪಾತ್ರದ ಉಚ್ಛತೆ 
ನೀಚತೆಗಳನ್ನಾಧರಿಸಿರುತ್ತದೆ. ಈ ಅಂಶವು ೨೦ನೆಯ ಶತಮಾನದಲ್ಲಿ ಮಾತ್ರ ಕಂಡು 
ಬರುವ ಕಾವ್ಯ ಲಕ್ಷಣವೆನ್ನುವುದು ಸುಳ್ಳು. 


ಹೊಸ ಕವಿಯು ನಾಗರಿಕತೆಯ ಯಥಾ ನಕಲು ತೆಗೆಯುತ್ತಾನಂತೆ. ಯಾವ 
ಕವಿ ಯಥಾ ನಕಲು ತೆಗೆದು ಕವಿಯಾಗಬಲ್ಲ? ಛಾಯಾ ಚಿತ್ರ ತೆಗೆದುಕೊಳ್ಳುವವನು 
ಎಷ್ಟು ದೊಡ್ಡ ಚಿತ್ರಕಲಾವಿದನೆನ್ನಿಸಬಲ್ಲ? ಅದೇ ಪ್ರಕಾರ ಆತನು ತನ್ನ ಭಾವನೆಗಳನ್ನು 
ತಾನು ಕಂಡ ವಸ್ತುಮೋಟದಲ್ಲಿ ಕೇಂದ್ರೀಕರಿಸಿ ಅದನ್ನೊಂದು ಪ್ರತೀಕವಾಗಿಸಿ ಕವಿತೆಯ 
ಆಶಯವನ್ನು ಸೆರೆ ಹಿಡಿಯಬಲ್ಲ ಎಂಬ ಸಿದ್ಧಾಂತವೂ ಗಟ್ಟಿಯಂತೆ ತೋರುವ ಒಂದು 
ಟೊಳ್ಳು. ಏಕೆಂದರೆ ಹಿಂದಿನ ಕವಿಗಳು ಇಂಥ ಸಾವಿರಾರು ಪೂರ್ಣ ರೂಪಕಗಳನ್ನು 
ರಚಿಸಿದ್ದಾರೆ. ಅವುಗಳನ್ನು ಓದಿದರೆ ಎಲ್ಲರಿಗೂ ಈ ಹೊಸ ಸಿದ್ಧಾಂತದ ನಿ 
ನಾವೀನ್ಯದ ಹುರುಳು ಶೂನ್ಯವೆಂಬುದು ಹೊಳೆಯದಿರದು. 'ಅನ್ಯಾಯ- ಡಂಭಗಳನ್ನು 
ವಿಡಂಬಿಸಿ ತೋರಿಸುವಾಗ" ಹೊಸ ಕವಿಯ ಭಾಷೆಗೆ ಎಲ್ಲಿಲ್ಲದ "ಬೀಸು, ಆಕ್ರೋಶ” 
ಎಂಬುದು ಹೊಸ ಕಾವ್ಯಕ್ಕೆ ವಿಶಿಷ್ಠವಾದ ಲಕ್ಷಣ ಅಲ್ಲವೇ ಅಲ್ಲ. ನಿಸರ್ಗದ ರಮೃತೆಯನ್ನು 
ಸಂಕೀರ್ಣಗೊಳಿಸಿ ಅದರ ಒಡಲಲ್ಲಿ ಸ ಸಾಮಾಜಿಕ ಪಜ್ಞೆಯಿಂದುಂಟಾದ ಅನುಭವದ 
ಪದರುಗಳನ್ನು ಬಿಚ್ಚುತ್ತ ಹೋಗುವುದು ಮತ್ತೊಂದು ಲಕ್ಷಣವೆಂದದ್ದೂ ಅದೇ ಪ್ರಕಾರ 
ಹಳ-ಹೊಸ ಕವಿತೆಗಳ ಸಾಧಾರಣ ಲಕ್ಷಣವಲ್ಲದೆ ವಿಶಿಷ್ಟ ಲಕ್ಷಣವಲ್ಲ. ಇದರ 
ಉದಾಹರಣೆಯೂ ಒಂದು ರೂಪಕೋಕ್ತಿಯಲ್ಲದೆ ಮತ್ಕಾವುದೂ ಅಲ್ಲ. 
ಹೀನೋಪಮೆಯಂತೆ ಹೀನ ರೂಪಕದಿಂದ ಹೇಳುವುದು ಪಾತ್ರದ ಯೋಗ್ಯತೆಗೆ 
ತಕ್ಕದ್ದು. ಕವಿಗಳು ಪ್ರಹಸನದ ಕಥಾ ನಾಯಕ ಪಾತ್ರಕ್ಕಿಳಿದಾಗ ಹಿಂದೆಯೂ ಇಂದಿನ 
ನೀಚಪಾತ್ರೋದ್ಗಾರದ ಭಾಷೆಯನ್ನು ಬಳಸಲಾಗಿದೆ. "ಕವಿಯ ಕಲಿಕೆ, ಪ್ರಜ್ಞೆ ಸ್ಮೃತಿ- 
ಇವು ಒಂದಲ್ಲ ಒಂದು ಬಗೆಯಲ್ಲಿ ಬೇರೆ ಒಂದು ರೂಪದಲ್ಲಿ ಕವಿತೆಯಲ್ಲಿ 
ಒಡಮೂಡುತ್ತದೆ' ಎಂಬಂಥ ಹೊಸ ಕವಿತಾ ಲಕ್ಷಣಕ್ಕೆ ಟೀಕೆ ಅನವಶ್ಯಕ; ಅದು 
ವಿಮರ್ಶ ಬಾಹಿರವೆಂಬುದು ಸ್ವತಃ ಸಿದ್ದ, ಇನ್ನೂ ಒಂದು ಸ್ವಾರಸ್ಯದ ಮಾತಿದೆ. 
"ಕವಿತೆಯ ವಸ್ತು ಆತ್ಮೀಯವಾದ ಒಂದು ವ್ಯಕ್ತಿಯನ್ನು ಕುರಿತಿದ್ದಾಗಲೂ ಆ ವ್ಯಕ್ತಿತ್ವದ 
ಎಲ್ಲ ಮುಖಗಳನ್ನೂ ಪ್ರತಿಬಿಂಬಿಸಿ ಅನುಭವಕ್ಕೆ ಸಮಗತೆಯನ್ನು ತಂದುಕೊಡುವ 
ದಿಟ್ಟತನವು ಹೊಸ ಕವಿಯ ಲಕ್ಷಣವಂತೆ. ಇಲ್ಲಿ ಕಾವ್ಯದ ಗುರಿ ಒಂದು ವಸ್ತುವನ್ನು 
ಎಲ್ಲ ಜನರು ಎಲ್ಲ ಸಂದರ್ಭಗಳಲ್ಲಿ ಕಂಡ ಕಾಣ್ಯೆಗಳ ಮೊತ್ತವನ್ನು ಓದುಗರ ಮುಂದಿಟ್ಟು 
ಬಿಟ್ಟರೆ ಸರಿ-ಎಂಬ ಅರ್ಥ ಬಂತು; ಅಥವಾ ಒಬ್ಬನು ಆತ್ಮೀಯ ವ್ಯಕ್ತಿಯ 
ಆತ್ಮೀಯತೆಯನ್ನು ಧಿಕ್ಕರಿಸಿ ಅವಳಿಗೆ ಸಂಬಂಧಿಸದಿರುವ ಶಸ್ತವೈದ್ಯನಂತೆ ಅವಳ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೭೭ + 


ಸರ್ವಾಂಶಗಳನ್ನೂ ವರ್ಣಿಸುವಂತಿದ್ದರೆ ಸರಿ- ಎಂಬ ತಾತ್ತರ್ಯ ಹುಟ್ಟುತ್ತದೆ. ಇದು 
ಯಾವ ರಸಶಾಸ್ತೀಯ ಸಿದ್ಧಾಂತ? ಸೌಂದರ್ಯ ಮಹಾತ್ಮ್ಯ HW) ಸದ ಬುಟ್ಟಿಯ ವಸ್ತು 
ವೈವಿಧ್ಯದ ಸಮಗ್ರತೆ ಎಲ್ಲಾದರೂ ರಸವತ್ತಾಗುವುದುಂಟೇಿ 


"ಆಡುನುಡಿ, ಮಾತಿನಲಯ ಹೊಸ ಕಾವ್ಯ ಶೈಲಿಯ ಜೀವನಾಡಿಯಿದ್ದಂತೆ' 
ಎಂಬ ಆಡಂಬರದ ಮಾತೂ ನಿಃಸಾರವಾದದ್ದು. ಪಂಪನು ಆಡುನುಡಿಯಿಂದ ಕಾವ್ಯ 
ಬರೆದನೋ ಬೇಡುನುಡಿಯಿಂದಲೋಗ ಕುಮಾರವ್ಯಾಸ ಅಥವಾ ಸರ್ವಜ್ಞ ಯಾವ 
ನುಡಿಯಲ್ಲಿ ಬರೆದರು? ಆಡದಿದ್ದ ನುಡಿಯಲ್ಲಿ ಬರೆದರೇನು? ಹಾಗೇ "ಮಾತಿನ 
ಲಯ' ಎಂಬುದು ಹಳ ಕವಿತೆಯ ಲಕ್ಷಣವಲ್ಲದೆ, ಹೊಸದೆಂದು ಸೋಗು ಹಾಕಿದ 
ಆಡದಿರುವ ಹೆಣಿಗೆಯ ಹರಕು ಮುರುಕು ಗದ್ಧದ್ದಲ್ಲ. ಆದುದರಿಂದ ಈ ಅಭಿಪ್ರಾಯವು 
ಕೇವಲ ಮಾತಿನ ಲಯ ಅಥವಾ ವ್ಯರ್ಥಾಲಾಪವಷ್ಟೇ ಆಗಿದೆ. ಏಕೆಂದರೆ ಇಲ್ಲಿ 
ನಜರಿನಲ್ಲಿಟ್ಟುಕೊಂಡ ಕವಿ ಪಾತ್ರವು ಅಸಾಮಾಜಿಕ, ಸಮಾಜ ಬಹಿಷ್ಠಕೃತವೆನ್ನಿಸಿಕೊಳ್ಳಲು 
ಹಪಹಪಿಸುವಂಥದು. ಆದ್ದರಿಂದ ಈ ಪಾತ್ರವು ನಿಜವಾದ ಕವಿ ಪಾತ್ರವಲ್ಲವೆಂಬುದನ್ನು 
ಡಾ॥ ಶಿವರುದಪ್ಪನವರು ಒತ್ತಿ ಹೇಳಿದ್ದಾರೆ; "ಕಾವ್ಯವನ್ನು ಬರೆಯುವ ಕವಿಯು, ತಾನು 
ಈ ಜನತೆಯ ಬಹು ಮುಖ್ಯವಾದ ಅಂಗ; ತಾನು ತನ್ನ ಅನುಭವವನ್ನು ಅವರೊಂದಿಗೆ 
ಹಂಚಿಕೊಂಡು ಬಾಳುವ ಜವಾಬ್ದಾರಿ ತನಗೆ ಉಂಟಿಂಬುದನ್ನು ನೆನಪಿನಲ್ಲಿಟ್ಟುಕೊಂಡರೆ 
ಸಾಕು'-ಕಈ ಮಾತು ಹೊಸತನದ ವಿಕಟ ಲಕ್ಷಣಕಾರರ ಬಾಯನ್ನು ಮುಚ್ಚಿಸಲು ಸಾಕು 
ಎಂದು ತೋರುತ್ತದೆ. "ವಾಸವ' ಎಂದು ವರ್ತಮಾನ ಸಂಗತಿಗಳ ಸ್ಥೂಲ ರೂಪಗಳನ್ನು 
ಹೊಸ ಕವಿ ಬಳಸುವನೆಂಬುದೂ ಹಾಗೇ ಹಳಕವಿಗಳು ಹೊಸಬರಾಗಿದ್ದ ಕಾಲಕ್ಕೂ 
ಅನ್ವಯಿಸುತ್ತದೆ ಎಂಬುದನ್ನು ಮರೆಯುವುದು ಬುದ್ದಿವಂತರ ಲಕ್ಷಣವೇ? 
ಖಂಡಿತವಾಗಿಯೂ ಅಲ್ಲ. 


ಪ್ರತಿಮಾನಾವೀನ್ಯ ಮಾತ್ರದಿಂದ ಹೊಸತನವು- ಕಾವ್ಯದ ರಸಮೌಲ್ಯದ ಅಥವಾ 
ಸೌಂದರ್ಯ ಶಾಸ್ತ್ರೀಯ ಜೆಲೆಯ ದೃಷ್ಟಿಯಿಂದ- ಆವಿರ್ಭವಿಸುತದೆ- ಎಂಬ ಸಂಬಿಗೆಯು 
ಅನುಭವಕೆ ಖರೆದ್ಧವಾದುದು. ರಸಪತ್ರೆಯ ಅಥವಾ ಸ ಸ್ಥಾರಸ್ಕದೃಷ್ಟಿಯಿಂದ ಬದಲಾಗದ 
ಅಥವಾ ಕಡಿಮೆ ಮಟ್ಟಕ್ಕಿಳಿದ ಅಭಿವ್ಯಕ್ತಿ ಭಾವಗಳಿಂದ ಕೂಡಿದ ಕವನದ ಹೊಸತನವು 
ಹೊಗಳತಕ್ಕದ್ದಾದೀತೇರಿ ಎಂದಿಗೂ ಗ 


ನಾವೀನ್ಯಕ್ಷಾಗಿ ನಾವೀನ್ಯವೆಂಬುದು ಎಲ್ಲೆಡೆ ಸಾಧುವಾಗದು. ಹಳೆಯತನಕ್ಕೆ ಕೂಡ 
ಸರ್ವತ್ರ ಸಾಧುತ್ವವಿಲ್ಲ. ಕಲೆಯ ಆಕರ್ಷಕತೆ ಇರುವುದು ಒಂದು ಇಡಿ ಕಲಾಕೃತಿಯ 
ತಾತ್ತರರೂಪವಾದ ಸಮನ್ನಿತಾರ್ಥದ ರಸ(ಸೌಂದರ್ಳ) ಪ್ರೇರಕತೆಯಲ್ಲಿ. ರಸ ಅಥವಾ 
ಸೌಂದರ್ಯವು ರಸಿಕಮನದ-ಒಂದು ಲೋಕ ಸದೃಶ, ಆದರೆ ಲೋಕೋತ್ತರವೆನ್ನಿಸುವ 
ಮನಃಪುಣಾಳಿ, ಅಂಥ ಮನಃಸ್ಥಿತಿಯನ್ನು ರಸಿಕನಲ್ಲಿ ಆಳವಾಗಿ ಪೇರಿಸಬಲ್ಲ ಸಾಮಗೀ 
ಸಂಯೋಜನೆಯೇ ಕಾವ್ಯ ಅಥವಾ ಕಲಾವಸ್ತು. ಕಾವ್ಯಸಾಮಗಿಗಳಲ್ಲಿ ಇಷ್ಟಾರ್ಥವನ್ನು 
ಧ್ಹನಿಸುವ ಶಕ್ತಿಯು ಕೆಲವೆಡೆ ಆಧುನಿಕ ಪರ್ಯಾಯಗಳಿಂದ ಹೆಚ್ಚಿದರೆ, ಮತ್ತೆ ಕೆಲವೆಡೆ 


* ೨೭೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕಡಿಮೆಯಾಗುತ್ತದೆ. ಈ ಔಚಿತ್ಯಜ್ಞತೆಗೆ ದೇವರಪೂಜೆಯನ್ನೂ ಯಕ್ಷಗಾನಾಟವನ್ನೂ 
ಉದಾಹರಣೆಗಳನ್ನಾಗಿ ತೆಗೆದುಕೊಳ್ಳಬಹುದು. ದೇವರಿಗೆ ಬೀಡಿ ಅಥವ ಸಿಗರೇಟನ್ನು, 
ಅರ್ಪಿಸುವ ಆಧುನಿಕತೆ ಅನುಚಿತತೆ: ಆದರೆ ಸೇಬು ಹಣ್ಣು ಅಥವಾ ಅದಕ್ಕಿಂತ 
ಹೊಸದಾದ ಹಣ್ಣು ಮುಂತಾದ ಫಲಗಳನ್ನು ಅರ್ಪಿಸುವ ಆಧುನಿಕತೆ ಅನುಚಿತವಲ್ಲ 
ಪಾಂಡವ- ಕೌರವರು ಖಾದಿ ಟೋಪಿಗಳನ್ನು “ದರಿಸಿ ರಂಗಸ್ಪ ಳಕ್ಕೆ ಬರುವುದು ಅನುಚಿತ; 
ಆದರೆ ಅವರು ಆಧುನಿಕ "ಲಿಪ್‌ಸ್ಟಿಕ್‌ ಹಚ್ಚಿಕೊಂಡು ಬರುವುದು ಅನುಚಿತವಲ್ಲ. ಈ 
ಔಚಿತ್ಯವು ಶುದ್ಧತಾರ್ಕಿಕವಾದ ವಿಶ್ವಸಾಮಾನ್ಯ ತತ್ವಗಳನ್ನು ಅವಲಂಬಿಸಿರದು; ಆಯಾ 
ಭೌಗೋಲಿಕ, ಸಾಮಾಜಿಕ ಮತ್ತು ಇತಿಹಾಸಿಕ ಆವರಣದ ಅನ್ನಿತತೆಯನ್ನು 
ಅವಲಂಬಿಸಿರುತ್ತದೆ. ಒಂದು ಪ್ರದೇಶದಲ್ಲಿ ನಿಸರ್ಗ 'ಬಿಹಿಷ್ಠಾರ್ಯ ಸಮಾಜ ಬಹಿಷ್ಠಾರ್ಲ 
ಮತ್ತು ಇತಿಹಾಸ ಬಹಿಷ್ಕಾರ್ಯ ಎನ್ನಿಸುವ ವೇಷ, ಭಾಷೆ ಭೂಷಣ, ತಿಂಡಿ- ತಿನಿಸುಗಳು 
ಹೇಗೆ ವರ್ಜವೋ ನ ಆಧ ಭಾವಮೇಳ, ಕಲ್ಪನೆ, ವ್ಯಕ್ತಿತ್ನನಿರ್ಣಾಯಕವಾದ 
ನೀತಿ-ನಡತೆ ಮುಂತಾದವುಗಳೂ ವರ್ಜ್ಯವಾಗಿವೆ. ವರ್ಜೃಗಳು ಗಾಹ್ಯವಾಗುವುದು 
ಅಪವಾದಾತ್ಮಕವಾದ ವಿಶಿಷ್ಟ ಸನ್ನಿವೇಶಗಳಲ್ಲಿ ಮಾತ್ರ. ಜೀವನದ ವಿಶಿಷ್ಟ 
ಸನ್ನಿವೇಶಗಳಿಗಿಂತಲೂ ಸಾಹಿತ್ಯದ ವಿಶಿಷ್ಟ ಸನ್ನಿವೇಶಗಳು ಅಂಥ ವರ್ಜ್ಯಗಳ ಬಳಕೆಗೆ 
ಇನ್ನಷ್ಟು ಹೆಚ್ಚು ಪರಿಸೀಮಿತ. ಈ ಔಚಿತ್ಯ ಪ್ರಜ್ಞೆಯನ್ನು ಉಲ್ಲಂಘಿಸುವ ಹೊಸತನವು 
ಹುಚ್ಚುತನ; ಅದರ ಫಲವೆಂದರೆ (ಹಾಸ್ಯರಸ ಪ್ರೇರಕವಲ್ಲ) ಅಪಹಾಸ್ಯಕ್ಕೆ ಪಾತ್ರವಾದ 
ಅಭಾಸಿಕ ಸಾಹಿತ್ಯ ಕೃತಿಯ ನಿರ್ಮಾಣ, ಅಭಾಸವೇ ಭಾಸ ಎನ್ನಿಸುವುದು ಎಲ್ಲಿ? 

"ನಗ್ನ ಸಮಾಜದಲಿ | ಬಟ್ಟೆಯ | 

ನುಟ್ಟುವ ಭಂಡನಲಾ ॥ 


ಎಂದು ತೋರಿಬರುವ ಸಂದರ್ಭದಲ್ಲಿ! ಹಾಗೆ ತೋರಿ ಬಾರದೆ ಇರುವಾಗಲೂ 
ತೋರುತ್ತದೆ ಎಂದು ಹಠ ಹಿಡಿಯುವವರು ವಿಮರ್ಶಾತೀತರು. 


ದಿಟ್ಟತನದಿಂದ ಸುಳ್ಳು ಹೇಳುವ ಆಧುನಿಕತೆ ಎಂಬುದು ಹಳೆಯ ಕಾಲಕ್ಕಿಂತ 
ಹೆಚ್ಚು ಇಂದಿನ ಕಾಲದಲ್ಲಿ ಬೆಳೆಯಲು ಜೀವನದಲ್ಲಿ ಅಸಂಯಮಶೀಲ ವಿಸ್ಪರಿಸುತ್ತಿರುವುದೇ 
ಕಾರಣ. ಜೀವನಾಂಗಗಳಾದ ಶಿಕ್ಷಣ, ರಾಜಕೀಯ. ವ್ಯಾಪಾರ, ವ್ಯವಹಾರ, ಆಡಳಿತ 
ಮುಂತಾದ ಕ್ಷೇತ್ರಗಳಲ್ಲಿ ಮೋಸ ಮಾಡಿ ದಕ್ಕಿಸಿಕೊಳ್ಳಬಹುದೆಂಬ ಆವರಣ 
ನಿರ್ಮಾಣವಾದಾಗ. ಸಾಹಿತ್ಕಾದಿ ಕಲೆಗಳಲ್ಲಿಯೂ ವಿಮರ್ಶೆಯ ಹೆಸರಿನಲ್ಲಿ ವಾಸ್ತವಿಕ 
ಅನುಭವದ ಆಣೆ ಮಾಡಿ ಸುಳ್ಳು ಹೇಳಿ ಕೆಲ ಕಾಲ ಕೆಲವೆಡೆ ಜಯಿಸಿ ಕೊಳ್ಳಬಹುದೆಂದು 
ಕೆಲವರಿಗೆ ಅನ್ನಿಸುವುದು ಸಹಜ. "ಅಲ್ಲಿ ಸಂದದ್ದು ಇಲ್ಲಿಯೂ ಸಲ್ಲಬೇಕು” ಎಂಬ 
ಹಠವು ಅಂಥ ದಿಟ್ಟತನದ ಆಧಾರ. ಇಂಥ ಸಂದರ್ಭದಲ್ಲಿಯೂ ಸಾಹಿತ್ಯ-ವಿಮರ್ಶೆಗಳು 
ಜೀವನದ ಪ್ರತಿಬಿಂಬಗಳೆಂಬ ತಮ್ಮ ಸ್ಥಾನಮಾನಗಳನ್ನು ಕಳೆದುಕೊಳ್ಳುವುದಿಲ್ಲ. ಆದರೆ 
ವ್ಯಾವಹಾರಿಕ ಭ್ರಷ್ಟಾಚಾರಕ್ಕಿಂತ(ಪ್ರಾತಿಭಾಸಿಕ) ಸಾಹಿತ್ಯಾದಿ ಕಲಾಂತರ್ಗತವಾದ 
ಭ್ರಷ್ಟಾಚಾರವನ್ನು ಗುರುತಿಸುವುದು ಕಷ್ಟ. ಅದನ್ನು ಗುರುತಿಸಿದವನಿಗೆ ವಿಮರ್ಶೆಯ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೭೯ + 


ಮಾಯಾಬಜಾರದ ಸೋಗುಗಳನ್ನು ಬುರುಕಿಯೆತ್ತಿ ಬಯಲುಗೊಳಿಸುವುದು 
ಕಷ್ಟವೆನ್ನಿಸದು. 

ಹೊಸ ವಿಮರ್ಶಕ ಚಕ್ರವರ್ತಿಗಳಾದ ಶ್ರೀ ಅರವಿಂದ ಮಹರ್ಷಿಗಳ ಪ್ರಕಾರ 
ಸಾಹಿತಿಯ ಪ್ರತಿಭಾಸರಗಳಲ್ಲಿ ಉತ್ತಮ, ಮಧ್ಯಮ ಮುಂತಾದ ತಾರತಮ್ಮವನ್ನು ಅವನ 
ಸ್ರತಿಗಳ ಮೂಲಕ ಗುರುತಿಸಬಹುದು. ಕಾವ್ಯ ಸ್ಫೂರ್ತಿಯ ಉದ್ದಮಗಳಾದ ಆಧ್ಯಾತ್ಮಿಕ 


FE 
pl 
“6 
2 
& 
8 
[2 


a ಅಧಿಮಾನಸ 
Pryche-ಅ೦ತರಾತ್ಮ ಸ್ಥ ಲ 

Intuitve Mind-ಪ್ರಾತಿಭ ಮನಃ ಸ್ಥಲ 
Illumined Mind-ದರ್ಶನ ಸ್ಥಲ 


= EP LD 


Higher Mind-ವಿಜ್ಞಾನ ಸ್ಥಲ 

ವೇದೋಪನಿಷತ್ತುಗಳ ಮಂತ್ರಗಳು ಅಧಿಮಾನಸಿಕ; ಅವು ಅಧಿಮಾನಸ 
ಕೇಂದದಿಂದ ಪಡೆದ ಸ್ಫೂರ್ತಿಯ ಫಲಗಳು. ಗೀತೆಯ ಭಾಗಗಳೂ ಅಂಥವೇ ಎಂಬುದು 
ಶ್ರೀ ಅರವಿಂದರ ಮತ. "ಮಾನವ ಸಾಹಿತ್ಯದಲ್ಲಿ ಉದ್ದಕ್ಕೂ ಅಧಿಮಾನಸಾಂಶವಿರದು; 

ಅಲ್ಲಲ್ಲಿ ಮಾತ್ರ ಮಿಶ್ರರೂಪದಲ್ಲಿ ಇರುತ್ತದೆಯಂತೆ. ಅಧಿಮಾನಸವು ವಿಶ್ವಾತ್ಮಕ, ವಿಶ್ವವಿಶಾಲ, 
ಅತಿಮಾನುಷ ಅಥವಾ ದೇವತಾತ್ಮಕವಾದ ಐಕ್ಯ ದೃಷ್ಟಿಯುಳ್ಳದ್ದು. ಅಂತರಾತ ಸ್ಥಲದ 
ದೃಷ್ಟಿ ಅದಕ್ಕಿಂತ ಮಹತ್ವ, ವಿಸ್ತಾರ ಮತ್ತು ಶಕ್ತಿಗಳಲ್ಲಿ ಕಡಿಮೆ ವ್ಯಾಪ್ತಿಯುಳ್ಳದ್ರು; 

ಮಾಧುರ್ಯ, ಸೂಕ್ಷ ಕೋಮಲತೆ, "ಭಾವ ಸೌಂದರ್ಯ ವಾಸವಾನುಭವದ ಸೂಕ್ಷ ತೆ, 

ಆತ್ಮೀಯ ಶೈ "ಕಂ ಇವು ಕಂಡು ಬರುವ ಕೃತಿಗಳು ಅದರ ಪ್ರೇರಣೆಯಿಂದ ರಚಿತವಾದವು 
ಎನ್ನಬಹುದು. ಅಂತರಾತ್ಮದ ಅಗ್ಗಿಪಾವಕ ಶಕ್ತಿಯಿಂದ ಕಾವ್ಯದ ಕಲ್ಲನೆ, ಭಾವನೆ, 
ಗತಿಗಳ ಸರಿ ತಪುಗಳು ಕವಿಯ ಮನದಲ್ಲಿ ಸಷ್ಠವಾಗಿ ವಿಂಗಡವಾಗಿ ಹೊಳೆಯುತ್ತವೆ. 
ಅದರ ಶಕ್ತಿಯ ಗಾಢತೆಯೇ ಸಾಂಕೇತಿಕ ಹಾಗೂ ಅನುಭಾವಿಕ ಸಾಹಿತ್ಯ ರಚನೆಗೆ 
ಕಾರಣ. ಆಧ್ಯಾತ್ಮಿಕ ಸಂಕೇತದ ಸಷ್ಟತೆಯುಳ್ಳ ಕಾವ್ಯವು ಸೂರೈಪಭೆಗೆ ಸಮಾನ(ನೋಡಿರಿ: 
ದ್ಹಾಸುಪರ್ಣಾ ಸಯುಜ್ಯಾಸಖಾಯ್‌.....); ಅನುಭಾವದ ತೆರೆಯ ಮರೆಯಲ್ಲಿ ಬರುವ 
ಕಾವ್ಯಾರ್ಥವು ಚಂದ್ರ ಪಭೆಗೆ ಸಮಾನವಂತೆ. ಆಧ್ಯಾತ್ಮಿಕ ಅನುಭವ, ಜ್ಞಾನ, ಭಾವನೆ, 

ಅರ್ಥ ಪೂರ್ಣದರ್ಶನಗಳು ಮತ್ತು ಸ್ಪಪ್ಟಗಳು ಕಾವದಲ್ಲಿ ಆಧ್ಯಾತ್ಮಿಕ ಎನ್ನಿ ಸಿಕೊಳ್ಳುತ್ತದೆ. 
ಮಾನವನ ಮನಸಿಗೂ ಬುದ್ಧಿಗೂ ಇಪ ಯಾವ ಅರ್ಥವನ್ನು “ಚೀಕಾದರೂ 
ಸೂಚಿಸಿಯಾವು ಅಥವಾ ಅರ್ಥವೇ ಇಲ್ಲ ಎಂದೆನ್ನಿಸಿದರೂ ಎನ್ನಿಸಬಹುದು. ಆತ್ಮ 
ಮತ್ತು ಬುದ್ಧಿಗಳ ದೃಷ್ಟಿಗಳು ಬೇರೆ ಬೇರೆ. ಆಧ್ಯಾತ್ಮಿಕ ದರ್ಶನವು ಬೌದ್ಧಿಕವಲ್ಲ. 
ವಿಚಾರದ ಸ್ವರೂಪವುಳ್ನದ್ದಲ್ಲ. 


+ ೨೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪ್ರಾತಿಭ ಪ್ರಜ್ಞಾಸ್ಥಲದ ಪ್ರೆ ಪ್ರೇರಣೆಯಿಂದ ಹುಟ್ಟಿದ ಕಾವ್ಯವು(ಸಾಹಿತ್ಯವು) ತನ್ನಃ ದೇ 
ಆದ ಸೌಂದರ್ಯ ಮತ್ತು ಅಚ್ಚುಕಟ್ಟುತನಗಳನ್ನುಃ ಛದ್ದು, ಉತ್ತಮ ಕವಿತೆಗಳಲ್ಲಿ ನಡು 

ನಡುವೆ ಅಂಥ ಗಾಢವಾದ ಅನಿವಾರೃತೆಯುಳ್ಳಪರ್ದಾಯ ಸಹೆತ್ಯವಿಲ್ಲದ) ಅಭಿವೃಕ್ತಿಯುಳ್ಳ 
ಪಂಕ್ತಿಗಳು ಕಂಡು ಬರುತ್ತವೆ. ಅವು ಅನನ್ಯವೂ ಮನದುಂಬುವಂಥವೂ ದರ್ಶನ 
ಪೂರ್ಣವೂ ಅತ್ಕಾಜ್ಯವೂ ಆಗಿರುತ್ತವೆ. 

ದರ್ಶನ ಪಜ್ಞಾಸ್ಟಲದ ಪ್ರೇರಣೆ ದೊರಕಿ ಜನಿಸಿದ ಕಾವ್ಯಕ್ಕೆ ವಿಸ್ತಾರ, ಸಂಪನ್ನತೆ, 
ಬಲ ಹೆಚ್ಚು ವಿಜ್ಞಾನ ಪ್ರಜ್ಞಾ ಸ್ಥಲದ ಸ್ಪೂರ್ತಿಯಿಂದ ಹುಟ್ಟಿದ ಕಾವ್ಯದಲ್ಲಿ ಅವು 
ಕಡಿಮೆ; ಆದರೆ ಅದರಲ್ಲಿ ಸೂಕ್ಷ್ಮತೆ ಮತ್ತು ನಯ-ನಾಜೂಕುಗಳು ಹೆಚ್ಚು-ಎಂದಿದ್ದಾರೆ 
ಶ್ರೀ ಅರವಿಂದರು. 

ಆಧ್ಯಾತ್ಮಿಕ ಗುಣವಿಲ್ಲದ ಕೃತಿಗಳ ಸ್ಫೂರ್ತಿ ಗೆ ಕವಿ ಪ್ರಶಿಭೆ(Poetic Intelligence) 
ಅಥವಾ ಕಲಾತ್ಮಕ ಕಲ್ಪನಾ ಪ್ರಜ್ಞೆಯೇ ಕಾರಣ. ಸೂಕ್ಷ್ಮವಾದ ಜೈವಿಕ ಅಥವಾ ಪ್ರಾಣಮಯ 
ಪ್ರಜ್ಞೆಯಲ್ಲಿ ಅಂಥ ಕಾವ್ಯದ ಸಾಮಗಿಗಳು ರೂಹುದಾಳುತ್ತವೆ. ಭೌತಿಕವಾದ ಇಂದ್ರಿಯ 
ಪುಜ್ಞೆಗಿಂತ ಅದು ಮೇಲ್ಲಟ್ಟದ್ದು, ಸಾಮಾನ್ಯ ಕೃತಿಗಳು ಹೆಚ್ಚಾಗಿ ಇಂದ್ರಿಯ ಪ್ರಜ್ಞೆಯ 
ಭೌತಿಕ ರುಚಿಗಳನ್ನು ತೃಪ್ತಿಪಡಿಸುವ ಬಗೆಯ ಶಬ್ದಾರ್ಥ ಪ್ರತಿಮೆಗಳ ಕಲಾಕರ್ಷಕತೆಯನ್ನು 
ತಳದಿರುತ್ತವೆ. ಅದೂ ಇಲ್ಲದ ವಿಕಟಾಕರ್ಷಕತೆಯುಳ್ಳ ರಚನೆಗಳ ಹೊಸತನವು ವ್ಯರ್ಥ. 
ಲೈಂಗಿಕ ಪ್ರಜ್ಞೆಯ ಕಾಮಪ್ರಚಜೋದಕತೆ ಅದಕ್ಕೊಂದು ಉದಾಹರಣೆ. ರಸಲೋಕದ 
ಭಾವನೆಗಳು ಇಂದ್ರಿಯೋತ್ತೇಜಕವಾಗಿರುವುದಿಲ್ಲು ಆ ಮಟ್ಟಕ್ಕಿಳಿದಾಗ ಅವು ರಸವತ್ತಲ್ಲ. 
ಸುಂದರವಲ್ಲ. ಅಂಥವುಗಳನ್ನು ಕೃತಿಯಂತೆ ತೋರುವ ಬರೆಹಗಳು "ವಿಕೃತಕ'ಗಳು. 
ಸದಭಿರುಚಿಗೆ ಭಂಗ ತರುವಂಥವು. ರಸವಿಕಾರವನ್ನು ಉಂಟು ಮಾಡುವಂಥವುಗಳು. 
ರಸಲೋಕದಿಂದ ಕೆಳಗಿರುವ ಭೂಲೋಕಕ್ಕೆ ರಸಿಕನನ್ನು ಎಳೆದು ತರುವಂಥವುಗಳು. 
ಆರಂಭವೊಮ್ಮೆ ಹಾಗೇ ಆದರೂ ಇಡಿ ಕೃತಿಯ ಪರಿಣಾಮಕತೆಯಲ್ಲಿ ಅಂಥ(Lifೀ 
Emotions) ಜೀವನದ ವಾಸ್ತವಿಕ ಭಾವನೆಗಳನ್ನು ಉತ್ತೇಜಿಸುವಂತಿರದೆ, ಸಾಹಿತ್ಯ 
ಕೃಶಿಯ(ಸಿ! ಔmotions) ಕಲಾಭಾವನೆಗಳನ್ನು ಅಥವಾ ಲೋಕೋತ್ತರ ಭಾವನೆಗಳನ್ನು 
ಪೇರಿಸುವಂತಿರಬೇಕು-ಎಂಬುದು ತಾತ್ತರ್ಯ. 

ವೇದಮಂತ್ರಗಳ ಶೈಲಿಗೂ ಕಾಲಿದಾಸಾದಿಗಳ ಶೈಲಿಗೂ ವ್ಯತ್ಕಾಸವಿರುವಂತೆ, 
ಹಳ-ನಡು-ಹೊಸಗನ್ನಡಗಳಲ್ಲಿ ವ್ಯತ್ಯಾಸವುಂಟಾದಂತೆ ವ್ಯತ್ಕಾಸಗಳುಂಟಾಗುವುದು 
ಸಹಜವಾದೀತಲ್ಲದೆ, ಪ್ರತಿ ವರ್ಷ ಬದಲಾವಣೆ ಮಾಡುತ್ತೇನೆ ಎಂಬ ಹಠದಿಂದ 
ಬರೆಯ ಹೊರಡುವ ಬರೆಹಗಾರನ ತಂತ್ರಾಂಧತೆಯು ವಿದ್ದುದುದ್ದೇಗಕರ ಹಾಗೂ 
ಸಾಮಾನ್ಯರಿಗೆ ಅರ್ಥವಾಗದ ಕಸರತ್ತು ಎನ್ನಿಸಿದರೆ ಆಶ್ನರ್ಯವಿಲ್ಲ. ಈ ಬಗೆಯ ಬೇಶಿಸ್ಲಿನ 
ಶಿಸ್ತು ರಾಜಕೀಯ ಚಟುವಟಿಕೆಗಳ ವಿಶೃಂಖಲತೆಯ ಒಂದು ಅನುಕರಣವಾಗಿದೆಯಲ್ಲದೆ 
ಪ್ರತಿಭೆಗೆ ಅಗತ್ಯವೆನ್ನಿಸಿದ ಅಭಿವ್ಯಕ್ತಿ ಮಾರ್ಗವಲ್ಲ. ಮಹಾಕವಿ ದಂಡಿ "ಅಸ್ತ್ಯನೇಕೋ 
ಗಿರಾಂ ಮಾರ್ಗ-ಸಾಹಿತ್ಯ ರಚನೆಯ ಮಾರ್ಗಗಳು ಹಲವು' ಎಂದಿದ್ದಾನೆ. ಆದರೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೮೧ + 


ಮೊದಲು ಮಾರ್ಗಮ ಮಾರ್ಗವಾಗಿರಬೇಕಲ್ಲದೆ, ಮರಾರ್ಗವಲ್ಲದ 
ಮಾರ್ಗಾಭಾಸವಾಗಿರಬಾರದು-ಅಷ್ಟೆ. ಮಾರ್ಗಾಭಾಸವನ್ನು ಹಿಡಿದುಹೋದರೆ 
ಹಾದಿಯಲ್ಲಿ ಕಾಲಮುರಿದುಕೊಂಡು ಬೀಳುವುದು ಹೇಗೆ ಸಹಜವೋ ಹಾಗೇ ತಂತ್ರವಲ್ಲದ 
ತಂತ್ರವನ್ನು ಹಿಡಿದು ಬರೆಯುವುದು ವ್ಯರ್ಥ ಅಥವಾ ಅಪಾರ್ಥಾವಹ. 

ನಮ್ಮ ಉತ್ತರಕನ್ನಡ ಜಿಲ್ಲೆ ಜನಸಂಖ್ಯೆಯಲ್ಲಿ ಚಿಕ್ಕದು. ಸರಾಸರಿ ಸಂಪತ್ತಿನಲ್ಲಿ 
ಸೊರಗಿದ್ದು, ಪ್ರೋತ್ಲಾಹ ಪಡೆಯುವುದರಲ್ಲಿ ಹಿಂದುಳಿದಿದ್ದು, ಗತವೈಭವವನ್ನು 
ಹೇಳಿಕೊಂಡು ತೃಪ್ತಿಪಡುವುದಲ್ಲ-ಸ್ಫೂರ್ತಿ ಪಡೆಯುವುದು ಸಹಜ. ಗತದ ಆಧಾರವೊಂದೇ 
ವರ್ತಮಾನಕ್ಕೆ ಸಹಜ ಮತ್ತು ಸ್ಥಿರ. ಅದರ ಮೇಲೆಯೇ ಮುಂದಿನ ವಿಕಾಸವಿರಬಲ್ಲುದಲ್ಲದೆ, 
ಸಾಂಸ್ಕೃತಿಕ ಆಧಾರವಿಲ್ಲದೆ ಹೊಸನಾಗರಿಕತೆ-ಸಂಸ್ಕೃತಿಗಳು ದೃಢವಾಗಿ ಬೇರು ಬಿಟ್ಟು 
ಹೆಮ್ಮರಗಳಾಗಿ ಬೆಳದು ನಿಲ್ಲಲಾರವು. ಹಾಗೆ ನಿಲ್ಲದಿರುವುದಕ್ಕೆ ಸಾಹಿತೃಕ್ಕಿಂತ ಇಂದು 
ಜೀವನವು ತುಟ್ಟಿಯಾಗುತ್ತಿರುವುದೇ ಸಾಕ್ಷಿ ಅದರಲ್ಲೂ ಸಂಸ್ಕೃತಿ ಇನ್ನೂ ಹೆಚ್ಚು ದುರ್ಲಭ- 
ಆದರದು ಕೊಂಡುಕೊಳ್ಳಲು ಬಾರದ ವಸ್ತು 

ಇತ್ತೀಚಿನ ಭಾಷಾಘರ್ಷಣದ ಬೆಳಗಾವಿ ಪ್ರಕರಣ ಮತ್ತು ಕಾಸರಗೋಡಿನ 
ದುರವಸ್ಥೆಗಳು ಸಾಂಸ್ಕೃಫಿಕ ಅಶಕ್ತಿಗೆ ಪ್ರಮಾಣಗಳು. ಕುಲವನ್ನು ನಾಲಗೆ ಅರುಹುವಂತೆಯೇ 
ನಮ್ಮ ವರ್ತನೆಯೂ ಅರುಹುತ್ತದೆ. ಕಾಂತಾಸಂಮಿತಿಯಿಂದ ಜನಹೃದಯಗಳನ್ನು 
ಸಂಘಟಿಸಿ ಸಂಸ್ಕರಿಸುವ ಸಾಹಿತ್ಯ ಶಕ್ತಿ ಬೆಳೆದು ಬರಲು ಸಂಸ್ಕೃತಿ ಹೋಷಕವಾದ 
ಮಹಾವಿಚಾರಗಳ ಆಚರಣೆಯ ಅಭ್ಯಾಸ ಹೆಚ್ಚುವುದಗತ್ವ. "ನಾಲ್ಲೇ ಸುಖಮಸಿ' ಎಂದು 
ಉಪನಿಷತ್ತುಗಳು ಸಾರಿರುವಂತೆ ಅಲ್ಲಾಶಯದ ಅಲ್ಲತೆಯಿಂದ ಸಾಹಿತ್ಯ-ಸಂಸ್ಕಾರದ 
ಮಹಾಸಿದ್ದಿಗಳು ದೊರಕಲಾರವು. 

ಅತಿ ಸಂಸ್ಥೃಶಮಯತೆಯನ್ನು ಸಲ್ಲದೆಂದು ಕನ್ನಡದ ಹಿಂದಿನ ಕೆಲ ಗಂಥಕರ್ತರು 
ಎಚ್ಚರಿಸಿದ್ದುಂಟು. ಆದರೀಗ ಅಸಂಸ್ಥ ತತೆಯನ್ನು ಬಿಡಲು ಕರೆಕೊಡಬೇಕಾದ ಕಾಲ 
ಬಂದಿದೆ. ಅಭ್ಯಾಸಶೀಲತೆಯನ್ನು ಧ್ಯೇಯವನ್ನಾಗಿ ತೆಗೆದುಕೊಳ್ಳದ ಅಥವಾ ಹಾಗೆ 
ತೆಗೆದುಕೊಳ್ಳಲು ಸಾಧ್ಯವಾಗದ ಜೀವನಾವರಣವನ್ನು ನಿರ್ಮಿಸುತ್ತಿರುವ ಪ್ರತಿಗಾಮಿ 
ಶಕ್ತಿಗಳನ್ನು ತಡೆಗಟ್ಟಲು ಸಂಘಟಿತ ಪ್ರಯತ್ನವಿಂದು ನಡೆಯಬೇಕಾಗಿದೆ. ಸಂತೆಯಲ್ಲಿ 
ಏಕಾಂತದ ತಪಸ್ಸು ಹೇಗೆ ಅಸಾಧ್ಯವೋ ಹಾಗೇ ಆರ್ಥಿಕವಾಗಿ ಕದಡಿಹೋದ ಆವರಣದಲ್ಲಿ 
ಮಾನಸಿಕ ಏಕಾಗೃತೆಯು ದುರ್ಲಭ. ಕರ್ನಾಟಕ ಏಕೀಕರಣಕ್ಕಾಗಿ ಕರ್ನಾಟಕ ಸಂಘಗಳನ್ನು 
ಕಟ್ಟಿಕೊಂಡಂತೆ, ಕನ್ನಡದ ಭಾಷೆ, ಸಂಸೃತಿ ಇತಿಹಾಸಗಳ ಸಂಶೋಧನೆಗಾಗಿ ಜಿಲ್ಲೆಯ 
ಏವಿಧ ಕೇಂದಗಳಲ್ಲಿ ಅಭ್ಯಾಸ ಸಂಘಗಳನ್ನು ಸಂಘಟಿಸುವುದು ಈಗ ಕಮಪ್ರಾಪ್ಪ. 
ಹೈಸ್ಕೂಲು ಮತ್ತು ಧಾಲೇಜುಗಳ ಕನ್ನಡ, ಸಂಸ್ಕೃತ ಮತ್ತು ಇತಿಹಾಸ ಶಾಖೆಗಳು 
ಸ್ಥಳೀಯ ಇತಿಹಾಸದ ವಿವಿಧ ಸ್ವರಗಳನ್ನು ಶೋಧಿಸಿ ಬೆಳಕಿಗೆ ತರಲು ಯತ್ನಿಸುವುದು 
ಅಗತ್ಯ. ಅರ್ಥಯಜಕ್ಷೆ ಹೇಗೆ ಅರ್ಥಶಾಸ್ತ್ರದ ಅಭ್ಯಾಸ ಅಗತ್ಯವೋ ಹಾಗೇ "ಕನ್ನ ಡದ 
ರಸಯಜ್ಞಕ್ಕೂ ಮ ಕನ್ನಃ ಡನಾಡುನುಡೆಗಳ ಅಳವಾದ ಸ್ಪರೂಪಜ್ಞಾನ ಅಗತ್ತ ಈ 


+ ೨೮೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಬಗೆಯ ಸಂಶೋಧನೆಯ ಒಂದು ಅಂಗವಾದ ಜನಪದ ಸಾಹಿತ್ಯವನ್ನು 
ಸಂಗಹಿಸುವುದರಲ್ಲಿ ಶ್ರಮವಹಿಸಿ ಶ್ರೀ ಜಿ.ಆರ್‌.ಹೆಗಡೆ, ಪ್ರೊ.ಎನ್‌.ಆರ್‌.ನಾಯಕ್‌ ಮತ್ತು 
ಡಾ.ಎಲ್‌.ಆರ್‌.ಹೆಗಡೆಯವರು ಈ ಜಿಲ್ಲೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. 
ನಾಟಕ-ಆಟಗಳನ್ನು ಬರೆದು ಆಡಿಸುವುದರಲ್ಲಿ ಮತ್ತು ಆಡುವುದರಲ್ಲಿ 
ಹೆಸರುವಾಸಿಯಾದವರೂ ಇದ್ದಾರೆ, ಸಾಮಾನ್ಸರೂ ಇದ್ದಾರೆ. ಹೊಸಗನ್ನಡದಲ್ಲಿ "ಅಭಿಜಾತ 
ಎನ್ನಿಸುವಂಥ ನಾಟಕಗಳ ರಚನೆ ಬಹಳ ಕಡಿಮೆ. ಅದರಿಂದಲೇ ಏನೋ 
ಸಾಮಾನ್ಯರನೇಕರು ಇದನ್ನು ಕಾದಂಬರಿ ಯುಗವೆಂದು ಹೇಳುವುದುಂಟು. ಆದರೂ 
ಒಳ್ಳೆಯ ನಾಟಕಗಳು ಬಂದಿಲ್ಲವೆಂದಲ್ಲ. 


ಶ್ರೀಗಳಾದ ಗೌರೀಶ ಕಾಯ್ಕೀಣಿ, ಎಕ್ಕುಂಡಿ, ಜಿ.ಆರ್‌.ಪಾಂಡೇಶ್ವರ, ಅಕ್ಷರ್‌ಅಲಿ 
ಮತ್ತು ಗೋಪಾಲಕೃಷ್ಣ ಹೆಗಡೆ ಮುಂತಾದವರ ಕಾವ್ಯಶಕ್ತಿಯ ಪ್ರಕಾಶನ ಇನ್ನೂ 
ಹೆಚ್ಚಾಗುವುದಗತ್ಯ. 

ಶ್ರೀಗಳಾದ ಜಿ.ಪಿ.ನಾಯಕ್‌, ಎನ್‌.ಆರ್‌.ನಾಯಕ್‌ ಮುಂತಾದವರು ನಾಟಕ 
ಸಾಹಿತ್ಯಕ್ಕೆ ಕಾಣಿಕೆ ಇತ್ತಿದ್ದಾರೆ. ಪ್ರಹಸನಸ್ತರೂಪದ ನಾಟಕಗಳೇ ಹೆಚ್ಚು. ಗಂಭೀರ 
ಪ್ರಭಾವವವನ್ನು ಬೀರುವ ಕೃತಿಗಳು ಕಡಿಮೆ. ಜನಾಭಿರುಚಿಗೆ ತಕ್ಕಂತೆ ಬರೆಯುವುದು 
ಒಂದು ಮಾರ್ಗ. ಅದಕ್ಕೆ ಅರ್ಧಸರಿಮಾಡಿಕೊಂಡು ಅದನ್ನು ತಿದ್ದಿ ಎತ್ತರಕ್ಕೆ ಏರಿಸುವಂತೆ 
ಬರೆಯುವುದು ಇನ್ನೊಂದು ಮಾರ್ಗ. ಈ ಎರಡು ಗುರಿಗಳೂ ಇದ್ದರೆ ವೈಲಾಸಿಕತೆಯಿಂದ 
ಪ್ರಾಯೋಗಿಕವೆಂದು ಬರೆಯುವ ವರ್ಗವು ಕತೆ, ಕವಿತೆಗಳಲ್ಲಿ ಹೇಗೋ ಹಾಗೇ 
ಕಾದಂಬರಿ-ನಾಟಕ ಕ್ಷೇತ್ರದಲ್ಲಿಯೂ ಇದ್ದಾರೆ. ಆದರೆ ಅಂಥವುಗಳ ವೈಲಾಸಿಕತೆ ಅವರವರ 
ಗುಂಪುಗಳಿಗೆ ಸೇರಿದವರ ಮೆಚ್ಚಿಗೆಗಷ್ಟೇ ಪಾತ್ರವಾಗುತ್ತದೆ. ಪ್ರಜಾಪಭುತ್ತವು ಈ ದೇಶಕ್ಕೆ 
ಹೊಸರೂಪದಲ್ಲಿ ಬಂದಿರುವಾಗ ಅದರ ಅರ್ಥವನ್ನು ಬೇಕುಬೇಕಾದ ಹಾಗೆ 
ಮಾಡಿಕೊಂಡು ಬರೆಹಗಾರರಲ್ಲಿ ಕೆಲವರು ತಾವೇ ಬಹುಜನರ ಭಾವನೆಯ ಅಥವಾ 
ಅಭಿರುಚಿಯ ಪ್ರತಿಬಿಂಬಗಳೆಂದು ಭಾವಿಸಿಕೊಂಡು ಅಂಥ ವೈಲಾಸಿಕತೆಗೆ 
ಎಡೆಗೊಡುವುದುಂಟು. ಇದು ಈ ದೇಶದ ಇತಿಹಾಸದ ಒಂದು ಯುಗಲಕ್ಷಣ. ಆದರೆ 
ರಸಿಕರಲ್ಲಿ ಕಾವ್ಯಾನುಶೀಲನದ ಅಭ್ಯಾಸ ಹೆಚ್ಚಿದಲ್ಲಿ ಕಾಳು-ಜೊಳ್ಳುಗಳ ಭೇದವನ್ನು 
ಅವರು ಸುಲಭವಾಗಿ ತಿಳಿದುಕೊಳ್ಳಬಲ್ಲರು. 

ಜಿಲ್ಲೆಯ ಪತ್ರಿಕೆಗಳು ಮಾಡುತ್ತಿರುವ ಭಾಷೆ-ಸಂಸ್ಥ ತಿಗಳ ಸೇವೆ ಉಲ್ಲೇಖನೀಯ. 
ಹಿಂದಿದ್ದ "ಕಾನಡಾ ಧುರೀಣ' ಮಾಡಿದ ರಾಷ್ಟ್ರ ಸೇವೆ ಅವಿಸ್ಮರಣೀಯ. ಜನಸೇವಕ, 
ನಾಗರಿಕೆ, ಶಿರಸಿ ಸಮಾಚಾರ, ಸಹಚರ ಮುಂತಾದ ವಾರಪತಿಕೆಗಳ ಸೇವೆ ಎಲ್ಲರಿಗೂ 
ಗೊತ್ತಿದ್ದ ಸಂಗತಿ. ಪತ್ರಿಕಾ ಧರ್ಮವನ್ನರಿಯದ ಪತ್ರಿಕೆಗಳೂ ಇರಬಹುದು. ಅಂಥವೂ 
"ಮುನ್ನಡೆ'ಯುತ್ತವೆ. ಆದರೆ ಈ ಕ್ಷೇತದಲ್ಲಿ ಇನ್ನೂ ಹೆಚ್ಚು ಸಂಘಟನೆ ನಡೆಯುವುದು 
ಅಗತ್ಯ. ಉತ್ತಮ ಸಂಪಾದಕರನ್ನೂ ಬರೆಹಗಾರರನ್ನೂ ಆಯ್ದುಕೊಂಡು ಜಿಲ್ಲೆಯ 


ಸಾಂಸ್ಕ ತಿಕ ಔನ್ನತ್ತಕ್ಕ ತಕ್ಕ ಬೆಳಕನ್ನು be ಹೊಸ ವಾರಪತ್ರಿಕೆಯನ್ನು fo) ನೀಮೆಯೇ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೮೩ + 


ಏಕೆ ಹೊರಡಿಸಲು ಯತ್ನಿಸಬಾರದು? ಸಮ್ಮೇಳನದ ಸ್ಟಾಗತ ಸಮಿತಿಯ ಮಿತ್ರರಿಗೂ 
ಇತರ ಮಿತ್ರರಿಗೂ ಇದು ನನ್ನದೊಂದು ಚಿಕ್ಕ ಸೂಚನೆ. ದೊಡ್ಡ ನಗರಗಳ ಸಾಮಾನ್ಯ 
ಮತ್ತು ಅದಕ್ಕೂ ಕೆಳಮಟ್ಟದ ವಾರಪತ್ರಿಕೆಗಳನ್ನು ಇಲ್ಲಿಯ ಶಿಕ್ಷಣಮಂದಿರಗಳೂ 
ತರಿಸಿಕೊಳ್ಳಬೇಕಾಗಿರುವ ದುಃಸ್ಪಿಶಿಯು ಹೋಗಬೇಕು. ಭಾಷಾಶುದ್ಧಿ, ಸಾಹಿತ್ಯಸಂಸ್ಕಾರ, 
ವಿಚಾರ-ವಿವೇಕಗಳ ಹೊಲಬು ವರ್ತಮಾನ ಜೀವನ ಪರಿಸ್ಥಿತಿಯ ನಿಷಕ್ಷಪಾತ 
ನಿವೇದನೆಗಳನ್ನು ಸರಳವಾಗಿ ಪರಿಚಯ ಮಾಡಿಕೊಡುವ ಸಮರ್ಥ ವಿದ್ಯಾವಂತರಿಗೀಗ 
ಜಿಲ್ಲೆಯಲ್ಲಿ ಕೊರತೆಯಿದೆ ಎಂದೆನ್ನಿಸುವುದಿಲ್ಲ. ಇಷ್ಟಲ್ಲದೆ ಜಿಲ್ಲೆಯಲ್ಲಿ ಆರ್ಟ್ಸ್‌, ಸೈನ್ಸ್‌ 
ಕಾಮರ್ಸ್‌ ಎಜುಕೇಶನ್‌ ಮುಂತಾದ ವಿವಿಧ ಉಚ್ಚ ವಿದ್ಯಾಪೀಠಗಳಿರುವುದರಿಂದ 
ಅವುಗಳಲ್ಲಿ ಕೆಲಸ ಮಾಡುತ್ತಿರುವ ವಿವಿಧ ವಿಷಯಗಳ ವಿಶೇಷಜ್ಞರ ನೆರವನ್ನೂ 
ಜಿಲ್ಲೆಯ ಸರ್ವಾಂಗೀಣ ಉನ್ನತಿಗೆ ಅಂಗಗಳಾದ ವಿವಿಧ ಸಂಶೋಧನಾತ್ಮಕ ಬರೆವಣಿಗೆಗಳ 
ಮೂಲಕ ಪಡೆಯಬಹುದಾಗಿದೆ. "ಯೋಜಕಸ್ತತ್ರ ದುರ್ಲಭಃ” ಎಂದು ನನ್ನ ಹಳೆಯ 
ಗೆಳೆಯರೊಬ್ಬರು ಪದೇ ಪದೇ ಹೇಳುತ್ತಿದ್ದಂತೆ ಸಂಘಟಕ ಸಂಸ್ಥೆಗಳ ಅಭಾವ ಎದ್ದು 
ಕಾಣುತ್ತದೆ. 

ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತುಗಳನ್ನೀಗ ನಿರ್ಮಿಸಿ, 
ಕರ್ಣಾಟಕದ ಪ್ರತಿ ಭಾಗದಲ್ಲಿಯೂ ಪರಿಷತ್ತು ಹಾಕಿಕೊಡುವ ಉನ್ನತ ಮಟ್ಟದ 
ಯೋಜನೆಗಳನ್ನೂ ಕಾರ್ಯಕ್ರಮಗಳನ್ನೂ ಪಾಲುಗಾರಿಕೆಯಿಂದ ವಹಿಸಿಕೊಂಡು 
ಕಾರ್ಯರೂಪಕ್ಕೆ ತರಲು ಸೊಂಟಕಟ್ಟುವ ಹೊಸ ಸ್ತುತ್ಯ ಸಂಪ್ರದಾಯ ರೂಡಿಗೆ 
ತರುತ್ತಿರುವುದು ಅಭಿನಂದನೀಯ. ಜಿಲ್ಲೆಯ ಸಾಹಿತ್ಯ ಧುರೀಣತ್ಸವು ಸಮರ್ಥವಾಗಿದ್ದರೆ 
ನಿಜವಾಗಿಯೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಯೋಜನೆಗಳನ್ನೂ ಕಾರ್ಯಕ್ರಮಗಳನ್ನೂ 
ರೂಪಿಸಿಕೊಡುವುದರಲ್ಲಿ ಕೂಡ ಯಶಸ್ವಿಯಾಗಬಹುದು. ಈ ಹೊಸ ಪ್ರಕಾರವನ್ನು 
ಪ್ರಯೋಗಿಸಲು ಸೂಚಿಸಿದ ಪರಿಷದಧ್ಯಕ್ಷರಾದ ಶೀ ಜಿ.ನಾರಾಯಣರು ಪ್ರಶಂಸಾರ್ಹರು. 

“ಸಹಿತತೆ' ಸಾಹಿತ್ಯದ ಮೂಲಾರ್ಥವೆಂದು ಮೊದಲು ನುಡಿದಂತೆ ಉಚ್ಛ್ಚಮಟ್ಟದ 
ಕಾರ್ಯಗಳನ್ನು ಮಾಡುವಲ್ಲಿ ನಾಮೇಲು ತಾಮೇಲು ಎಂದು ಕಾರ್ಯತಃ ಸ್ಪರ್ಧಿಸುವ 
ವ್ಯಕ್ತಿತ್ತ ಚಾರಿತ್ರ, ಪೌರುಷಗಳನ್ನುಳ್ಳ ಉತ್ಪಾಹಿಗಳು ಸಂಘಟಿತರಾಗಿ ಮುಂದೆ ಬರುವುದು 
ಈಗ ನಿರೀಕ್ಷಿತ. ಪರಸ್ಪರ ಸಹಿತತೆಗೆ ಪರಸರ ವಿಶ್ವಾಸ, ಪೀತಿಗಳು ಆಧಾರ. ಕೆಲವಿಲಾಸಿ 
ನಾಟ್ಕಸಂಘಗಳಂತೆ ಕೆಲಕಾಲ ಅಲ್ಲಿ ಇಲ್ಲಿ ಕುಣಿದಾಡಿ ಮಾಯವಾಗುವ ಚಂಚಲತೆ 
ಚಟುವಟಿಕೆಯು ಧ್ಯೇಯಸಾಧಕವಾಗದು. ಮಯೂರಶರ್ಮ ಕದಂಬ ಚಕ್ರವರ್ತಿಯ 
ಶಕ್ತಿ, ಉತ್ಸಾಹ, ಸಾಹಸ, ಧರ್ಮವುತ, ಔದಾರ್ಯಗಳಿಂದ ಆರಂಭವಾದ ಕರ್ಣಾಟಕದ 
ಉತ್ತಮಾಂಗವೆನ್ನಿಸಿದ್ದ ಉತ್ತರಕನ್ನಡಜಿಲ್ಲೆಯು ಪುನಃ ಅಂಥ ಸಾಂಸ್ಕೃತಿಕ 
ಮುಂದಾಳುತನದಿಂದ ನಾಡನ್ನೂ ದೇಶವನ್ನೂ ಮುಂದೊಯ್ಯಲಿ ಎಂದು 
ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ. 


+ ೨೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಗಣ್ಯವಾದ ಉಕ್ತಿಯಿದೆ; 
"ಆಹಾರಶುದ್ಧಿಯಿಂದ ಸತ್ವ ಶುದ್ಧಿಯೂ, ಸತ್ವ ಶುದ್ಧಿಯಿಂದ ಧುವಾಸ್ಥೆತಿಯೂ, 
ಧ್ರುವಾಸ್ಮತಿಯೆಂದ ಸರ್ವಗಂಧಿಗಳೆ ಬಿಡುಗಡೆಯೂ ಲಭಿಸುತ್ತದೆ. ಆಗ ಮನುಷ್ಯನಿಗೆ 
ಅಜ್ಞಾನದ ಇತಿಮಿತಿಯ ಅರಿವಾಗುತ್ತದೆ. ಅರ್ಥಾತ್‌ ಒಗರಿಳಿದ ಅಂಥವನನ್ನು ಭಗವಾನ್‌ 
ಸನತ್ಸುಮಾರನು ಅಜ್ಞಾನಾಂಧಕಾರದ ಆಚೆಗೆ ದಾಟಿಸುವನು. ಹಾಗೇ “ಸ್ನತಿಧಂಶಾದ್‌ 
ಬುದ್ದಿನಾಶಃ” ಎಂದು ಶ್ರೀಮದ್‌ ಭಗವದ್ಗೀತೆ ಎಚ್ಚರಿಸಿದೆ. ಈ ಆರ್ಯೋಕ್ಷಿಗಳ ಪ್ರಭೆಯಲ್ಲಿ 
ಸಾಹಿತ್ಯದ ಕೃತಾಕೃತಗಳ ಸ್ಮರಣೆ. ವಿವೇಚನೆ ನಿರ್ಣಯಗಳನ್ನು ಮಾಡಿ, ಈ ಸಮ್ಮೇಳನವು 
ನನ್ನ ಹೃತ್ಣೂರ್ವಕ ಕೃತಜ್ಞತೆಯನ್ನು ಸ್ಪೀಕರಿಸುತ್ತದೆ ಎಂದು ನಂಬಿ ನಾಲ್ಕು ಪದ್ಯದ 
ನುಡಿಗಳನ್ನು ಹೇಳಿ ವಿರಮಿಸುತ್ತೇನೆ. 
೧ 
ಕಡಲಿಗೆ ತೆಂಗಿನ ಕನ್ನಡ 
ಅಡವಿಗೆ ಅಡಿಕೆಯ ಕನ್ನಡ 
ಅಡಿಗಡಿಗಿಹ ಗುಡ್ಡಗಳಿಗೆ 
ಕಡುಗಲ್ಲಳು ಕನ್ನಡ 
ನಡುವಿನ ಹೊಳೆ ಹಳ್ಳಗಳಿಗೆ 
ಎಡಬಲಗಳ ಕಬ್ಬಿನ ಹೊಲ 
ಅಡಿಗದಿರಿನ ಹೊರೆ ಹೊತ್ತಿಹ 
ಬತ್ತದ ಸಸಿ-ಕನ್ನಡ 


ಮೊದಲು ಕದಂಬರ ಕನ್ನಡ 
ಬಳಿಕಾಳುಪ ದೊರೆ ಗನ್ನಡ 
ಪುಲಿಗೆರೆ ಗನ್ನಡ ಮುಂದ- 
ಕ್ಯಾಂಧ್ರದೊಳೂ ಬೆಳೆಯಿತು 
ಗೇರುಸೊಪ್ಪೆಯ ಗಿರಿಗನ್ನಡ 
ಹಂಪೆಯವರೆಗೂ ಹರಿಯಿತು 
ಬಿದನೂರಿನ ಬಿಲ್ಲನ್ನಡ 
ಕಡಲ್ಲಳ್ಳರ ತೊಡೆಯಿತು! 


ಸಂಪುಟ - 


೩ 


೭ : ಬಿಡಿಲೇಖನಗಳು - ೧ 


ಬಿಡುಗಡೆ ಯುದ್ದದಿ ತೊಡಗಿರೆ 
ಕಡುಗಲಿಗನ್ನಡ ಮೊಳಗಿತು 
ಮುಡಿಗನ್ನಡ ಮುಂಬಂದಿತು 
ಗುಡಿ ಗುಡಿಲುಗಳಲ್ಲಿ 
ಒಡನೊಡನೆಯ ಕಾಲಿಕ್ಕಿತು 
ಹೊಡೆದಾಡುವ ಹುಡಿಗನ್ನಡ 
ಪಡಿಯರತನವನು ಕೊಡಿಸಿತು 
ಕರ್ಣಾಟಕದಲ್ಲಿ 


ಉತ್ತರ ಭೂಪರ ಕನ್ನಡ 
ಉತ್ತರ ಕನ್ನಡವಾಗದು 
ಉತ್ತರ ಕೊಡಲಾರದೆ ಬುಧ- 
ರುಪರಮಿಸುವ ತೆರದಿ 
ಎತ್ತರದಾಲೋಚನೆಗಳ 
ಬಿತ್ತರಿಸುವ ಸಹ್ಯಾದ್ರಿಯ 
ಕತ್ತಿನ ಕನ್ನಡ ಧುಮುಕಲಿ 
ಸತ್ಯವ್ರತರಿರದಿ ! 

ಓಂ ನನ್ನಿಗನ್ನಡಂ ಗೆಲ್ಲೆ! 


ವ೮ಲಜಿ + 


[ಅಧ್ಯಕ್ಷ ಭಾಷಣ - ಉತ್ತರಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ, 


ಯಲ್ಲಾಪುರ, ಉ.ಕ. ೧೯೭೪] 


+ ೨೮೬ 


೪೦. ಮಹಾಸಂಸ್ಥೆಗಳ ಮಾರ್ಗದರ್ಶನ ಅಗತ್ಯ 


ನಮ್ಮ ದೇಶದ ಸಾಹಿತ್ಯ ಅಕಾಡಮಿಗಳು ಒಳ್ಳಯ ಕೆಲಸ ಮಾಡುತ್ತ ಬಂದಿವೆ. 
ಸಾಹಿತಿಗಳಿಗೆ ಗೌರವಧನ ನೀಡುವುದಷ್ಟೇ ಅಲ್ಲ-ವಿಚಾರ ವಿಮರ್ಶೆ ಗೋಷ್ಠಿಗಳನ್ನೂ 
ಅವು ನಡೆಸುತ್ತ ಬಂದಿವೆ. ದೀರ್ಫ್ಧ ಸೂತಿತ್ರಕ್ಕೆ ಎಡೆಗೊಡದಿರುವುದು ಅವು ಮಾಡುತ್ತ 
ಬಂದ ಪುಣ್ಯ ಕಾರ್ಯ, ವಚನ ಭಂಗಕ್ಕೆ ಎಡೆಯಿಲ್ಲ. ಆದರೆ ಕೆಲವೊಮ್ಮೆ ಕೆಲ ಸಾಹಿತಿಗಳ 
ಅರ್ಹತೆಯನ್ನೂ ಅವರ ಜೀವನದ ಆರ್ಥಿಕ ಹಿನ್ನೆಲೆಯನ್ನೂ ಸತ್ಯಕ್ಕೆ ಸರಿಯಾಗಿ 
ಅಳೆದು ನೋಡುವುದರಲ್ಲಿ ಅವುಗಳಲ್ಲಿ ಕೆಲವು ಅಸಮರ್ಥ ಎಂಬಂತೆ ತೋರಿದ್ದುಂಟು. 
ವಿಮರ್ಶಕವರ್ಗ ಮಾತ್ರ ಕನ್ನಡ ನಾಡಿನಲ್ಲಿ ವಿಶಿಷ್ಟವಾಗಿ ಎದ್ದುನಿಂತಿಲ್ಲ. ಸಾಹಿತಿಯು 
ವಿಮರ್ಶಕನಾಗಿರಬಹುದು; ವಿಮರ್ಶಕನು ಸಾಹಿತಿಯಲ್ಲ-ಎಂಬ ಅಂಶವನ್ನು 
ಗಮನಿಸಿದರೆ ಸಾಹಿತಿಗಳ ಸಾಹಿತ್ಯದ ಬೆಲೆಯನ್ನು ಚೆನ್ನಾಗಿ ಕಟ್ಟುವ ವಿಮರ್ಶಕರ 
ಸ್ಥಾನದ ಅರಿವು ಸರಿಯಾಗಿ ಆಗುತ್ತದೆ. ನಿಷ್ಠಕ್ಷಪಾತ ವಿಮರ್ಶೆಗೆ ವಿದಗ್ಗ ವಿಮರ್ಶಕರ 
ವಿದ್ಧತ್ತೆಯೇ ಆಧಾರ. ವಿಮರ್ಶೆಗೆ ವಿದಗ್ಗತೆಗೆ “ಡೆಕ್ಕನ್‌ ಹೆರಾಲ್ಡ್‌” ಪತ್ರಿಕೆ ಕೊಟ್ಟಷ್ಟು 
ಸ್ಥಾನವನ್ನಾದರೂ ಇತರ ಪತ್ರಿಕೆಗಳೂ ಸಾಹಿತ್ಯ ಸಂಸ್ಥೆಗಳೂ ಕೊಡುವುದಗತ್ಯ, ಎಲ್ಲರೂ 
ಕವಿಗಳೆನ್ನಿಸಿಕೊಳ್ಳಲು ಹಾತೊರೆಯುವಂತೆ ಎಲ್ಲರೂ ವಿಮರ್ಶಕರೆನ್ನಿಸಿಕೊಳ್ಳಲು 
ಹಾತೊರೆಯುತ್ತಿರುವುದಕ್ಕೆ ಸಾಹಿತ್ಯಜ್ಞಧ ಪರಿಸರವು ನೈತಿಕ ನಿರ್ಬಂಧವನ್ನು ಹಾಕಬೇಕು. 
ಉತ್ತಮ ಮಟ್ಟದ ಸಾಹಿತ್ಯವು ಇತರ ಕಲೆಗಳ ಮಟ್ಟ ಉತ್ತಮವಾಗಿ ಉಳಿಯಲು 
ಪ್ರತ್ಯಕ್ಷ-ಪರೋಕ್ಷ ರೀತಿಗಳಿಂದ ದೊಡ್ಡ ಆಧಾರವಾಗಿದೆ. 
ಗದ್ಯದ ಸಾಲುಗಳನ್ನು ಮನಸ್ಸಿಗೆ ಬಂದಹಾಗೆ ತುಂಡರಿಸಿದರೆ 
ಪದ್ಯವಾಗುವುದೆಂಬುದನ್ನು ನಂಬಿ ನಡೆದು ಬಂದ ಈ ವರೆಗಿನ ಹಾದಿಯು ನಮ್ಮ 
ಸಂಸ್ಕೃತಿಗೆ ಷೋಷಕದವೃವನ್ನು ಚೆನ್ನಾಗಿ ಕೊಟ್ಟಂತಾಗಿಲ್ಲ. ಕೆಲವು ದೇಶಗಳಲ್ಲಿ ರಾಜಕೀಯ 
ಪಕ್ಷಗಳು ಅನೇಕವಾಗಿ, ಅಸಮರ್ಥ ಕಾರ್ಯನಿರ್ವಾಹದ ದೆಸೆಯಿಂದ ಏಕಪಕ್ಷಾಧಿಪತ್ಯಕ್ಕೆ 
ಎಡೆಗೊಡುವಂತೆ, ಗುಂಪುಗಾರಿಕೆಯ ಮಾರ್ಗವನ್ನು ಹಿಡಿದ ಕನ್ನಡ ಸಾಹಿತಿಗಳು 
ಈಗ ನಿಃಸ್ತರರಾಗಿ ಬಿಟ್ಟಿದ್ದಾರೆ. ಪ್ರಗತಿಶೀಲ-ನವ್ಯಾದಿ ಪಾಶ್ಲಾತ್ಕಾನುಕರಣದಿಂದಾದ 
ಪಂಗಡಗಳು ಶಿಥಿಲಸಾಹಿತ್ಯಕ್ಕೆಡೆಗೊಟ್ಟು ಜನರ ರಸ-ರುಚಿಗಳಲ್ಲಿ ಕೆಳಮಟ್ಟದವುಗಳಿಗೆ 
ಪ್ರೇರಣೆ ಕೊಡುತ್ತ ಬಂದುದಕ್ಕೆ ಹಲವಾರು ನಿದರ್ಶನಗಳಿಂದು ಸಿಗುತ್ತವೆ. ಆ ಈ 
ಸಿನೆಮಗಳೂ ಕಾದಂಬರಿಗಳೂ ಸಮಸ್ಕಾಹತವಾಗಿವೆ. ಆಟ-ನಾಟಕಗಳಿಗಿನ್ನೂ 
ಪ್ರೌಢಾವಸ್ಥೆ ಸ್ತೋಮರಂಗಗಳಲ್ಲಿ ಬಂದಿಲ್ಲ. ಶಿಕ್ಷಣದಲ್ಲಿ ಭಾಷೆ-ಸಾಹಿತ್ಯಗಳ ಅಭ್ಯಾಸ 
ದಿನೇ ದಿನೇ ಅಪ್ರೌಢವಾಗುತ್ತ ಸಾಗಿರುವುದು ವಿಷಾದಕರ. ಅಂದರೆ “ಆಶಾ ಹಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೨೮೭ + 


ಪರಮಂ ದುಃಖಂ ನಿರಾಶಾ ಪರಮಂ ಸುಖಂ” ಎಂಬುದು ಈ ಮಾತಿನ ಧ್ವನಿಯಲ್ಲ. 
ಉತ್ತಮ ಸಾಹಿತಿಗಳೂ ಸಾಹಿತ್ಯ ಕೃತಿಗಳೂ ಯಾವಾಗಲೂ ವಿರಳವೇ. ಆದರೆ ಅವರ 
ಹಾಗೂ ಅವುಗಳ ಔನ್ನತ್ಯವನ್ನು ರಸಿಕ-ವಿಮರ್ಶಕ ದೃಷ್ಟಿಯಿಂದ ಓದಿ ಅರಗಿಸಿಕೊಂಡು 
ಆನಂದಿಸುವ ಸಾಮಾಜಿಕರ ಸಂಖ್ಯೆ ವಿರಳವಾಗಿರುವುದು ಖೇದಕರ. 
ಅಕಾಡಮಿಗಳಂತೆಯೇ ಸಾಹಿತ್ಯ ಪರಿಷತ್ತುಗಳೂ ಒಳ್ಳೆಯ ಕೆಲಸ ಮಾಡಿವೆ. 

ಆದರೆ ಅವುಗಳಲ್ಲಿ ಕೆಲವು ವಚನಭಂಗ, ವಿಲಂಬ, ಸಂಶಯಗ್ರಸ್ತತೆ, ನಿರ್ಣಾಯಕ 
ಹಾಗೂ ಯೋಜಕ ಶಕ್ತಿಗಳ ಅಲತೆಗಳ ದೆಸೆಯಿಂದ ಮೊದಲಿನಷ್ಟು ಆಕರ್ಷಕವೂ 
ಉತ್ಸಾಹಪವರ್ಧಕವೂ ಆಗಿ ತೋರುತ್ತಿಲ್ಲವೆಂದು ಹೇಳಿದರೆ ಯಾರೂ ತಪ್ಪು 
ತಿಳಿದುಕೊಳ್ಳಲಾರರು. ಜೀವನದಲ್ಲಿಯ ಮಹಾ ಧ್ಯೇಯಗಳೇ ಸರ್ವಕಾರ್ಯ್ಕಕ್ಷೇತ್ರಗಳ 
ಉತ್ಸಾಹಭರಿತ ಚಟುವಟಿಕೆಗಳಿಗೂ ಕಾರಣ. ಧ್ವೇಯವು ಆದರ್ಶ, ಆದರ್ಶವು ಅವಾಸ್ತವಿಕ- 
ಎಂಬಂಥ ಕುತರ್ಕಿಗಳಿಗೆ ವಶವರ್ತಿಗಳಾಗಿ ಅತಿನಿರಂಕುಶರು ಆಗೀಗ ಪ್ರಚಾರ 
ಮಾಡಿದ್ದುಂಟು. ಅದು ಅನುಶಾಸನರಹಿತವಾದ ಶಿಕ್ಷಣದ ಫಲ. ಅನುಶಾಸನವನ್ನು 
ಅಂಧ ಪರಂಪರೆಯೆಂದವರೇ ಇಂದು ತಮ್ಮ ಪರಂಪರೆಯನ್ನು ಅನುಶಾಸಿಸಲು 
ಮುಂದಾಗಿರುವುದು ಅಂಧತೆಯೋ ಪಶ್ನಾತ್ರಾಪಬುದ್ಧಿಯ ಪರಿಣಾಮವೋ ಎರಡೂ 
ಅರ್ಧಾರ್ಧವೋ ತಿಳಿಯದು. ನೀತಿ-ನಿಯಮಗಳನ್ನು ಕಲೆ-ರಾಜಕೀಯ ಕ್ಷೇತಗಳಲ್ಲಿ 
ಅಸ್ಪ; ಶ್ರವೆಂದು ನೋಡುತ್ತ ಬಂದ ನಗರಕಾಕರ ಪ್ರಾಬಲ್ಕವು ಖಂಡನೀಯ. ಅರಗಿಸಿಕೊಳ್ಳದ 
ಶುಷ್ಕೋಪದೇಶಗಳನ್ನು ನಿಂದಿಸಿದವರ ಶುಷ್ಠೋಪದೇಶಗಳಿಂದ ನಮ್ಮ ಸರಸ್ವತಿಯ 
ಮುಖವೀಗ ಕಲಂಕಿತವಾಗುತ್ತಿದೆ. 

“ಯೌವನಂ ಧನಸಂಪತ್ತಿಃ 

ಪ್ರಭುತ್ಸಮವಿವೇಕಿತಾ | 

ಏಕೈಕಮಪ್ಯನರ್ಥಾಯ 

ಕಿಮುಯತ್ರ ಚತುಷ್ಟಯಂ” 


ಎಂಬುದು ನಮ್ಮ ಅನೇಕ ಕಾರ್ಯಕ್ಷೇತ್ರಗಳಲ್ಲಿಂದು ನಿತ್ಯ ಸತ್ಯವಾಗಲು 
ಹೆಣಗುತ್ತಿರುವುದು ಅನುಶಾಸನಾರ್ಹ. ಅನುದರ್ಶನವಾಗದ ದರ್ಶನಗಳಂತೆ, 
ಅನುಶಾಸನಕ್ಕಿಳಿಯದ ಶಾಸನಗಳಂತೆ, ನಮ್ಮ ಹಿರಿಯ ಮಹಾ ಸಾಹಿತಿಗಳ ಉದಾತ್ತ 
ಹಂಬಲು ಮರುಭೂಮಿಯ ಒರತೆಯಂತೆ ಬತ್ತಿ ಹೋಗಗೊಟ್ಟಿರುವುದು ಅಶ್ರೇಯಸ್ಸರ. 
ಕನ್ನಡೋದ್ದಾರದ ಗದ್ದಲ ಇಷ್ಟು ನಡೆದರೂ ಪಂಪನ ಪುಸ್ತಕಗಳಿಂದು ಕೊಳ್ಳಲು 
ಸಿಗುವುದಿಲ್ಲ. ಸಿಕ್ಕಿದರೆ ಒಮ್ಮೆ ಓದಬಲ್ಲವರು ತೀರ ವಿರಳ. ಈ ಅನಾಸಕ್ತಿಯೋಗವು 
ಅನುದಾತ್ತ, ಅನಾರ್ಯಜುಷ್ಟ ಅಸ್ಪರ್ಗ್ಯ. ಮಹಾಕವಿಯೊಬ್ಬ “ಅಬ್ಲಿಯುಮೊರ್ಮೆ ಕಾಲವಶದಿಂ 
ಮರ್ಯಾದೆಯಂ ದಾಂಟದೆ?” ಎಂದು ಕೇಳಿದ ನೆನಪು. ಅದರೆ ಇಂದಿನ ಆ ಈ 
ವಿದ್ಯಾಪತಿಯು ಸ್ಪಪತಿಷ್ಠೆ-ಅಹಂಕಾರಾದಿಗಳ ವಶದಿಂದ ಕಲಾ ಮರ್ಯಾದೆ, ನೀತಿ ಮರ್ಕಾದೆ, 


+ ೨೮೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಲೋಕ ಮರ್ಯಾದೆಗಳನ್ನು ಮಾರುವ ಪರಾಕ್ರಮವನ್ನು ತೋರಿಸುತ್ತಿರುವುದೂ ಅದು 
ಪುರಸ್ಕೃತವಾಗಿರುವಂತೆ ಗಹಿಸುವುದೂ “ ಅಪಾತ್ರೇ ರಮತೇ ನಾರೀ” ಅಥವಾ 
“ರೂಪಂ ಪಾಪವೃತ್ತಯೇ” ಎಂಬ ಗಾದೆಗಳನ್ನು ಸತ್ಯಗೊಳಿಸಲು ಹೊರಟ ಹಾಗೇ 
ಅಲ್ಲವೇ? ತುಂಟತನವನ್ನು ಪುರಸ್ಕರಿಸ ಹೋಗಿ ದುಷ್ಟತನವನ್ನು ಪುರಸ್ಕರಿಸುವ 
ಒತ್ತಾಯಕ್ಕಿಳಿದ ನೇತೃತ್ವವು ಕರುಣಾಸ್ಪದವೆಂದು ಹೇಳಬೇಕಲ್ಲವೇ? 

ಆದರೆ ಹಿಂದೆ ಹೇಳಿದ ಮಹಾಕವಿಯ ಉದ್ದಾರದಂತೆಯೇ “ಉದಾತ್ತನೊಳ್‌ 
ಪುಟ್ಟದಲ್ಲಿ ನೀತಿರಾಗಂ” ಎಂಬ ಉದ್ದಾರವೂ ಒಂದು ಆಶಾಬಂಧ. ೨ ಅಥವಾ ಹಿ 
ಸಾವಿರದಷ್ಟು ವರ್ಷಗಳ ಹಿಂದಿನಿಂದ ನಡೆದುಬಂದ ಕನ್ನಡ ಸಾಹಿತ್ಯ ರಸಿಕತೆಯ 
ರೂಢ ಮೂಲತೆ ಅಷ್ಟು ಸುಲಭವಾಗಿ ಅಲ್ಲಾಡದು. ದಿವಂಗತ ಡಿ. ವ. ಜಿ. ಅವರು 
“ಸಾಹಿತ್ಯ ಶಕ್ತಿ”ಯಲ್ಲಿ ಕೊಟ್ಟ ಸಲಹೆಗಳನ್ನು ಪಾಲಿಸಲು ಯೋಜನಾಬದ್ಧವಾಗಿ ದುಡಿಯಲು 
ಮತ್ತು ದುಡಿಯಿಸಲು ನಮ್ಮ ಅಕಾಡಮಿಗಳೂ ಪರಿಷತ್ತುಗಳೂ ಇತೋಪ್ಯತಿಶಯ 
ಉತ್ಸಾಹವನ್ನು ತೋರಿಸಿಯಾವು ಎಂದು ನಂಬುತ್ತೇನೆ. ಜನಪದ ಹಾಗೂ 
ಅಭಿಜಾತಗಳೆರಡಕ್ಕೂ ಹೊರಗಾದ “ಸಿನೆಮ ಗೀತೆ, ರೇಡಿಯೋ ರಸಾರ್ಣವ”ಗಳ 
ದಾಳಿಯಿಂದ ನಮ್ಮ ಯುವಕ ಯುವತಿಯರಿಗೆ ದೊರೆಯುತ್ತಿರುವ ಸಂಸ್ಕಾರದ ಫಲವಾಗಿ 
ಮನೋರೋಗಿಗಳ ಸಂಖ್ಯೆ ಇಂದು ಹೆಚ್ಚಾಗುತ್ತಿದೆ. ಕೆಲವೆಡೆ ಅಧಿಕೃತವಾಗಿ ನಿಯಮಿಸಿದ 
ನಿಯಂತ್ರಣ ಮಂಡಲಗಳ ಸದಸ್ಯರನ್ನು ತಿದ್ದಲು ಯಾವ ವಿಮರ್ಶಕನೂ 
ಸಮರ್ಥನಾಗಲಿಲ್ಲ. “ಪ್ರಜಾಪಭುತ್ತ” ಎಂಬುದಕ್ಕಿಂತ “ಜವಾಬ್ದಾರಿ ಸರಕಾರ” ಎಂಬ 
ಪದ ಮೊದಲಿನಿಂದಲೂ ನನಗೆ ಪ್ರಿಯವೆನ್ನಿಸಲು ಇದೇ ಕಾರಣ. 

ಇತ್ತೀಚೆಗೆ ರಾಜಕೀಯದ ಆಭಾಸಿಕ ಪ್ರಜ್ಞೆಗೆ ವಶರಾದವರಿಂದ "ಬೂರ್ಜ್ಯ, 
ಬೂರ್ಜೇತರ” ಸಾಹಿತ್ಯಗಳ ವರ್ಗ ಭೇದದ ಉಲ್ಲೇಖ ಕೇಳಿಬರುತ್ತಿರುವುದು ಕನ್ನಡನಾಡಿನ 
“ಮಣ್ಣಿನ ವಾಸನೆ” ಎಂದೂ ಆಗದು. ಈಗ ನಮ್ಮ ದೇಶದಲ್ಲಿ ಈ ರೀತಿಯಾಗಿ 
ಅಂಧಾನುಕರಣಣಕ್ಕೆ ವಶರಾಗಿ ಸ್ವಸಂಸ್ಕೃತಿಯ ಜ್ಞಾನವನ್ನು ಸರಿಯಾಗಿ ಪಡೆಯದವರೇ 
“ಬೂರ್ಜ್ಯರು”. ನಮ್ಮ ಸಾಹಿತಿಗಳನ್ನು ಕಡೆಗಣಿಸುವ, ನಮ್ಮವರೆಂದು ತೋರುವ 
“ಮಹಾಧುನಿಕ ಜಾತ್ಯತೀತರು” ಊರ ಸುಟ್ಟು ಹೊರಗೆ ನಿಲ್ಲುವ ಹನುಮಪಗಳಂಬುದನ್ನು 
ಯಾರು ತಾನೆ ಅರಿಯರು? ಪರಿಷತ್ತುಗಳಂಥ ಮಹಾ ಸಂಸ್ಥೆಗಳು ನಾಡಿನ ರಸ- 
ರುಚಿಗಳ ಒಲವು ನಿಲವುಗಳ ದಿಕ್ಲೂಚಿಗಳಾಗಿ ನಿಂತು ಮಾರ್ಗದರ್ಶನ ಮಾಡುವುದು 
ಕ್ರಮಪ್ರಾಪ್ತವಲ್ಲವೇ? 


[ಆಕರ: "ಕನ್ನಡ ನುಡಿ” - ಫೆಬ್ರವರಿ ೧೯೭೬] 


೨೮೯ + 


೪೧. ಸಾಹಿತ್ಯ ಮತ್ತು ಮತಧರ್ಮ 


ಮತ ಧಾರ್ಮಿಕ, ಧಾರ್ಮಿಕ, ವಿಚಾರಗಳೂ ನಂಬಿಕೆಗೆಗಳೂ ಕಲನೆಗಳೂ 
ವರ್ಣಚಿತ್ರ ಭಿತ್ತಿಚಿತ್ತ ದಾರುಶಿಲ್ಲ, ಅಶ್ಮಶಿಲ್ಲ ಮೃಚ್ಛಿಲ್ಲ, ಲೋಹಶಿಲ್ಲಗಳ ಮೂಲಕ 
ಹೇಗೋ ಹಾಗೇ(ಆಕ್ಷರ ಅಥವಾ) ವಾಕ್ಕಶಿಲವೆನ್ನಿಸಿದ ಲಲಿತ ಸಾಹಿತ್ಯದ (ಕಾವ್ಯ 
ಕಲೆಯ) ಮೂಲಕವೂ ಜನಮನವನ್ನು ಹೊನ್ಳು ಇಲ್ಲಿ ಶಾಶ್ವತ ಸ ಸ್ಥಾನವನ್ನು ಪಡೆದಿವೆ. 


ಸಸ್ಪರ(ಗೇಯ) ವೇದಸೂಕ್ಷಗಳು ಸ್ಪೋತಕಾವ್ಯಗಳಿಂದಾದರೆ ಕನ್ನಡದಲ್ಲಿ ಬಂದಿರುವ 
ಗುರು- ದೇವ ಪಿತ್ರಾದಿಗಳ ಹಾಗೂ ರಾಜಾದಿಗಳ ಸ್ನ್ಪೋತ್ರಗಳು 'ಭಕಿಸ್ಟಾಯಿಯಾದ 
ಶೃಂಗಾರರಸವತ್‌ ಕಾವ್ಯಗಳನ್ನಃ ಬಹುದು. ದೇವತಾ ವಿಷಯಕವಾದ. ರತಿಯೇ ಭಕ್ತಿ 
ಎಂದು ಪ ಪಸಿದ್ಧ ಗುರುರಾಜಾದಿಗಳು ದೇವತಾ ಸಮಾನರು. ಆದುದರಿಂದ ಈ ದೃಷ್ಟಿಯಿಂದ 
ನೋಡಿದರೆ, ಧಾರ್ಮಿಕ ಕಾವ್ಯಗಳಲ್ಲಿ ಹಲವಾರು ಭಕ್ತಿರಸ ಪ್ರಧಾನವಾದ(ಭಕ್ಷಿಯು 
ಶೃಂಗಾರಾಂತರ್ಗತವೆಂದರೂ ಸರಿ, ಅದಕ್ಕೆ ದಿ.ಬೇಂದ್ರೆಯವರಂತೆ ಪ್ರತ್ವೇಕ ಸ್ಥಾನ 
ಕೊಟ್ಟರೂ ಸರಿ) ಕಾವ್ಯಗಳೆನ್ನಿಸಬಲ್ಲವು. 

ಸಂಸ್ಕೃತಿಯ ಅರ್ಥ ಕೇವಲ ಮನೋರಂಜನೆ ಕಲಾಪ್ರದರ್ಶನಗಳು ಮಾತ್ರವಲ್ಲ 
ಎಂಬುದನ್ನು ಪುನಃ ಸ್ಮರಿಸಿಕೊಂಡರೆ ಅದರ ಬೇರು ಇರುವುದು ಧಾರ್ಮಿಕ 
ಮಹಾದ್ಯ್ಯ ನಂಶುಗಳಲ್ಲಿಯೇ ಎಂಬುದು ಸ್ಪಷ್ಟವಾಗುತ್ತದೆ. ಧ್‌ರ್ಮವು 
ಜೀವನಯೋಜನೆಯೆಂಬಷ್ಟು ವ್ಯಾಪಕಾರ್ಥವುಳ್ಳದ್ದಾದುದರಿಂದ" ಮತ್ತು ಭಾರತದಲ್ಲಿ 
ಧರ್ಮ ಮತ್ತು ತತ್ನಶಾಸ್ತಗಳು ಓತಪ್ರೋತವಾಗಿರುವುದರಿಂದ ಹಾಗೂ ನೀತಿಶಾಸ್ತವು 
ತತ್ವಶಾಸ್ತಾಂತರ್ಗ ವಾಗಿರುವುದರಿಂದ ಕನ್ನಡ ನಾಡಿನ ಸಂಸ್ಕೃತಿಯ ಪರಿಚಯ 
ಅಮೂಲ್ವಿವಾಗ ಬೇಕಾದರೆ ಕನ್ನಡಿಗರು 'ಭುವನೇಶ್ವರಿಗೇ ಶರಮಿ ಹೋಗಬೇಕು. 
ದೇವತಾರಾಧನೆ ನೀತಿಗೂ ತತ್ವಕ್ಕೂ ಹಾಕಿದ ಸಂಕ. ಅದರಲ್ಲಿ ಹುಟ್ಟು, ಸಾವು, ವೃತ್ತಿ 
ಮದುವೆ, ಆಸ್ತಿ ನಡತೆ, ಆರಾಧನೆ ಮುಂತಾದವುಗಳಿಗೆ ಸಂಬಂಧಿಸಿದ ಎಲ್ಲ ಆಚಾರಗಳೂ 
ಬರುವುದರಿಂದ ಆರ್ಯ(ಹಿಂದು) ಧರ್ಮದ ಜನರ ಜೀವನದ ಯಾವ ಅಂಗವೂ 
ಸರ್ವತಂತ್ರ ಸ್ವತಂತ್ರ($eculrism) ಧಾರ್ಮಿಕೇತರ ಲೌಕಿಕತೆಯಲ್ಲ. ಮತಪರಮತಗಳು 
ಧೌವಾಂತರ್ಗತ. ಆದುದರಿಂದ ರಾಜಕೀಂರು ಹೋರಾಟವನ್ನೂ 
ದಿ.ಮಹಾತ್ಸಗಾಂಧಿಯವರು ಹಿಂದು ಧರ್ಮದ ಅಂಗವೆಂದೇ ಸಾರಿದರು. ಸಮಾಜ, 
ರಾಜ್ಯಭಾರ, ಶಿಕ್ಷಣ, ಕಲೆ, ಸಾಹಿತ್ಯ, ಸಂಗೀತ, ಶಾಸ್ತ್ರ ಎಂಬ ಎಲ್ಲವೂ ಈ ನಾಡಿನ 
ಪರ೦ಪರೆಯಲ್ಲಿ' ಧರ್ಮಾಂತರ್ಗತ(ಧರ್ಮಕ್ಕೆ Religionನ್ನನ ಸಂಕುಚಿತಾರ್ಥವಿಲ್ಲ. 
ಆದರೆ ಣೀ॥ಃ।ಂಗನ್ನನ್ನು ಒಳಗೊಳ್ಳದೆ ಧರ್ಮವಲ್ಲ) ಎಂಬುದನ್ನು ಸಂಸ್ಕೃತಿಯ 
ಅಭ್ಯಾಸಿಗಳು ಮರೆಯುವಂತಿಲ್ಲ Civilization ನಾಗರಿಕತೆ ಬಾಹ್ಯ ಸಬ್ದತೆಯ ಔಪಚಾರಿಕ 


+ ೨೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅಭಿವ್ಯಕ್ತಿಗೆ ಮಾತ್ರ ಪರಿಸೀಮಿತ ಎಂದಿಟ್ಟುಕೊಂಡದ್ದನ್ನಿಲ್ಲಿ ಮರೆಯಬಾರದು. ಅದೇ 
ಅದರ ನ್ಯಾಯವಾದ ವ್ಯಾಪ್ತಿ. 

"'ಊರ್ಧ್ವಬಾಹುರ್ವಿರೌಮ್ಯೇಷಃ ನ ಚಕಲ್ಲಿತ್‌ ಶೃಣೋತಿ ಮೇ ಧರ್ಮಾದರ್ಥಶ್ವ 
ಕಾಮಶ್ಚ ಸ ಕಿಮರ್ತಂ ನ ಸೇವ್ಯತೆ?' ಎಂಬ ವ್ಯಾಸಪಶ್ನೆಯು ದಾರಿದೀಪ. ಆದುದರಿಂದ 
ಸಂಸ್ಕೃತದ ಸಂಸ್ಕೃತಿ, ಕನ್ನಡದ ಸಂಸ್ಕೃತಿ ಎಂಬ ಎರಡಿಲ್ಲ. ವೇದಸೂಕ್ತಗಳು "ಭಾಷಾ' 
ಭಿನ್ನ ಜಾನಪದ ಗೀತೆಗಳು-ಅವು (€1೩55ica) ಅಭಿಜಾತವಲ್ಲ. ಭಾಷೆಯ ರೂಢತೆ- 
ಅರೂಡತೆ ಜಾನಪದೀನತೆಗೆ ಒರೆಗಲ್ಲುಗಳಲ್ಲ. ಸಂಸ್ಕೃತಿಯ ಆತ್ಮವೆಂದರೆ 
ಮಹಾಧ್ಯೇಯಗಳು, ಪುರುಷಾರ್ಥಗಳು, ಪರಮಾರ್ಥಗಳು, ಅಂತೃಗುರಿಗಳು, ಕೊನೆಯ 
ಸಿದ್ದಿಗಳು. ಅಪರಿಷ್ಠೃತ ಗಾಮ್ಯ( Slang). ಒರಟೊರಟಾದ, ಅಶುದ್ಧ ಎನ್ನಿಸುವ 
ಮಾಧ್ಯಮ(ವಾಹಕ) ಉದ್ದಕ್ಕೂ ಇರುವ ಕೃತಿಯನ್ನು “ಜಾನಪದ” ಎಂದು ಹೆಸರಿಸುವುದು 
ರೂಢ. ಕೆಲವೆಡೆ ಭಾಷೆಯೊಡನೆ ಗ್ರಾಮ್ಯಾರ್ಥ (ಅಶ್ಲೀಲ) ಅಲ್ಲಸ್ವಲ(ಕ್ಷಮ್ಯವಾದಷ್ಟು) 
ಬಂದರೂ ಜಾನಪದದ ಕಾವೃತ್ವಕೆ (ರಸವತ್ತೆಗೆ ಮತ್ತು ಕಾಂತಾ ಸಂಮಿತಿಯ ಬೋಧನೆಗೆ) 
ಭಂಗ ಬರಲಾರದು-ಆದುದರಿಂದ ಕನ್ನಡ ಸಾಹಿತ್ಮದ ರಸವತ್‌ ಕೃತಿಗಳಲ್ಲಿ ಕನ್ನಡನಾಡಿನ 
ಸಂಸ್ಕೃತಿ ಹಾಸುಹೊಕ್ಕಾಗಿರುವುದು ಸಹಜ. ಅದರಲ್ಲೂ ಕನ್ನಡ ಕವಚರಿತ್ರೆಯಲ್ಲಿ ಬರುವ 
ವಾಜ್ಮಯ ಕೃತಿಗಳೆಲ್ಲವೂ ಈ ಪ್ರಾಂತದ ಸಾಂಸ್ಕೃತಿಕ ಮಾಧ್ಯಮಗಳೆಂದರೆ 
ಅತಿಶಯೋಕ್ತಿಯಾಗಲಾರದು. 


ಕನ್ನಡ ನಾಡಿನ ಸಂಸ್ಕೃತಿಯು ಭಾರತೀಯ ಸಂಸ್ಕೃತಿಯ ಅಂಗ. ಭಾರತೀಯ 
ಸಂಸ್ಕೃತಿಯು ಜಾಗತಿಕ ಮಾನವ ಸಂಸ್ಕೃತಿಯ ಅಂಗ. ಕನ್ನಡ ನಾಡಿನಲ್ಲಿಯೇ ಪ್ರಾದೇಶಿಕ 
ಹಾಗೂ ಪ್ರಾಕಾಲಿಕ ಉಪಸಂಸ್ಕೃತಿ ಪ್ರಕಾರಗಳನ್ನು ಕಾಣಬಹುದು. ಆದರೆ 
ಮಹಾಕಾವ್ಯಗಳನ್ನು ಬರೆದ ಕನ್ನಡ ಕವಿಗಳು ಸಮಗ ಕರ್ಣಾಟಕ ಸಂಸ್ಕೃತಿಯ ವಕ್ತಾರರು. 
ಅವುಗಳಲ್ಲಿ ಕಥನ, ವರ್ಣನ ವಿವರಣೆ, ಚಿಂತನ ಪಕಾರಗಳೆಲ್ಲವೂ ಅನ್ನಿತವಾಗಿರುತ್ತದೆ; 
ಈ ಯಾವ ಒಂದಕ್ಕೂ ಅವುಗಳಲ್ಲಿ ಕೈವಲ್ಕವಿಲ್ಲ-ಪ್ರತ್ಛೇಕತೆಯ ಅಭಿಜ್ಞಾನ ಇಲ್ಲ. 
ಪ್ರಾದೇಶಿಕ ಪರಿವರ್ತನಗಳೂ ಪ್ರಾಕಾಲಿಕ ಪರಿವರ್ತನಗಳು ಯಾವಾಗಲೂ 
ಅವಿನಾಭಾವಿಗಳು ಎಂಬ ಉತ್ಪರ್ಗನಿಯಮವಿಲ್ಲ. ಶಿಲಾಯುಗ, ಲೋಹಯುಗ 
ಮುಂತಾದ ಕಾಲ ಖಂಡಗಳು ಸಾಂಸ್ಕೃತಿಕವಾಗಿ ಸರ್ವ ಪ್ರದೇಶಗಳಲ್ಲೂ ದೇಶಗಳೂ 
ಖಂಡಗಳಲ್ಲೂ ಸಮಾನ ಪ್ರಕಾರವಾಗಿರುವುದಿಲ್ಲವಲ್ಲವೇ? ಇಲ್ಲಿಯೂ ಹಾಗೇ. ಎಲ್ಲ 
ಪರಿವರ್ತನ ಪ್ರಕಾರಗಳಲ್ಲೂ Constant and Variablites ಸ್ಲಾಯಿ-ಸಂ೦ಚಾರಿ 
ಅಂಶಗಳಿರುವುದು ಜಗತ್ತಹಜ; ಉನ್ನತಿ-ಅಧೋಗತಿಗಳಿರುವುದೂ ಅಷ್ಟೇ ಸಹಜ. ಈ 
ಗತಿಗಳ ಕಾಲಾವಧಿಗಳು ಓತಪ್ರೋತ-ಹಿಂದೆ, ಮುಂದೆ ಎಂದು ಎರಡೇ ವಿಭಾಗಮಾಡಿ 
ಬಗೆಯುವಂಥವುಗಳಲ್ಲ; ಸುಖದುಃಖಗಳಂತೆ ಇವೂ ಚಕ್ರಾರಪಂಕ್ತಿಯಂತೆ 
ಸಾಗುವಂಥವುಗಳು. 


ಸಂಪುಟ - ೭ : ಬಿಡಿಲೇಖನಗಳು - ೧ ರ೧ + 


ಆದಿಪಂಪನು ಧರ್ಮವೀರರನ್ನೂ ಯುದ್ದವೀರರನ್ನೂ ವರ್ಣಿಸಿ ಹೇಳಿದ್ದಾನೆ. 
ಅವರ ಧೀರೋದಾತ್ತತೆ, ಧೀರ ಕಾಂತತೆ, ಧೀರಲಾಲಿತ್ಯ ಮತ್ತು ಧೀರೋದ್ಧತೆಗಳು 
ವಿವಿಧ ಕನ್ನಡ ಮಹಾಕಾವ್ಯಗಳ ಗಣ್ಯಪಾತ್ರಗಳಲ್ಲಿ ವ್ಯಕ್ತವಾಗಿರುವುದನ್ನು ನಾವು 
ಕಾಣಬಹುದು. ವೀರಶೃಂಗಾರದ ಸಸ್ಥಿತ ವಸ್ಸಿತಗಳು ಮಾತ್ರ ಸರ್ವಸಾಧಾರಣ. ವೀರತ್ವ, 
ಸ್ಪಾಮಿಭಕ್ತಿ, ಪ್ರಾಮಾಣಿಕತೆ, ದೈವಭಕ್ತಿ, ಶ್ರೇಷ್ಠಪರಂಪರೆಯಲ್ಲಿ ಶದ್ದೆ, ವಿದ್ಯೆ, ವಿನಯ, 
ಶಿಸ್ತು ಸಂಯಮ, ಔದಾರ್ಯ, ಕೃತಜ್ಞತೆ, ಶರಣಾಗತರ ರಕ್ಷಣೆ, ಧರ್ಮ ಬದ್ದ ರಾಜ್ಯಭಾರಾದಿ 
ಸರ್ವವ್ಯವಹಾರಗಳ ನಿಯಮಗಳಿಗೆ ವಿಧೇಯತೆ, ಸ್ಥಾಭಿಮಾನ, ರಾಜಠೀವಿ, ಯಷಿ- 
ಮುನಿಗಳ ಪೂಜ್ಯತೆ, ಅಜಾತೀಯತಾಭಾವವುಳ್ಳ ನ್ಯಾಯ ವ್ಯವಹಾರ, ಪರಮತಗಳ 
ಬಗೆಗೆ ಸಹಿಷ್ಣುತೆ ಮತ್ತು ಸಮಾನ ಗೌರವ ಮುಂತಾದ ಗುಣಗಳು ಕ್ರಿ.ಶ.ಮೂರನೆಯ 
ಶತಮಾನದ ಆರಂಭದಿಂದ ಹತ್ತೊಂಭತ್ತನೇ ಶತಮಾನದ ಆರಂಭದವರೆಗೆ 
ಸಮಾಜಗಾಹ್ಯವಾಗಿದ್ದವು ಎಂಬುದನ್ನು ಇತಿಹಾಸವೂ ಹೇಳುತ್ತದೆ. ಕನ್ನಡ ಕಾವ್ಯಗಳೂ 
ಹೇಳುತ್ತವೆ. ಕೇವಲ ಸತ್ಯದ ಸರ್ವಾಧಿಕಾರ(ಅದರ ನಾಮ ರೂಪಗಳ ಕಲ್ಪನೆ 
ಭಿನ್ನವಾಗಿದ್ದರೂ) ತಮ್ಮ ಜೀವನದ ಮೇಲೆ ಇದೆ ಎಂದು ಸಾಮಾನ್ಯವಾಗಿ ಸಾಮಾನ್ಯ- 
ಅಸಾಮಾನ್ಯ ಕನ್ನಡಿಗರೆಲ್ಲರೂ ನಂಬಿದ್ದರು. ಅಪವಾದ ಅಲ್ಲಸಂಖ್ಯಾತ-ವ್ಯಕ್ತಿ ಗುಂಪು, 
ಸಂದರ್ಭಗಳಲ್ಲಿ. 

ಇಂಗ್ಲೆಂಡಿನ ಮಿಲ್ಲನ್‌ ಕವಿಯ Paradise Lost "ನಷ್ಟವಾದ ಸ್ಪರ್ಗ' ಎಂಬ 
ಕಾವ್ಯ ಜಗತ್‌ಪ್ರ ಸಿದ್ಧ. ಅದರಲ್ಲಿ ದೇವತಾ ಶಾಸ್ತ್ರದ ಅಂಶಗಳು ಬಂದಿವೆ" “The truth 
is that Miltons theology is not entirely Stthodox and that it is inseperable 
from the poem-ಸತ್ಯ ಸಂಗತಿ ಹೀಗಿದೆ. ಮಿಲ್ಲನ್ನನ ದೇವತಾಶಾಸ್ತ್ರವು ತೀರಾ ಹಳೆ 
ಪರಾಕಿನದಾಗಿಲ್ಲ ಮತ್ತು ಅದು ಅವನ ಕಾವ್ಯದಿಂದ ಬೇರ್ಪಡಿಸಿ ತೆಗೆಯಲು ಸಾಧ್ಯವಿಲ್ಲದ 
ಹಾಗೆ ಅನುಸ್ಕೂತವಾಗಿದೆ' (See p.31, “MILTON of British Council, 1952) 
ಸತ್ಕಾವ್ಯ ಯಾವಾಗಲೂ ತನ್ನ ವಸ್ತುವಿನ ವಿವರಗಳನ್ನು ಹಾಸು ಹೊಕ್ಕಾಗಿಯೇ 
ಹೆಣೆದಿರುತ್ತದೆ. ಅದರಿಂದ ಎವಿದ ಶಾಸ್ತ್ರಗಳ ಅಂಶಗಳನ್ನು ಪ್ರತ್ಯೇಕಿಸಿ ತೆಗೆಯಲು 
ಸ ಇಡೀ ಕಾವ್ಯದ ಪಬಂಧ(ಪಧಾನ) ರಸಕ್ಕೇ ಭಂಗ "ಉಂಟಾಗುತ್ತದೆ. ಕನ್ನಡ 

ತ್ವಾವ್ಯಗಳಿಗೂ SR; ಮಾತು ಅನ್ವಯಿಸುತ್ತದೆ. ಪಂದ: ಧಾರ್ಮಿಕತೆಯನ್ನು 5 
Wis ಕಿತ್ತರೆ ಅವು ತಮ್ಮ ಕಾವ್ಯತ್ತವನ್ನೇ ಕಳೆದುಕೊಳ್ಳುವುವು. ಮಹಾಭಾರತ, 
ರಾಮಾಯಣಗಳ ಮತ್ತು ಅವುಗಳ ಉಪಾಖ್ಯಾನಗಳ ಆಧಾರದಿಂದ ಬರೆದ ಕನ್ನಡ 
ಸತ್ಕಾವ್ಯಗಳು ನಿದರ್ಶನಗಳು; ಹಾಗೇ ಜೈನ ವೀರರ ಕಥೆಗಳಲ್ಲೂ ಕೆಲವು (ಭರತೇಶ 
ವೈಭವದಂಥವು) ಉದಾಹರಣೆಗಳಾಗಬಲ್ಲವು. ಸಂಸ್ಕೃಶಿಯು Mixture ಮಿಶ್ರಣವಲ್ಲ; 
Compoundರಾಸಾಯನಿಕ ನವಜಾತ.ಸAಗಟ these many strands are made to 
Co-operate through their Common subordination to a unifying though 
never monotonous type of verse-ಚಿರಪರಿಚಿತವೂ ವಾಸ್ತವಕವೂ ಆದ ಅಂಶಗಳನ್ನು 
ಘನ ವಿಷಯ ವರ್ಣನೆಗಳೂಡನೆ ಎರಕ ಹೊಯ್ದುದರಿಂದ ಪ್ರೇರ್ಯವಾದ ಅನೇಕ 


+ ೨೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಜಾತಿಯ ಮತ್ತು ಮಟ್ಟದ ಭಾವನಾಂಶಗಳನ್ನು ಅವೆಲ್ಲವುಗಳಿಗೂ ಸಾಧಾರಣವಾದ 
ಅನೇಕತಾನದ ಪದ್ಧಸ್ತರೂಪದ ಐಕ್ಕಕಾರಕ ಶಕ್ತಿಗೆ ಅಧೀನಗೊಳಿಸಿದವನು ಮಿಲ್ಲನ್‌(Dittಂ, 
p.37) ಎಂಬ ಅಂಶವೂ ಗಮನಾರ್ಹ. ಸಮನ್ಸಿತಾಂಶಗಳನ್ನು ಬೇರ್ಪಡಿಸಲಾಗುವಂತೆ 
ಸಮರಸೀಕೃತಾಂತಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಈ ಮಾತು ಮಹಾಕಾವ್ಯಗತವಾದ 
ಮೌಲ್ಕಗಳಿಗೂ ಅನ್ನಯಿಸುತ್ತದೆ. ಆದುದರಿಂದ ಕಾವ್ಯಗಳ(ಸ್ಥಾಲೀಪುಲಾಕ ಪರಿಚಯದಲ್ಲಿ) 
ಸಾಂಸ್ಕೃತಿಕ ಅಂಶಗಳ ಬಿಡಿಬಿಡಿಯಾದ ವಿವರಣೆಯನ್ನು (ಎಲ್ಲೊ ಒಂದೆರಡು ಕಡೆಗಳಲ್ಲಿ 
ಬಿಟ್ಟರೆ) ಕೊಡಲು ಸಾಧ್ಯವಲ್ಲ. 

ಮನುಷ್ಯನ ಬೌದ್ದಿಕ ವಿಚಾರ ಮತ್ತು ಕಲ್ಲನಾಶಕ್ತಿಯು ಕಲ್ಪಿಸಿದ ಆದರ್ಶಗಳಲ್ಲಿ 
ಪರಮಾರ್ಥಕ್ಕಿಂತ ಹೆಚ್ಚಿನದು ಇನ್ನೊಂದಿಲ್ಲ. Absolute, Infinite, Almighty, Eter- 
nal Truth-ನಿರಪೇಕ್ಷ ಅನಂತ, ಸರ್ವಶಕ್ತ, ನಿತ್ಯಸತ್ಯ ಎ೦ಬ ಕಲ್ಲನಾತೀತ ಕಲ್ಪನೆಯೇ 
ದೇವರು, ಪರಮಾರ್ಥ, ಸರ್ವಕಾರಣ, ಸರ್ವಾರಾಧ್ವ ಸರ್ವಜ್ಞೇಯತಮ, ಸರ್ವಸಿದ್ಧಿ, 
ನಿರ್ವಿಕಲಶಾಂತಿ, ಪೂರ್ಣಚೆ ೈತನ್ಯ, ದಿವ್ಯಾನಂದ, ಮೋಕ್ಷ- ಎಂಬುದೇ ಪರಮಾರ್ಥ, 
ಪರಮ ಪುರುಷಾರ್ಥ, ಪರೌಲ್ರಸಾರ್ವಭೇಮ. ಇದನ್ನು. ಪ್ರತಿನಿಧಿಸುವ ಮಾನವರು 
ಸರ್ವಶ್ರೇಷ್ಠರು-ವಿಶ್ವಾಮಿತ್ತರು -ವಿಶ್ವಾತ್ಮರು-ವಿಶ್ವಂಭರರು-ಸರ್ವಾನುಕರಣೀಯರು 
ಎಂಬುದನ್ನು ಕನ್ನಡಿಗರೂ ಮಾನ್ಯ ಮಾಡುತ್ತಿದ್ದಾರೆ. ಸರ್ವಮತಧರ್ಮಗಳ 
ಅಂತ್ಯಾದರ್ಶದಲ್ಲೂ ಉಕ್ತ ಗುಣಗಣವುಳ್ಳ ಪರಮಪದಾರ್ಥದ(ದೇವರ) ಕಲನೆ ಇದೆ. 
ಆದರ್ಶಾನುಷ್ಠಾನ ಪರತೆ ಇಲ್ಲದ ಜನಾಂಗದ ಬಾಳಿಗೆ ಬೆಲೆಯಿಲ್ಲ. ಆದುದರಿಂದ 
ಮೌಲ್ಯವಿವೇಕಶಾಸ್ತ್ರವಾದ ತತ್ವಜ್ಞಾನಕ್ಕೆ ಇತರ ಜ್ಞಾನ, ಶಾಖೆಗಳಲ್ಲವೂ 'ಅಧೀನವಾಗಿರುವ 
ಸಾಂಸ್ಕತಿಕ ಔನತ್ತವನ್ನು ಲಲಿತ ಸಾಹಿತ್ಸವು ಮನ್ನಿ; ಸದೆ, Flesh and Bloodದೇಹಸಾರವಾಗಿ 
ಮಾಡಿಕೊಳ್ಳದೆ ಹೋಗಲ್ಲ. ಕನ್ನಡ ಲಲಿತ ಸಾಹಿತ್ಯ ಈ ನಿಯಮಕ್ಕೆ ಹೊರತಾಗಿಲ್ಲ; 
ಹೊರತಾದವುಗಳು ರಸ್ಕಮಾನವೆನ್ನಿಸಿದ ಉದಾಹರಣೆ ಇಲ್ಲ. 

ಸಾಮಾನ್ಯವಾಗಿ ಮತಧರ್ಮಗಳಲ್ಲಿಯ ಕ್ಷುದವಿಚಾರಗಳನ್ನು ಮಹಾಕವಿಗಳು 
ಮನ್ನಿಸರು. ಕುದತ್ವ ನಿರ್ಣಯ ಆಗುವುದು ಕವಿಕಾಲೀನ ಶಿಷ್ಠರಿಂದ-ಇತರರಿಂದಲ್ಲ. 
ಭಗವದ್‌ಗೀತೆಯು "ಭಾನಾಮತಿ'ಯಾಗಿ ಹೋಗುವುದೂ "ಪಜ್ಞೆ; "'ಬುದ್ದಿ'ಗಳ ಅರ್ಥ 
ತಿಳಿದೂ ಅರ್ಜುನನಿಗೆ ಸಾರ್ವಕಾಲಿಕ ತತ್ವವನ್ನು ಜೋಧಿಸದೆ ಕೃಷ್ಣ ಅನ್ಯಾಯ ಮಾಡಿದ 
ಎಂಬ ಕ್ಷುದ್ರ ಟೀಕೆಯ ಕ್ಷುದತ್ತವನ್ನೂ ಕೃಷ್ಣನಿಗಿದ್ದ ಪಾತ್ರಾಪಾತ್ರ ವಿವೇಕವನ್ನು ತಿಳಿಯದವರ 
ಮಾತು ಎಂಬ ನಿರ್ಣಯ ಈಗ ಆಗುತ್ತಿರುವುದು ಒಂದು ಅತಿ ದೊಡ್ಡ ಉದಾಹರಣೆ. 
ಶ್ರೀ ಶಂಕರರ ಮನೋವೈಜ್ಞಾನಿಕ ನಿಯಮವಾದ ಅಧಿಕಾರಿವಾದ ಹೃದ್ದತವಾಗಬೇಕಾದರೆ 
ಬುದ್ದಿ ಸೂಕ್ಷ್ಮ ಅಗತ್ಯ. ಅದಿಲ್ಲದ ವಿಮರ್ಶಕರು ಕನ್ನಡದ ಲಕ್ಷ್ಯ ಮಹಾಕಾವ್ಯಗಳನ್ನು 
ಗುರುತಿಸಲಾರರು. ಅವರ ಕನ್ನಡವು "ತರಂಗದ' ಮೇ ೨೨ರ ಸಂಚಿಕೆಯಲ್ಲಿ ಬಂದ 
ಒಿಹಿನೆಯ ಪುಟದಲ್ಲಿಯ "ಭಾರಿಸು ಕನ್ನಡ ಡಿಂಢಿಮವ' ಎಂಬಂತಾಗುವುದು 
ಸಹಜವಲ್ಲವೆ? ದಕ್ಷಿಣಾಪಥದ ವಿಮರ್ಶಕ ಚಕ್ರವರ್ತಿಯಾದ ಮಹಾಕವಿ ದಂಡಿಯನ್ನು 


ಸಂಪುಟ - ೭ : ಬಿಡಿಲೇಖನಗಳು - ೧ ರೀಿ೩ + 


ಓದದವನೆಂದಾದರೂ ವಿಮರ್ಶಕನಾದಾನೇ? ಸಾಹಿತ್ಯದ ಮತಧರ್ಮದ ಔಚಿತ್ಯವು 
ಅವನಿಗೆ ಗೊತ್ತಾದೀತೇ? 


ಕಾವ್ಯಧರ್ಮವೂ ಒಂದು ಮತಧರ್ಮದಂತೆಯೇ ಸಹ್ಯ ದಯತ್ವದ ಸಂಸ್ಕಾರವನ್ನು 
ಕೊಡುವ ಧರ್ಮಶಾಸ್ತ್ರ ಎಂಬುದನ್ನು ದಂಡಿಯು ಎತ್ತಿ 'ಹೇಳಿದಿಲ್ಲ ಸ್ಫರಣೇಯ. 
ಅವನ "ಸರ್ವಶುಕ್ಷ' ಸ ಸರೆಸ್ಟಶ(ಶುದ್ಧವಾಗ್‌ ದೇವತೆ) ಹೇಳೆದ್ದಿದು; 


೧) ಶ್ರುತೇನ ಯತ್ನೇನ ಜ ವಾಗುಪಾಸಿತಾ 
ಧುವಂ ಕರೋತ್ಯೇವ ಕಮಪ್ಯನುಗ್ರಹಂ 

೨) ಕೃಶೇ ಕವಿತ್ವೇಪಿ ಜನಾಃ ಕೃತಶ್ರಮಾ 
ವಿದಗ್ದಗೋಷ್ಕೀ ಷು ಷು ವಿಹರ್ತುಮೀಶತೇ 

೩) ಗುಣದೋಷಾನ ಶಾಸ್ತ್ರಜ್ಞ ಕಥಂ ವಿಭಜತೇ ಜನಃ 
ಕಿಮಂಧಸಾ ಸ್ವಾಧಿಕಾರೋಸ್ತಿ ರೂಪ ಭೇದೋಪಲಬ್ಲಿಷು 


ಕೇಳ್ಮಯಿಲ್ಲದ, ಯತ್ನಿಸಿ ಕಲಿಯದ, ಕಾವ್ಯ ರಚನಾನುಭವ ಸ್ವಲವೂ ಇಲ್ಲದ 
ಕುರುಡರಂಥವರು ಕಾವ್ಯಕ್ಕೂ ಇತರ ಶಾಸ್ರಗಳಿಗೂ(ಮತಧರ್ಮಾದಿಗಳಿಗೂ) ಇರುವ 
ಅಥವಾ ಇತರ ಕಲೆಗಳಿಗೂ ಇರುವ ಸರಿಬಂಧವನ್ನು ಹೇಗೆ ಸರಿಯಾಗಿ ವಿಶ್ಲೇಷಿಸಿ 
ಹೇಳಿಯಾರು? "ಸರಿಯಾಗಿ' ಎಂಬುದೊಂದನ್ನುಃ ಛಿದು ಮತ್ತೆಲ್ಲವನ್ನೂ ಅವರು 
ಮಾಡಿಯಾರು! ಕಾವ್ಯದಲ್ಲಿ ಸಮರಸವಾಗದ ಯಾವ ಶಾಸ್ತಾಂಶವಿದ್ಧರೊ ಅದು ಕಾವ್ಯವನ್ನು 
ಕೆಡಿಸುವುದು. ಕ್ಷೀರ-ಕ್ಷೀರ ಸಾಮರಸ್ಯ ಅಲ್ಲಿರುವುದು ನ್ಯಾಯ. ಆದುದರಿಂದ ಒಂದು 
ಕಾವ್ಯದ ಮತಧರ್ಮಾಂಶವನ್ನು ಶೋಧಿಸಿ ತಗೆದದ್ದು ಯಾವಾಗಲೂ ಕೇವಲ 
ಅಂದಾಜಾದೀತೇ ಹೊರತು ಎಂದೂ ಹದಿನಾರಾಣೆ ಸಮಗವಾಗದು. ಕುಕಾವ್ಯದಲ್ಲಿ 
ಶಾಸ್ತ್ರಾಂಶಗಳನ್ನೂ ಇತರ ವಿಷಯಗಳನ್ನೂ ವಿಂಗಡಿಸಿ ಎತ್ತಿ ಹೇಳುವುದು ಸುಲಭ. 
ಕ್ಷಮ್ಮ ಕುಕಾವೃವು' ಅಕ್ಷಮ್ಯ ಕುಕಾವೃದಿಂದ” ಭಿನ್ನ. ಅಕ್ಷಮ್ಯ 'ಕುಕಾವ್ಯವು ವಿಮರ್ಶಾ 
ಬಾಹಿರ. ಅದರ ವಿಕ್ಷ ತಕತೆಯನ್ನು "ಕಾವ್ಯಸೂತ್ರ' 'ಗಂಥದಲ್ಲಿ ಪ್ರಸ್ತುತ 'ಠೇಖಕನು ಎತ್ತಿ 
ತೋರಿಸಿ ಬಹಳ ವರ್ಷಗಳಾದವು. (Gm-Literature asa fine art) ಉಪನಿಷತ್ವಾರರು 
'ಕಾವ್ಯಾಲಾಪಾಂ ಶ್ಲವರ್ಜಯೇತ್‌' ಎಂದರೆಂದು ಪುಸಿದ್ದಿಯಿದೆ. ಹಾಗೆ ಅವರು ಹೇಳಲು 
ಅಕ್ಷಮೃ(ಆ-ಸುಸಂಸ್ಥೃತ) ಅಂಶಗಳಿಂದ ಸಮರಸವಾಗಿ ತುಂಬಿರುವ ವಿಚಾರಗಳನ್ನುಳ್ಳ 
ಕಾವ್ಯಗಳನ್ನು ಕಂಡೇ ಎಂಬುದು ಗಮನಾರ್ಹ. ಪಂಪನಿಂದ ಮುದ್ದಣ್ಣನವರೆಗಿನ 
ಕನ್ನಡ ಕವಿಗಳ ಕೃತಿಗಳಲ್ಲಿ ಕುಕವಿಗಳಿಗೆ ವಿಮರ್ಶಕರ ಮನ್ನಣೆ ದೊರಕಿಲ್ಲ ಕುವಿಮರ್ಶಕರ 
ಮನ್ನಣೆ ಈಗ ದೊರೆತರೆ ಅದು ಗಾಹ್ಯವಲ್ಲ. ಆದ್ದರಿಂದ ಮತಧರ್ಮ ಅಥವಾ 
ಇನ್ನಾವ ವಿಷಯವಾದರೂ ಧೀಮಂತರಿಗೆ ಉದ್ದೇಗ ಉಂಟಾಗದಂತೆ ಕಾವ್ಯದಲ್ಲಿ 
ಅನುಸ್ಕೂತವಾಗಿರುವುದನ್ನು ಗುರುತಿಸುವ ಧ್ಯೇಯದಿಂದ ಅದರ ಸ್ಥಾಲೀಪುಲಾಕ 
ಪ್ರಯತ್ನ "ಮಂಜುವಾಣಿ'ಯಲ್ಲಿ ಧಾರಾವಾಹಿಯಾಗಿ ಬರೆಯಲಾಗುತ್ತಿದೆ. 


+ ೨೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮತಧರ್ಮದ ಸಾಂಸ್ಕೃತಿಕ ಮಹತ್ವವನ್ನು ಜೀವನ-ಕಾವ್ಯಗಳೆರಡರಲ್ಲೂ 
ನೋಡಬಹುದಾಗಿದೆ. ಕಮ್ಮೂನಿಜಮನ್ನೂ ಇಂದು ಒಂದು ಮತಧರ್ಮವೆಂದು ಕರೆದಂತೆ 
ಚಾರ್ವಾಕಮತವನ್ನೂ ಹಿಂದೆ ಒಂದು ದರ್ಶನವೆಂದು ಕರೆದಿದ್ದರು. ಆದರೆ ನಮ್ಮ 
ಗತಕಾಲೀನ ಕವಿಗಳಾರೂ ಉಕ್ತ ವರ್ಗಕ್ಕೆ ಸೇರಿದವರಾಗಿರಲಿಲ್ಲ. ಈಗಲೂ ಅಂಥ 
ಅಲ್ಲ ಸಂಖ್ಯಾತರು ಉದಾಸೀನತಗೆ ಪಾತ್ರರಾಗಿದ್ದಾರೆ. ಜಾತ್ಯತೀತತೆ, ಮತ ಧರ್ಮಾತೀತತೆ 
ಎಂಬುದು ಅದರಲ್ಲಿ ಸರಕಾರವು ಪರಿವರ್ತನಾದಿಗಳನ್ನು ಮಾಡಲು, ಪೋಷಿಸಲು 
ಯಾ ಶೋಷಿಸಲು, ಕೈಹಾಕದು ಎಂಬ ಅರ್ಥವನ್ನು ೩೫ ವರ್ಷಗಳಲ್ಲಿ ಭಾರತದ 
ಸ್ವತಂತ್ರ ಪ್ರಜಾಪಭುತ್ತವು ಈಗೀಗ ಅರಿತುಕೊಂಡಿದೆ. ಸರ್ವಧರ್ಮ ಸಮಾನತೆಯ 
ಮನ್ನಣೆ ಎಂದು ಅದರ ಅರ್ಥವನ್ನು ತಿಳಿದು ವ್ಯವಹರಿಸಿದೆ. ವಿಶಿಷ್ಟ ಹಕ್ಕುಗಳನ್ನು 
ಸರಕಾರ ಯಾವ ಮತಧರ್ಮೀಯರಿಗೂ ಕೊಡಕೂಡದು ಎಂಬ ನೀತಿಯನ್ನು 
ಅನುಸರಿಸಿಯೇ ವಿಮರ್ಶಕ ಕನ್ನಡ ಕಾವ್ಯಗಳ ಸಮೀಕ್ಷೆ ಮಾಡುವುದು ಸ್ವಧರ್ಮ. 
ಆದುದರಿಂದ ಜೈನ, ವೀರಶೈವ, ಬ್ರಾಹ್ಮಣ, ಶೂದ್ರ ಮುಂತಾಗಿ ಕಾವ್ಯಗಳನ್ನು 
ವಿಂಗಡಿಸಿದರೂ ಆ ಕಲ್ಲನೆಗಳಷ್ಟರಿಂದಲೇ ಕಾವ್ಯದ ರಸವತ್ತೆಯ ಉತ್ತಮ, ಮಧ್ಯಮ, 
ಅಧಮತೆಗಳನ್ನು ಹಿಂದೆ ಅಳೆಯಲಿಲ್ಲ. ಇಂದು ಅಳೆಯುವುದಾದರೆ ಅದು ಕುದೃಷ್ಟಿ. 
ಏಕಲವ್ಯ, ಶಂಭೂಕಾದಿಗಳನ್ನು ಆಧುನಿಕ, ಐತಿಹಾಸಿಕ, ರಾಜಕೀಯ, ಸಾಮಾಜಿಕ 
ಚೌಕಟ್ಟುಗಳಲ್ಲಿಟ್ಟು ಪಾತ್ರ ವಿಮರ್ಶೆ ಮಾಡಹೊರಡುವುದು ಕುತ್ತಿತ ದೃಷ್ಟಿ ಮನುಸ್ಮೃತಿಯ 
ಎರಡನೆಯ ಅಧ್ಯಾಯದಲ್ಲಿ ಮೊದಲು ಮನುವು ತಾನಿಲ್ಲಿ ತನ್ನ ಕಾಲದ ಶಿಷ್ಟರು 
ಅನುಸರಿಸುತ್ತಿದ್ದ ಆಚಾರಗಳನ್ನು ಹೇಳಿದ್ದೇನೆ ಮತ್ತು ಅವುಗಳಿಂದ ಭಿನ್ನವಾದ ತನ್ನ 
ವೈಯಕ್ತಿಕ ವಿವೇಕ ಪೇರಿಸಿದ ಆಚಾರಗಳನ್ನೂ ಕೊಟ್ಟಿದ್ದೇನೆ-ಎಂದಿರುವುದು 
ಅವಿಸ್ಮರಣಣೀಂಯ. ಈ ಎರಡರಲ್ಲಿ ವಿಮರ್ಶೆ ಸಾರ್ವ್‌ಜನಿಕತೆಂಯನ್ನು 
ಪಡೆಯುವುದು(ಸಮಕಾಲೀನತೆಯಲ್ಲಿ) ಶಿಷ್ಟ್ಠಗ್ರಾಹ್ಯ ಮೌಲ್ಯಗಳನ್ನು ಅನುಸರಿಸಿದ 
ತರ್ಕದಿಂದ, "'ಉತ್‌ಪತ್‌ಸ್ಯತೇ ಹಿ ಮಮ ಕೋಪಿ ಸಮಾನಧರ್ಮಾ' ಎಂಬುದು 
ಸಂದಿಗ್ಗವಾದ ವೈಯಕ್ತಿಕ ಅಭಿಪ್ರಾಯಗಳ ಬಗೆಗಿನ ಮಾತು. ಭವಭೂತಿ ಮತ್ತು 
ಮಹಿಮಭಟ್ಟರು ಇಂಥ ಆತ್ಮವಿಶ್ವಾಸದಿಂದ ಕೃತಕೃತ್ಯರಾದಂತೆ ಎಲ್ಲರೂ ಆಗಲಾರರು- 
ಆಗಲಿಲ್ಲ. ಅದರಿಂದಲೇ ಭೈರಪ್ಪನವರ "ಪರ್ವ'ಕಾವ್ಯವೂ ಆಗಲಿಲ್ಲ; ವಿಮರ್ಶೆಯೂ 
ಆಗಲಿಲ್ಲ. ದಿ.ಮಿರ್ಜಿ ಅಣ್ಣಾರಾಯರ "ನಿಸರ್ಗ'ಕಾವ್ಯವಾಯಿತು; ಕಾರಂತರ "ಮೂಕಜ್ಜಿ' 
ಕಥೆಯಾಯಿತು. ಈ ಕಥಾಕಾವ್ಯಗಳ ನಿದರ್ಶನ ಮೇಲಿನ ಶಿಷ್ಟಾಚಾರದ ನಿಯಮಕ್ಕೆ 
ಉಪಷಂಭಕ. "ಇಹ ಶಿಷ್ಲಾನುಶಿಷ್ಟಾನಾಂ ಶಿಷ್ಣಾನಾಮಪಿ ಸರ್ವಥಾ ವಾಚಾಮೇವ 
ಪ್ರಸಾದೇನ ಲೋಕಯಾತ್ರಾ ಪ್ರವರ್ತತೇ” ಎಂದು ದಂಡಿ ತನ್ನ "ಕಾವ್ಯಾದರ್ಶ'ದಲ್ಲಿ 
ಹೇಳಿದ್ದು ಈ ದೃಷ್ಟಿಯಿಂದಲೇ. ಲೋಕವ್ಯವಹಾರದ ಉತ್ಪರ್ಗ ನಿಯಮಗಳೇ 
ಶಿಷ್ಲಾಚಾರಗಳು-ಯಾವ ಒಂದು ಇತಿಹಾಸಿಕ ಅವಧಿಯಲ್ಲಿಯೂ! ಗೋಕರ್ಣದಲ್ಲಿ 


(೧೯೮೩ಿರ ಮೇ ತಿಂಗಳಲ್ಲಿ ನಡೆದ ಅಷ್ಟಬಂಧ ಎಂಬ ಮತಧರ್ಮಾಚಾರ(ಸರಿಯಾಗಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ರ೯೫ + 


ನಡೆಯಿತೆಂದು ಭಾವಿಸಿಕೊಂಡಾಗ) ಶಿಷ್ಟರಿಂದ ಗೌರವಿತವಾದ ಮತಧರ್ಮಾಂಶವೆಂದೇ 
ಆಗುತ್ತದೆ. ಅದು ರಸವತ್‌ ಕಾವ್ಯಾಂತರ್ಗತವಾದರೆ ದೂಷ್ಕವಾಗದು. ಹಾಗಲ್ಲದೆ, 
ಹೊಟ್ಟಿಗೆ ಹಿಟ್ಟಿಲ್ಲದಾಗ ಜುಟ್ಟಿಗೆ ಮಲ್ಲಿಗೆ ಹೂವು ಎಂಬಂತೆ ಅಥವಾ ಕಂತ್ರಾಟುದಾರರಿಗೇ 
ಸಿಂಹಭಾಗ ಬರುವಂತಾದರೆ ಉಕ್ತವಿತ್ತವ್ಯಯದ ಆಚಾರ ಅಶಿಷ್ಠವಾಗುತ್ತದೆ; ಆಗ 
ಅಂಥ ಶಿಷ್ಣಾಚಾರದ ಆಭಾಸದ ಬಗ್ಗೆ ಬಂಡಾಯ ಏಳುವುದು! 

ಪ್ರತಿಭೆಯ ನವನವೋನ್ನೇಷಶಾಲಿತ್ವವು ಇರುವುದು-ಕಾವ್ಯದ ಶಿಷ್ಠಮರ್ಕಾದೆಗಳು 
ಹಳಸಿದಂತಾದಾಗ, ಉಜ್ಜದ ಹಿತ್ತಾಳೆ-ತಾಮ್ರಗಳ ಪಾತ್ರೆಗಳಂತಾದಾಗ-ಅವುಗಳನ್ನು 
ತೊಳೆದು ಮಿಂಚುವಂತೆ ಮಾಡುವ ಚಮತ್ಕಾರ(ಕೌಶಲ)ದಲ್ಲಿಯೂ ಎಂಬುದು 
ಸರ್ವಸಾಂಸ್ಕೃಶಿಕ ಕಾರ್ಯಗಳಿಗೂ ಅನ್ವಯಿಸುತ್ತದೆ. ಹಾಗೇ, ಮಿಂಚಿಸಲು ಹೋಗಿ ಹೊಸ 
ಕೊಳೆಯನ್ನು ಬಳಿಯುವ ಪ್ರತಿಭಾಭಾಸವೂ ಎಷ್ಟೋ ಸಲ ಕೆಲಕಾಲ ಜನರನ್ನು 
ಮೋಸಗೊಳಿಸುತ್ತದೆ. ಇಂಥ ಮೋಸದ ಕಾಲದಲ್ಲಿ ಸಾಂಸ್ಕೃತಿಕ, ಅಧಃಪತನ 
ಉಂಟಾಗುತ್ತದೆ. ಅದು ಹಳೆಯ ಮಾಸಲಿಗಿಂತ ಹೆಚ್ಚು ಅಭಿರುಚಿ ಹಾನಿಕಾರವಾಗುತ್ತದೆ. 
ಪರಮತ ನಿಂದೆಯ ನಿರ್ಮರ್ಕಾದೆ ಕೆಲ ಕಾವ್ಯಗಳಲ್ಲಿ ಅತಿಯಾಗಿ, ಅನ್ಯಾಯವಾಗಿ, 
ಅಸಾಂದರ್ಭಿಕವಾಗಿ ನಡೆದಿರುವುದು ಇದಕ್ಕೆ "ನಿದರ್ಶನ”. 


ಕಮ್ಯೂನಿಜಮ್ಮನ್ನು ಒಂದು ಮತವೆಂದು ಇಂದು ಕರೆಯುವಂತೆ ಅಷ್ಟೇ ಶ್ರದ್ದೆಗೆ 
ಹೇತುವಾದ ಇತರ ಯಾವ ವಾದವನ್ನೂ(ಸಿದ್ದಾಂತವನ್ನೂ) ಮತತ್ವಕ್ಕೇರಿಸಬಹುದು. 
ಕವಿಯ(ಸಾಹಿತಿಯ) ಜೀವನದ ಪಾತ್ರವು ಸಾಮಾಜಿಕವಾಗಿರುವುದಿರಂದ ಅವನು 
ತಾನು ನೆರೆ ನಂಬಿದ ಸಿದ್ಧಾಂತದ ನೀತಿಯ ಮಹಾಮೌಲ್ಯಗಳನ್ನು ತನ್ನ ಕೃತಿಯಲ್ಲಿ 
ಯಶಸ್ವಿಯಾಗಿ ಅಳವಡಿಸಬಹದು. ಅವೆಲ್ಲ ರಸಾಸ್ಟಾದದ ಉತ್ತರಕಾಲೀನ ಚಿಂತನದ 
ವಸ್ತುಗಳಾಗಿರುವುದು ಸತ್ಕೃತಿಯ ನಿಯಮ; ಹಾಗಾಗದಲ್ಲಿ ಅವು ನಾವು ಶಿನ್ನುವ 
ಉಪಿಟ್ಟಿನಲ್ಲಿ ಬರುವ ಕಲ್ಲು ಚೂರುಗಳಂತಾಗುವುವು; ಅಂಥ ಕೃತಿ ಕೇವಲ 
ಪ್ರಚಾರಲೇಖನವೆನಿಸುತ್ತದೆ. ಪತ್ಯಕ್ಷ ಪಚಾರದ ಪರಿಣಾಮಕತೆಗಿಂತ ಕಾಂತಾಸಂಮಿತಿಯ 
ಕಾವ್ಯಸೂತ್ರದ ಪರಿಣಾಮಕತೆ ಹೆಚ್ಚಿನದು. ಶ್ರೀ ಅರವಿಂದರ ತತ್ವಜ್ಞಾನವು 
ದಿ.ಬೇಂದ್ರೆಯವರಿಗೂ ಬಹಳ ಸ್ಪೂರ್ತಿಯನ್ನು ನೀಡಿತು. ಆದರೆ ಅದು ಹಸಿ ಹಸಿಯಾಗಿ 
ಅವರ ಕೃತಿಗಳಲ್ಲಿ ಕಾಣಬರದು ಎಂಬುದು ಸಾಮಾನ್ಯ ನೋಟದಿಂದ ತಿಳಿದು ಬರುತ್ತದೆ. 
ಕಾಳಿದಾಸನ ಕೆಲ ಕಾವ್ಯಗಳಲ್ಲಿ ಔಪನಿಷದಿಕ ಅದ್ವೈತವು ಹಾಗೇ ಗುಪ್ತಗಾಮಿನಿಯಾಗಿ 
ಬಹಳ ಪರಿಣಾಮಕರವಾಗಿದೆ. ಶ್ರಿ ಅರವಿಂದರ ಸಮಗಾದ್ವೈತದಂತೆ ಸರ್ವ 
ದರ್ಶನಗಳಿಗೂ ಅವಾಂತರ ಸ್ಥಾನಗಳನ್ನು ಅದ್ವೈತದ(ಸತ್‌-ತೃತ್‌) ಬಹ್ಮ-ಮಾಯಾವಿತ್ವವು 
ಕೊಡುತ್ತಾ ಬಂದಿದೆ. ಸಾಯುಜ್ಯದ ಪೂರ್ವಾವಸ್ಥೆಗಳೆಂದು ಹೇಳುವ ಸಾಮೀಪ್ಯ, 
ಸಾಲೋಕ್ಕ, ಸಾರೂಪ್ಯಗಳಲ್ಲಿ ಸರ್ವಪರಮಾರ್ಥ ದರ್ಶನಗಳ ಮೌಲ್ಯಗಳೂ ಬಂದು 
ಹೋಗುತ್ತವೆ. ಪರಮಾರ್ಥೇತರ ಮೌಲ್ಯಗಳಲ್ಲಿ ಸಹಕಾರಿವಾದ ಅಂಥ ಒಂದು ವ್ಯಾಪಕ 
ತತ್ತವಾದೀತು. ಅದ್ವೈತ ಪರಮಾರ್ಥವನ್ನೂ ಕೆಲವರು$Spiritual Communism ಎ೦ದು 


* ೨೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅದರ ಸಾಧನಾವಸ್ಥೆಯನ್ನು ನೋಡಿ ಹೇಳಿದ್ದುಂಟು. ಸಹಕಾರಿತ್ವದ ಚರಮಸೀಮೆ 
ಕಮ್ಯೂನಿಜ೦ ಮತ್ತು ಸೋಷರಿಜಂ ಎಂದು ಸ್ಥೂಲವಾಗಿ ಹೇಳಬಹುದು. ನಾನಾತ್ವದಿಂದ 
ಹೊರಟರೆ ತಲುಪುವ ಪರಾಕಾಷ್ಟೆಯು ಏಕತ್ವ ಅವುಗಳ ನಡುವಿನ ಮಜಲುಗಳು 
ಬೇಕಾದಷ್ಟಾಗಬಹುದು- ಅಲ್ಲವೇ "ಅಸ್ಯ ನೇಫೋ ಗಿರಾಂಮಾರ್ಗ” ಎಂದು ದಂಡಿ 
ಹೇಳಿದಂತೆ "ಸಂತ್ಯನೇಕಾನಿ ದರ್ಶನಾನಿ' ಅಲ್ಲವೇ? 


["ತಾಯಿನುಡಿ'] 


ವೀ೭ + 


೪೨. ಸಂಸ್ಕೃತಿಯ ಬಗ್ಗೆ ಟೀ.ಎಸ್‌.ಈಲಿಯಟ್ಟರ ವಿಚಾರ 


ಸಂಸ್ಕೃತಿಯ ಮೂರು ಅರ್ಥಗಳು: 


ವ್ಯಕ್ತಿವೃದ್ಧಿ, ವರ್ಗವೃದ್ದಿ ಅಥವಾ ಸರ್ವಸಮಾಜ ವೃದ್ಧಿ ಎಂಬುದರಿಂದ ಸಂಸ್ಕೃಶಿ 
ಪದದ ಅರ್ಥ ಪರಿಚ್ಛಿನ್ನ. ವ್ಯಕ್ತಿಸಂಸ್ಕೃಶಿ ವರ್ಗಸಂಸ್ಕೃಶಿಯನ್ನೂ, ವರ್ಗಸಂಸ್ಕೃಶಿ 
ಸರ್ವಸಮಾಜ ಸಂಸ್ಕೃತಿಯನ್ನೂ ಅವಲಂಬಿಸಿದೆ. ಆದುದರಿಂದ ಸರ್ವಸಮಾಜಸಂಸ್ಥೃತಿ 
ಸಂಸ್ಕೃತಿ ಪದಾರ್ಥದ ಮುಖ್ಯಾಂಗ. 

ನಾಗರಿಕವರ್ತನೆ, ವಿನಯಶೀಲತೆ, ಪಾಂಡಿತ್ಯ, ಮೇಧಾವಿತ್ವ, ಕಲಾವಿಲಾಸ 
ಮುಂತಾದುವು ಸಂಸ್ಕೃತಿಯ ಅಂಗಗಳು. ಇವುಗಳಲ್ಲಿ ಯಾವುದಾದರೂ ಒಂದೇ 
ಒಂದರಲ್ಲಿ ಪೂರ್ಣತೆ ಪಡೆದ ಮಾತ್ರಕ್ಕೆ ಒಬ್ಬನು ಸಂಸ್ಕೃತನಾದನು ಎನ್ನಲು ಬರದು. 
ಏಕೆಂದರೆ, ವಿದ್ಯಾವಿಹೀನನ ವಿನಯಶೀಲತೆ ಮತ್ತು ಬುದ್ದಿರಹಿತವಾದ ರಸಿಕತೆ ಕೇವಲ 
ಯಾಂತಿಕವೆನಿಸುತ್ತದೆ. ವಿನಯ ರಸಿಕತೆಗಳಿಲ್ಲದ ಪಾಂಡಿತ್ಯ ಕುಪಾಂಡಿತ್ವ ಹೃದ್ದುಣಗಳಿಲ್ಲದ 
ಮೇಧಾವಿತ್ವ ಚದುರಂಗಚತುರ ಶಿಶುವಿನ ಬುದ್ಧಿನಿಶಿತತೆಗೆ ಸಮಃ; ಬೌದ್ದಿಕ ಕಟ್ಟು 
ಕಟ್ಟಳೆಗಳಿಲ್ಲದ ಕಲೆ ಬರಿ ದಂಭ. ಮೇಲೆ ಹೇಳಿದವುಗಳಲ್ಲಿ ಯಾವ 
ಒಂದರಲ್ಲಿ(ಮಿಕ್ಕವನ್ನುಳಿದು) ಪೂರ್ಣತೆ ಪಡೆದರೂ ಮನುಷ್ಯ ಸಂಸ್ಥತನೆಂದೆನಿಸಲಾರನೋ 
ಹಾಗೇ ಆ ಎಲ್ಲವುಗಳಲ್ಲೂ ಪೂರ್ಣಪ್ರಜ್ಞನಾದವನೊಬ್ಬನಿರುವುದೂ ಅಸಂಭವ. 
ಆದುದರಿಂದ ಸರ್ವಾಂಗದ ಸಂಸ್ಕೃತಮಾನವನ ಅಸಿತ್ವ ಅವಾಸ್ತವ. ಸಂಸ್ಕೃತಿಯನ್ನು 
ಗುರುತಿಸಲು ನಾವು ತೆಗೆದುಕೊಳ್ಳಬೇಕಾದುದು ವ್ಯಕ್ತಿಯನ್ನಲ್ಲ, ವ್ಯಕ್ತಿಸಂಘವನ್ನಲ್ಲ-ಇಡಿ 
ಸಮಾಜದ ಮಾದರಿಯನ್ನು, ರೀತಿಯನ್ನು, ರೂಪವನ್ನು. ಸಂಸ್ಕೃತಿಯ ಅಭಿವೃದ್ಧಿಗೆ 
ಎಂಥ ಗಣ್ಯ ಸೇವೆ ಸಲ್ಲಿಸುವ ಕಲೆಗಾರ ಅಥವಾ ಪಂಡಿತನಿರಲಿ-ಎಷ್ಟೋ ವೇಳ 
ಆತನು "ಸಂಸ್ಥೃತವ್ಯಕ್ತಿಯಾಗಿರುವುದಿಲ್ಲ. ಹೀಗೆಂದ ಕೂಡಲೇ "ಇವನು ಸಂಸ್ಥೃತ' 
ಎಂದು ಮುಂತಾಗಿ ಪದಪ್ರಯೋಗ ಮಾಡುವುದರಲ್ಲಿ ಅರ್ಥವಿಲ್ಲ ಎಂದು ಯಾರೂ 
ತಿಳಿಯಲಾಗದು. ವರ್ಗ ಸಂಸ್ಕೃತಿಯಿಂದ ವ್ಯಕ್ತಿಸಂಸ್ಕೃತಿಯನ್ನೂ, ಇಡಿ ಸಮಾಜದ 
ಸಂಸ್ಕೃತಿಯಿಂದ ವರ್ಗಸಂಸ್ಥೃಶಿಯನ್ನೂ ಪ್ರತ್ಯೇಕಿಸುವುದು ಅಸಾಧ್ಯ ಎಂಬುದೇ ತಾತ್ರರ್ಯ. 

ಯಾವ ಮಟ್ಟದ ಸಂಸ್ಕೃಶಿಯುಳ್ಳ ಸಮಾಜದ ವಿಶಿಷ್ಟ ಸಾಂಸ್ಕೃಶಿಕ ಚಟುವಟಿಕೆಗಳಲ್ಲಿ 
ತೊಡಗಿದ ಗುಂಪೂ ತದಿತರ ಸಂಘಗಳಿಂದ ಪ್ರತ್ವೇಕವೂ ಬಹಿಸ್ಥವೂ ಎನಿಸಲಾರದು. 
ತದ್ದಿರುದ್ದವಾಗಿ, ಸಂಸ್ಕೃತಿಗೆ ಅಗತ್ಯವಾದ ಸಾಮರಸ್ಯವು ಗುಂಪುಗಳಲ್ಲಿಯ ಹಿತಗಳ 


+ ೨೯೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅತಿವ್ಯಾಪ್ತಿ, ಸಹಭೋಗಗಳಿಂದಲೂ ಸಹಕಾರ್ಯ, ಪರಸ್ಪರ ಪ್ರಶಂಸೆಗಳಿಂದಲೂ ಲಭ್ಯ. 

ನಾಗರಿಕತೆ ಬೆಳೆಯುತ್ತ ಹೋದ ಹಾಗೆ ಧರ್ಮ, ರಾಜಕಾರಣ, ವಿಜ್ಞಾನ ಮತ್ತು 
ಕಲೆ ಸ್ವಾಯತ್ತತೆಗೆಂದೋ ಇನ್ನೊಂದರ ಮೇಲಿನ ಪ್ರಭುತ್ನಕ್ಕೆಂದೋ ಎಚ್ಚೆತ್ತು ಕಾದುವ 
ತುದಿಯನ್ನು ಮುಟ್ಟುತ್ತವೆ. ಕೆಲಮಟ್ಟ ಮತ್ತು ಸನ್ನಿವೇಶಗಳಲ್ಲಿ ಈ ಘರ್ಷಣ ಬಹಳ 
ನವಸ್ಯಷ್ಟಿ ಹೇತುವಾಗುತ್ತದೆ. ಸಮಾಜದಲ್ಲಾದಂತೆ ಇಂಥ ಒಳತೋಟಿ ವ್ಯಕ್ತಿಯ ಮನದಲ್ಲೂ 
ಸಂಭವಿಸಬಹುದು. ಧರ್ಮಬುದ್ಧಿ, ನಾಗರಿಕ ವಿಧೇಯತೆಗಳಲ್ಲಿ ಧರ್ಮರಾಜಕಾರಣಗಳಲ್ಲಿ 
ಅಥವಾ ಸಮ್ಮಿಶ್ರ ಧಾರ್ಮಿಕ-ರಾಜಕೀಯ ಕಾಯದೆಗಳಲ್ಲಿ ವಿರೋಧವುಂಟಾದಾಗ 
ಯಾವುದಕ್ಕೆ ಪ್ರಾಧಾನ್ಯ ಕೊಡಬೇಕೆಂಬುದರ ಬಗ್ಗೆ ವ್ಯಕ್ತಿ ಮನ ಹೊಯ್ದಾಡಬಹುದು. 
ಇದು ನಾಗರಿಕತೆಯ ಒಂದು ಎತ್ತರದ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. 


ಒಂದು ಸಮಾಜವು ಕರ್ತವ್ಯಗಳ ಜಟಿಲತೆ ಮತ್ತು ಪ್ರತ್ಯೇಕೀಕರಣಗಳನ್ನು 
ಬೆಳೆಸಿಕೊಂಡಾಗ ಅನೇಕ ಸಾಂಸ್ಕೃತಿಕ ಸೋಪಾನಗಳು ಉಂಟಾಗುವುವು. ಅಂದರೆ 
ವರ್ಗಸಂಸ್ಥೃತಿ ಉದಯಿಸುವುದೆಂದರ್ಥ. ಎಂಥ ಸಮಾಜಸಾಮೃವಾದಿಯೂ ಸಮಾಜದಲ್ಲಿ 
ಹೀಗೆ ಭಿನ್ನಮಟ್ಟಗಳ ಸಂಸ್ಕೃತಿ ಇರಬೇಕಾದುದನ್ನು ಪ್ರತಿಭಟಿಸಲಾರ. ಆದರೆ ಈ 
ಸಾಂಸ್ಕೃತಿಕ ಪ್ರವಾಹ ಅನುವಂಶಿಕವಾಗಿ ಸಾಗಬೇಕೋ ಅಥವಾ 
ಸ್ಪಪವೃತ್ಯನುಸಾರಗಮ್ಮವಾದ ಸಾಂಸ್ಕೃತಿಕ ಪರಿಪೂರ್ಣತೆಯನ್ನು ಪ್ರತಿಯೊಬ್ಬನೂ 
ಮುಟ್ಟುವಂತೆ ಮಾಡಬಲ್ಲ ವರಣಸೂತ್ರಲಭೃವಾಗಿ, ಅ ಮೂಲಕ ಸಾಗುವಂತಾಗಬೇಕೋ 
ಎಂಬ ಕೋಟಿದ್ದಯ ಉಂಟಾದೀತು. ಇಲ್ಲಿ ಲಕ್ಷ್ಯವಾದುದೆಂದರೆ, ಹೆಚ್ಚು ಹೆಚ್ಚು 
ಸಂಸ್ಕೃತವಾದ ವ್ಯಕ್ತಿಸಮೂಹಗಳು ಹುಟ್ಟಿಕೊಂಡಾಕ್ಷಣ ಉಳಿದ ಸಮಾಜಭಾಗ 
ಯಥಾಜಾತವಾಗಿ ಉಳಿಯುತ್ತದೆ ಎಂಬುದು ಸುಳ್ಳು. ಹಾಗೆ ಹುಟ್ಟಿಕೊಂಬುದು 
ಆಮೂಲಾಗ ಸಮಾಜಪರಿವರ್ತನದ ಮಹಾಕ್ರಮಗತಿಯ ಒಂದು ಅಂಗ. ಇಂಥ 
ಬದಲಾವಣೆಗೆ ಉದಾಹರಣೆಯನ್ನು ಕಲಾಪ್ರಪಂಚದಲ್ಲಿ ಸುಲಭವಾಗಿ ಕಾಣಬಹುದು. 
ಅಲ್ಲಿ ಹೊಸ ಮೂಲ್ಯ ಬಂದ ಕೂಡಲೆ, ವಿಚಾರ-ದರ್ಶನ-ಅಭಿವ್ಯಕ್ತಿಗಳು ವಿಸ್ತಾರವಾಗುತ್ತ 
ಹೋದ ಹಾಗೆ ಕೆಲ ಹಳೆಯ ಮೂಲ್ಯಗಳು ಮಾಯವಾಗುತ್ತವೆ. ಅಂದರೆ ಎಲ್ಲ 
ಮಟ್ಟದ ವೃದ್ದಿಯನ್ನೂ ಏಕಕಾಲದಲ್ಲಿ ಸಾಧಿಸುವುದು ಅಸಾಧ್ಯ ಎಂಬುದಿಷ್ಟೇ ಅದರ 
ಅರ್ಥ. ಯಾವ ನಾಗರಿಕತೆಯೂ ಒಂದೇ ಕಾಲದಲ್ಲಿ ಒಂದು ಸಂಸ್ಕೃತಿಯ ಮಟ್ಟದಲ್ಲಿ 
ಜನಪದ ಸಾಹಿತ್ಯವನ್ನೂ ಇನ್ನೊಂದು ಮಟ್ಟದಲ್ಲಿ ಮಹಾಕಾವ್ಯವನ್ನೂ ನಿರ್ಮಿಸಲಾರದು. 
ಕಾಲ ಖಂಡಿತವಾಗಿಯೂ ಉಂಟುಮಾಡತಕ್ಕ ಪರಿಣಾಮವೆಂದರೆ ನಾಶ; ಆದರೆ 
ಅದು ನಷ್ಟ ತುಂಬಿಕೊಡುವುದು ಸಂಭವವಾದರೂ ಎಂದೂ ನಿಶ್ಚಿತವಲ್ಲ. 


ನಾಗರಿಕತೆ ಪ್ರಗತಿಯಾಗುತ್ತ ಹೋದಹಾಗೆ ವಿಶಿಷ್ಟ ಸಾಂಸ್ಕೃತಿಕ ವರ್ಗಗಳು 
ಹೆಚ್ಚುತ್ತ ಹೋದಾವು. ಇಂಥ ವೈಶೇಷಿಕ ಸಿದ್ದಿಯಿಂದ ಸಮಾಜ ಭಿನ್ನಭಿನ್ನವಾಗಿ ಹೋದರೂ 


ಸಂಪುಟ - ೭ : ಬಿಡಿಲೇಖನಗಳು - ೧ ರ್ನ + 


ಹೋದೀತು. ಸಾಂಸ್ಕೃತಿಕ ಸರ್ವನಾಶವು ದುಸ್ನಹ; ಕಳೆದುಕೊಂಡದ್ದನ್ನು ಕಟ್ಟುವುದು 
ಅತ್ಯಂತ ದುಷ್ಠರ. ಆದುದರಿಂದ ಭಿನ್ನ ಸಾಂಸ್ಕೃತಿಕ ವರ್ಗಗಳಲ್ಲಿ ಸಂಪರ್ಕ ನಿತ್ಯವಾಗಿರುವಂತೆ 
ನೋಡಿಕೊಳ್ಳಬೇಕು. ಮೇಲಿನ ವರ್ಗ ಹಾಳಾದರೆ ಕೆಳವರ್ಗಗಳಿಗೆಲ್ಲ ಅದರ ಹನಿ 
ತಟ್ಟುವುದೆಂಬುದನ್ನು ಯಾರೂ ಮರೆಯಕೂಡದು. 


ಬಾಳನ್ನು ಬಾಳಲು ಯೋಗ್ಯಗೊಳಿಸುವುದೇ ಸಂಸ್ಕೃತಿ. ಒಂದು ಜನತೆಯ 
ಧರ್ಮದ ಅವತಾರವೇ ಸಂಸ್ಕೃತಿ. ಸಂಸ್ಕೃತಿ ಧರ್ಮಗಳು ಪರಸ್ಪರ ಅವಲಂಬಿಗಳು; 
ಒಂದನ್ನಲಕ್ಷಿಸಿ ಇನ್ನೊಂದು ಉಳಿಯಲಾರದು. ಆಧ್ಯಾತ್ಮಿಕ ದರ್ಶನದಲ್ಲಿ ರಸಿಕತೆಯಿರಬೇಕು. 
ರಸಿಕತೆಯಲ್ಲಿ ಧರ್ಮದೃಷ್ಟಿಯಿರಬೇಕು. ಒಂದು ಕಲಾಕೃತಿಯನ್ನು ಧಾರ್ಮಿಕ ಅಥವಾ 
ಕಲಾತ್ಸಕ ಮಾನದಂಡದಿಂದಲೂ ಅಳೆದರೆ ಅದು ಕೊನೆಗೆ ಒಂದೇ ಆಗುವಂತಾಗುವುದು 
ಆದರ್ಶ ಸಂಸ್ಕೃತಿಯಲ್ಲಿ ಅಗತ್ಯ: ಆದರೆ ಅಂಥ ಗುರಿ ಯಾವ ಒಬ್ಬ ವ್ಯಕ್ತಿಗೂ 
ಗಮ್ಯವಲ್ಲ. ನಮ್ಮ ಸಂಸ್ಕೃತಿಗೆ ಅಂಗವೆನಿಸಿದ್ದು ನಾವು ಬಾಳಿದ ಧರ್ಮದ ಅಂಗವೂ 
ಆಗಿರುತ್ತದೆ. ಆಡುವ ಧರ್ಮ ಬೇರೆ, ಆಚರಿಸುತ್ತಿರುವ ಧರ್ಮ ಬೇರೆ ಆಗಿರುವುದೇ 
ಹೆಚ್ಚಿನ 'ರೂಢಿ. ಒಂದು ರಾಷ್ಟದ ಧರ್ಮಕ್ಕಿಂತ ವಿಶ್ವಧರ್ಮದ ಅಂತಃಸಾರ ಹೆಚ್ಚಿನದು. 
ಹಾಗಯೇ ಅನೇಕ ಧರ್ಮಗಳು ಅಕಿಗಸಸನಿಂಿರಿರುವ ಸಂಸ್ಥ ಫಿ ಏಕಧರ್ಮವಿಶಿಷ್ಟ 
ಸಂಸ್ಕೃತಿಗಿಂತ ಸಾರತಃ ಹೆಚ್ಚಿನದೆನ್ನಬೇಕು. ನಮ್ಮ ಸಂಸ್ಕೃಶಿ ಎರದೂ ಏಕೀಕೃತವಲ್ಲ. 
ಅದೊಂದು ನಾನಾತ್ಸದ ಸಮಷ್ಟಿ. ಹಾಗೇ ಒಂದೇ ಧರ್ಮದ ಅನುಯಾಯಿಗಳಲ್ಲಿ 
ಅಥವಾ ಒಬ್ಬನಲ್ಲ ಪರಸರ ವಿರುದ್ದ ನಂಬಿಗೆಗಳೂ ಶಕ್ತಿಗಳೂ ಆರಾಧ್ಯವಾಗಿರಬಹುದು. 
ನಾವು ನಂಬಿರುವುದೆಂದರೆ ಕೇವಲ ನಮ್ಮ ತರ್ಕಸಿದ್ದ ಅಭಿಪ್ರಾಯ ಮತ್ತು ನಾವು 
ಒಪ್ಪಿಕೊಂಡ ಮತವಲ್ಲ; ನಮ್ಮ ವರ್ತನೆ ಕೂಡ ನಂಬಿಗೆಯೇ. ಒಂದು ದೃಷ್ಟಿಯಿಂದ 
ಸಂಸ್ಕೃಶಿಯೇ ಧರ್ಮ; ಇನ್ನೊಂದರಿಂದ ಧರ್ಮವೇ ಸಂಸ್ಕೃತಿ. ಆದರೆ ಧರ್ಮ 
ಸಂಸ್ಕೃತಿಗಳು ಪರ್ಯಾಯ ಪದಗಳಲ್ಲ. 


ವರ್ಗ ಮತ್ತು ಉತ್ತಮರು: 

ಆರೋಗ್ಯಸಂಪನ್ನ ಸಮಾಜದಲ್ಲಿಯ ತಾರತಮ್ಯ ಘಟಿತ ಸಂಸ್ಥೃತಿ ಸೋಪಾನಗಲಲ್ಲಿ 
ಉಚ್ಛ್ಚವರ್ಗವನ್ನು ಉಳಿಸಿಕೊಳ್ಳುವುದು ಆ ವರ್ಗಕ್ಕಷ್ಟೇ ಅಲ್ಲ ಇಡಿ ಸಮಾಜಕ್ಕೆ 
ಅಪ್ರಯೋಜಕ ಅಥವಾ ಆ ಸಂಸ್ಕೃತಿ ಮಿಕ್ಕಲ್ಲ ವರ್ಗಗಳಿಂದ ಸಮವಾಗಿ 
ಹಂಚಿಕೊಳ್ಳಲ್ಲಡತಕ್ಕದ್ದು ಎಂಬುದು ಅಸಂಬದ್ಧ ತನ್ನ ಉಳಿವು ಇಡಿ ಜನತೆಯ ಸಾಂಸ್ಥೃಫಿಕ 
ಆರೋಗ್ಯವನ್ನು ಅವಲಂಬಿಸಿದೆ ಎಂಬುದನ್ನು ಉಚ್ಚವರ್ಗವು ಅರಿತುಕೊಳ್ಳಬೇಕು. 
ಆದರಿಂದು ವರ್ಗಾತೀತ ಸಮಾಜ ರಚನೆಯ ಕೂಗು ಅಲ್ಲಿ ಇಲ್ಲಿ ಕೇಳಿಬರುತ್ತಿದೆ. 
ಇದರಲ್ಲಿ ಗತಕಾಲದ' ಸಂಬಂದುಿ'ವನ್ನಿಟ್ಟುಕೊಂಡ್‌' ಎಲ್ಲ ವರ್ಗಮೂ 


+ ೩೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ನಾಶವಾಗುತ್ತದೆಂಬುದೇನೋ ನಿಜ. ಆದರೆ ಈ ಹೊಸ ಸಮತಾ ಸಮಾಜದಲ್ಲೂ 
ವ್ಯಕ್ತಿಗಳ ನಡುವೆ ವೈಶೇಷಿಕ ಪಕಾರಗಳಿರುವುದನ್ನು ಗಮನಿಸಿ, ಅವರಲ್ಲಿಯ ಉತ್ತಮರನ್ನು 
ವಿಂಗಡಿಸಿ, ಯುಕ್ತ ಗುಂಪುಗಳನ್ನಾಗಿ ಮಾಡಿ, ಭಿನ್ನ ಪ್ರಮಾಣದ ವೇತನಾದಿಗಳನ್ನೂ, 
ಗೌರವಗಳನ್ನೂ ಅವರಿಗೆ ಕೊಡುವುದಗತ್ಯವೆಂದು ಕೆಲ ಅತ್ಯಂತ ಪ್ರಗತಿಪರ ಮೇಧಾವಿಗಳು 
ಅಭಿಪ್ರಾಯಪಡುತ್ತಾರೆ. ಅಂಥ ಉತ್ತಮರು ನೇತೃಗಳೆಂದೆನಿಸಿಕೊಳ್ಳುತ್ತಾರೆ. ಕಲಾನೇತೃ, 
ವಿಜ್ಞಾನನೇತೃ, ತತ್ವಜ್ಞಾನನೇತೃಗಳೆಂದೂ ಕರ್ಮನೇತೃಗಳೆಂದೂ ಅವರು ಗಣ್ಕರಾದರೆ 
ಅನುಂಶರಾಯಿಗಳಾದ' ಇತರರು ಅವರ ನೇಂಶುರೆಂದೆನಿಸುತ್ತಾರೆ. 
ನೇತೃತ್ಸಸಂಪನ್ನವರ್ಗದವರು ಸಮಾಜದಲ್ಲಿ ಉತ್ತಮರು, ಶಿರಃಸ್ಥಾನೀಯರು. 

ಉತ್ತಮವರ್ಗವಾದದ ಉದ್ದೇಶವೆಂದರೆ ಸಮಾಜದ ಎಲ್ಲ ಸ್ಥಾನಗಳೂ ಆಯಾ 
ಸ್ಥಾನದ ಕರ್ತವ್ಯ ನಿರ್ವಹಣದಲ್ಲಿ ಅತಿ ದಕ್ಷರೆನಿಸಿಕೊಂಬವರಿಂದಲೇ ಅಲಂಕೃತವಾಗಬೇಕು 
ಎಂಬುದು. ಹಾಗಿಲ್ಲದೆ, ಹೆಚ್ಚು ಸ್ಥಾನಗಳಲ್ಲಿಂದು ಅವುಗಳಿಗೆ ತಕ್ಕವರಿಲ್ಲದೆ ಅನರ್ಹರೇ 
ಇರುವುದರಿಂದ ಜೀವನ ಅತೃಪ್ತಿಕರವೆನಿಸಿದೆ. ಚಾರಿತ್ರ, ಬುದ್ದಿಗಳಿಲ್ಲದೆ ಹೆಸರಿಗೆ ಪೂರ್ತಿ 
ವಿದ್ಯಾವಂತರೆನಿಸಿಕೊಂ೦ಬವರು ಕುಲ, ರಕ್ತಸಂಬಂಧಗಳ ಬಲದಿಂದ ಇಂದು 
ಸ್ಥಾನಾಪನ್ನರಾಗಿರುವುದು ಅನ್ಕಾಯವೆಂದು ಹೇಳದವನಿರಲಾರ. ಅಂಗಾಂಗಿಭಾವದಲ್ಲಿ 
ವಿವಿಧಾಭಿವೃದ್ಧಿ ಹೊಂದಲು ಸಂಸ್ಕೃತಿಗೆ ಉತ್ತಮ ವರ್ಗ ಆವಶ್ಯಕ. ಉತ್ತಮವರ್ಗದ 
ಸಾಂಸ್ಕೃತಿಕ ಮಟ್ಟ ತನ್ನಲ್ಲ ತನಗೂ ಇತರ ವರ್ಗಗಳಿಗೂ ಬಹಳ ಬೆಲಬಾಳುವಂತಹದು. 
ಹಾಗಿದ್ದರೆ ಆಗ ಸಂಸ್ಕೃತಿಯ ಚಲನವು ಚಕ್ರಗತಿಯಲ್ಲಿ ಸಾಗಿ, ಪ್ರತಿಯೊಂದು ವರ್ಗವೂ 
ಇತರ ವರ್ಗದ ಸಂಸ್ಕೃತಿಯನ್ನು ಸಂವರ್ಥಿಸುತ್ತದೆ. 

ಡಾ॥ ಮ್ಯಾನ್‌ಹೀಮರ ಪ್ರಕಾರ ಉತ್ತಮರ ವರ್ಗಗಳು ಇಂತಿವೆ; ರಾಜಕೀಯ, 
ಸಂಘಟಕ, ಬೌದ್ದಿಕ. ಕಾಲೇಯ, ನೈತಿಕ ಮತ್ತು ಧಾರ್ಮಿಕ. ರಾಜಕೀಯ ಮತ್ತು 
ಸಂಘಟಕ ಉತ್ತಮರ ಗುರಿ ಅನೇಕ ವೈಯಕ್ತಿಕ ಇಚ್ಛಾಶಕ್ತಿಗಳನ್ನು ಒಂದುಗೂಡಿಸುವುದಾದರೆ, 
ಬೌದ್ದಿಕ, ರಸಿಕ, ನೈತಿಕ-ಧಾರ್ಮಿಕ ಉತ್ತಮರ ಕೆಲಸವೆಂದರೆ ತನ್ನ ದೈನಂದಿನ 
ಹೋರಾಟದಲ್ಲಿ ಸಮಾಜ ಉಳಿಸಿಕೊಂಡ ಮಾನಸಿಕ ಶಕ್ತಿಯನ್ನು ಉದಾತ್ತೀಕರಿಸುವುದು. 
ಇಂಥ ಶಾಖಾವ್ಯವಸ್ಥೆ ಆಗಲೇ ಕೆಲಮಟ್ಟಿಗಾಗಿದೆ. ಆದರೆ ಒಟ್ಟಿನಲ್ಲಿ ನೋಡಿದರೆ ಅದರ 
ಈಗಿನ ರೀತಿ ಒಳ್ಳಯದಾಗಿಲ್ಲ. ಏಕೆಂದರೆ ಆ ಉತ್ತಮರಲ್ಲಿಯ ವಿವಿಧ ವರ್ಗಗಳು 
ಪರಸ್ಪರ ಸಂಪರ್ಕ ಕಳೆದುಕೊಂಡು ಅದರಿಂದಾಗುವ ಲಾಭಕ್ಕೆ ಎರವಾಗಿವೆ; 
ಪರಪ್ರಭಾವವಿಲ್ಲದೆ ವಿಲಕ್ಷಣವಾಗಿವೆ. 

ಒಂದು ಸಂಸ್ಕೃತಿಯನ್ನು ಅರಿಯುವುದೆಂದರೆ ಒಂದು ಜನತೆಯನ್ನು 
ಅರ್ಥಮಾಡಿಕೊಳ್ಳುವುದು ಎಂದಾಗುತ್ತದೆ. ಸಂಸ್ಕೃತಿ ವಿವಿಧ ಚಟುವಟಿಕೆಗಳ ಮೊತ್ತವಷ್ಟೇ 
ಅಲ್ಲದೆ, ಒಂದು ಬಾಳಬಗೆ ಎನಿಸುತ್ತದೆ. ವರ್ಗ ಸಂಸ್ಕೃತ (ಅಥವಾ ಗುಂಪಿನ ಸಂಸ್ಕೃತಿ) 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೦೧ + 


ಉಳಿಸಿಕೊಂಡು ಹೋಗುವುದು ಉತ್ತಮ ವ್ಯಕ್ತಿಗಳ ಮತ್ತು ಕುಟುಂಬಗಳ ಕರ್ತವ್ಯವಾದರೆ, 
ಅದನ್ನು ಬದಲಾಯಿಸುವುದು ಉತ್ಪಾದಕರ ಕರ್ತವ್ಯ ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ 
ಸಂಸ್ಕೃತಿ ಪ್ರವಹಿಸುವ ಪ್ರಾಥಮಿಕ ಪಾತ್ರವೆಂದರೆ ಕುಟುಂಬ. ಕುಟುಂಬ ತನ್ನ ಪಾತ್ರವನ್ನು 
ಸರಿಯಾಗಿ ನಿರ್ವಹಿಸದಿದ್ದರೆ ಸಂಸ್ಕೃತಿ ಅಧಃಪತನ ಹೊಂದುತ್ತದೆ. ಸಾರ್ಥಕನಾಮದ 
ಕುಟುಂಬವೆಂದರೆ ಪಿತೃ ಸಂಬಂಧಿ ಧರ್ಮಕಾರ್ಯಗಳನ್ನು ಅನಾಗತ ಸಂತಾನದ ಬಗ್ಗೆ 
ಶ್ರೇಯಃ ಪ್ರಾರ್ಥನೆಯನ್ನೂ ಮಾಡುವ ಆಚಾರಸಂಪನ್ನವಾದ ಗಾರ್ಹಸ್ಥ ಜೀವನರಂಗ. 
ಉತ್ತಮರ ಸಂಸ್ಕೃತಿ ಮುಂದಿನ ತಲೆಮಾರಿಗೆ ಹರಿದಾಗ ಆ ತಲೆಮಾರು 
ವರ್ಗವಾಗುವುದಲ್ಲದೆ ಉತ್ತಮತೆಯನ್ನು ಯಾವಾಗಲೂ ಉಳಿಸಿಕೊಂಡೀತೆನ್ನಬರದು. 
ವರ್ಗರಹಿತವಾಗಿ ಕೇವಲ ಉತ್ತಮರ ನೇತೃತ್ನದಲ್ಲಿ ನಡೆವ ಸಮಾಜ ಅಭೂತಪೂರ್ವ; 
ಅದಕ್ಕೆ ಉದಾಹರಣೆಯೇ ಇಲ್ಲ. ಅದು "ನಭೂತ'ವಷ್ಟೇ ಅಲ್ಲ, "ನಭವಿಷ್ಯತಿ' ಎಂದೂ 
ಹೇಳಬಹುದು. ಒಮ್ಮೆ ಅದು ಸಾಧ್ಯವಾದರೂ ಅಂಥ ಪರಂಪರೆ ರೂಪಿತವಾಗದು. 
ವರ್ಗರಹಿತ ಸಮಾಜದಲ್ಲಿ ಉತ್ತಮರನ್ನು ಅಳೆಯಲು ಮಾನದಂಡವೇ ಇಲ್ಲ. ಒಮ್ಮೆ 
ವಿವಿಧ ಉತ್ತಮರ ಅಳತೆಗೆ ವಿವಿಧ ಮಾನದಂಡಗಳನ್ನು ರಚಿಸಿದರೆ ಅವು ಹೊಸ 
ಹೊಸ ಬಗೆಯ ಉತ್ತಮರ ಉದಯಕ್ಕೆ ವಿಘ್ನಕಾರಿಗಳಾಗುವುವು. ಕಲೆ, ವಿಜ್ಞಾನ 
ಅಥವಾ ತತ್ವಜ್ಞಾನಗಳಿಗೆ ಸಂಬಂಧಿಸಿದ ಹೊಸ ಕೃತಿಗಳ ನಿರ್ಮಾತೃಗಳಾದ 
ಪ್ರತಿಭಾವಂತರನ್ನು ಅಂಥ ಅಪರಿವರ್ತನೀಯ ನಿಕಷಗಳು ವಿರೋಧಿಸದೆ ಇರಲಾರವು. 
ಕೌಟುಂಬಿಕ ಆವರಣರಹಿತ ಶಿಕ್ಷಣ ಅಸಮಗವೂ ಅಸಮರ್ಪಕವೂ ಆದ ಸಂಸ್ಥೃಶಿವಾಹಕ. 
ಅದರಿಂದ ಸರ್ವಜನ ಸಾಧಾರಣವಾದ ಕೆಲ ರಾಷ್ಟ್ರೀಯ ಗುಣ, ಭಾವಗಳು ವ್ಯಕ್ತಿಗಳಲ್ಲಿ 
ಬೆಳೆದಾವಲ್ಲದೆ, ಸಾಮಾಜಿಕ ಸಂಸ್ಕೃತಿ ಬೆಳೆಯದು. ಹಾಗೆ ಶಿಕ್ಷಣ ಪಡೆದವರ ಫಗ 
ಔದ್ಯೋಗಿಕ ಸಮಿತಿಗಳೆನಿಸಿಯಾವಲ್ಲದೆ, ಸಮಾಜಭಾಗಗಳೆನಿಸವು. 


ನಾನು ಎತ್ತಿ ಹಿಡಿಯುವ ಸಮಾಜವು ಪ್ರಜಾಪಬುತ್ತಕ್ಕೆ ವಿರುದ್ದವಾದ stoc- 
1acy ಶ್ರೀಮಂತಶಾಹಿಯಲ್ಲ. ನನ್ನ ಸಮಾಜದಲ್ಲಿ ಇತರ ವರ್ಗಗಳಂತೆಯೇ 
ಶ್ರೀಮಂತವರ್ಗವಾದರೂ ತನ್ನದೇ ಆದ ವಿಶಿಷ್ಠ ಮತ್ತು ಮುಖ್ಯ ಕರ್ತವ್ಯವನ್ನು 
ನೆರವೇರಿಸುತ್ತಿರಬೇಕು. ಆ ವರ್ಗಕ್ಕೆ ಸರ್ವಪ್ರಾಧಾನ್ಯವಿರಬೇಕೆಂಬುದು ನನ್ನ ಮತವಲ್ಲ. 
ಮಿಕ್ಕವರ್ಗಗಳೂ ತಮ್ಮ ತಮ್ಮ ವಿಶಿಷ್ಠ್ಟವೂ ಮುಖ್ಯವೂ ಆದ ಕರ್ತವ್ಯಗಳನ್ನು ಅಷ್ಟೇ 
ನಿಷ್ಠೆಯಿಂದ ಸಾಗಿಸಿಕೊಂಡು ಹೋಗಬೇಕು. ಆ ಸಮಾಜದಲ್ಲಿ ಸಾಮಾನ್ಯರಿಂದ 
ಶ್ರೀಮಂತರವರೆಗೆ ಆರೋಹಣ ಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಮಟ್ಟಗಳಿರಬೇಕು. 
ಆದರೆ ಅಲ್ಲಿ ಯಾವ ಮಟ್ಟದಲ್ಲೂ ಮತ್ತೊಂದು ಕೆಳಗಿನ ಮಟ್ಟಕ್ಕಿಂತ ಹೆಚ್ಚು ಸಂಸ್ಕೃತಿಯಿದೆ 
ಎಂಬ ಭಾವನೆಗೆಡೆಯಿಲ್ಲ. ಪ್ರತಿಯೊಂದು ಮಟ್ಟವೂ ಹೆಚ್ಚು ಜಾಗೃತವೂ ಹೆಚ್ಚು ವಿಶೇಷ 
ಲಕ್ಷಣಾನ್ಸಿತವೂ ಆದ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ ಎಂದು ತಿಳಿದುಕೊಳ್ಳತಕ್ಕದ್ದು. 


+ ೩೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಇಂಥ ಭಿನ್ನಮಟ್ಟದ ಸಂಸ್ಕೃತಿ ಸೋಪಾನಗಳನ್ನೊಳಗೊಳ್ಳದೆ ನಿಜಪುಜಾಪಭುತ್ವ ಎಂದೂ 
ಬದುಕಲಾರದು ಎಂಬುದು ನನ್ನ ನಂಬಿಗೆ. ಸಾಂಸ್ಕೃತಿಕ ಮಟ್ಟಗಳನ್ನು ಪ್ರಭುತ್ವದ, 
ಅಧಿಕಾರದ ಮಟ್ಟಗಳೆಂದು ಪರಿಭಾವಿಸಿದರೆ, ಒಮ್ಮೆ ಮೇಲ್ಲಟ್ಟದ ಒಂದು ಚಿಕ್ಕಗುಂಪಿಗೆ 
ಕೆಳಮಟ್ಟದ ಒಂದು ಬಹು ದೊಡ್ಡ ಗುಂಪಿಗಿರುವಷ್ಟು ಪ್ರಭುಶಕ್ಷಿಯಿರಬಹುದು; ಏಕೆಂದರೆ, 
ಪರಿಪೂರ್ಣ ಸಾಮ್ಯವೆಂದರೆ ಸಾರ್ವತ್ರಿಕ ಬೇಜವಾಬುದಾರಿಯಲ್ಲವೇ? ನನ್ನ 
ಆದರ್ಶಾನುಸಾರ ಸಮಾಜದಲ್ಲಿ ಸರ್ವಸ್ಥದ ಸಂರಕ್ಷಣೆ ಅಭಿವೃದ್ದಿಗಳಿಗಾಗಿ ಇರುವ 
ಭಿನ್ನಮಟ್ಟದೆ ಸಾಂಸ್ಕೃತಿಕ ವರ್ಗಗಳ ಹೊಣೆ ಆಯಾ ಮಟ್ಟಕ್ಕಿರುವ 
ವಂಶಾನುಕ್ರಮಲಬ್ಬಸ್ಥಾನಕ್ಕೆ ಅನುಗುಣವಾದ ಪ್ರಮಾಣದ್ದಾಗಿರಬೇಕು. ಹೀಗೆ ಬೇರೆ 
ಬೇರೆ ವರ್ಗಗಳ ಹೊಣೆ ಬೇರೆ ಬೇರೆಯಾಗಿರುತ್ತದೆ. ಎಲ್ಲವುದರಲ್ಲೂ ಎಲ್ಲರಿಗೂ 
ಸಮಾನ ಹೊಣೆಯಿರುವ ಪ್ರಜಾಪಭುತ್ನವು ಕರ್ತವ್ಯ ನಿಷ್ಠರಿಗೆ ದಮನಶೀಲವುಳ್ಳದ್ದೂ 
ಮಿಕ್ಕವರಿಗೆ ಸ್ಪೈರ ವೃತ್ತಿದಾತೃವೂ ಆದೀತು. 

ಮೇಲೆ ಹೇಳಿದ ಆದರ್ಶ ಸಮಾಜ, ಭಿನ್ನಮಟ್ಟದ ಸಂಸ್ಕೃತಿವಾಹಕ 
ಕುಟುಂಬಗಳಿಂದೊಡಗೂಡಿ, ಇರುವುದಕ್ಕಿಂತ ಹೆಚ್ಚಿನಮಟ್ಟದ ನಾಗರಿಕತೆಯನ್ನು ತಪುದೆ 
ಬೆಳೆಸೀತು ಎಂದು ನಾನು ಹೇಳಲಾರೆ; ಹಾಗೆ ಬೆಳೆಸುವ ಸಂಭವವೇನೋ ಖಂಡಿತ 
ಅದರಿಂದ ಉಂಟು. ಆದರೆ ಅಂಥ ಸಮಾಜವಿಲ್ಲದಲ್ಲಿ ಉಚ್ಚತರ ನಾಗರಿಕತೆ ಎಂದೂ 
ಉದಯಿಸದು ಎಂದು ಘಂಟಾಘೋಷವಾಗಿ ಹೇಳುತ್ತೇನೆ. 


ಐಕ್ಕ ಮತ್ತು ವೈವಿಧ್ಯ: ಪ್ರದೇಶ 

ಸಂಸ್ಕೃತಿ ಸಂವರ್ಥಿಸಬೇಕಾದರೆ ಒಂದು ಜನತೆ ಅತಿ ಏಕೀಕೃತವೂ ಆಗಿರಬಾರದು, 
ಅತಿ ವಿಭಕ್ಷವೂ ಆಗಿರಬಾರದು. ಅತ್ಯೈಕ್ಕಕ್ಕೆ ಬರ್ಬರತ್ವ ಕಾರಣವಾದೀತು; ಅದರಿಂದ 
ದಮನ ಉಂಟಾದೀತು. ಅತಿ ಭೇದ ಅಧಪಾತಜನ್ಯವಾದೀತು; ಅದೂ 
ದಮನಕಾರಕವಾದೀತು. ಎರಡೂ ಬಗೆಯ ಅತಿರೇಕ ಸಾಂಸ್ಕೃತಿಕ ಪ್ರಗತಿಗೆ ವಿಘ್ನಕಾರಿ. 
ಎಲ್ಲ ಕಾಲದಲ್ಲೂ ಎಲ್ಲ ಜನತೆಗಳಿಗೂ ಇರಬೇಕಾದ ಯುಕ್ತ್ಪಪಮಾಣದ ಐಕ್ಕಾನೈಕ್ಕಗಳನ್ನು 
ನಿರ್ಧರಿಸಲು ಸಾಧ್ಯವಲ್ಲ. ವಶಿಷ್ಟ ಜನಾಂಗಕ್ಕೆ ಯಾವ ಪಮಾಣದ ಐಕ್ಕಾನೈಕ್ಕಗಳು 
ಅಗತ್ಯ, ಉಪಕಾರಿ ಅಥವಾ ಹಾನಿಕರ ಎಂಬುದನ್ನು ನಿರ್ಣಯಿಸುವುದು ಆಯಾ 
ಕಾಲದ ಆರ್ಷವಿವೇಕಕ್ಕೂ(ರಾಜ್ಯಭಾರಿಯ) ರಾಜನೀತಿಜ್ಞನ ಅಂತರ್ಯಷ್ಟಿಗೂ ಸೇರಿದ್ದು. 
ಯಾವ್‌ ಶಾಖೆಗಳಲ್ಲಿ ಒಂದಲ್ಲ ಒಂದರ ಅತಿರೇಕ ಅಥವ ನ್ಯೂನತೆ 
ಅಪಾಯಕರವಾಗುವುದು ಎಂಬುದಷ್ನನ್ನು ಹೇಳಲಾದೀತು. ಕೇವಲ ನಿರ್ವರ್ಗ ಸಮಾಜವೂ 
ಒಳ್ಳೆಯದಲ್ಲ; ಅಥವಾ ವಜಬಂಧಘಟಿತ ವರ್ಗಗಳುಳ್ಳ ಸಮಾಜವೂ ಯೋಗ್ಯವಲ್ಲ. 
ಪ್ರತಿಯೊಂದು ವರ್ಗದಲ್ಲೂ ಸದಾ ಅಷ್ಟು ಹೋಗುತ್ತಿರಬೇಕು. ಮತ್ತಷ್ಟು ಬರುತ್ತಿರಬೇಕು. 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೦೩ + 


ಭಿನ್ನವಾಗಿ ಇದ್ದೂ ವರ್ಗಗಳು ಅನಿರ್ಬಂಧವಾಗಿ ಪರಸ್ಪರ ಸಂಪರ್ಕವನ್ನಿಟ್ಟುಕೊಳ್ಳಬೇಕು. 
ಆ ಎಲ್ಲ ವರ್ಗಗಳಿಗೂ ಸಾಧಾರಣವಾದ ಸಂಸ್ಕೃಶಿ ಜಾತಿಯಿರಬೇಕು. ಆ ಸಂಸ್ಕೃತಿ 
ಜಾತಿ ಭಿನ್ನ ಸಮಾಜಸ್ಥ ತತ್ನದೃಶವರ್ಗಗಳಲ್ಲಿಯ ಸಂಸ್ಕೃತಿಜಾತಿಗಿಂತ ಹೆಚ್ಚು 
ಮೂಲಭೂತವಾದುದಾಗಿರಬೇಕು. ಹಿಂದೆ ವರ್ಗಮೂಲ ವಿಶೇಷ ಸಂಸ್ಕೃತಿ 
ಸಂವರ್ಧನವನ್ನು ವಿವೇಚಿಸಿದರೆ ಇಲ್ಲಿ ಈಗ ಪದೇಶದ ಮೂಲಕ ಸಂಸ್ಥೃತಿ ವಿಶೇಷಾಭಿವೃದ್ಧಿ 
ಹೊಂದಬೇಕಾದುದನ್ನು ವಿವರಿಸಲಾಗುತ್ತದೆ. 

ಒಂದು ದೇಶದಲ್ಲಿ ಆತ್ಮರಕ್ಷಣೆಗಾಗಿ ಯುದ್ದ ಮಾಡುತ್ತಿದ್ದಾಗ ಇದ್ದ ಐಕ್ಕ ಅನಂತರದ 
ಶಾಂತಿಕಾಲದಲ್ಲಿ ಇರಲಾರದು, ಇರಬಾರದು. ಸಾಂಸ್ಕೃಶಿಕ ಪ್ರಗತಿಗೆ ಶಾಂತಿ ಅಗತ್ಯ, 
ಆದರೆ ಯುದ್ದಕಾಲದಲ್ಲಿಯ ಏಕೋತ್ಸಾಹ ಏಕೋದ್ದೇಶಗಳು ಕ್ಷಣಿಕ ಅಂಥ ಐಕ್ಕವಲ್ಲ 
ಶಾಂತಿಕಾಲದಲ್ಲಿರಬೇಕಾದ್ದು. ಶಾಂತಿಕಾಲದಲ್ಲಿರಬೇಕಾದ್‌ ಐಕ್ಯ್ಕಬಾವ 
ಸುಪ್ಪಚೇತನಾಗತವಾದುದು. ಆದುದರಿಂದ ಉಪಯುಕ್ತವಾದ ವೈವಿಧ್ಯಗಳ ಮೂಲಕ 
ಅದರ ಅರ್ಥ ಚೆನ್ನಾಗಿ ಗಹಿಸಬಹುದು. ಪ್ರಜೆಯಲ್ಲಿ ರಾಷ್ಟವಿಧೇಯತೆಯಷ್ಟೇ ಇದ್ದರೆ 
ಸಾಲದು; ಅವನಲ್ಲಿ ದೇಶ ವಿಧೇಯತೆಯೂ ಇರುವುದು ಬಹಳ ಮುಖ್ಯ. ವರ್ಗ 
ವಿಧೇಯತೆಯಂತೆ ಇದಾದರೂ ಕುಟುಂಬ ವಿಧೇಯತೆಯನ್ನೇ We 
ಕೌಟುಂಬಿಕ, ವರ್ಗೀಯ ಮತ್ತು ಸ್ಥಳೀಯ ವಿಧೇಯತೆಗಳು ಪರಸರ ಅವಲಂಬಿಗಳು. 
ಆದುದರಿಂದ ಬಹು ಸಂಖ್ಯಮಾನವರು ಹುಟ್ಟೂರನ್ನು ಬಿಡದೆ ಅನುವಂಶಿಕವಾಗಿ 
ಅಲ್ಲೇ ವಾಸಿಸುವುದು ಸಂಸ್ಕೃತಿ ಸಂವರ್ಧನೆ, ಸಂಗೋಪನೆಗಳಿಗೆ ಹಿತಕರ. 

ಗತ ಅಥವಾ ಗತಿಸುತ್ತಿರುವ ಸಂಸ್ಕೃಶಿವಿಶೇಷವನ್ನು ಉದ್ಧರಿಸಲು ಹೆಣಗುವುದು 
ಯೋಗ್ಯ ಪ್ರಾದೇಶಿಕತೆಯಲ್ಲ. ಸದ್ಯದ ಸಂಸ್ಕೃತಿ ವಿಶೇಷವನ್ನು ಹಳಯ ಬೇರುಗಳಿಂದ 
ಬೆಳೆಸುವ ಪ್ರಾದೇಶಿಕತೆ ಸಾಧುವಾದುದು. ಒಂದು ಪ್ರದೇಶಕ್ಕೆ, ಒಮ್ಮಾತಿನ ಜಾಗಕ್ಕೆ 
ಸಾಂಸ್ಕೃತಿಕ ಸ್ವಾಯತ್ತತೆ ವಾಸ್ತವಿಕವಾಗಿ ದೊರಕಲು ರಾಜಕೀಯ ಮತ್ತು ಆರ್ಥಿಕ 
ಸ್ಥಾಯತ್ತತೆಗಳೂ ಕೂಡಿಯೇ ಸಿಗಬೇಕಾಗುತ್ತದೆ. ಸಂಸ್ಕೃತಿ ತಲೆಮಾರಿಂದ ತಲೆಮಾರಿಗೆ 
ತಲುಪಲು-ಅದರ ವಿಶಿಷ್ಟ ವಿಚಾರಗತಿ, ವಿಶಿಷ್ಠಭಾವನಾಲಹರಿ, ವಶಿಷ್ಠ ವರ್ತನಾಪ್ರವಾಹ 
ಮುಂಬರಿಯಲು-ಮತ್ತು ಅದು ಉಳಿಯಲು ಭಾಷೆಗಿಂತ ಹೆಚ್ಚಿನ ರಕ್ಷಾಕವಚ 
ಇನ್ನೊಂದಿಲ್ಲ. ಅದರಲ್ಲೂ ಗ್ರಂಥಸಂಪನ್ನ ಆಡುಮಾತು ಸರ್ವಥಾ ಸಾಂಸ್ಕೃಶಿಕ 
ಆವಾರವಾಗಲು ಯೋಗ್ಯ ಅಂಥ ಭಾಷಾವೃತ ಸಾಂಸ್ಕೃತಿಕ ಪ್ರದೇಶದ ಸಂಸ್ಕೃತಿವಿಶೇಷ 
ಉಳಿಯಲೂ ಬೆಳೆಯಲೂ ಅವಕಾಶ ಕೊಡದಿದ್ದರೆ ಅಲ್ಲಿಯ ಜನರು ತಮ್ಮತನವನ್ನು 
ಕಮೇಣ ಕಳೆದುಕೊಳ್ಳುತ್ತ ಹೋಗುತ್ತಾರೆ. ಒಂದು ದೇಶದಲ್ಲಿಯ ಎಲ್ಲ ಭಾಷಾಭಿವ್ಯಕ್ತ 
ಸಂಸ್ಕೃತಿ ವಿಶೇಷಗಳೂ ಅಳಿಯುವಂತಾದರೆ ಒಟ್ಟಿನಲ್ಲಿ ಫಲಿಸುವ ಸಂಸ್ಕೃತಿಯ ಮಟ್ಟ 
ಬಹಳ ಕೆಳಗಿನದಾಗುವುದು. ರಾಷ್ಟಸಂಸ್ಕೃಶಿ ವೃದ್ಧಿ ಹೊಂದಬೇಕಾದರೆ ಅದು ಪ್ರಾದೇಶಿಕ 


+ ೩೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸಂಸ್ಕೃತಿಗಳ ಒಂದು ಪುಂಜವಾಗಬೇಕು; ಆ ಅಂಗ ಸಂಸ್ಕೃತಿಗಳು ಪರಸ್ಪರ 
ಉಪಕಾರದಿಂದ ಅಂಗಿಯಾದ ಒಟ್ಟಿನ ರಾಷ್ಟ್ರಸಂಸ್ಕೃತಿಗೆ ಉಪಕಾರಿಗಳಾಗುವುವು. 

ಜಾತಿಘಟಿತ ಅಥವಾ ವರ್ಗರಹಿತ ಸಮಾಜ ಸಂಸ್ಕೃತಿಯ ಅಧಃಪತನಕ್ಕೆ 
ಕಾರಣವಾಗುವುದು. ವರ್ಗ ಮತ್ತು ಪ್ರದೇಶಗಳು ಎರಡು ಬಗೆಯಿಂದ ವ್ಯಕ್ತಿಗಳನ್ನು 
ಗುಂಪುಗೂಡಿಸಿ, ಒಂದು ಬಗೆಯ ಘರ್ಷಣಕ್ಕೆ ಅನುಕೂಲವೊದಗಿಸಿ, ಆ ಮೂಲಕ 
ಹೊಸ ಸೃಷ್ಟಿಗೂ ಪ್ರಗತಿಗೂ ಅವಕಾಶ ಮಾಡಿಕೊಡುವುವು. 

ಗಂಭೀರರಿರಲಿ, ಸದಯರಿರಲಿ, ಜಾಗತಿಕಯೋಜಕರು ಹಿಂಸಾಪರರಷ್ನೇ 
ಸಂಸ್ಕೃಶಿಘಾತಕರು. ಸಮರೂಪದ ಜಾಗತಿಕ ಸಂಸ್ಕೃತಿ ಎಂದರೆ ಸಂಸ್ಕೃತಿಯೇ ಅಲ್ಲ; 
ಅದು ಅಸಂಸ್ಕೃಶಿ. ಅದರಿಂದ ಅಮಾನವೀಕೃತ ಮನುಷ್ಯಕುಲ ಉಂಟಾದೀತು. ಅದು 
ಅತ್ಯಂತ ಭಯಂಕರ. ಆದರೆ ಸಂಪೂರ್ಣವಾಗಿ ಪ್ರಪಂಚ ಸಂಸ್ಕೃತಿಯ ಕಲ್ಪನೆಯನ್ನು 
ನಾವು ತೊಡೆದುಹಾಕಲಾರೆವು. ಏಕೆಂದರೆ ಸ್ವಯಂಪೂರ್ಣವಾದ ರಾಷ್ಟ್ರಸಂಸ್ಥೃಶಿ ಎಂಬುದು 
ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಆದುದರಿಂದ ಪ್ರಪಂಚಸಂಸ್ಥೃತಿ ಎಂಬುದೊಂದು ಉಂಟೆಂದೂ 
ಆದರೆ ಅದರ ಸ್ವರೂಪ ಕಲ್ಲನಾತೀತ ಎಂದೂ ನಾವು ಇಟ್ಟುಕೊಳ್ಳಬೇಕಾಗಿದೆ. ವಿವಿಧ 
ಸಂಸ್ಕೃತಿಗಳ ನಡುವಣ ತರ್ಕಬದ್ಧ ಸಂಬಂಧದ ರೂಪದಲ್ಲಿ ಅದು ಇರಬಲ್ಲುದು. 
ವ್ಯಷ್ಟಿರೂಪದಲ್ಲಿ ಅದು ಪ್ರಾದೇಶಿಕ, ಸಮಷ್ಟಿರೂಪದಲ್ಲಿ ಜಾಗತಿಕ; ಅದರ ಆದರ್ಶ 
ಸಾಕಲ್ಯಸ್ಸಿತಿ, ಊಹ್ಯ, ವಾಸ್ತವಿಕ ಅಭಿವ್ಯಕ್ತಿ ವಿವಿಧ ಪಾದೇಶಿಕ ಸಂಸ್ಕೃತಿಗಳ ರೂಪದಲ್ಲಿ. 

ಸಂಸ್ಕೃಶಿಯೋಜಕನ ಎಲ್ಲ ಯತ್ನವನ್ನೂ ಸೋಲಿಸುವ ವಿಚಿತ್ರ ಸ್ಥಿತಿ ಭಾರತದಲ್ಲಿದೆ. 
ಅದರ ಸಮಾಜದ ಮಟ್ಟಗಳು ಸಾಮಾಜಿಕ ಮತ್ತು ಕುಲಭೇದಜ. ಹಿಂದು ಪ್ರಪಂಚದಲ್ಲಿ 
ಅತ್ಯುಚ್ಛ ಪ್ರಾಚೀನ ನಾಗರಿಕತೆಯ ಪರಂಪರೆಯವರೂ ಅತಿನೀಚ ಕಾಡಾಡಿಗಳೂ 
ಕೂಡಿದ್ದಾರೆ. ಒಕ್ಕಡೆ ಹಿಂದೂಧರ್ಮ, ಇನ್ನೊಂದೆಡೆ ಇಸ್ಲಾಂ ಅನಂತರ ಆಂಗ್ಲಪಭಾವದ 
ಅನೈಸರ್ಗಿಕ ಒತ್ತಡ. ಹೀಗಿರುವುದರಿಂದ ಬಾರತದಲ್ಲಿ ಸ್ಥಿಮಿತಸ್ಥಿತಿ 
ಉಳಿಯಬೇಕಾದರೆ(Loose federation of kingdoms) ರಾಜ್ಯಗಳ ಶಿಥಿಲ ಸಂಯೋಗ 
ರಚಿತವಾಗಬೇಕು; ಹಾಗಲ್ಲದೆ ವರ್ಗನಾಶೈಕಸಾಧ್ಯವಾದ ಸರ್ವಧರ್ಮ ಪರಿತ್ಯಾಗ 
ಸಾಪೇಕ್ಷವಾದ ಭೂರಿ ಸಾಮರೂಪ್ಯವನ್ನು ಹೇರಹೋದರೆ ಭಾರತಸಂಸ್ಕೃತಿ ಎಂಬುದು 
ಹೇಳ ಹೆಸರಿಲ್ಲವಾದೀತು. 


ಐಕ್ಯ ಮತ್ತು ವೈವಿಧ್ಯ: ಒಳೆಪಂಗಡ ಮತ್ತು ಆರಾಧನೆ 
ಅತಿ ಪ್ರಾಚೀನ ಸಮಾಜದಲ್ಲಿ ಧಾರ್ಮಿಕ ಧಾರ್ಮಿಕೇತರ ಚಟುವಟಿಕೆಗಳಂಬ 
ಭೇದ ಸಷ್ಟವಾಗಿ ಇದ್ದಿಲ್ಲ. ಪ್ರಬುದ್ಧ ಸಮಾಜದಲ್ಲೇ ಸರಿ ಅಂಥ ಭೇದ ಸಷ್ಟವಾಗಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೦೫ + 


ತೋರುವುದು. ಕೊನೆಗೆ ಧರ್ಮ, ತದಿತರ ಕಾರ್ಯಗಳಲ್ಲಿ ತಾರತಮ್ಯ, ವಿರೋಧಗಳೂ 
ಕಂಡುಬರುವುದುಂಟು. ಸುಪ್ತಚೇತನೆಯಲ್ಲಿ ಧರ್ಮ ಸಂಸ್ಕೃತಿಗಳೆಂದರೆ ಒಂದೇ; ಪುಬುದ್ಧ 
ಚೇತನೆಯಲ್ಲಿ ಅವು ವ್ಯತಿರಿಕ್ತ ನಂಬುವುದು. ನಂಬದಿರುವುದು ಈ ಎರಡೂ ಎರಡು 
ವಿಧದ ಧರ್ಮಗಳು. ಆದುದರಿಂದ ಧಾರ್ಮಿಕನಲ್ಲದವನಿಲ್ಲವೇ ಇಲ್ಲ. ತಾದಾತ್ಮ್ಯ 
ಭಾವವಿಲ್ಲದೆ ಯಾವ ಧರ್ಮವನ್ನೂ ಸರಿಯಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. 
ಭಿನ್ನ ಧರ್ಮಗಳಲ್ಲಿ ಅಂಥ ತಾದಾತ್ಮ್ಯ ಭಾವದಿಂದ ಅರ್ಥಗಹಣ ಮಾಡುವುದು 
ಆದರ್ಶ ಸಮಾಜ ಶಾಸ್ತ್ರಜ್ಞನಿಗೆ ಮಾತ್ರ ಸಾಧ್ಯ. ಒಂದೇ ಧರ್ಮಕ್ಕೆ ಸೇರಿದ ಭಿನ್ನ 
ಸಾಂಸ್ಕೃತಿಕ ವಲಯದವರು ಪರಸ್ಪರ ಪ್ರಭಾವದಿಂದ ತಮ್ಮ ಸಂಸ್ಕೃತಿಗಳನ್ನು 
ಸಂವರ್ಧಿಸಿಕೊಳ್ಳುವುದು ಸುಲಭ. ಆದರೆ ಆ ಧರ್ಮ ಅನೇಕ ಒಳಪಂಗಡಗಳಾಗಿ 
ಒಡೌದು, ಅವುಗಳಲ್ಲಿ ಪರಸ್ಪರ ವಿರೋದ್‌'ಮಂಟಾದರೆ ತದ್ವಿರುದ್ದ 
ಪರಿಣಾಮವುಂಟಾಗುವುದು. ಏಕೆಂದರೆ ವಿರುದ್ಧ ಅಂತಃಪಂಥಗಳು ಪರಸ್ತರ 
ವಿಮುಖವಾಗಿ ಒಂದರಮೇಲೆ ಇನ್ನೊಂದು ಪ್ರಭಾವ ಬೀರದೆ ಪುತ್ಯೇಕ ಉಳಿಯುವುವು. 
ಹಾಗಲ್ಲದೆ ವಿರೋಧಕ್ಕೆಡೆಗೊಡದೆ ಭೇದಜನ್ಯ ಘರ್ಷಣವಷ್ನ್ಟೇ ಇರುವಾಗ ಸಾಂಸ್ಕೃತಿಕ 
ಸಿದ್ದಿಗಳು ಉತ್ಕರ್ಷಣ ಹೊಂದಬಹುದು. 

ಧರ್ಮರಚನೆಯೇ ಸಂಸ್ಕೃತಿರಚನೆಯಾಗಿ ಪರಿಣಮಿಸುತ್ತದೆ. ಧರ್ಮದ ವಿಭಜನೆ 
ಸಂಸ್ಕೃಿಭೇದಕ್ಕೆ ಕಾರಣವಾಗುತ್ತದೆ. ಧರ್ಮಶಾಖೆ ಉಪಶಾಖೆಗಳಾಗಿ ಒಡೆದಲ್ಲಿ 
ಸಂಸ್ಕೃತಿಯೂ, ಉಪಸಂಸ್ಕೃತಿ, ಉಹೋಪಸಂಸ್ಕೃತಿಗಳಾಗಿ ಒಡೆದು ಬೆಳೆಯಬಹುದು. 
ಪಂಗಡ, ಆರಾಧನಾಭೇದಗಳು ಮೂಲಸಂಸ್ಥೃತಿಯ ಸುತ್ತ ಉಪಸಂಸ್ಥೃತಿಗಳನ್ನು ಬೆಳೆಸಿದಲ್ಲಿ 
ಯಾವಾಗಲೂ ಉಪಸಂಸ್ಕ ಫಿ ಮೂಲಕ್ಕಿಂತ ಕಡಿಮೆಯದೆಂಬ ಭಾವನೆಗೆ ಎಡೆಯಿಲ್ಲ. 

ನಿಜವಾದ ಸಾಂಸ್ಥ ತ ಏಕೀಕರಣ ಭಿನ್ನರಾಷ್ಟ್ರಗಳ ಗುಂಪಿರುವ ಜಗತ್ತಿನಲ್ಲಿ 
ಜಾಗತಿಕ ಸಂಯುಕ್ತ ರಾಜ್ಯರಚನೆಯ ಪಂಥದವರಿಂದ ಅಸಾಧ್ಯ. ಸಂಸ್ಕೃತಿಯಲ್ಲಿ 
ರಾಷ್ಟ್ರಗಳನ್ನು ಪರಸರ ಹತ್ತಿರಕ್ಕೆ ತರಲು ಸರ್ವ ಸಾಧಾರಣವಾದ ಶ್ರದ್ದೆಯೊಂದು 
ಇದ್ದೇ ತೀರಬೇಕು. ಅಂಥ ಶ್ರದ್ಧಾಕೇಂದದ ಸುತ್ತ ಜಗತ್ತಿನ ಭಿನ್ನ ಸಂಸ್ಕೃತಿಗಳು ತಮ್ಮ 
ವೈಶಿಷ್ಟ್ಯವನ್ನು ಕಾಯ್ದುಕೊಂಡು ಏಕಸೂತ್ತಬದ್ದವಾದ ಮಣಿಗಳಂತೆ ಪರಸ್ಪರ ಪ್ರಭಾವ 
ಬೀರಿ ಅವಿರೋಧವಾಗಿ ಅಭಿವೃದ್ಧಿ ಹೊಂದುವುದು ಸಾಧ್ಯ ಅನ್ಯಥಾ ಸಾಧ್ಯವಿಲ್ಲ. 


ಸಂಸ್ಕೃತಿ ಮತ್ತು ರಾಜಕಾರಣ 
ಆಧುನಿಕ ರಾಜಕೀಯ ಸಿದ್ಧಾಂತ ಮನುಷ್ಯ ಸ್ವಭಾವವನ್ನು ಬೇಕಾದ ಹಾಗೆ ತಿದ್ದಿ 


ಅತ್ಯಪೇಕ್ಷಕೀಯವೆನಿಸುವ ಯಾವ ರಾಜಕೀಯ ರೂಪಕ್ಕೆಂದರೆ ಅದಕ್ಕೆ ತಿರುಗಿಸಬಹುದು 
ಎಂದು ತಿಳಿದಿದೆ. ಹಾಗೆ ತಿಳಿಯಲು ಅದು ಅವೈಯಕ್ತಿಕವೂ ಅಮಾನುಷವೂ ಆದ 


* ೩೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಶಕ್ತಿಗಳನ್ನು ತನ್ನ ನೆಲೆಯೆಂದು ಗಣಿಸಿರುವುದೇ ಕಾರಣ. ಆದುದರಿಂದ ರಾಜಕಾರಣವು 
ಸ್ಪಾಭ್ಯಾಸಿಗಳನ್ನು ಅಮಾನವೀಕರಿಸುತ್ತದೆ; ಭೂರಿಜನ ಕಲ್ಲನೆಯನ್ನು ತಬ್ಬಿಕೊಂಡು 
ನೀತಿಯಿಂದ ಪ್ರತ್ಯೇಕವಾಗಿ ನಿಲ್ಲುತ್ತದೆ. ಇತ್ತೀಚಿನ ಮನುಷ್ಕೇತಿಹಾಸವಷ್ನನ್ನೇ ಗಣನೆಗೆ 
ತೆಗೆದುಕೊಂಡು, ಅದು ವ್ಯಕ್ಕತೀತ ಶಕ್ತಿಗಳ ಪಭುತ್ನಕ್ಕೊಳಗಾಗಿದೆ ಎಂದು ತೋರಿಸಿ, 
ಸರ್ವಥಾ ಅಪರಿವರ್ತುಪೂ. ಸಂಪೂರ್ಣ ಸೇಚ್ಛೆಯಂತೆ ಹಾಗೆ ಅಪರಿವರ್ತ್ಯವಾಗಿ 
ರೂಪಿಸಲು ಸಾಧ್ಯವೂ ಆದ ಭವಿಷ್ಯ ದಲ್ಲಿ ನಂಬಿಗೆಯಿಟ್ಟು ಅರ್ಥಶಾಸ್ತ್ರ 
ಸಮಾಜಶಾಸ ಸ್ತಗಳೆರಡನ್ನೇ ತನ್ನ ಎಡಟಿಲಟಟಿಗಳದಿದು ಸ್ಪೀಕರಿಸಿ ತಾನೇ. ಎಲ್ಲ ವಿಜ್ಞಾನಗಳ 
ರಾಣಿ ಎಂದು ಗಟಸಿದೆ. ವಿಜ್ಞಾನ ತನಗೆ ಬೇಕಾದ 'ಹಾಗೆ ಮಾನವ ಜೀವನವನ್ನು 
ಭೌತಿಕವಾಗಿ ಉತ್ಕರ್ಷಿಸಲೂ ನಾಶಗೊಳಿಸಲೂ ಇರುವ ಒಂದು cd 
ಸಂಸ್ಕೃತಿ ಕೇವಲ ಆಕಸ್ಸಿಕವಾಗಿ ಹುಟ್ಟಿದ್ದೆಂದೂ ಆ ಉಪಫಲವನ್ನು ಅದರ ಪಾಡಿಗೆ 
ಬಿಟ್ಟು ಬಿಡತಕ್ಕದ್ದೆಂದೂ ರಾಜಕಾರಣಭಕ್ಷರ ಗಹಿಕೆ; ಅಥವಾ ಸಂಸ್ಕೃತಿಯನ್ನು 
ಇಷ್ಟಾನುಗುಣವಾಗಿ ಬದಲಾಯಿಸಿ ಬಿಡಬಹುದು ಎಂದು ಅವರ ತಿಳಿವಳಿಕೆ. ಈ 
ಮನೋಭಾವ ಸರ್ವರಾಜಕೀಯ ಪಕ್ಷಗಳಿಗೆ ಸಾಧಾರಣವಾಗಿದೆ; ಸರ್ವ ರಾಜಕೀಯ 
ಸಿದ್ಧಾಂತಗಳಿಗೂ ಸಾಮಾನ್ಯವಾಗಿದೆ ಎನ್ನಬಹುದು. 


ರಾಜಕಾರಣದ ಪ್ರೇರಣೆಯಿಂದೆದ್ದ ಸಾಂಸ್ಕೃತಿಕ ಜಾಗೃತಿ ನಾಜಿಜಂ, ಕಮ್ಯುನಿಜಂ, 
ನ್ಯಾಷನಲಿಜಂಗಳಲ್ಲವನ್ನೂ ನಿರ್ಮಿಸಿದೆ. ಅದರಿಂದ ಪ್ರತ್ವೇಕೀಕರಣದ ಭಾವನೆ 
ಬೆಳೆಯಿತಲದೆ ಅದನ್ನು ಗೆಲ್ಲುವ ಹಾದಿ ತೋರಲಿಲ್ಲ. ಚಕ್ರಾಧಿಪತಗಳು ಅಧೀನ ರಾಷ್ಟಗಳ 
ಸಂಸ್ಕೃತಿಗಳನ್ನು ಗ ಮಾಡಿದ್ದು ಉಲ್ಲೇಖ್ಯವಾಗಿದೆ. ಆ ರಾಷ್ಟ್ರಗಳಲ್ಲಿಯ ಚಕ್ರಾಧಿಪತ್ಯ 
ವಿರೋಧಿಗಳೇ ಆಕ್ರಾಮಕ ರಾಷ್ಟ್ರದ ಸಂಸ್ಕ ಯೇ ಉಚ್ಛ್ಚತರವೆಂದು ಅದರ ಅಳಿಕೆಯಿತ್ತ 
ಹಾನಿಗಳಿಗೆ ವಿಮುಖರಾಗಿ ನಾಸುರುವಡು. ತಮ್ಮ ಸಂಸ್ಕ ತಿಗಾದ ಹಾನಿಯನ್ನು 
ಅವರು ಅರಿತಿಲ್ಲ. ಅಂಥವರ ವಿವೃತ ಧೋರಣವನಾ ಧರಿಸಿ ಬೆಕಾಧಿಪತಿಗಳು ತಮ 
ಸಂಸ್ಕೃತಿಯನ್ನು ಅಧೀನರ ಮೇಲೆ ಹೇರಲು ಯತ್ನಿಸಿ ಕೃತಕೃತ್ಯರಾಗದೆ ಅವರಲ್ಲಿ 
ಸ್ಪಸಂಸ್ಥ ತಿಯ ಬಗ್ಗೆ ತುಚ್ಚ ಭಾವವನ್ನು ಹುಟ್ಟಿಸಿ ಹೊರಟುಹೋಗಿದ್ದಾರೆ. 


ನಿಯಂತ್ರಣದ ಕೇಂದ್ರೀಕರಣ. ಕಲೆ, ವಿಜ್ಞಾನಗಳ ರಾಜಕೀಯ ಸ್ವಕರಣಗಳನ್ನು 
ತಪ್ಪಿಸಲು ಪ್ರಾದೇಶಿಕ ಅಥವಾ ಸ್ಥಳೀಯ ಹೊಣೆಗಾರಿಕೆ ಕಾರ್ಕೋತ್ಸಾಹಗಳಿಗೆ 
ಪ್ರಾಧಾನ್ಯವೀಯುವುದು ಅವಶ್ಯಕ. ಏಕೆಂದರೆ ಕೇಂದ್ರೀಕೃತ ಆಳಿಕೆಯು ನಂಬುವಂತೆ 
ಸಂಸ್ಕೃತಿ ಸ್ಟೇಚ್ಛಾನುಸಾರ ಯೋಜನೀಯ ಎಂಬುದು ಸುಳ್ಳು. ಸಂಸ್ಕೃತಿ ಎಂದೂ 
ಸಂಪೂರ್ಣ ಜಾಗೃತ ಮನಕ್ಕೆ ಸೇರಿದ್ದಲ್ಲ ಅದು ಯಾವಾಗಲೂ ಜಾಗೃತ ಚೈತನ್ಯವನ್ನು 
ಮೀರಿ ಮತ್ತಷ್ಟನ್ನು ಒಳಗೊಂಡಿರುತ್ತದೆ. ನಮ್ಮ ಎಲ್ಲ ಯೋಜಕಬುದ್ದಿಯ ಹಿನ್ನಲೆಯಲ್ಲೂ 
ಸಂಸ್ಕೃತಿಯೇ ಇರುವುದರಿಂದ ಅದು ಅಯೋಜ್ಯ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೦೬೭ + 


ಸಂಸ್ಕೃತಿ ಮತ್ತು ಶಿಕ್ಷಣ: 

"ಅರೆಗಲಿಕೆ' ಕೇವಲ ಆಧುನಿಕ ಸೃಷ್ಟಿ ಆಧುನಿಕ ದೃಷ್ಟಿಯಲ್ಲಿ ಶಿಕ್ಷಣವೆಂದರೆ- 
ನಷ್ಟವಾದ ಸಮಾಜ, ಆ ಸಮಾಜದ ಮರಿಗಳಿಗೆ, ಮಾತಾಪಿತೃರಹಿತ 
ಆವರಣವಿದೆಯೆಂದರಿತು, ಹೆಚ್ಚು ಅಥವಾ ಕಡಿಮೆ ವಿದ್ಯೆಯನ್ನು ಒಂದು ಅಳತೆಯಲ್ಲಿ 
ಸಮವಾಗಿ ದಾನಮಾಡುವುದು ಎಂದರ್ಥ. 


ಹೊರಗಿನಿಂದ ಪ್ರಭಾವ ಬೀರುವ ಕುಟುಂಬ, ಆವರಣ, ಕೆಲಸ, ಆಟ, ನೋಟ, 
ಪತ್ರಿಕೆ ಪುಸ್ತಕ, ಮನೋರಂಜನೆ ಮುಂತಾದುವುಗಳೆಲ್ಲ ಸಹಕರಿಸಿದಾಗ ಶಾಲೆ 
ಕಾಲೇಜುಗಳು ಪರಿಣಾಮಕಾರವಾಗಿ ಸಂಸ್ಕೃತಿಯನ್ನು ಅಂಶತಃ ಮುಂದಿನ ಪೀಳಿಗೆಗೆ 
ಹರಿಯಿಸಬಲ್ಲವಲ್ಲದೆ, ಇಡಿ ಸಂಸ್ಕೃತಿಗೆ ಶಿಕ್ಷಣ ಎಂದೂ ಸಮಗ್ರ ವಾಹಕವಲ್ಲ. ಸರ್ವ 
ಸಂಸ್ಕೃತಿ ಒಂದೇ ಮಟ್ಟಕ್ಕೆ ಬರುವುದೆಂದರೆ ಎಲ್ಲರೂ ಅಸಂಸ್ಥೃತರಾಗುವುದು ಎಂದರ್ಥ. 
ಉಚ್ಚಮಟ್ಟದ ಸಂಸ್ಥೃಶಿಯನ್ನಷ್ಟೇ ಅಲ್ಲ, ಯಾವ ಮಟ್ಟದ್ದನ್ನೂ ಶಿಕ್ಷಣ ಜನರಿಗೆ ಇಡಿಯಾಗಿ 
ದಾನ ಮಾಡಲಾರದು. ವಿದ್ಯಾವಂತರಷ್ಟೇ ಸುಸಂಸ್ಥೃತರೆಂಬುದು ಸುಳ್ಳು. ವದೈ ಸಂಸ್ಕೃತಿಯ 
ಅಸಂಖ್ಯ ಅವಯವಗಳಲ್ಲಿ ಒಂದು. ಆದುದರಿಂದ ಅವಿದ್ಯಾವಂತ ಭೂರಿಜನ 
ವಿದ್ಯಾವಂತರಿಗಿಂತ ಕೀಳೆಂಬುದು ಅಸಂಬದ್ಧ. ವಿದ್ಯಯೊಂದಷ್ಟೇ ಉಳ್ಳವರು ಉಳಿದ 
ಸಾಂಸ್ಕೃತಿಕ ಅಂಗಗಳುಳ್ಳವರಿಗಿಂತ ಕೀಳು. ಪ್ರತಿಯೊಂದು ಮಟ್ಟದ ಸಂಸ್ಕೃತಿಯವರೂ 
ಆಯಾ ಮಟ್ಟದ ಸಂಸ್ಕೃಶಿಯನ್ನು ಒಂದು ಸಮಾಜದಲ್ಲಿ ಉಳಿಸಿ ಬೆಳೆಸಿಕೊಂಡು 
ಹೋಗಲು ವಿಫ್ನವಾಗುವ ವಿದ್ಯಾದಾನ ಸಮಾಜಘಾತಕ. ಭಿನ್ನ ಸಾಂಸ್ಕೃತಿಕ ಮಟ್ಟಗಳು 
ಪರಸ್ಪರವಾಗಿ ಅನಿವಾರ್ಯ ಹೋಷಕಗಳು; ಒಂದರ ಅಧಃಪಾತ ಅಥವಾ ತಿರಸ್ವಾರ 
ಇಲ್ಲವೆ ನಾಶ ಮತ್ತೊಂದರ ಮೇಲೆ ಪರಿಣಾಮ ಮಾಡಿ ಅದಕ್ಕೆ ನಷ್ಟವನ್ನುಂಟು 
ಮಾಡುತ್ತದೆ. ಆದುದರಿಂದ ಕುಟುಂಬನಿರಪೇಕ್ಷ ಸಮಾನಾವಕಾಶ ಸಿದ್ದಾಂತ ಘಟಿತ, 
ಸರ್ವಸಮವಿದ್ಯಾದಾನ ಸಂಸ್ಕೃತಿಯನ್ನು ಅಧೋಮುಖಗೊಳಿಸಿ, ಸಾಮಾಜಿಕ 
ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಸಮಾಜದ ಅನಾರೋಗ್ಯ ಎರಡು ಬಗೆಯದು; 
ವರ್ಗರಹಿತವಾಗಿ ಅಸಂಸ್ಕೃತಿಗಿಳಿಯುವುದು ಮತ್ತು ಜಾತಿನಿಷ್ಠವಾಗಿ ಉಚ್ಚನೀಚ 
ಭಾವವೆದ್ದು, ಪ್ರತ್ಯೇಕೀಕರಣವಾಗಿ, ಸಂಸ್ಕೃತಿ ಸೋಪಾನಗಳು ಬೆಳೆಯದೆ 
ಕೊಳೆಯುವಂತಾಗುವುದು ಅಥವಾ ಶುಷ್ಠವಾಗಿ ಹೋಗುವುದು. 

ಸಂಸ್ಕೃಶಿಯ ಜವಾಬುದಾರಿಯನ್ನು ಹೆಚ್ಚು ಹೆಚ್ಚಾಗಿ ವಿದ್ಯ ಹೊತ್ತುಕೊಳ್ಳುತ್ತ 
ಹೋದ ಹಾಗೆ ಅದು ಸಂಸ್ಕೃತಿಗೆ ದ್ರೋಹ ಬಗೆಯುತ್ತದೆ. ವಿದ್ಯೆ ಸಂಸ್ಕೃತಿಯನ್ನು 
ಬೆಳೆಸಲಿ, ಸುಧಾರಿಸಲಿ ಅಥವಾ ಹಾಗೆ ಮಾಡದಿರಲಿ-ಅದರ ಅಧಿಕಾರಶಾಹಿ ಹೆಚ್ಚಿದರೆ 
ಅದು ಸಂಸ್ಕೃತಿಯನ್ನು ಅಧಃಪತನಕ್ಕೀಡು ಮಾಡುವುದಂತೂ ನಿಶ್ಚಿತ. ಅದರ ಅಂಥ 
ಅತಿವ್ಯಾಪ್ತಿಯಿಂದ ಯೂರೋಪಿನ ಸಂಸ್ಕೃತಿ ಕೆಳಮಟಕ್ಕಿಳಿದಿದೆ. ಇದೇ ರೀತಿ ಮುಂಬರಿದರೆ 


* ೩೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ನಾಗರಿಕತೆಯೆಂದರೆ ಯಂತಸ್ಥಕೃತ ಬರ್ಬರತ್ವವೆನಿಸೀತು. ಏಕೆಂದರೆ, ಎಲ್ಲರ ಶಿಕ್ಷಣಕ್ಕಿಳಿದಾಗ 
ಸಂಸ್ಕೃತಿಯ ಪ್ರಾಣದಂತಹ ವಿಷಯಗಳ ಅಭ್ಯಾಸ ತಿರಸ್ಕೃತವಾಗಿ. ವಿದ್ದತ್ತೆಯ ಮಟ್ಟ 
ಕುಸಿದು, ಎಲ್ಲೆಲ್ಲೂ ಜ್ಞಾನಲವದುರ್ವಿದಗ್ಗರು ದೇಶದ ತುಂಬ ತಿರುಪೆಯವರಂತೆ 
ತಿರುಗುವ ಸ್ಥಿತಿ ಬರುತ್ತದೆ. 

ಶಿಕ್ಷಣವಷ್ಟೇ ಅಲ್ಲ, ಯಾವುದೇ ಆದರೂ ಸರ್ವವ್ಯಾಪಕ ಯೋಜನೆಯಂತೆ 
ಕಾರ್ಯಕ್ಕಿಳಿದರೆ ಉದ್ದೇಶವನ್ನು ಸಾಧಿಸಿಕೊಳ್ಳಲಾರದು. ಯೋಜ್ಯದ ಇತಿಮಿತಿಗಳನ್ನು 
ಮೊದಲೇ ಅರಿತು ಯೋಚಿಸುವುದು ಯೋಜನೆ ಯಶಸ್ವಿಯಾಗಲು ಅವಶ್ಯಕ. ಆದುದರಿಂದ 
ಸಂಸ್ಕೃತಿಯ ಸುಧಾರಕರು ತಮ್ಮ ಧೋರಣ, ಕಾರ್ಯಕ್ರಮಗಳನ್ನು ನಿರ್ಧರಿಸುವ 
ಮೊದಲು ದೇಶ, ಕಾಲ, ಸಂದರ್ಭಾನುಸಾರವಾಗಿ ಸಾಧ್ದ ಸಾಧನ, ಫಲಗಳನ್ನು 
ಮೇಲೆ ಹೇಳಿದ "ಸಂಸ್ಕೃತಿ' ಪದಾರ್ಥದ ವಿವರಣೆಯ ಬೆಳಕಿನಲ್ಲಿ ಚೆನ್ನಾಗಿ 
ವಿಮರ್ಶಿಸಿಕೊಳ್ಳುವುದು ಅಗತ್ಯ. 

ಕೊನೆಯದಾಗಿ, ಟಿ.ಎಸ್‌.ಈಲಿಯಟ್ಟರ ವಿವೇಚನಾ ಪದ್ಧತಿಯ ವೈಜ್ಞಾನಿಕತೆ. 
ವಾಸ್ತವಿಕತೆಗಳನ್ನರಿಯಲು ಮೂಲಗಂಥವಾದ ಅವರ Notes towards the Defi- 
nition of Culture ಎ೦ಬ ಪುಸ್ತಕವನ್ನೇ ಅವಲೋಕಿಸಬೇಕು ಎನ್ನದಿರಲಾರೆ. ಏಕೆಂದರೆ, 
ಈ ಸಂಗಹದಲ್ಲಿ ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳ ಬಗ್ಗೆ ಈಲಿಯಟ್ಟರಿತ್ತ 
ನಿರ್ಣಯಗಳನ್ನೇ ಕೊಡಲಾಗಿದೆಯಲ್ಲದೆ, ಅವುಗಳ ಹಿಂದಿನ ವಾದ, ವಿಚಾರ, 
ವಿಶ್ಲೇಷಣಗಳನ್ನು ಕೊಡಲಾಗಿಲ್ಲ. ಸಮಸ್ಯೆಗಳ ಸರ್ವಮುಖಗಳ ಪರಿಚಯವನ್ನೂ 
ಮನದುಂಬುವಂತೆ ವಾಸ್ತವಿಕವಾಗಿ ವಿವರಿಸುವ ಈಲಿಯಟ್ಟರ ಶೈಲಿ ಅನ್ಯಾದೃಶ. ಅದು 
ತೀರ ಹೊಸಬಗೆಯದು. ಆ ಪೂರ್ವಾಪರ ವಿಚಾರಗಳ ವಿಶ್ಲೇಷಣೆಯನ್ನು ಮೂಲದಲ್ಲೇ 
ಸದ್ಯ ಓದುಗರು ನೋಡಿಕೊಳ್ಳಬೇಕಾಗಿದೆ ಎಂದು ಹೇಳದೆ ಗತ್ಯಂತರವಿಲ್ಲ. Unity in 
diversity ನಾನಾತ್ಪಾಂತರ್ಗತ ಏಕತ್ವ ವಸ್ತುಸ್ಥಿತಿಯಲ್ಲಿರುವಾಗ ನಾನಾತ್ವ, ಏಕತ್ವಗಳಲ್ಲಿ 
ಯಾವ ಒಂದಕ್ಕೆ ಇನ್ನೊಂದಕ್ಕಿಂತ ಹೆಚ್ಚು ಪಾಮುಖ್ಯ ಕೊಟ್ಟರೂ ಅದರಿಂದ ಜೀವನದ, 
ಸಮಾಜದ ಮತ್ತು ಸಂಸ್ಕೃತಿಯ ಅಧಃಪಾತ ಉಂಟಾಗುವುದು ಎಂಬ ಸಾರವತ್ತಾದ 
ವಿವೇಕ ಅವರ ಪೂರ್ವ, ಉತ್ತರ, ಉತ್ತರೋತ್ತರ ಪಕ್ಷಗಳ ಮಂಡನದ 
ಜೊಕ್ಕಚರ್ಚಾವಿಧಾನದಿಂದ ಹೊರಪಡುತ್ತದೆ. ಮಧ್ಯಮ ಪರಿಮಾಣ ಪರಿಮಿತವಾದ 
ಮಾನವನಲ್ಲಿ ಮತ್ತು ಮಾನವಗ್ರಾಹ್ಯ ಪ್ರಪಂಚದಲ್ಲಿ ವಿರೋಧಗಳ ಸಮನ್ವಯ 
ಸಾಮರಸ್ಯಗಳನ್ನು ಬಿಟ್ಟು, ಯಾವುದಾದರೂ ಒಂದು ತತ್ವಸೂತ್ರದ ತರ್ಕಸಿದ್ದ ತುದಿಗೆ 
ಅಂಟಿಕೊಳ್ಳಹೋದರೆ, ಒಂದೇ ಸನ್ಮಾಸ ಇಲ್ಲವೆ ಬಕಾಭ್ಯಾಸ ಎಂಬಂತಹ ಸಮಾಜಬಾಹಿರ 
ಮತ್ತು ಸಮಾಜಘಾತಕ ಪ್ರವೃತ್ತಿಗಳು ಮಾನವರಲ್ಲಿ ತಲೆದೋರುವುದು ಅನುಭವಸಿದ್ದ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೦೯ + 


"ಏಕಾ ಭಾರ್ಯಾ ಸುಂದರೀವಾ ದರೀವಾ'; ಒಂದೇ ಪ್ರಾಂತ ಸರಕಾರಗಳಲ್ಲ 
ಕೇಂದ್ರದ ಸರಕಾರಕ್ಕೊಳಗಾಗಬೇಕು-ಇಲ್ಲವೆ. ಭಾರತದಲ್ಲಿ ಕೇಂದದ ಅಧಿಕಾರ ಹೆಸರಿಗೆ 
ಮಾತ್ರವಾಗಿ, ಭಾರತ "ಭಪನ್ಸೈವತ್ತಾರು' ಪಾಳಯ ಪಟ್ಟುಗಳಾಗಬೇಕು; ಹಿಂದಿಯೊಂದೇ 
ಸರ್ವಾರಾಧ್ಯ ಸ್ಥಾನಕ್ಕೇರಬೇಕು-ಇಲ್ಲವೆ, ಭಾರತ ರಾಷ್ಟಭಾಷೆಯಿಲ್ಲದೆ ಅನೇಕ ಭಾಷೆಗಳ 
"ಬೆಬಲ್‌ ಆಗಬೇಕು; ಸಮಾಜದಲ್ಲಿ ವರ್ಗಗಳೇ ಇಲ್ಲದಂತಾಗಿ ಅದು ಸಮಜವಾಗಬೇಕು 
ಅಥವಾ ಅಸಂಖ್ಯ ಜಾತ್ಯುಪಜಾತಿಘಟಿತವಾಗಿ, ಪ್ರತ್ಯೇಕತೆ ಬೆಳೆದು, ಸಮಾಜಪದ 
ಅರ್ಥರಹಿತವಾಗಬೇಕು; ಮಾನವ ಜೀವನವೆಲ್ಲ ಯಂತ್ರಾಧೀನವಾಗಬೇಕು-ಇಲ್ಲವೆ, 
ಸರ್ವಯಂತ್ರಗಳನ್ನೂ ಸುಟ್ಟುಹಾಕಿ, ಪ್ರತಿಯೊಂದು ಕಾರ್ಯವನ್ನೂ ಸ್ತಹಸ್ತಪಾದಗಳಿಂದ 
ಮಾಡಬೇಕು-ಎಂಬಂತಹ ಅತಿವೃತ್ತಿಯ ವಾದಗಳೂ ಸಿದ್ಧಾಂತಗಳೂ ಹೇಗೆ 
ದುಷ್ನಪರಿಣಾಮಕರಗಳೆಂಬುದನ್ನು ಈಲಿಯಟ್ಟರ ನಮ್ರ, ಶಾಂತ, ತೀಕ್ಷ್ಮ, ವಿವೇಚನೆ 
ಉಕ್ಷಗಂಥದಲ್ಲಿ ಅತ್ಯಂತ ಸಮರ್ಥರೀತಿಯಿಂದ ತಿಳಿಸುತ್ತದೆ ಎಂಬುದನ್ನು ಇಲ್ಲಿ ಹೇಳದಿದ್ದರೆ 
ಮೇಲಿನಂತೆ ಅವರ ಅಭಿಪ್ರಾಯಗಳನ್ನು ಸಂಗಹಿಸಿದ್ದರ ಉದ್ದೇಶ ಸಷ್ಟವಾಗಲಾರದು. 


['ಜೀವನ' - ಸಂಪುಟ ೧೪ - ಹುಟ ೩೩೧] 


+ ೩೧೦ 


ಹ. ಚೌಂಡರಸ 


ಕನ್ನಡಿಗರಲ್ಲಿ ಸಂಸ್ಕ ತೆ ತಿಳಿಯದವರ ಸಂಖ್ಯೆ ಹೆಚ್ಚುತ್ತ ಹೋದ ಕಾರಣದಿಂದ 
ಸಂಸ್ಕೃತೆ “ಂಥಗಳ ಕನ್ನಡಾನುವಾದ ಆರಂಭವಾಯಿ ಖು; ಶಾಸ್ತ್ರಕಾವ್ಯಗಳರಡರ 
ಅನುಪಾದವೂ ಅಗತ್ಯವೆನಿಸಿತು. ಅನುವಾದಗಳಲ್ಲಿ ಎರಡು ವಿದ; ರಿದ 
ಅಕ್ಷರಾರ್ಥವನ್ನು ಅನುಸರಿಸಿ ಮಾಡುವ ಅನುವಾದವೊಂದು; ಭಾವಾರ್ಥ ಅಥವಾ 
ತಾತ್ತರ್ಯಾರ್ಥವನ್ನು ಅನುಸರಿಸಿ ಮಾಡುವ ಅನುವಾದವಿನ್ನೊಂದು. ಎರಡನೆಯ 
ವಧ ಕನ್ನಡದಲ್ಲಿ ಹೆಚ್ಚು. ಪ್ರಾಚೀನ ಕನ್ನಡದ ಶಾಸ್ತ್ರಗ್ರಂಥಗಳು ಅಭಿಪ್ರಾಯದಲ್ಲಿ 
ಸಂಪೂರ್ಣವಾಗಿ ಅಲ್ಲದಿದ್ದರೂ, ಹೆಚ್ಚಾಗಿ, ಸಂಸ್ಕೃತದಲ್ಲಿದ್ದ ಮೂಲಗಂಥಗಳನ್ನು 
ಅನುಸರಿಸಿವೆ. ಕಾವ್ಯಗ್ರಂಥಗಳ ಅನುವಾದದಲ್ಲಿ ವಸ್ತು, ಪಾತ್ರ, ಸಂನಿವೇಶಗಳ ಕಥನ, 
ವಿವರಣಗಳಲ್ಲೆಲ್ಲ ಕನ್ನಡ ಕವಿಗಳು ಹೆಚ್ಚು ಸ್ಪಾತಂತ್ಯ ವಹಿಸಿ ತಮ್ಮ ಅನನ್ಯತೆಯನ್ನು 
ವ್ಯಕ್ತಪಡಿಸಿದ ಉದಾಹರಣೆಗಳು ಬಹಳ. 

ಸುವರಾರು ಕ್ರಿ.ಶ.೬೫೦ರಲ್ಲಿದ್ದ ದಂಡಿಯ ಕಾವ್ಯಾದರ್ಶದ ಕೆಲ 
ವಿಮರ್ಶಾಭಿಪ್ರಾಯಗಳು ಕನ್ನಡದ ಮೊದಲನೆಯ ವಿಮರ್ಶ ಗಂಥವಾದ 
ಕವಿರಾಜಮಾರ್ಗದಲ್ಲಿ ಕಂಡು ಬರುವುದರಿಂದ ಕವಿರಾಜಮಾರ್ಗವನ್ನು ಯಾರೂ 
ಕಾವ್ಯಾದರ್ಶದ ಅನುವಾದವೆನ್ನಲಾರರು. ಆದರೂ ಇದು ಅದರಿಂದ ಸಾಕಷ್ಟು 
ಪ್ರಭಾವಿತವಾಗಿದೆ ಎನ್ನಬಹುದು. ಕನ್ನಡದ ಮಾಧವಾಲಂಕಾರವು ಮಾತ್ರ ದಂಡಿಯ 
ಕಾವ್ಯಾದರ್ಶದ ಸರಿಯಾದ ಪರಿವರ್ತನೆ. ಕನ್ನಡದಲ್ಲಿ ಮತ, ವಿಮರ್ಶೆ, ವ್ಯಾಕರಣ, 
ಛಂದಸ್ಸು ನಿಘಂಟು, ವೈದ್ಯ, ಪಾಕಶಾಸ್ತ್ರ ಜ್ಯೋತಿಃ ಶಾಸ್ತ್ರ ಗಣಿತ, ಕಾಮಶಾಸ್ತ್ರ ಮತ್ತು 
ಸ್ಪರರತ್ನ- -ಸಾಮುದಿಕ, "ಡಕ್ಕೆ ಸಂಪಂದಿಸಿದ ಗಲಿಥಗಳು ಹೆಚ್ಚಾಗಿ ಸಂಸ್ಕೃತ 
ಮೂಲವನ್ನುಳ್ಳವುಗಳು. 


ಆದಿಪಂಪನ ಆದಿಪುರಾಣವು ಗೌತಮೋಕವೆಂದಿರುವುದರಿಂದ ಅದರ ಕಥಾಭಿತ್ತಿಗೆ 
ಅವನು ಕನ್ನಃ ಡೇತರ ಭಾಷೆಗೆ ಯಣಿಯಾದದ್ದು ಸಪ್ಪ ವಿಕಮಾರ್ಜುನವಿಜಯದ ಕಥಾಸಾರಕ್ಕೆ 
ಅವನು ವ್ವಾಸನಿಗೆ ಯಣಿ. ಆದರೆ ಅದು ವ್ಯಾಸಭಾರತದ ಅನುವಾದವೆಂದು 
ಪ್ರಸಿದ್ಧವಾಗಿಲ್ಲ ಕವಿಯ ಅನನ್ಯತೆಗಳು ಬಹಳವಾಗಿರುವುದರಿಂದ ಮತ್ತು ನವೀಕರಣ 
ಬಹುವಾಗಿರುವುದರಿಂದ. ಚಾವುಂಡರಾಯ ಪುರಾಣವನ್ನು ಬರೆದ ಚಾವುಂಡರಾಯನು 
ಗುಣಭದಮುನಿಗಳ ತ್ರಿಷಷ್ಠಿ ಪುರುಷ ಪ್ರತಿಬಂಧ ಪುರಾಣ ಎಂಬ ಮೂಲಗಂಥಕ್ಕೆ 
ಖಣಿ. ಒಂದನೆಯ ನಾಗವರ್ಮನು ಮಾಡಿದ ಬಾಣಕವಿಯ ಕಾದಂಬರಿಯ 
ಚೆಂಪೂರೂಪದ ಕನ್ನಡಾನುವಾದವು ಪ್ರಥಮ ಸುಪಸಿದ್ದ ಅನುವಾದ. ಅವನ 
ಛಂದೋಬಂಧಿಯು ಯಾವುದೇ ಸುಪ್ಪಸಿದ್ದ ಕನ್ನಡೇತರ ಭಾಷೆಯಲ್ಲಿ ಬರೆದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೧೧ + 


ಮೂಲಗ್ರಂಥದ ಪೂರ್ಣಾನುವಾದವಲ್ಲ; ಆದರೆ ವೃತ್ತಚ್ಛಂದಗಳಿಗದು ಸಂಸ್ಕೃತ 
ಮೂಲಗಳಿಗೆ ಯಣಿ. 

ಸಂಸ್ಕೃತದ ಮೂಲ ಪಂಚತಂತ್ರವು ಗುಣಾಢ್ಕನು ಬರೆದ ಪೈಶಾಚಿ ಭಾಷೆಯ 
ಬೃಹತ್ಯಥೆಯನ್ನಾಧರಿಸಿ ಬರೆದ ಗಂಥ. ಅದರ ಐದು ವಿವಿಧ ಪಾಠಗಳೀಗ ಉಳಿದಿವೆ. 
ಕ್ರಿಶ೧೦೩೦ರಲ್ಲಿದ್ದ ದುರ್ಗಸಿಂಹನು ಪಂಚತಂತ್ರವನ್ನು ಕನ್ನಡಿಸಿದನು. ಇದು ಒಂದು 
ಕನ್ನಡ ಚಂಪೂಗಂಥ. ಇದಕ್ಕೆ ವಸುಭಾಗಭಟ್ಟನು ಬರೆದ ಪಂಚತಂತ್ರವು ಮೂಲವೆಂದು 
ಕವಿಯೇ ಹೇಳಿಕೊಂಡಿದ್ದಾನೆ. ವಸುಭಾಗ ಭಟ್ಟನ ಮೂಲಪಂಚತಂತ್ರ ಅನುಪಲಬ್ಬ. 
ಉಪಲಬ್ಬ ಸಂಸ್ಕೃತ ಪಂಚತಂತ್ರದ ಅಕ್ಷರಾರ್ಥಾನುವಾದವಿದಲ್ಲ. ಛಂದೋಬದವಾಗಿ 
ಭಾಷಾಂತರಿಸುವ ಪ್ರಯತ್ನವು, ಅದು ಒಳ್ಳೆಯ ಭಾಷಾಂತರವೆನ್ನಿಸಬೇಕಾದರೆ, 
ದುರ್ಗಸಿಂಹನಂತೆಯೇ ಮೂಲವನ್ನು ವ್ಯತ್ಯಾಸಗೊಳಿಸದೆ ವರ್ಣನ ಸ್ಥಾತಂತ್ಯ ವಹಿಸಿ 


ಇ ಸ್ರ 
ಅನುವಾದಿಸುವುದೊಂದೇ ಉತ್ತಮ ಸಾಹಿತ್ಕಾನುವಾದ ಮಾರ್ಗವೆಂದು ತೋರುತ್ತದೆ. 


ವೃತ್ತವಿಲಾಸನೆಂಬ ಕವಿಯು ಅಮಿತಗತಿಯೆಂಬುವನು ಸಂಸ್ಕೃತದಲ್ಲಿ ಬರೆದಿರುವ 
ಧರ್ಮಪರೀಕ್ಷೆಯನ್ನು ಕನ್ನಡಿಸಿದ್ದಾನೆ. ರುದಭಟ್ಟನ ಜಗನ್ನಾಥ ವಿಜಯವು 
ವಿಷ್ಣುಪುರಾಣವನ್ನು ಆಧರಿಸಿ ಬರೆದ ಚಂಪೂಕಾವ್ಯ. ಕಥಾನುವಾದವಲ್ಲದೆ 
ವರ್ಣನಾದಿಗಳಲ್ಲಿ ಸ್ಥಾತಂತ್ಯ ವಹಿಸಿರುವುದರಿಂದ ಇದೊಂದು ಶುದ್ಧ ಅನುವಾದ 
ಗಂಥವೆಂದು ಪರಿಗಣಕಿತವಾಗಿಲ್ಲ. ಇದೇ ಕಾಲದಲ್ಲಿದ್ದ ಕುಮಾರ ಪದ್ಮರಸನು ಸಾನಂದ 
ಚರಿತ್ರೆಯನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದನು. ಸಾನಂದ ಚರಿತ್ರವು 
ಸ್ವಾಂದಪುರಾಣದಲ್ಲಿ ನಂದಿಯು ಸನತ್ಸುಮಾರನಿಗೆ ಹೇಳಿದ್ದು. ಪೂರ್ಣವಿತ್ತನೆಂಬ 
ಯಷಿಯ ಮಗನಾದ ಸಾನಂದನು ನರಕದಲ್ಲಿ ಜನರು ನರಳುತ್ತಿದ್ದಾರೆ ಎಂದು ಕೇಳಿ 
ಅವರ ಕಷ್ಟವನ್ನು ಪಂಚಾಕ್ಷರಿ ಮಂತ್ರದ ಮಹಿಮೆಯಿಂದ ಪರಿಹರಿಸಿದ್ದು ಈ ಕಾವ್ಯದ 
ಕಥಾಗರ್ಭ. ಇದು ವೃತ್ತಮಯ ಚಂಪೂ ಗಂಥವಲ್ಲ. ಷಬ್ರದಿ ಗಂಥ. 

ಜನ್ನನ ಯಶೋಧರ ಚರಿತೆಗೆ ಸಂಸ್ಕೃತ-ಪ್ರಾಕೃತ ಮೂಲಗಳಿವೆ. ಸಂಸ್ಕೃತದ 
ಒಂದು ಮೂಲದ ಸುಂದರ ಕನ್ನಡಾನುವಾದವಿದು. ಇದೊಂದು ಮತಪ್ರಚಾರಕಾವ್ಯ. 
ಹಿಂದುಮತೀಯರಲ್ಲಿಯ ಕೆಳ ಸಾಂಸ್ಕೃತಿಕ ವರ್ಗದವರ ಪೂಜೆ ಪುನಸ್ಕಾರಗಳನ್ನು 
ತೆಗಳಿ ಜೈನರ ಜೀವದಯಾಮಹತ್ತವನ್ನಿದು ವಿವರಿಸುತ್ತದೆ. ವರ್ಣನಾದಿಗಳ ಸ್ವಾತಂತ್ರ್ಯ 
ಮತ್ತು ಮೂಲದ ಕೆಲ ಅಂಶಗಳನ್ನು ಅಲ್ಲಲ್ಲಿ ಬಿಟ್ಟಿದ್ದು ಈ ಗ್ರಂಥವನ್ನು ಶುದ್ಧ 
ಅನುವಾದವೆನ್ನಲು ಅಡ್ಡಿಯಾಗಿದೆ. 

ಶಿಶುಮಾಯಣನು ಬರೆದ ಅಂಜನಾ ಚರಿತ್ರೆಯು ೬೦೦೦ ನುಡಿಗಳ ಒಂದು 
ಸಾಂಗತ್ಯ ಕಾವ್ಯ. ಇದು ರವಿಷೇಣನು ಸಂಸ್ಕೃಶದಲ್ಲಿ ಬರೆದಿರುವ ಪದ್ಮಚರಿತ್ರದ ಒಂದು 
ಭಾಗ. ಅಭಿನವಪಂಪ ನಾಗಚಂದನಂತೆ, ರಾಮಾಯಣವನ್ನು ಬದಲಾಯಿಸಿ ಜೈನ 
ಪರಂಪರಾನುಸಾರವಾಗಿ ಕುಮುದೇಂದು ಬರೆದ ರಾಮಾಯಣವೂ ಜೈನ 
ಮೂಲವನ್ನಾಧರಿಸಿ ಬರೆದ ಸ್ಪತಂತ್ರ ಕಾವ್ಯವಾಗಿದೆ; ಅನುವಾದದ ಅಂಶ ಕಥನದಲ್ಲಿದೆ. 


+ ೩೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಈ ಎಲ್ಲ ಗಂಥಗಳಲ್ಲಿ ಅನುವಾದ ಗುಣವು ಪೂರ್ಣವಾಗಿರಲಿ, ಅರ್ಧವಾಗಿರಲಿ, 
'ರಸಾಪಕರ್ಷಕಾ ದೋಷಾಃ” ಎಂಬ ವಿಮರ್ಶ ತತ್ವವನ್ನು ಶ್ರದ್ದೆಯಿಂದ ಅನುವಾದಕಾರರಾದ 
ಕವಿಗಳು ಅನುಸರಿಸಿದಂತೆ ತೋರುತ್ತದೆ. ಕನ್ನಡದ ಜಾಯಮಾನಕ್ಕೆ ಒಗ್ಗುವ ತತ್ತಮ 
ತದ್ಧವಗಳ ಬಳಕೆ ಕನ್ನಡಗಾದೆಗಳು, ಕನ್ನಡದ ನೈಸರ್ಗಿಕ ಆವರಣದ ವರ್ಣನೆ, ಕನ್ನಡ 
ಜನಸಾಮಾನ್ಯರ ಮತ್ತು ವಿದ್ವಾಂಸರ ಲೋಕಾನುಭವಗಳ ಉಕ್ತಿ, ಕನ್ನಡ ಸಮಾಜದ 
ವಶಿಷ್ಟ ಆಚಾರ-ವಿಚಾರಗಳು ಮತ್ತು ಸ್ವಭಾವ-ಸ್ಪರೂಪಗಳ ಪ್ರತಿಬಿಂಬ, ಕರ್ಣಾಟಕದ 
ಸಂಸ್ಕೃತ-ಕನ್ನಡ ಸಂಮಿಶ್ರ ಸಂಸ್ಕೃತಿಯ ಸಾಮರಸ್ಯ ಎಂಬ ಕನ್ನಡತನದ ಷಡ್ಗುಣಗಳು 
ಉಕ್ತ ಪ್ರತಿಯೊಂದು ಕಾವ್ಯದಲ್ಲಿಯೂ ಸ್ಪುಟವಾಗಿ ಅಭಿವ್ಯಕ್ತವಾಗಿವೆ. ಇವುಗಳಲ್ಲಿ ಹಲವು 
ಅಭಿಜಾತ ಪೌಢಶೈಲಿಯಲ್ಲಿದ್ದರೂ ಅವುಗಳ ಹೃದಯ ಸೌಂದರ್ಯವು ಸಂಪೂರ್ಣ 
ಸ್ವತಂತ್ರ ಕನ್ನಡ ಕಾಯಗಳ ರಸವತ್ತೆಗೆ ಹೊಯ್‌ಕೈಯಾಗಿದೆ. 

ಚೌಂಡರಸನು ತನ್ನ ವಿಷಯವಾಗಿ ಹೆಚ್ಚಿನ ಚಾರಿತ್ರಿಕ ಸಂಗತಿಗಳನ್ನು ಹೇಳಿಲ್ಲ. 
ಕ್ರಿಶ.ಸು.೧೩೦೦ರಲ್ಲಿದ್ದ ಅವನು ಭಾರದ್ವಾಜ ಗೋತ್ರದ ಕನ್ನಡಿಗ. ಮಧುಸೂದನ- 
ಮಲ್ಲವ್ವೆಯರ ಮಗ, ಲಕ್ಷ್ಮಿ ಅವನ ಪತ್ನಿ. ಇವನ ಅಣ್ಣ "ಸರಸ ಕವೀಶ್ನರ'ನಾಗಿದ್ದನಂತೆ. 
ಇವನ ಗುರು "ಉದ್ದಂಡ ಮನೋಹರ”. "ವಿಠ್ಠಲ ಪದಾಂಭೋಜಾತ ಭೃಂಗಂ' ಎಂದು 
ತನ್ನನ್ನು ಹೇಳಿಕೊಂಡಿರುವುದರಿಂದ ಇವನ ಇಷ್ಟ ದೇವತೆ ವಿಠ್ಠಲ, ಕುಲದೇವತೆಯೂ 
ವಿಶ್ನಲನೇ ಆಗಿರಬೇಕು. ಆದುದರಿಂದ ಇವನ ಊರು ಪಂಢರಪುರವೇ ಆಗಿರಬೇಕೆಂದು 
ಕವಿಚರಿತೆಕಾರರು ಆಂತರಿಕ ಪ್ರಮಾಣಗಳಿಂದ ನಿಗಮನಿಸಿದ್ದಾರೆ. ಪಂಪ, ಪೊನ್ನ, 
ಚಂದ್ರ ಮತ್ತು ರುದ್ರಭಟ್ಟರನ್ನು ಪೂರ್ವಕವಿಗಳೆಂದು ಈತ ಹೊಗಳಿದ್ದಾನೆ. ಇವನ 
ಕೃತಿಗಳು ನಳಚಂಪು ಮತ್ತು ಅಭಿನವ ದಶಕುಮಾರ ಚರಿತೆ. 


ಮೈಸೂರು ವಿಶ್ವವಿದ್ಯಾಲಯದ ನಳಚೆಂಪುವಿನ ಸಂಪಾದಕರ ಪ್ರಕಾರ ದಶಕುಮಾರ 
ಚರಿತೆಯನ್ನು ಚೌಂಡರಸನು "ರಂಗದೊಳಾಡಿ ತೋರ್ಪತೆರದಿಂ' ಬರೆದ ಪ್ರಶಿಯೂ, 
ಅವನ ಬಾಣಾಸುರ ವಿಜಯವೂ ಅಪೂರ್ಣಲಭ್ಯ ಮತ್ತು ಅಲಭ್ಯಗಳಾಗಿವೆ. ಅವನು 
ಬರೆದ ನಳಚಂಪು ಮಾತ್ರ ಪೂರ್ಣವಾಗಿ ದೊರೆತಿದೆ. 

ನಳಚಿಂಪುವಿನಲ್ಲಿ ಪದ್ಯ ಹೆಚ್ಚು ಗದ್ಯ ಬಹಳ ಕಡಿಮೆ. ಈ ಗಂಥವನ್ನು ಕವಿಯು 
ಸರ್ಗ, ಆಶ್ಪಾಸ ಮುಂತಾದ ಯಾವ ಬಗೆಯ ವಿಭಾಗಕ್ಕೂ ಒಳಪಡಿಸಿಲ್ಲ. ವ್ಯಾಸ 
ಮಹಾಭಾರತದ ನಳೋಪಾಖ್ಯಾನದ ಕಥೆಯ ಸಾರಾಂಶವು ಇದರ ಮೂಲ. 
ಕಥಾವಿವರಗಳಲ್ಲಿ ಕವಿ ತನಗೆ ಬೇಕಾದ ಹಾಗೆ ಮಾರ್ಪಾಟು ಮಾಡಿಕೊಂಡಿರುವುದರಿಂದ 
ಈ ಕೃತಿಯು ಮೂಲದ ಅಕ್ಷರಾನುವಾದವಲ್ಲ. ಇದರಲ್ಲಿ ಕಥನಕ್ಕಿಂಥ ವರ್ಣನೆ ಹೆಚ್ಚು. 
ಕಥೆಯಲ್ಲಿ ನಳದಮಯಂತಿಯರ ವಿವಾಹ, ವಿರಹ ಮತ್ತು ಪುನರ್ಮಿಲನಗಳು ದೊಡ್ಡ 
ಮೈಲುಗಲ್ಲುಗಳು. ಇವುಗಳಲ್ಲಿ ನಡುವಿನದಕ್ಕಿಂತ ಕವಿಯು ಮೊದಲಿನ ಮತ್ತು ಕೊನೆಯ 
ಘಟನೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿರುವಂತೆ ತೋರುತ್ತದೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೧೩ + 


ಕಾವ್ಯದ ತುಂಬ ತುಂಬಿಕೊಂಡಿರುವುದು ಪುರವರ್ಣನೆ, ಬೇಟೆಯ ವರ್ಣನೆ, 
ನಳದಮಯಂತಿಯರ ವರ್ಣನೆ ಮತ್ತುಸ್ತಯಂವರ ವರ್ಣನೆಗಳು. ಸ್ವಭಾವೋಕ್ತಿ, ಶ್ಲೇಷೆ. 
ರೂಪಕ ಉತ್ಪೇಕ್ಷಾಲಂಕಾರಗಳ ಸಂಖ್ಯೆ ಈ ಕಾವ್ಯದಲ್ಲಿ ಹೆಚ್ಚಾಗಿದೆ. ವನ್ಯಪಶುಗಳ 
ವರ್ಣನೆ ಕಣ್ಣಿಗೆ ಕಟ್ಟುವಂತಿದೆ. ಅವುಗಳ ಸ್ವಭಾವ ಚಿತ್ತೂ ಯಾರನ್ನಾಧರೂ ಮೆಚ್ಚಿಸದಿರದು. 
ಈ ಕಾವ್ಯದಲ್ಲಿ ಗಾದೆ ಮಾತುಗಳಂಥ ಲೋಕಾನುಭವ ಸಂಪನ್ನ ಉದ್ದಾರಗಳು 
ಬಹಳವಾಗಿವೆ. 

ನಳನ ಉತ್ಸರ್ಷ-ಸಾಮರ್ಥ್ಯಗಳನ್ನು ಎತ್ತಿ ಹೇಳುವ ಉದ್ದೇಶದಿಂದ 
ಮಹಾಭಾರತದಲ್ಲಿ ಬರುವ ನಳಚರಿತ್ರೆಯಲ್ಲಿ ಕೆಲ ಮಾರ್ಪಾಟುಗಳನ್ನು ಚೌಂಡರಸ 
ಮಾಡಿದ್ದಾನೆ. ಇದು ಅವನ ರಸದೃಷ್ಟಿಗೆ ಗುರುತಾಗಿದೆ. ಹಂಸಮುಕ್ತಿ ಪ್ರಕಾರ ಸ್ವಯಂವರ 
ಪೂರ್ವ ಗಣಪತಿ ಸ್ತುತಿ, ಇಂದದೂತಿಯ ಅಂತಃಪುರ ಪ್ರವೇಶ, ಪರ್ವತ ಯಷಿಯ 
ಅನುಲ್ಲೇಖ, ನಳದೌತ್ಮದ ಮೂಲಕಾರಣ ಮತ್ತು ಸ್ವರೂಪಗಳ ಭೇದ, ದೇವತೆಗಳು 
ನಳದಮಯಂತಿಯರಿಗೆ ವರಕೊಡುವ ಸನ್ನಿವೇಶದ ವೈಶಿಷ್ಟ್ಯ, ದ್ಹಾಪರ ಪಾತ್ರದ ಅನುಲ್ಲೇಖ, 
ಸ್ವಯಂವರಕ್ಕೆ ಬಂದ ರಾಜರ ವರ್ಣನೆ, ಸ್ವಯಂವರ ವರ್ಣನೆ; ಭೋಜನ-ಓಕುಳಿಗಳ 
ವರ್ಣನೆ, ಅಜಗರ ಪ್ರಕರಣದ ಅನುಲ್ಲೇಖ, ತಂದೆಯ ಹೇಳಿಕೆಯಂತೆ ದಮಯಂತಿಯ 
ಪಿತೃಗೃಹಕ್ಕೆ ಹೋಗುವುದು, ನಳನ ಸಾರಧಿಯಾಗಿದ್ದ ಪಾರ್ಣೇಯನ ಅನುಲ್ಲೇಖ, 
ಯತುಪರ್ಣ-ನಳರ ವಿದ್ಯಾವಿನಿಯಮದ ಕಾಲಭೇದ, ನಳದಮಯಂತಿಯರ 
ಪುನರ್ಮಿಲನದ ವೈಶಿಷ್ಟ್ಯ ಮುಂತಾದವುಗಳಲ್ಲಿ ಚೌಂಡರಸನು ತನ್ನ ಔಚಿತ್ಯ ಪ್ರಜ್ಞೆಯನ್ನು 
ಚೆನ್ನಾಗಿವ್ಯಕ್ತಮಾಡಿದ್ದಾನೆ. 

ಮೇಲೆ ಹೇಳಿದ ಅಂಶಗಳಿಂದ ಚೌಂಡರಸನ ಕಥಾಮೂಲವು ಮಹಾಭಾರತದ 
ನಳೋಪಾಖ್ಯಾನವಲ್ಲದೆ ತಿವಿಕಮಭಟ್ಟನ ನಳಚಂಪುವಲ್ಲವೆಂಬುದು ಸ್ಪಷ್ಟವಾಗುತ್ತದೆ. 
ಆದರೆ ಹನ್ನೆರಡನೆಯ ಶತಮಾನದಲ್ಲಿದ್ದ ಶೀಹರ್ಷ ಕವಿಯ ನೈಷಧ ಮಹಾಕಾವ್ಯಕ್ಕೆ 
ಚೌಂಡರಸ ಕೆಲಮಟ್ಟಿಗೆ ಯಣಿಯಾಗಿರುವುದು ಗೊತ್ತಾಗುತ್ತದೆ. ನೈಷಧದ 
ಒಂದನೆಯ ಸರ್ಗದ ೧೩೦ರಿಂದ ೧೩ಷ೩ಿರವರೆಗಿನ ಪದ್ಯಗಳು, ಹಿನೆಯ ಸರ್ಗದ 
೧೭ನೆಯ ಪದ್ಯ, ೪ನೆಯ ಸರ್ಗದ ೧೧೬ನೆಯ ಪದ್ಯಗಳಲ್ಲಿರುವ ಭಾವವನ್ನು 
ಚೌಂಡರಸನು ಅನುವಾದಿಸಿರುವುದಲ್ಲದೆ, ದಮಯಂತಿಯ ವಿರಹ ವರ್ಣನೆ, 
ಸ್ವಯಂವರೋತ್ತರ ಭೋಜನ ವರ್ಣನೆ ಮುಂತಾದವುಗಳಲ್ಲಿ ಶ್ರೀಹರ್ಷನನ್ನು 
ಅನುಕರಿಸಿದ್ದಾನೆ. 

ಈ ಮೇಲಿನ ಸಂಗತಿಗಳಿಂದ ಚೌಂಡರಸನ ಆಕರಗಳು ಮಹಾಭಾರತದ 
ನಳೋಪಾಖ್ಯಾನ ಮತ್ತು ಶ್ರೀಹರ್ಷ ಮಹಾಕವಿಯ ನೈಷಧ ಎಂಬುದು 
ಸಷ್ಟವಾಗುತ್ತದೆ. 


+ ೩೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ವರ್ಣನೆಯ ಶೈಲಿ 
ಚೌಂಡರಸನು ಧೀರೋದಾತ್ತನಾದ ನಳಮಹಾರಾಜನನ್ನು ಕಂಡದ್ದು ಹೀಗೆ; 
ಸತತಂ ಸತ್ಯವ್ರತಂ ಧಾರ್ಮಿಕನಧಿಕನನಿಂದ್ಯಂ ದಯಾಯತ್ತಚಿತ್ತಂ 
ವ್ರತನಿಷ್ಠಂ ಪಾಪಭೀತಂ ಮೃದುವಚನರತಂ ತೀವ್ರ ಹುಣ್ಯಾತ್ಮಕಂ ನಿ- 

ತೃ ತಪಃಪ್ರೀತಂ ಸಮಸ್ಟೇಂದ್ರಿಯ ನಿಜವಿಜಯಂ ಶಾಶ್ವತ ಸಾರ್ವಭೌಮಂ 


$ 
ಪ್ರತಿಶೂನ್ಯಂ ವೀರಸೇನಾತ್ಮಜನೆನಲದಟಿಂದಾಂಪವಂ ಗಾಂಪನಲ್ತೆ (೨೭) 


[ನ 


ಅವನು ಕಂಡ ವಸಂತ ಯತು: 

ಪೂಗೊಳನಾವಗಂ ತಿಳಿಯೆ ಸಂಪಗೆ ಪುಷ್ಟಿತೆಯಾಗೆ ನಲ್ಲೆಯಿಂ 
ಕೋಗಿಲೆ ನುಣ್ಣರಂಗರೆಯೆ ಪಾದರಿಯೊಳ್‌ ನಲಿದಾಡೆ ತುಂಬಿಗಳ್‌ 
ಭೋಗಿಗಳುತ್ತವಂ ಮೆಜೆಯೆ ಕಾಮನ ಡಾವರಮೊಪ್ಪೆ ಮಾವುಕ್ಕ 
ವೋಗೆ ರತೇಚ್ಛೆಯಗ್ಗಲಿಸೆ ಛಂದದ ಚೈತ್ರ ಯತು ಪ್ರವೇಶದೊಳ್‌ (೫೩) 


ಚೌಂಡರಸನ ಬೇಂಟೆ ನಾಯಿಗಳು : 

ಪಿಡಿಗೆಕನಲ್ಲು ಲಂಘಿಸುವ ಪೆರ್ದೊಡೆಯಂ ಕಡಿಖಂಡ ವಪ್ಪಿನಂ 
ತುಡುಕುವ ಗಾಹು ತಪ್ಪಿದೊಡೆ ಬೆಂಬಿಡದೆಯ್ದುವ ಹುಲ್ಲೆವಿಂಡು ಗಂ 
ದೊಡೆ ಬರಿಕೆಯ್ದ ಪೆರ್ಮರೆಯನಟ್ಟಿ ಕರುಳ್ಗಳ ತಿಂಬ ಬಂದ ಮುಂ 
ಗುಡಿಗಳ ನಾಯ್ಗಳಂ ಪಿಡಿದು ಬೇಂಟೆಯವರ್‌ ಕರೆದರ್‌ ನೃಪಾಲನಂ 


ಚೌಂಡರಸನ ಹುಲಿ; 

ಉರಿಗಣ್‌ ಕೆತ್ತುವ ಮೀಸೆ ಪೆರ್ಚಿದ ಕೊರಲ್‌ ಪೆರ್ಬಾಲ ಉದ್ದಂಡ ವ 
ಕರದಂ ಮಿಂಚು ಮೆಯ್‌ ಭಯಂಕರ ರವಂ ನೀಳ್ನೆಂಫ್ರಯುದ್ಯಾನ್ನಖಾಂ 
ಕುರ ಮುನ್ಮಾರ್ಗಗತಿ ಪ್ರಚಾರವೆನಿಸುಂ ಚೆಲ್ಪಾಗೆ ತತ್ಕಾನನಾಂ 

ತರದೊಳ್‌ ಹೆರ್ಬುಲಿಯಿರ್ದುದೇಣಕುಲಮಂ ನಿಃಶೇಷಮಂ ಮಾಡುತಂ 
ಜಲಕ್ರೀಡಾ ವರ್ಣನೆಯ ಗದ್ಯ; 


ಅಂತು ತಮತಮಗೆ ಕಮಳ ಕೈರವ ಕಲ್ಲಾರ ಪತ್ರದಿಂ ಕಟ್ಟಿದ ಪೊಟ್ಟಣವ 
ನಿಟ್ಟಿಟ್ಛಾಡುತ್ತಂ ಕರಿದಂತ ಕಾಂತ ತುಂಗ ಶೃಂಗದಿಂ ಮುನ್ನಿಡುವಂತಂಗೈಸಿ ಪಾಯ್ದು 
ಪೊಯ್ದು ಪಿಂಗುತ್ತಂ ನವಮಣಿಗಣದ ಕೇವಣದಿಂ ಕೌತುಕಂ ಬಡೆದ ಹೊನ್ನ ತೋರ್ಕೆಯ 
ಜೀರ್ಕೊಳವೆಯನೊತ್ತೊತ್ತಿ ಪತ್ತೆ ಸಾರುತ್ತಂ ಸೆಳ್ಳುಗರ ಬೆಳಗು ಪಲ್ಲವಿಸೆ ಪಲ್ಲವಕರದಿ 
ನೆಲ್ಲರ ಮೇಲೆ ಚೆಲ್ಲಿ ಜೆಲ್ಲಿ ನಿಲ್ಲದಿರುತ್ತಂ ತೆರೆದುಗಲ ತಿಂತಿಣಿಯೊಳೊರ್ವರಂ ನೂಂಕಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೧೫ + 


ನೂಂಕಿ ನಸುನಗುತ್ತಂ ಕಮಳನಾಳೆಂಗಳಂ ಕಿಳ್ತು ಕಿಳ್ತು ಕೊರಲ್ಲೆ ತೊಡಂಕಿಸಿ ನೀರೊಳ್‌ 
ಕೆಡವಿ ಸಾರುತ್ತಂ ಪೆಗಣಿಂ ಬಂದು ಕಣ್ಣಳಂ ಮುಚ್ಚಿ ಸುಳಿಗಳೊಳ್‌ ಮುಳುಂಗಿಸಿ 
ಮೆಯ್ದೆಗೆಯುತ್ತಿರ್ಪ ವಿಳಾಸಿನೀ ಜನದ ನಡುವೆಯಂತುಮಲ್ಲದೆಯುಂ 


ಜೌಂಡರಸನ ದಮಯಂತಿ: 

ಅಕಳಂಕೇಂದು ನಿಭಾಸ್ಯೆಯಾಭರಣದಿಂ ಕೆಯ್ಗೆಯ್ದು ಸೌಗಂಧ ಮಾ 

ಲಿಕೆಯಂ ಹಸ್ತದೊಳಾಂತು ನಾಲ್ಕುದೆಸೆಯಂ ತನ್ನಂಕದೊಳ್‌ ಸಂದ 
ನಾಯಕನಂ ನೋಡುತ ಮಂದಹಾಸ ಮೆಸೆಯಲ್‌ ಸೌಂದರ್ಯ ಸಲ್ಲಾಪ ಈ 
ತುಕವಂ ಸಾಲಿಡುತಾಳಿಯೆರ್ಗೆ ನಡೆತಂದಳ್‌ ಕಾಂತೆ ಸಂಪ್ರೀತಿಯಿಂ (೩೯) 
ಮುತ್ತಿನ ಬೊಂಬೆಯಂತೆ ಹರಿನೀಲದ ಪುತ್ತಳಿಯಂತೆ ಹೊನ್ನಮಿಂ 
ಚೆತ್ತಿದಮೂರ್ತಿಯಂತೆ ದಮಯಂತಿ ಲಸದ್ಭನಸಾರ ಚೂರ್ಣದಿಂ 

ಕತ್ತುರಿ ಬೊಟ್ಟನಿಂ ಪರುಸೃಣ ಕೇಸರರಾಗದಿನಂಗ ಶೋಭೆವೆ 

ತ್ತುತ್ತಮ ಕಾಂತೆಯೋಕುಳಿಯನಾಡಿದಳಾಡೆ ಕುರುಳ್ಗೆ ತುಂಬಿಗಳ್‌ (೪೭-೯) 


ಮದುವೆಯೂಟ: 

ಕಪ್ಪುರನಾಳೀಗಳಸಂ 

ತುಪ್ಪದ ಹೂರಿಗೆ ಬುರುಂಡೆ ಜಾಕಾಯ್ದರುಗಂ 
ಹೊಪ್ಪುವ ಮೋರುಂಡೆ ಮನ 

ಕ್ಕೊಪ್ಪಿಸಿದುವು ಮಧುರ ರಸದ ಸುಧೆಯಂ ಬುಧರೊಳ್‌(೪೪೩) 
ಕಟ್ಟು ಮೊಸರ್‌ ಸುರಿವ ಮೊಸರ್‌ 

ಘಟ್ಟಿಮೊಸರ್‌ ಕೆನೆಮೊಸರ್‌ ಕರಂತೊಳೆ ಮೊಸರಿಂ 
ಪಿಟ್ಟಿಮೊಸರ್‌ ಹುಳಿ ಮೊಸರೆಂ 

ದಿಟ್ಟರ್‌ ಬಟ್ಟಲ್ಲಳಿಂ ಸರೋಜಾನನೆಯರ್‌ (೪೬೧) 
ನಳನಳಿಸುವ ಮೆಣಸಿನ ಕರೆ 

ಹುಳಿಯಲ್ಲಂ ಬಿದಿರ ಕಳಿಲೆ ಯೇಲಕ್ಕಿಯ ಕಾಯ್‌ 
ಮೊಳಗಿನ ಕಾಯ್‌ ನೆಲ್ಲಿಯಕಾಯ್‌ 

ಕಳೆವೆಯ ಕಾಯ್‌ ಬೇರೆ ಮೇರೆ ಸವಿವಡೆದಿರವೇ 


* ೩೧೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ರಥವೇಗ : 

ಅತಿವೇಗಂ ಸೂರ್ಯನಿಂ ದೃಷ್ಟಿಯಗತಿ ಸತತಂ ಸೂರ್ಯನಿಂ ದೃಷ್ಟಿಯಿಂಮಾ 
ರುತಮಾರ್ಗಂ ನಿತ್ಯತೀವ್ರಂ ವಿಮಳತರಲ ಸತ್ಲೂರ್ಯನಿಂ ದೃಷ್ಟಿಯಿಂಮಾ 
ರುತನಿಂದಂ ಚಿತ್ತಗಮ್ಯಂ ಸ್ಥಿತಿಬಗೆಯ ಮಿಗಿಲ್‌ ಸೂರ್ಯನಿಂ ದೃಷ್ಟಿಯಿಂಮಾ 
ರುತನಿಂ ಸಚ್ಚಿತ್ತದಿಂ ಸ್ಫಂದನರಯವಧಿಕಂ ಹೃದ್ಯವತ್ಯಂತ ಚೋದ್ಯಂ(೬೮೫) 


ನಳಪಾಕ: 

ಯುವತಿ ಕೇಳ್‌ ಹೊಸತಂ ವಿಭಾವನೆ ಪದಂ ಬಂಧಂ ರಸಂ ರೀತಿ ಪಾ 
ಕವಿಶೇಷಂ ನಯಮಾರ್ದವಂ ವಿಧುಲ ಸದ್ದರ್ಣಂ ಕ್ರಿಯಾಕೌಶಲಾ 

ದಿ ವಿವೇಕಂ ಪುದಿದರ್ಪ ವಿಸ್ಮಯವ ನೀಗಳ್‌ ಕಂಡೆನಾಂ ಭಾವಿಸಲ್‌ 
ಕವಿತಾ ಪ್ರೌಢಿಯೊ ಪಾಕರೂಢಿಯೊ ದಿಟಂ ಪೇಳ್ಗಂದೆ ನಾನಂದದಿಂ(೭೦೮) 
ವಾರೀಂಧನ ಶಿಖಿಯೆಂಬವ 

ನಾರಾರುಂ ಕಂಡರಿಲ್ಲ ಸಕಲ ಪದಾರ್ಥಾ 

ಕಾರಂ ಬಾಹುಕನಾಗಿಸ 

ಆಲೋರಣದಿಂ ಪಾಕವಾದವತಿಶೀಘ್ರತೆಯಿಂ (೭೧೦) 


ಜೂಜಾಬ: 

ಒಡ್ಡಿದ ಸಾರಿಯಿಂ ತಿವಿವ ಕಯ್ಯೊಡನಿಕ್ಕುವ ಕಟ್ಟಿ ಬಿಟ್ಲುಮ 

ತ್ತೊಡ್ಡುವ ಕೊಂಬನೆಬ್ಬಸುವ ಸಾರಿಗಳಂ ಸೆರೆಗೆಯ್ದು ಜಾತಿನಿಂ 

ದೊಡ್ಡವನೊಯ್ಯನೇಣಿಸುವ ಡಾಳವನೊತ್ತುವ ತಿದ್ದಿ ಕೊಳ್ಳೆನಲ್‌ 

ಚಡ್ಡಿ ನಿಲ್ಲನೂತನ ದುರೋದರ ಕೇಳಿ ಪಳಾಳವಲ್ಲವೇ(೨೫೭) 

ಕವಿತಾಶಕ್ತಿಯು ವರ್ಣನೆಯಲ್ಲಿ ಗೊತ್ತಾಗುವಷ್ಟು ಚೆನ್ನಾಗಿ ಇನ್ನಾವುದರಲ್ಲೂ 
ಗೊತ್ತಾಗದು. ಮೇಲೆ ಕೊಟ್ಟ ಉದಾಹರಣೆಗಳಿಂದ ಚೌಂಡರಸನು 
ಸಮರ್ಥಕವಿತಾಶಕ್ತಿಸಂಪನ್ನ ಎಂಬುದು ಗೊತ್ತಾಗುತ್ತದೆ. ಅವನ ಶೈಲಿಯ ಸಾಕಷ್ಟು 
ಸುಮಧುರವಾಗಿರುವುದು ಸಷ್ಟ. 

ನಳಚಂಪು ಕಥಾಭಿತ್ತಿಯನ್ನುಳಿದರೆ ಮಿಕ್ಕ ಕಾವ್ಯಾಂಗಗಳಲ್ಲಿ ಬಹುಮಟ್ಟಿಗೆ ಸ್ಪತಂತ್ರ 
ಕೃತಿಯೇ ಆಗಿದೆ. ಇದನ್ನೆಂದೂ ಭಾಷಾಂತರವೆಂದು ಕರೆಯಲು ಬರದು. ಹಾಗೆ 
ಕರೆಯುವುದಾದರೆ ಮೂಲಕಥೆ ಬೇರೆ ಆಕಾರದಲ್ಲಿದ್ದು ಅದನ್ನಾಧರಿಸಿಯೇ ಬರೆದ 
ಪಂಪಾದಿ ಕಾವ್ಯಗಳಲ್ಲವನ್ನೂ ಭಾಷಾಂತರಗಳಂದೇ ಕರೆಯಬೇಕಾದೀತು. ವಿಮರ್ಶಕರೂ 
ಹಾಗೆ ಅವುಗಳನ್ನು ಭಾಷಾಂತರವೆಂದು ಗಣಿಸಿಲ್ಲ. ಏಕೆಂದರೆ ಕವಿಗಳ ಕವಿತ್ವ ಶಕ್ತಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೧೭ + 


ಅಥವಾ ಪ್ರತಿಭೆ ಅವುಗಳಲ್ಲಿ ತನ್ನತನವನ್ನು ಚೆನ್ನಾಗಿ ತೋರಿಸಿದೆ. ನಳಚಂಪು ಕಥಾ 
ಸಂವಿಧಾನದಲ್ಲಿ ಕಲೆ ಬದಲಾವಣೆಗಳನ್ನು ಔಚಿತ್ಯ ಪೂರ್ಣವಾಗಿ ಮಾಡಿಕೊಂಡಿದೆ. 
ಜೊತೆಗೆ ವರ್ಣನ ಸಂದರ್ಭಗಳಲ್ಲಿ ಸಂಪೂರ್ಣ ಸ್ವಾತಂತ್ಯ ವಹಿಸಿದೆ. ಈ ಅಂಶಗಳಲ್ಲಿ 
ಚೌಂಡರಸನು ತನ್ನ ದಶಕುಮಾರಚರಿತೆಗಿಂತಲೂ ಹೆಚ್ಚಾಗಿ ನಳಚಂಪುವಿನಲ್ಲಿ ತನ್ನ 
ಸ್ಪತಂತ್ರತೆಯನ್ನು ತೋರಿಸಿದ್ದು ಸ್ಪಷ್ಟ. 


ಅಭಿನವ ದಶಕುಮಾರ ಚರಿತೆ 


ಚಂಪೂರೂಪದ ಅನುವಾದ ಪದ್ಧತಿಗೆ ನಾಗವರ್ಮ ದುರ್ಗಸಿಂಹರೇ 
ಮೂಲಪುರುಷರೂ ಸುಕವಿಗಳೂ ಆಗಿ ಉಳಿದಿದ್ದಾರೆ. ಕವಿಚರಿತಕಾರರಾದ 
ಆರ್‌.ನರಸಿಂಹಾಚಾರ್‌ ಅವರ ಪ್ರಕಾರ ನಾಗವರ್ಮನ ಬಂಧವು ಲಲಿತವಾಗಿಯೂ 
ಮಧುರವಾಗಿಯೂ ಭಾವಗರ್ಭಿತವಾಗಿಯೂ ಹೃದಯಂಗಮವಾಗಿಯೂ ಇದೆ. 
ದುರ್ಗಸಿಂಹನ ಬಂಧವು ಪ್ರೌಢವಾಗಿಯೂ ಪ್ರಾಸಬದ್ಧವಾಗಿಯೂ ಇದೆ. ಈ 
ಸ್ಥೂಲಾಭಿಪ್ರಾಯ ಪ್ರಕಟನೆಯಲ್ಲಿಯೂ ನರಸಿಂಹಾಚಾರ್‌ ಅವರು ಬಳಸಿದ ಪದಗಳು 
ಹೆಚ್ಚು ಕಡಿಮೆ ರಂ.ಶ್ರೀ.ಮುಗಳಿಯವರು ತುಲನಾತ್ಮಕವಾಗಿ ಕೊಟ್ಟ ನಿರ್ಣಯವನ್ನು 
ಸಮರ್ಥಿಸುವಂತಿವೆ. 

“ಜೌಂಡರಸ ಅಬಿನವ ದಶಕುಮಾರಚರಿತೆ ದಂಡಿಯ ಗದ್ಯಕಾವ್ಯದ 
ಚಂಪೂರೂಪದಲ್ಲಿಯ ಪೌಢ, ಆದರೂ ಬಹುಮಟ್ಟಿಗೆ ಸರಳವಾದ ಅನುವಾದವಾಗಿದೆ. 
ತದ್ರೂಪಭಾಷಾಂತರವಲ್ಲ' ಎ೦ದು ರಂ.ಶ್ರೀ.ಮುಗುಳಿಯವರು ಹೇಳಿದ ವಸ್ತುಸ್ಥಿತಿಯು 
ಅವನ ನಳಚರಿತ್ರೆ ಎಂಬ ಇನ್ನೊಂದು ಚಂಪುವಿಗೂ ಕೆಲಮಟ್ಟಿಗೆ ಅನ್ವಯಿಸುತ್ತದೆ. 
"ಇವನ ಬಂಧವು ಲಕ್ಷಣಬದ್ಧವಾಗಿಯೂ ಲಲಿತವಾಗಿಯೂ ಇದೆ' ಎಂದಿದ್ದಾರೆ 
ಕವಿಚರಿತೆಕಾರರು. ಈ ಅಭಿಪ್ರಾಯವನ್ನು ಯಾರೂ ಅಲ್ಲಗಳೆಯಲಾರರು. 


"ರೂಪಾಂತರದ ಮೂಲಕ ಪರಿವರ್ತನವು ಮೂಲದಿಂದ ದೂರ 
ಹೋಗಬಾರದೆಂದೂ ಭಾಷಾಂತರ ಬುದ್ದಿಯ ಮೂಲಕ ಮೂಲಕ್ಕೆ ತೀರ ಹತ್ತಿರ 
ಬರಬಾರದೆಂದೂ ನಾಗವರ್ಮನು ಒಂದು ನಡುದಾರಿಯನ್ನು ಹಿಡಿದು ಪರಿವರ್ತನ 
ಕಲೆಗೆ ಮಾದರಿಯನ್ನು ನಿರ್ಮಿಸಿಕೊಟ್ಟಿದ್ದಾನೆ. ಮೂಲದ ಕಥಾನಕ ಸಾರ, ಪಾತ್ರಗಳ 
ಜೀವಾಳ, ವರ್ಣನೆಗಳ ಸ್ವಾರಸ್ಯ ಇವುಗಳಿಗೆ ಒಟ್ಟಿನಲ್ಲಿ ಕುಂದು ಬರದಂತೆ, ಮೂಲವನ್ನು 
ಮನಸಿನಲ್ಲಿಟ್ಟು ತಾನೇ ರಚಿಸಿದಂತೆ ಸಲೀಲವಾಗಿ ಬರೆದಿದ್ದಾನೆ. ಇದರಿಂದ ಅನುಕೃಶಿಯೂ 


ಇನ್ನೊಂದಿಲ್ಲ ಎಂದು ಧೈರ್ಯವಾಗಿ ಹೇಳಬಹುದು. ಇಷ್ಟಾದರೂ ಈ ಪರಿವರ್ತನವು 
ಬಾಣ ಕಾದಂಬರಿಯ ಅದ್ದುತ ಪಾಂಡಿತ್ಯ ಪ್ರತಿಭೆಗಳ ಅವಿಚ್ಛಿನ್ನ ಪ್ರವಾಹದ ದರ್ಶನವನ್ನು 
ಮಾಡಿಕೊಟ್ಟಿಲ್ಲ ಎಂದರೆ ತಪ್ಪಾಗದು. 


* ೩೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


"ಕಥೆ-ನೀತಿಗಳಲ್ಲಿ ದುರ್ಗಸಿಂಹನು ಒಟ್ಟಿನಲ್ಲಿ ಮೂಲವನ್ನು ನಿಷ್ಟೆಯಿಂದ 
ಅನುಸರಿಸಿದಂತಿದೆ. ಆದರೂ ಹಲವು ಕಡೆಗೆ ವರ್ಣನ-ಕಥನಗಳಲ್ಲಿ ವಿಸ್ತರಣೆಯ 
ಕಲೆಯನ್ನು ತೋರಿಸಿದ್ದಾನೆ. ಪ್ರೌಢ ಚಂಪೂಕಾವ್ಯದ ರೀತಿಯಲ್ಲಿ ವರ್ಣನಾತ್ಮಕ 
ಗದ್ಮಪದ್ಯಗಳನ್ನು ಸ್ವಂತವಾಗಿ ರಚಿಸಿದ್ದಾನೆ. ಇಂಥಲ್ಲಿ ಅವನ ಪೌಢಕವಿತ್ವ, ಚಿತ್ರಶಕ್ತಿಗಳು 
ತೋರುತ್ತವೆ. ಒಳ್ಳೆಯ ಅನುವಾದಕನ ವುತ್ತತ್ತಿ ಪ್ರಠಿಭೆಗಳು ದುರ್ಗಸಿಂಹನಲ್ಲಿ ಇವೆಯಾದರೂ 
ಒಂದನೆಯ ನಾಗವರ್ಮನ ಶಕ್ತಿವಿಶೇಷವಾಗಲಿ, ಮೇಲಾದ ಕವಿಯ ಸ್ವತಂತ್ರ 
ಸ್ಫೂರ್ತಿಯಾಗಲಿ, ಅವನಲ್ಲಿ ಇಲ್ಲವೆನ್ನಬೇಕು...... ನಾಗವರ್ಮನ ಕಾದಂಬರಿ ಸಂಸ್ಕೃತ 
ಸಾಹಿತ್ಸದ ಒಂದು ವಿದಗ್ಗ ಕೃತಿಯನ್ನು ಕನ್ನಡಕ್ಕೆ ನೀಡಿದರೆ. ದುರ್ಗಸಿಂಹನ ಪಂಚತಂತ್ರವು 
ಜನಪ್ರಿಯ ಹಾಗೂ ನೀತಿಬೋಧಕವಾದ ಸಂಸ್ಕೃತ ಗಂಥವೊಂದನ್ನು ಸಮರ್ಪಕವಾಗಿ 
ಕನ್ನಡಿಸಿ ಕೊಟ್ಟಿದೆ. ಕನ್ನಡ ಅನುವಾದಕಾರರಲ್ಲಿ ದುರ್ಗಸಿಂಹನು ಮಧ್ಯಮ ತರಗತಿಯ 
ಮನ್ನಣೆಯ ಸ್ಥಾನಕ್ಕೆ ತಕ್ಕವನು.” 

ಮೇಲೆ ಕೊಟ್ಟ ಅವತರಣಿಕೆಗಳಿಂದ ಕನ್ನಡ ಅನುವಾದಕಾರರಲ್ಲಿ ಗಣ್ಯರಾದ 
ಇಬ್ಬರು ಮಹನೀಯರ ಕೃತಿಗಳ ತುಲನಾತ್ಮಕ ಮೌಲ್ಯಮಾಪನದ ಸ್ವರೂಪವು 
ಸಷ್ಟವಾಗುತ್ತದೆ. ಕನ್ನಡ ಅನುವಾದಕಾರರ ಪರಂಪರೆಗೆ ಆಚಾರ್ಯಪುರುಷರಂತಿರುವ 
ಅವರ ಕೃತಿಗಳ ಅನುವಾದ ಲಕ್ಷಣಗಳನ್ನು ಮುಗಳಿಯವರು ಬಹಳ ಮಾರ್ಮಿಕವಾಗಿ 
ಕೊಟ್ಟಿರುವುದು ವಿದ್ದತ್ತಿಯವಾಗಿದೆ. ನಾವು "ಹಿಂದೆ ಸೂಕ್ಷ್ಮವಾಗಿ ಸೂಚಿಸಿದಂತೆ, ಅಂದಿನ 
ಕನ್ನಡ ಅನುವಾದಹಾರರು ವರ್ತಮಾನಕಾಲದ ಭಾಷಾಂತರಕಾರರಂತೆ ಮೂಲದ 
ಸರ್ವಗುಣದೋಷಗಳನ್ನೂ ್ನಿ ಇದ್ದಕ್ಕಿದ್ದಂತೆ ಕನ್ನಡಿಯಲ್ಲಿ ಪ್ರಶಿಬಿಂಬಿಸುವಂತೆ ಅನುವಾದಿಸಲು 
ಕೈಯಲ್ಲಾದಷ್ಟು ಪ್ರಯತ್ನ ಮಾಡಲು ಎಂದೂ ನಿರ್ಧರಿಸಲಿಲ್ಪ: ತಮ್ಮ ಕನ್ನಡ ಅನುವಾದವು 
ಸಂಸ್ಕೃತ ಬಾರದವರಿಗೆ ಸ್ಪತಂತ್ರವಾದ ಕೃತಿಯಂತೆ ಆಸ್ತಾದ್ಯವಾಗಬೇಕು-ಎಂಬುದೇ 
ಅವರ ಗುರಿಯಾಗಿತ್ತು. ಆ ಗುರಿಯನ್ನು ಅವರು ಜಯಪ್ರದವಾಗಿ ಸಾಧಿಸಿದರು 
ಎಂಬುದು ಸಿದ್ಧ. 

ವಾದಿರಾಜನ ಸಂಸ್ಥೃತ ಮೂಲವನ್ನು ಅನುಸರಿಸಿ ಜನ್ನನು ಕನ್ನಡದಲ್ಲಿ ಯಶೋಧರ 
ಚರಿತೆಯನ್ನು ರಚಿಸಿ ಜಯಶೀಲನಾದನೆಂದ ಮುಗುಳಿಯವರು "ಇಷ್ಟಾದರೂ ಈ 
ಕಥಾಭಾಗದ ವಿಷಯದಲ್ಲಿ ಅತೃಪ್ತಿ ಉಳಿದರೆ ಅದು ಸಹಜ. ಜನ್ನನು ವಿದ್ಯುದ್ದೇಗದ 
ಕಥನ ತಂತ್ರವನ್ನು ಅನುಸರಿಸಿದ್ದ ಕಾರಣ, ಇನ್ನಿಷ್ಟು ಮನವರಿಕೆಯಾಗುವಂತೆ ಈ 
ಭಾಗವನ್ನು ಚಿತ್ರಿಸಿಲ್ಲವೆಂಬುದನ್ನು ಒಪ್ಪಬೇಕು” ಎಂದು ಹೇಳಿದ್ದು ಸಾಧಾರ ಅಭಿಪ್ರಾಯ. 
ಆದರೆ ಅವರೆಂದ ಯಶೋಧರ ಚರಿತೆಯ ಕಾಂತಾಸಂಮಿತತ್ವವೂ ಪಶ್ನಾರ್ಥಕ ಚಿಹ್ಲೆಗೆ 
ಎದುರಾಗುತ್ತದೆ ಎಂಬುದು ನಮ್ಮ ಮತ. ವಾಚ್ಯವಾದ ಧರ್ಮ ಜೋಧವು ಅದರಲ್ಲಿ 
ಕಾವ್ಯಗುಣವನ್ನು ಮಸುಳಿಸುವಪ್ಪಿದೆ. 


೧. ರಂ.ಶ್ರೀ.ಮುಗಳಿ: ಕನ್ನಡ ಸಾಹಿತ್ಯ ಚರಿತ್ರೆ ಪುಟಗಳು ೧೧೮ರಿಂದ ೧೨೨ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೧೯ + 


ದಶಕುಮಾರಚರಿತದ ಕಥಾಸಾರ 

ಮಗಧ ದೇಶದ ರಾಜಧಾನಿಯಾದ ಪುಷ್ಟಪುರಿಯಲ್ಲಿ ರಾಜಹಂಸನೆಂಬ ಸುಸಂಸ್ಕತ 
ರಾಜನು ಆಳುತ್ತಿದ್ದನು. ವಸುಮತಿ ಎಂಬ ಅಪೂರ್ವ ಸುಂದರಿ ಅವನ ರಾಣಿ. 
ಧರ್ಮಪಾಲ, ಪದ್ಧೋದ್ಧವ ಮತ್ತು ಸಿತವರ್ಮರು ಆ ರಾಜನ ಸಮರ್ಥ ಮಂತ್ರಿಗಳು. 
ಸುಮಂತ್ರ ಸುಮಿತ್ರ ಮತ್ತು ಕಾಮಪಾಲರು ಧರ್ಮಪಾಲನ ಮಕ್ಕಳು. ಸುಶ್ರುತ ಮತ್ತು 
ರತೊ ್ಲೀದ್ದವರು ಪದ್ಧೋದ್ಧವನ ಮಕ್ಕಳು. ಸುಮತಿ-ಸತ್ಸವರ್ಮರು ಸಿತವರ್ಮನ ಮಕ್ಕಳು. 


ಮಾಳವದ ದೊರೆ ಮಾನಸಾರನು ದಾಳಿಮಾಡಿದಾಗ ಮೊದಲು ರಾಜಹಂಸನು 
ಗೆದ್ದರೂ ಕೊನೆಯಲ್ಲಿ ಸೋತು ವಂಧ್ಯಾಟವಿಯಲ್ಲಿ ಅಜ್ಞಾತವಾಸ ಮಾಡಬೇಕಾಯಿತು. 
ವಾಮದೇವ ಮುನಿಯ ಸಲಹೆಯಂತೆ ಅವನು ವಾಗ ಮಾಡಿದನು. ಸುಮಂತ್ರ, 
ಸುಮಿತ್ರ, ಸುಶ್ರುತ ಮತ್ತು ಸುಮತಿಯರು ರಾಜಹಂಸನ ಒಡನಾಡಿಗಳಾಗಿ ವಿಂಧ್ಯಾಟವಿಯಲ್ಲಿ 
ಉಳಿದರು. ಮಿತ್ರಗುಪ್ತ, ಮಂತ್ರಗುಪ್ತ, ವಿಶಶ ಮತ್ತು ಪ್ರಮತಿಯರು ಸುಮಂತ್ರಾದಿ 
ನಾಲ್ಕು ಜನ ಮಂತ್ರಿಗಳ ಮಕ್ಕಳು. ಅವರು ರಾಜಹಂಸನ ಮಗ ರಾಜವಾಹನನ 
ಒಡನಾಡಿಗಳಾದರು. ಅವರೊಟ್ಟಿಗೆ ಇನ್ನೈದು ಕುಮಾರರು ಬಂದು ಸೇರಿದರು. 
ಅವರಾರೆಂದರೆ-(೧) ಮಿಥಿಲೆಯ ದೊರೆಯೂ ರಾಜಹಂಸನ ಮಿತ್ರನೂ ಆಗಿದ್ದ 
ಪ್ರಹಾರವರ್ಮನ ಮಗನಾದ ಉಪಹಾರವರ್ಮ; (೨) ಪ್ರಹಾರವರ್ಮನ ಎರಡನೆಯ 
ಮಗನಾದ ಅಪಹಾರವರ್ಮ; (೩) ರತ್ನೋದ್ದವನ ಮಗನಾದ ಪುಷ್ಟೋದ್ಧವ; 
(೪) ಕಾಮಪಾಲನ ಮಗನಾದ ಅರ್ಥಪಾಲ; ಮತ್ತು (೫) ಸತ್ಯವರ್ಮನ ಮಗನಾದ 
ಸೋಮದತ್ತ 

ಈ ದಶಕುಮಾರರ ವಿದ್ಯಾಭ್ಯಾಸ ಒಟ್ಟಿಗೇ ನಡೆಯಿತು. ಅವರು ಅನೇಕ ಶಾಸಗಳಲ್ಲಿ 
ಹಾಗೂ ಕಲೆಗಳಲ್ಲಿ ನಿಷ್ಣಾತರಾದರು. ಅನ೦ಿತರ ವಾಮದೇವಮುನಿಯ ಉಪಪೇಶದ 
ಪಕಾರ ರಾಜಹಂಸರಾಜನು ಈ ದಶಕುಮಾರರನ್ನು ದಿಗ್ದಿಜಯಕ್ಕಾಗಿ ವಿವಿಧ ದೇಶಗಳಿಗೆ 
ಕಳಿಸಿದನು. ಅವರೆಲ್ಲರೂ ಮೊದಲು ಒಟ್ಟಿಗೇ ಹೊರಟಾಗ ವಿಂಧ್ಯಾಟವಿಯಲ್ಲಿ ಒಬ್ಬ 
ಬ್ರಾಹ್ಣಣನ ಮಾತು ಕೇಳಿ ರಾಜವಾಹನನು ಗುಪ್ತವಾಗಿ ಪಾತಾಳ ರಾಜ್ಯಕ್ಕೆ ಹೋಗಿ 
ಅಲ್ಲಿಯ ಪ್ರಭುತ್ವವನ್ನು ಆ ಬ್ರಾಹ್ಮಣನಿಗೆ ಕೊಡಿಸಿ ಪುನಃ ವಿಂಧ್ಯಾಟವಿಗೆ ಬಂದು 
ನೋಡುವಷ್ನರಲ್ಲಿ ಅವನು ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋದನೆಂದು ಹುಡುಕಲು ಅವನ 
ಒಂಭತ್ತು ಒಡನಾಡಿಗಳು ದೇಶವಿದೇಶಗಳತ್ತ ಹೋದುದು ಗೊತ್ತಾಯಿತು. ಆಮೇಲೆ 
ರಾಜವಾಹನನು ತನ್ನ ಗೆಳೆಯರನ್ನು ಹುಡುಕುತ್ತ ಉಜ್ಜಯಿನಿಗೆ ಹೋದಾಗ, 
ಸೋಮದತ್ತನಮು ಹಂದ ಸಮರ್ಥ ಅಂಗರಕ್ಷಕ ದಳ ಮತ್ತು ಒಬ್ಬಳು ಸುಂದರಿಯಾದ 
ರಾಜಕುಮಾರಿಯೊಡನೆ ಕಾಣಿಸಿಕೊಂಡು, 'ತನ್ನ ಸಾಹಸ “ಕಥೆಯನ್ನು ಅವನಿಗೆ ಈ 
ಪಕಾರ ಹೇಳಿದನು; 


"ಉಜ್ಜಯಿನಿಯ ದೊರೆ ವೀರಕೇತು. ಅವನ ಮಗಳು ವಾಮಲೋಚನೆ. 
ಮತ್ತಕಾಲನು ಲಾಟದೇಶದ ದೊರೆ. ವಾಮಲೋಚನೆಯನ್ನು ತನಗೆ ಮದುವೆ 


+ ೩೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮಾಡಿಕೊಡಲು ನಿರಾಕರಿಸಿದ ವೀರಕೇತುವಿನ ರಾಜ್ಯದ ಮೇಲೆ ಅವನು ದಾಳಿಮಾಡಿದನು. 
ಆ ಸಂಘರ್ಷದಲ್ಲಿ ನಾನು ವೀರಕೇತುವಿನ ಪಕ್ಷವನ್ನು ಸೇರಿಕೊಂಡೆನು. ಯುದ್ಧದಲ್ಲಿ 
ಮತ್ತಕಾಲನನ್ನು ನಾವು ಓಡಿಸಿದೆವು. ಅದರಿಂದ ಸಂತುಷ್ಠನಾದ ವೀರಕೇತು ಮಹಾರಾಜನು 
ತನ್ನ ಮಗಳಾದ ಈ ವಾಮಲೋಚನೆಯನ್ನು ನನಗೆ ಮದುವೆಮಾಡಿಕೊಟ್ಬನು' 
ಸೋಮದತ್ತನು ಈ ಕಥೆಯನ್ನು ಹೇಳಿ ಮುಗಿಸಿದ ಕೂಡಲೇ(ಅದೇ ಮಹಾಕಾಲ 
ದೇವಸ್ಥಾನದ ಹಾದಿಯಲ್ಲಿ) ಪುಷ್ಟೋದ್ಭವನು ಭೇಟಿಯಾದನು. ಅವನ ಕಥೆ ಹೀಗಿದೆ; 

"ಕೆಲ ದಿನಗಳು ನಾನು ಅತ್ತಿಂದಿತ್ತ ಅಲೆದಾಡುತ್ತಿದ್ದಾಗ ಒಮ್ಮೆ ಒಂದು ಕಡೆ ಒಬ್ಬ 
ಮನುಷ್ಯನು ಒಂದು ಆಳವಾದ ಪ್ರಪಾತದಲ್ಲಿ ಬೀಳಲು ಉದ್ಭುಕ್ತನಾದದ್ದನ್ನು ಕಂಡೆ. 
ಹತ್ತಿರ ಹೋಗಿ ನೋಡಿದಾಗ ಅವನು ನನ್ನ ತಂದೆ ರತ್ಲೋದ್ಗವನೆಂಬುದು ಗೊತ್ತಾಯಿತು. 
೧೬ ವರ್ಷಗಳ ಹಿಂದೆ ತನ್ನ ವ್ಯಾಪಾರದ ಹಡಗು ಮುಳುಗಿದಾಗ ನನ್ನ ತಾಯಿಯನ್ನು 
ಕಳೆದುಕೊಂಡೆ. ಅವಳು ಅಷುಕಾಲ ಎಲ್ಲಿ ಹುಡುಕಿದರೂ ಸಿಗದಾಗಲು ಅವಳ ವಿರಹದಿಂದ 
ನೊಂದು ನಿರಾಶೆ ಹೊಂದಿ ಅವನು ಆತ್ಮಹತ್ಯೆಗೆ ಸಿದ್ಧನಾಗಿದ್ದ. ಆ ಯತ್ನದಿಂದ 
ಅವನನ್ನು ಬಿಡಿಸಿದ ಕೆಲ ಅವಧಿಯಲ್ಲಿಯೇ ಚಿತೆಯಲ್ಲಿ ಹಾರಿ ಪ್ರಾಣ ಕಳೆದುಕೊಳ್ಳಲು 
ಸಿದ್ಧಳಾಗಿದ್ದ ಒಬ್ಬ ಹೆಂಗಸನ್ನು ಆಕಸ್ಮಿಕವಾಗಿ ಒಂದೆಡೆ ನೋಡಿದೆ. ಅವಳನ್ನು ನಾನು 
ತಡೆದೆ. ಪುಣ್ಣವಶಾತ್‌ ಅವಳು ನನ್ನ ತಾಯಿಯಾಗಿದ್ದಳು. ಹೀಗೆ ತಂದೆ ತಾಯಂದಿರನ್ನು 
ಜೊತೆಗೂಡಿಸಿದ ಬಳಿಕ ನಾನು ಈ ಉಜ್ಜಯಿನಿಗೆ ಬಂದೆ. ಇಲ್ಲಿಯ ಬಂಧುಪಾಲನೆಂಬ 
ವ್ಯಾಪಾರಿಯು ನನ್ನ ಹಿರಿಯ ಗೆಳೆಯನಾದನು. ಅವನ ಮಗಳಾದ ಬಾಲಚಂದಿಕೆ 
ಮತ್ತು ನಾನು ಪರಸ್ಪರ ಪ್ರಣಯಿಗಳಾದೆವು. ಆದರೆ ಅವಳನ್ನು ತನಗೆ ಮದುವೆ 
ಮಾಡಿಕೊಡಬೇಕೆಂದು ದಾರುವರ್ಮನೆಂಬ ರಾಜಪುತ್ತನು ಬಂಧುಪಾಲನನ್ನು 
ಒತ್ತಾಯಿಸುತ್ತಿದ್ದನು. ಆಗ "ನನ್ನನ್ನೊಂ೦ದು ಯಕ್ಷ ಹಿಡಿದುಕೊಂಡು ಬಿಟ್ಟಿದೆ; ಅದರಿಂದ 
ಬಿಡಿಸಿದವನನ್ನು ನಾನು ಮದುವೆಯಾಗುವೆನು' ಎಂದು ಹೇಳಲು ಅವಳಿಗೆ ಸೂಚಿಸಿದೆ. 
ದಾರುವರ್ಮ ಅವಳಲ್ಲಿ ಆವಿಷ್ಠವಾಗಿದ್ದ ಯಕ್ಷ ದೆವುವನ್ನು ಎದುರಿಸಿ ಸಂಹರಿಸುವೆನೆಂದು 
ಬಂದಾಗ, ಅವಳ ಸೇವಿಕೆಯ ವೇಷತೊಟ್ಟು ಅವಳ ಜೊತೆಗಿದ್ದ ನಾನು ಹಿಂಸಾಚಾರ 
ಪರಾಯಣನಾಗಿದ್ದ ಆ ದಾರುವರ್ಮನನ್ನು ಕೊಂದೆನು; ಮತ್ತು ಅವಳ ಕೋಣೆಯಿಂದ 
ಕೂಡಲೇ ಹೊರಬಿದ್ದು ದಾರುವರ್ಮನನ್ನು ಯಕ್ಷ ಕೊಂದಿತೆಂದು ಕೂಗಿಕೊಂಡೆನು. 
ಆಗ ಉಂಟಾದ ಗದ್ದಲದಲ್ಲಿ ನಾನು ಬಾಲಚಂದ್ರಿಕೆಯೊಡನೆ ಕಣ್ಣುತಪ್ಪಿಸಿಕೊಂಡು 
ಹೊರಬಿದ್ದೆನು. ಕೆಲ ದಿನಗಳಲ್ಲಿ ನಮ್ಮ ಮದುವೆ ನಡೆಯಿತು. ನೀನಿಲ್ಲಿಗೆ ಬಂದಿರುವುದನ್ನು 
ಬಂದುಪಾಲನು ನನಗೆ ತಿಳಿಸಿದ ಕೂಡಲೇ ನಾನು ಈಗ ಇಲ್ಲಿ ನಿನ್ನನ್ನು ಸಂಧಿಸಿದೆ. ) 

ಉಜ್ಜಯಿನಿಯಲ್ಲಿದ್ದಾಗ ತನ್ನ ತಂದೆಯಾದ ರಾಜಹಂಸನ ಶತುವಾಗಿದ್ದ ಮಾನಸಾರನ 
ಮಗಳಾದ ಅವಂತಿ ಸುಂದರಿಯನ್ನು ಒಮ್ಮೆ ಕಂಡನು. ಆಗ ಅವರಿಬ್ದರಲ್ಲಿಗಾಢವಾದ 
ಪ್ರಣಯ ಉತ್ತನ್ನವಾಯಿತು. ಮಾನಸಾರನು ಮಾಳವದ ದೊರೆತನವನ್ನು ತನ್ನ ಮಗ 
ದರ್ಪಸಾರನಿಗೆ ಬಿಟ್ಟುಕೊಟ್ಟಿದ್ದನು. ದರ್ಪಸಾರನು ತನ್ನ ರಾಜ್ಯಾಧಿಕಾರವನ್ನು ತನ್ನ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೨೧ + 


ದಾಯಾದರಾಗಿದ್ದ ದಾರುವರ್ಮ-ಚಂಡವರ್ಮರಿಗೆ ವಹಿಸಿಕೊಟ್ಟು ತಪಸ್ಸು ಮಾಡಲೆಂದು 
ಕಾಡಿಗೆ ಹೋಗಿದ್ದನು. ಅನಂತರ ದಾರುವರ್ಮನನ್ನು ಹಿಂದೆ ಹೇಳಿದಂತೆ ಪುಷ್ಟೋದ್ಗವನು 
ಕೊಂದು ಹಾಕಿದನು. ಆಗ ಚಂಡವರ್ಮನು ಏಕಮೇವಾದ್ದಿಶೀಯ ದೊರೆಯೆನ್ನಿಸಿದನು. 
ಅವನೆದುರೇ ರಾಜವಾಹನನು ಅವಂತಿ ಸುಂದರಿಯನ್ನು ಶಾಸ್ತ್ರೊ (ಕವಾಗಿ 
ಮದುವೆಯಾದನು. ಆ ಮದುವೆ ನಿಜವಾದುದಲ್ಲದೇ ಅಲ್ಲ-ಅದೊಂದು ಇಂದ್ರಷಾಲದ್ಯ ಶ್ವ- 
ಎಂದು ಐಂದಜಾಲಕನೊಬ್ಬನಿಂದ ಹೇಳಿಸಿ ರಾಜವಾಹನನು ಚಂಡವರ್ಮನನ್ನು 
ನಂಬಿಸಿದನು ಮತ್ತು ಅವಂತಿ ಸುಂದರಿಯೊಡನೆ ಅನಂತರ ರಮಿಸುತ್ತಿದ್ದನು. 


ಆಮೇಲೆ ಸೇವಕರಿಂದ ಸತ್ಮಸಂಗತಿಯನ್ನು ತಿಳಿದ ಚಂಡವರ್ಮನು ಬೆಂಕಿಯಾದನು. 
ತನ್ನ ಸಹೋದರ ದಾರುವರ್ಮನು ಮೋಹಿಸಿದ ಬಾಲಚಂದಿಕೆಯ ಗಂಡನಾದ ಮತ್ತು 
ಅವನನ್ನು ಕೊಂದಿದ್ದ ಪುಷ್ಟೋದ್ಧವನ ಗೆಳೆಯ ಈ ರಾಜವಾಹನ.....ಎಂಬುದನ್ನು 
ಅರಿತ ಆತನು ರಾಜವಾಹನನ ಶಿರಚ್ಛೇದ ಮಾಡಲು ನಿರ್ಧರಿಸಿದನು. ಆದರೆ ಅಷ 
ಹೊತ್ತಿಗೆ ಮಾನಸರ ದೊರೆ ಅಲ್ಲಿಗೆ ಹೋಗಿ ತಡೆದನು. ದರ್ಪಸಾರನ ಆಜ್ಞಾಮುಸಾರವಾಗಿ 
ರಾಜವಾಹನನನ್ನು ಮರದ ಬೋನೊಂದರಲ್ಲಿ ಸೆರೆಹಿಡಿದು ಇಡಲಾಯಿತು. ಈ ನಡುವೆ 
ಅಂಗದೇಶದ ರಾಜಧಾನಿಯಾದ ಚಂಪಾನಗರದಲ್ಲಿ ಆಳುತ್ತಿದ್ದ ಸಿಂಹವರ್ಮನ ಮಗಳನ್ನು 
ಮದುವೆಯಾಗಲೆಂದು ಚಂಡವರ್ಮನು ಚಂಪಾನಗರಕ್ಕೆ ಮುತ್ತಿಗೆ ಹಾಕಿದನು. ಚಂಡವರ್ಮ 
ದಂಡಿನೊಡನೆ ರಾಜವಾಹನನೂ ಹೋಗಬೇಕಾಯ್ತು ಅಷ್ಟು ಹೊತ್ತಿಗೆ ರಾಜವಾಹನನಿಗೆ 
ಮರಣದಂಡನೆ ವಿಧಿಸಬಹುದೆಂದು ದರ್ಪಸಾರನಿಂದ ಆಜ್ಞೆ ಬಂದಿತು. ಅದರ ಪ್ರಕಾರ 
ರಾಜವಾಹನನನ್ನು ಆನೆ ಕಾಲ ಕೆಲಗೆ ನೂಕಿ ತುಳಿಸಿ ಕೊಲ್ಲಲು ವ್ಯವಸ್ಥೆ ನಡೆಯಿತು. 
ಆಗ ಆನೆಯ ಕಾಲಿಗೆ ಅದರ ಸರಪಳಿ ಸುತ್ತಿಕೊಂಡಿತು; ಮತ್ತು ಒಮ್ಮಿಂದೊಮ್ಮೆ ಆನೆ 
ಮಾಯವಾಗಿ ಅದರ ಸ್ಥಳದಲ್ಲಿ ಅಪ್ಪರೆಯೊಬ್ಬಳು ನಿಂತಿದ್ದಳು. ಆನೆಯ ಜನ್ಮ ತಾಳಲು 
ಶಾಪ ಪಡೆದಿದ್ದ ಅವಳ ಶಾಪ ಕೊನೆಗೊಂಡೊಡನೆಯೇ ಅವಳಿಗೆ ನಿಜರೂಪ ಬಂತು. 
ರಾಜವಾಹನ ಹೀಗೆ ಮುಕ್ತನಾಗುವಷ್ಟರಲ್ಲಿ ಚಂಡವರ್ಮನನ್ನು ಕಳ್ಳನೊಬ್ಬ ಕೊಂದನೆಂಬ 
ಸುದ್ದಿ ಹಬ್ಬಿತು. ಆ ಚೋರಾಗ್ರೇಸರನು ರಾಜವಾಹನನ ಗೆಳೆಯನಾದ 
ಅಪಹಾರವರ್ಮನೆಂಬುದು ಹೊರಬೀಳಲು ಬಹಳ ಹೊತ್ತು ಹಿಡಿಯಲಿಲ್ಲ. ಅದೇ 
ಹೊತಿಗೆ ಸೆರೆ ಸಿಕ್ಕಿದ್ದ ಸಿಂಹವರ್ಮನ ಮಿತ್ರರಾಜರು ಸೈನ್ಯಸಮೇತ ಅವನಿಗೆ ನೆರವೀಯಲು 
ಅಲ್ಲಿ ಬಂದು ನೆರೆದರು. ಚಂಡವರ್ಮನು ಸತ್ತನು. ಸಿಂಹವರ್ಮನು ಮುಕ್ತನಾದನು. 
ಸಿಂಹವರ್ಮನ ನೆರವಿಗರಲ್ಲಿ ರಾಜವಾಹನನ ಇತರ ಕಳೆದುಹೋದ ಗೆಳೆಯರೆಲ್ಲರೂ 
ಇದ್ದರು. ಅವರಲ್ಲಿ ಆಗ ತನ್ನ ಸಾಹಸದ ಕಥೆಯನ್ನು ಹೀಗೆ ಬಿತ್ತರಿಸಿದವನು 
ಅಪಹಾರವರ್ಮ. 

"ನಿನ್ನನ್ನು ಹುಡುಕುತ್ತ ಅಲೆಯುತ್ತಿದ್ದ ನನಗೆ ಮರೀಚಿಯೆಂಬ ಮುನಿಯ ಸಂದರ್ಶನ 
ದೊರಕಿತು. ಅವನಿಂದ ನಿನ್ನ ಸುದ್ದಿಯನ್ನು ತಿಳಿಯಬಯಸಿದೆ. ಅವನು ನಿನ್ನನ್ನು 
ಹುಡುಕಲು ಸಹಾಯ ಮಾಡುವುದಾಗಿ ಹೇಳಿ, ಚಂಪಾನಗರದಲ್ಲಿ ಉಳಿ ಎಂದು 


+ ೩೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸೂಚಿಸಿದ್ದಲ್ಲದೆ ತಾನು ತನ್ನ ಪೂರ್ವಾಶಮದಲ್ಲಿ ಅಲ್ಲಿಯ ಮಹಾಮೋಸಗಾರ್ತಿಯಾಗಿದ್ದ 
ಕಾಮಮಂಜರಿಯೆಂಬ ಸೂಳೆಯ ಪ್ರೇಮ ಪ್ರದರ್ಶನದ ಪಾಶದಲ್ಲಿ ಸಿಕ್ಕಿ ಎಲ್ಲರ 
ಅಪಹಾಸ್ಯಕ್ಕೂ ಗುರಿಯಾದ ದುರಂತ ಕಥೆಯನ್ನು ವಿವರಿಸಿದನು. ಯಾರೊಡನೆಯೋ 
ಜಿದ್ದು ಕಟ್ಟಿ ಮರೀಚಿಯನ್ನಾಕೆ ಹಾಗೆ ವಂಚಿಸಿ ಆಮೇಲೆ ಪರಿತ್ಯಜಿಸಿದ್ದಂತೆ. ಈ 
ಅಂಶವನ್ನು ತಿಳಿದುಕೊಂಡು ನಾನು ಹಾದಿಯ ಮೇಲೇ ವಿಮರ್ದಕನೆಂಬುವನೊಡನೆ 
ಗೆಳೆತನ ಬೆಳೆಸಿಕೊಂಡೆ; ಅವನೂ ಕಾಮಮಂಜರಿಯಿಂದ ವಂಚಿತನಾಗಿ ತನ್ನ 
ಸರ್ವಸ್ಥವನ್ನೂ ಕಳೆದುಕೊಂಡು ಭಿಕಾರಿಯಾದ ದುರ್ದೈವಿ. ನಾನು ಅವನಿಗೆ ಅವನು 
ಕಳೆದುಕೊಂಡ ಆಸ್ತಿಯನ್ನು ಮತ್ತೆ ಕೊಡಿಸುವೆನೆಂದು ಭರವಸೆ ಕೊಟ್ಟೆ. ಅಂದಿನಿಂದ 
ನಾನು ಜೂಜಿನಡ್ನೆಯನ್ನು ತೆರೆದು ಢಕಾಯಿತ ವೃತ್ತಿಯನ್ನು ಹಿಡಿದೆನು. ರಾತ್ರಿಯಲ್ಲಿ 
ಒಮ್ಮೆ ಅಡ್ಡಾಡುತ್ತಿದ್ದಾಗ ನಾನು ಕುಬೇರದತ್ತನೆಂಬ ಒಬ್ಬನ ಮಗಳಾದ ಕುಲಪಾಲಿಕೆ 
ಎ೦ಬ ಸುಂದರಿಯನ್ನು ಭೇಟಿಯಾದೆ. ಅವಳನ್ನು ಮೊದಲು ಧನಮಿತ್ರನಿಗೆ ಮದುವೆ 
ಮಾಡಿಕೊಡುವೆನೆಂದು ಹೇಳಿ, ಅನಂತರ ಧನಮಿತ್ರನು ದಾನಶೂರಕರ್ಣನಾಗಿ ತನ್ನ 
ಎಲ್ಲವನ್ನೂ ಕಳೆದುಕೊಂಡದ್ದನ್ನು ಕಂಡು ಅವನಿಗೆ ಕೊಟ್ಟ ವಚನವನ್ನು ಮುರಿದು 
ಅರ್ಥಪತಿ ಎಂಬ ಮತ್ತೊಬ್ಬನಿಗೆ ಅವಳನ್ನು ಮದುವೆ ಮಾಡಿಕೊಡಲು ನಿಶ್ಚಯಿಸಿದ್ದನೆಂದೂ 
ಆದರೆ ಅವಳಿಗೆ ಧನಮಿತ್ರನೇ ಪ್ರಿಯತಮನಾಗಿದ್ದನೆಂದೂ ಅವಳಿಂದ ತಿಳಿದುಬಂದಿತು. 
ಅವಳಿಗೆ ಸಹಾಯ ಮಾಡಲೆಂದು ಅವಳನ್ನು ಧನಮಿತ್ರನ ಮನೆಗೊಯ್ದು ಮುಟ್ಟಿಸಿದೆನು. 
ನಾನೂ ಧನಮಿತ್ರನೂ ಕೂಡಲೇ ಕುಬೇರದತ್ತನ ಮನೆಯ ಮೇಲೆ ದಾಳಿ ಮಾಡಿ 
ಅವನ ಸರ್ವಸ್ಥವನ್ನೂ ಕಸಿದುಕೊಂಡೆವು. ಕುಲಪಾಲಿಕೆಯನ್ನು ಅಲ್ಲೇ ಬಿಟ್ಟು ನಾವು 
ಮುಂದೆ ಹೋಗಿ ಅರ್ಥಪತಿಯ ಮನೆಯೊಳಗೆ ನುಗ್ಗಿ ಲೂಟಿ ಮಾಡಿದೆವು. ಈ 
ಗಲಾಟಿಯ ದೆಸೆಯಿಂದ ಕುಲಪಾಲಿಕೆಯ ಮದುವೆಯನ್ನು ಅವಳಪ್ಪನು ಒಂದು 
ತಿಂಗಳವರೆಗೆ ಮುಂದೂಡಿದನು. ನಾನು ಲೂಟಿ ಮಾಡಿದ್ದನ್ನು ಧನಮಿತ್ತನಿಗಿತ್ತು ಅವನ 
ದಾರಿದ್ಯವನ್ನು ಪರಿಹರಿಸಿದೆನು. ಅನಂತರ ಧನಮಿತ್ರನ ಹತ್ತಿರ ಒಂದು ಐಂದಜಾಲಿಕ 
ಚರ್ಮಕೋಶವಿದೆಯೆಂದೂ ಪ್ರತಿದಿನವೂ ಅದು ಹೊರೆಗಟ್ಟಲೆ ಬಂಗಾರವನ್ನು 
ಹೇರುವುದೆಂದೂ ಊರು ತುಂಬ ಸುದ್ದಿಯನ್ನು ಹಬ್ಬಿಸಿದೆ. ಇದನ್ನು ಕೇಳಿದ 
ಕುಬೇರದತ್ತನು ತನ್ನ ಮಗಳಾದ ಕುಲಪಾಲಿಕೆಯನ್ನು ಧನಮಿತ್ತನಿಗೆ ಮದುವೆ 
ಮಾಡಿಕೊಟ್ಟನು. 


ಚೆಂಪಾನಗರದ ಸುಪುಸಿದ್ದ ಸೂಳೆಯಾಗಿದ್ದ ಕಾಮಮಂಜರಿಗೆ ರಾಗಮಂಜರಿಯೆಂಬ 
ಅತ್ಯಂತ ಸುಗುಣವತಿಯೂ ಸುಂದರಿಯೂ ಆದ ತಂಗಿಯೊಬ್ಬಳಿದ್ದಳು. ಅವಳಲ್ಲಿ 
ನಾನು ಅನುರಕ್ತನಾದೆ. ನನ್ನ ಕರಾರಿನ ಪ್ರಕಾರ ಕಾಮಮಂಜರಿಯು ತಾನು ಸುಲಿದ 
ಆಸ್ತಿ ಪಾಸ್ಟಿಗಳೆಲ್ಲವನ್ನೂ ಅವವುಗಳ ಹಿಂದಿನ ಒಡೆಯರಿಗೆ ಸಲ್ಲಿಸುವುದು ಮತ್ತು 
ಅವಳು ಆ ಪ್ರಕಾರ ಸಲ್ಲಿಸಿದರೆ ನಾನವಳಿಗೆ ಮೇಲೆ ಹೇಳಿದ ಚರ್ಮದ ಚೀಲವನ್ನು 
ತಂದು ಕೊಡುವುದು, ನನಗವಳು ತನ್ನ ತಂಗಿಯನ್ನು ಮದುವೆ ಮಾಡಿಕೊಡುವುದಕ್ಕೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೨೩ + 


ಶರ್ತವಾಯ್ತು. ಆ ಶರ್ತದಂತೆ ಅವಳು ವಿಮರ್ದಕನಿಗೆ ಅವನ ಆಸ್ತಿಯನ್ನು 
ಹಿಂದಿರುಗಿಕೊಟ್ಟಳು. ಚರ್ಮದ ಚೀಲವನ್ನು ನಾನು ಕಾಮಮಂಜರಿಗೆ ತಂದುಕೊಟ್ಟೆನು. 
ಆಗ ಧನಮಿತ್ರನು ಆ ಚೀಲವನ್ನು ತನ್ನ ಮನೆಯಿಂದ ಯಾರೋ ಕದ್ದುಕೊಂಡು 
ಹೋದರೆಂದು ರಾಜಾಸ್ಥಾನಕ್ಕೆ ದೂರು ಕೊಟ್ಟ. ರಾಜದಂಡಕ್ಕೆ ಹೆದರಿದ ಕಾಮಮಂಜರಿಯು 
ತನಗೆ ಆ ಚೀಲವನ್ನು ಅರ್ಥಪತಿಯು ಕೊಟ್ಟನೆಂದು ರಾಜನೆದುರು, ನನ್ನ ಸಲಹೆಯ 
ಪ್ರಕಾರ ಹೇಳಿದಳು. ಕೂಡಲೇ ರಾಜನು ಅರ್ಥಪತಿಯನ್ನು ಗಡಿಪಾರು ಮಾಡಿ ಅವನ 
ಆಸ್ಲಿಯನ್ನು ಸರಕಾರದ ವಶಕ್ಕೆ ತೆಗೆದುಕೊಂಡನು. ಆಮೇಲೆ ಅರಸ ಸಿಂಹವರ್ಮನ 
ಮಗಳಾದ ಅಂಬಾಲಿಕೆಯನ್ನು ಮೊದಲು ಕಂಟಕನೆಂಬ ಜೇಲಾಧಿಕಾರಿಯ 
ಕಾಮಪಾಶದಿಂದ ತಪ್ಪಿಸಲು ಅವನನ್ನು ಕೊಂದದ್ದಲ್ಲದೆ, ಅವನಂತಹ ಚಂಡವರ್ಮನನ್ನೂ 
ಕೊಂದು, ಸಿಂಹವರ್ಮನನ್ನುಳಿಸಿ ನಿನ್ನನ್ನಿಲ್ಲಿ ಕಂಡೆ”. ಆ ಬಳಿಕ ಉಪಹಾರವರ್ಮನ 
ಸರದಿ; ಅವನ ಸಾಹಸಗಳು ಇವು; 

"ನಿನ್ನನ್ನು ಹುಡುಕುತ್ತ ನಾನು ನನ್ನ ವಿದೇಹ ದೇಶಕ್ಕೆ ಹೋದೆ. ಅಲ್ಲಿ ನನ್ನನ್ನು 
ಭೇಟಿಯಾದ ನನ್ನ ಸಾಕುದಾಸಿಯು ನನ್ನ ತಂದೆ ತಾಯಿಗಳನ್ನು ಸಿಂಹಾಸನದಿಂದ 
ಕೆಳಕ್ಕಿಳಿಸಿ ನನ್ನ ದೊಡ್ಡಪ್ಪನ ಮಕ್ಕಳಾದ ವಿಕಟವರ್ಮಾದಿಗಳು ಸೆರೆಯಲ್ಲಿಟ್ಟಿದ್ದರೆಂಬ 
ದುಃಖದ ಸಂಗತಿಯನ್ನು ಹೇಳಿದಳು. ನಾನಾಗ ನನ್ನ ಮಾತಾಪಿತೃಗಳನ್ನು ಮುಕ್ತ 
ಮಾಡಲು ನಿಶ್ಚಯಿಸಿದೆ. ನನ್ನ ಸಾಕುದಾಸಿಯ ಮಗಳ ನೆರವಿನಿಂದ ವಿಕಟವರ್ಮನ 
ದುರಾಚಾರಗಳ ದೆಸೆಯಿಂದ ಅವನ ಬಗೆಗೆ ಅತ್ಯಂತ ಜುಗುಪ್ಲೆಯನ್ನು ಹೊಂದಿದ್ದ 
ಅವನ ರಾಣಿಯ ಪ್ರೀತಿಯನ್ನು ಗಳಿಸಿದೆನು. ನಾನು ಹೇಳಿಕೊಟ್ಟ ಪ್ರಕಾರ ಅವಳು- 
ಅಪರೂಪ ಕಳೆದುಕೊಂಡು ಸುಸ್ಪರೂಪ ಪಡೆಯಲು-ಒಂದು ಮಾಂತಿಕ ಯಾಗವನ್ನು 
ಮಾಡಲು ಗಂಡನನ್ನು ಒಪ್ಪಿಸಿದಳು. ತಾನು ಮಾರ ಸುಂದರನಾಗಿ ಬಿಡುವೆನೆಂಬ 
ಹಿಗ್ಗಿನಿಂದ ಯಾಗ ಮಾಡಲೊಪ್ಪಿದ ವಿಕಟವರ್ಮನನ್ನು ಯಾಗಶಾಲೆಯಲ್ಲಿ ಯಜ್ಞ 
ಪಶುವನ್ನಾಗಿ ಬಲಿಕೊಟ್ಟು, ನಾನೇ ಮಂತ್ರಾನುಸಾರ ರೂಪಾಂತರ ಹೊಂದಿದ 
ವಕಟವರ್ಮ ಮಹಾರಾಜನೆಂದು ಸಾರಿ, ಮಂತ್ರಿವರ್ಕಾದಿ ಸರ್ವರನ್ನೂ ಕೊನೆಯ 
ತನಕ ಮರುಳುಗೊಳಿಸಿ, ನನ್ನ ತಾಯ್ತಂದೆಗಳನ್ನು ಬಂಧಮುಕ್ತರನ್ನಾಗಿ ಮಾಡಿ, ತಂದೆಯೇ 
ರಾಜನೆಂದೂ ನಾನು ಯುವರಾಜನೆಂದೂ ಡಂಗುರ ಹೊಡೆಯಿಸಿದೆನು. ಮಿತ್ರರಾಜನಾದ 
ಸಿಂಹವರ್ಮನ ಕರೆ ಕೇಳಿ ಅವನ ನೆರವಿಗೆಂದು ಸೈನ್ಯಸಮೇತನಾಗಿ ನಾನಿಲ್ಲಿ ಬಂದಾಗ 
ಹೀಗೆ ನಿನ್ನನ್ನು ನೋಡುವ ಭಾಗ್ಯ ನನಗೆ ಬಂದಿತು.” ಅನಂತರ ಬಂದದ್ದು ಅರ್ಥಪಾಲನ 
ಸರದಿ; ಅವನ ಕಥೆ ಇಂತು; 

"ನಾನು ಕಾಶಿಗೆ ಹೋಗಿದ್ದೆ. ಅಲ್ಲೊಬ್ಬ ಬಹಳ ಕಷ್ಟದಲ್ಲಿ ಸಿಕ್ಕಿಬಿದ್ದಾತ, 
ಚಂಡಸಿಂಪಹನೆಂಬ ಕಾಶೀರಾಜನ ಮಂತ್ರಿಯಾಗಿದ್ದ ನನ್ನ ತಂದೆಯಾದ ಕಾಮಪಾಲನನ್ನು 
ದುಷ್ಠನಾದ ಹೊಸ ದೊರೆ ಸಿಂಹಘೋಷನು ಕೆಲಸದಿಂದ ತೆಗೆದುಹಾಕಿದ್ದಲ್ಲದೆ 
ಮರಣದಂಡನೆಗೆ ಗುರಿಪಡಿಸಲು ಆಜ್ಞೆ ಮಾಡಿದ ಕೆಟ್ಟ ಸುದ್ದಿಯನ್ನು, ನನ್ನ ಕಿವಿಗೆ 


+ ೩೨೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಹಾಕಿದ. ಇದನ್ನು ಕೇಳಿದೊಡನೆಯೇ ನಾನು ನನ್ನ ತಂದೆಯನ್ನು ಬದುಕಿಸಲು 
ಪಣತೊಟ್ಟಿನು. ವಿಷಸರ್ಪವೊಂದನ್ನು ಹಿಡಿದು ಒಯ್ದು, ಫಾಠಿಗೆ ಹಾಕಲು ರಾಜಭಟರು 
ನನ್ನ ತಂದೆಯನ್ನು ಕರೆದುಕೊಂಡು ಹೋಗುತ್ತಿದ್ದಾಗ, ಅದನ್ನು ಅವನ ತಲೆಯ 
ಮೇಲೆ ಎಸೆದೆ. ಅದು ಅವನನ್ನುಕಚ್ಚಿತು; ಆಗ ಅವನು ಪ್ರಜ್ಞಾಹೀನನಾಗಿ ಬಿದ್ದ. 
ಅರಸನ ಆಜ್ಞೆಯಂತೆ ಸತ್ತಂತಿದ್ದ ಅವನನ್ನೊಯ್ದು ವಿಷಹಾರಿ ಔಷಧ ಕೊಟ್ಟು ನಾನು 
ಬದುಕಿಸಿದೆ. ಆಮೇಲೆ ಸಿಂಹಘೋಷನ ಮಗಳಾದ ಮಣಿಕರ್ಣಿಕೆಗೆ ನನ್ನನ್ನು 
ಮದುವೆಯಾಗುವ ಆಸೆಯಿದೆ ಎಂಬುದನ್ನು ತಿಳಿದು, ಒಂದು ರಾತ್ರಿ ಅರಮನೆಗೆ 
ಸುರಂಗ ಹಾಕಿ ಒಳಹೊಕ್ಕು ನಿದಿಸಿದ್ದ ಸಿಂಹಘೋಷನನ್ನು ಸೆರೆಹಿಡಿದು. ರಾಜ್ಯಭಾರವನ್ನು 
ಅವನ ಆಜ್ಞೆಯಂತೆ ಪುನಃ ನಡೆಸುತ್ತಿದ್ದ ನನ್ನ ತಂದೆಯ ವಶಕ್ಕೊಪ್ಪಿಸಿ, ಮಣಿಕರ್ಣಿಕೆಯನ್ನು 
ಮದುವೆಯಾಗಿ ನಾನು ಯುವರಾಜನಾದೆ. ಆಮೇಲೆ ಅಂಗರಾಜನ ನೆರವಿಗಾಗಿ 
ಸೈನ್ಯಸಮೇತ ಇಲ್ಲಿಗೆ ಬಂದೆ. ನಿನ್ನ ಸಂದರ್ಶನ ಸಿಕ್ಕಿತು” ಪ್ರಮತಿ ಅನಂತರ ತನ್ನ 
ಸಾಹಸ ಕಥನವನ್ನಾರಂಭಿಸಿದ; 

"ನಾನು ತಿರುಗುತ್ತಿದ್ದಾಗ ಒಮ್ಮೆ ವಿಂಧ್ಯಾಟವಿಯಲ್ಲಿ ರಾತ್ರಿಯಾಯ್ತು. ಮರದ 
ಕೆಳಗೆ ಮಲಗಿದೆ; ಕನಸುಕಂಡೆ. ಎಚ್ಚತ್ತಾಗ ಕನಸಿನಲ್ಲಿ ಕಂಡದ್ದು ಸತ್ಯವೆಂದು ಎದುರು 
ನಿಂತಿದ್ದ ಅಪ್ಪರೆಯೊಬ್ಬಳು ಹೇಳಿದಳು. ಅವಳೇ ನಿದೆಯಲ್ಲಿದ್ದ ನನ್ನನ್ನು ಶ್ರಾವಸ್ತಿಯ 
ರಾಜಕುಮಾರಿಯಾದ ನವಮಾಲಿಕೆಯ ಕೊಠಡಿಗೆ ಒಯ್ದು ಅವಳನ್ನು ತೋರಿಸಿದಳಂದು 
ಹೇಳಿದಳು. ಅವಳು ಯಾರು? ಕಾಮಪಾಲನ ಹೆಂಡತಿಯಾದ ತಾರಾವಳಿ ಎಂಬ 
ಯಕ್ಷಿ. ಅವಳು ಹಾಗೆ ಹೇಳಿ ಹೊರಟುಹೋದಕೂಡಲೇ ನಾನು ಶ್ರಾವಸ್ಪಿಗೆ ಹೊರಟೆ. 
ಅಲ್ಲೊಬ್ಬ ಬ್ರಾಹ್ಮಣನೊಡನೆ ಆಲೋಚನೆ ಮಾಡಿ ಆ ಪ್ರಕಾರ ನಾನು ಅವನ ಮಗಳಂತೆ 
ವೇಷ ಧರಿಸಿ ಅವನೊಡನೆ ಶ್ರಾವಸ್ತಿಯ ದೊರೆ ಇದ್ದಲ್ಲಿಗೆ ಹೋದೆ. ಮೊದಲೇ ಗೊತ್ತು 
ಮಾಡಿದ್ದ ಆದರೆ ಈಗ ಕಳೆದುಹೋಗಿರುವ ವರನನ್ನು ಹುಡುಕಿ ತರುವವರೆಗೆ ನನ್ನನ್ನು 
ಕಾಪಾಡಬೇಕೆಂದು ರಾಜನಿಗೆ ಒಪ್ಪಿಸಿ ಆ ಬ್ರಾಹ್ಮಣನು ಹೊರಟುಹೋದನು. ಅಲ್ಲಿ 
ನನಗೆ ರಾಜಪುತ್ತಿಯಾದ ನವಮಾಲಿಕೆಯ ಭೇಟಿಯಾಯ್ತು. ಆಮೇಲೆ ಒಂದು ದಿನ 
ಅಂತಃಪುರದಿಂದ ತಪ್ಪಿಸಿಕೊಂಡು ಹೋಗಿ ನಾನು ಪುನಃ ಆ ಬ್ರಾಹ್ಗಣನನ್ನು ಭೇಟಿಯಾದೆ. 
ಆಗ ಅವನು ನಿಜರೂಪದಲ್ಲಿದ್ದ ನನ್ನನ್ನು ಕರೆದುಕೊಂಡು ರಾಜನ ಬಳಿ ಹೋಗಿ, 
"ಇವನೇ ನಾನು ಹುಡುಕುತ್ತಿದ್ದ ವರ; ಈಗ ಇವನಿಗಾಗಿ ನನ್ನ ಮಗಳನ್ನು ಕರೆದುಕೊಂಡು 
ಹೋಗಲು ಬಂದಿದ್ದೇನೆ” ಎಂದು ಹೇಳಿದನು. ರಾಜ ಹುಡುಕಿಸಿದರೆ ಹೆಣ್ಣಾಗಿದ್ದ 
ನಾನು ಸಿಕ್ಕಲಿಲ್ಲ. ಮಗಳನ್ನು ತಿರುಗಿ ಕೊಡದಿದ್ದರೆ ತಾನು ಬೆಂಕಿಯಲ್ಲಿ ಹಾರಿ 
ಪ್ರಾಣಬಿಡುವೆನೆಂದು ಬ್ರಾಹ್ಮಣ ಹೆದರಿಸಿದ. ಆಗ ಏನು ಮಾಡಲೂ ತೋರದೆ ರಾಜನು 
ತನ್ನ ಮಗಳಾದ ನವಮಾಲಿಕೆಯನ್ನು ನನಗೆ ಮದುವೆ ಮಾಡಿಕೊಟ್ಟನು. ಅವನ 
ಅಳಿಯನಾದ ನಾನು ಬಹು ಬೇಗ ಅವನ ವಿಶ್ವಾಸಕ್ಕೆ ಪಾತ್ರನಾದೆ. ಅನಂತರ ಅವನ 
ಆಜ್ಞೆಯಂತೆ ಅವನ ಮಿತ್ರನಾಗಿದ್ದ ಅಂಗರಾಜ ಸಿಂಹವರ್ಮನ ಸಹಾಯಕ್ಕೆಂದು ಸೈನ್ಯ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೨೫ + 


ಸಮೇತ ಹೊರಟು ಇಲ್ಲಿಗೆ ಬಂದ ನನಗೆ ನಿನ್ನ ಸಂದರ್ಶನವಾಯ್ತು” ಮಿತ್ರಗುಪ್ತನು 
ರಾಜವಾಹನನ ಆಜ್ಞೆಯಂತೆ ಅನಂತರ ತನ್ನ ಸಾಹಸಗಳನ್ನು ಹೀಗೆ ವರ್ಣಿಸಿದ; 

"ನಾನು ಸುಹ್ಮ ದೇಶಕ್ಕೆ ಹೋಗಿದ್ದೆ. ಅದರ ರಾಜಧಾನಿಯಾದ ದಾಮಲಿಪ್ತ 
ನಗರವನ್ನು ಸೇರಿದೆ. ಭೀಮಧನ್ವ-ಕಂದುಕಾವತಿಯರು ಸುಹ್ಮರಾಜನ ಮಕ್ಕಳು. ಆ 
ಮಕ್ಕಳನ್ನು ಅನುಗಹಿಸುವಾಗ ದುರ್ಗಾದೇವಿಯು ವಾರ್ಷಿಕ ಹಬ್ಬದಲ್ಲಿ ಸಾರ್ವಜನಿಕವಾಗಿ 
ಕಂದುಕ ನೃತ್ಯಮಾಡಿ ತನ್ನ ವರನನ್ನು ಆರಿಸಿಕೊಳ್ಳಬೇಕೆಂದೂ ಅವನಿಗೆ ಭೀಮಧನ್ನನು 
ವಿಧೇಯನಾಗಿರಬೇಕೆಂದೂ ಕರಾರು ಹಾಕಿದ್ದಳು. ಪ್ರಾಯಕ್ಕೆ ಬಂದ ಭೀಮಧನ್ವ ಇದನ್ನು 
ತಿಳಿದು ಕೋಧಾಂಧನಾದನು. ಕಂದುಕನೃತ್ಯದ ಹಬ್ಬದಲ್ಲಿ ನನ್ನನ್ನು ಪತಿಯನ್ಸಾಗಿ ಸ್ಟೀಕರಿಸಲು 
ರಾಜಕುಮಾರಿ ಆಯ್ದು ಕೊಂಡೊಡನೆಯೇ ಭೀಮಧನ್ನನು ನನ್ನನ್ನು ಸಮುದಕ್ಕೆ 
ಎಸೆಯಿಸಿದನು. ದೈವಬಲದಿಂದ ಯವನರ ಹಡಗು ಹತ್ತಿರದಲ್ಲೇ ಹೋಗುತ್ತಿತ್ತು ಆ 
ಯವನರು ನನ್ನನ್ನು ಮೇಲಕ್ಕೆತ್ತಿ ತಮ್ಮ ಗುಲಾಮಗಿರಿಯಲ್ಲಿಟ್ಟುಕೊಳ್ಳಲು ನಿರ್ಧರಿಸಿದರು. 
ಅಷ್ಟರಲ್ಲಿ ಅವರ ಹಡಗನ್ನು ಶತುನೌಕೆಯೊಂದು ಎದುರಿಸಿತು. ಆಗ ನಾನು ಅವರ 
ಪರವಾಗಿ ವೀರಾವೇಶದಿಂದ ಕಾದಿ ಹಗೆಗಳನ್ನೋಡಿಸಿದ್ದರಿಂದ ಅವರು ನನ್ನನ್ನುಗೌರವಿಸಿ 
ನನಗೆ ಸ್ಥಾತಂತ್ಯವನ್ನು ಕೊಟ್ಟರು. ಶತ್ತುನೌಕೆಯ ನಾಯಕನಾಗಿದ್ದ ಭೀಮಧನ್ನನು 
ಸೆರೆಸಿಕ್ಕಿದನು. ಎದುರು ಗಾಳಿಗೆ ಸಿಕ್ಕಿ ನಮ್ಮ ಹಡಗು ಯಾವುದೋ ಒಂದು ದ್ವೀಪಕ್ಕೆ 
ಹೋಗಿ ನಿಂತಿತು. ಅಲ್ಲಿದ್ದ ಒಬ್ಬ ರಾಕ್ಷಸ ತನ್ನ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಡದಿದ್ದರೆ 
ನುಂಗಿ ಬಿಡುವೆನೆಂದು ಮಿತ್ರಗುಪ್ತನೆದುರು ಧುತ್ತೆಂದು ಬಂದು ನಿಂತನು. ಅವನ 
ನಾಲ್ಕು ಪ್ರಶ್ನೆಗಳಿಗೂ ಸಮರ್ಪಕ ಉತ್ತರ ಕೊಟ್ಟಿದ್ದರಿಂದ ಅವನು ಸುಪ್ರೀತನಾದನು. 
ಅಷ್ಟರಲ್ಲಿ ಮತ್ತೊಬ್ಬ ರಾಕ್ಷಸ ಕಂದುಕಾವತಿಯನ್ನು ಹಾರಿಸಿಕೊಂಡು ಹೋಗುತ್ತಿದ್ದ. 
ಅವನನ್ನು ಸದೆಬಡಿದು ಅವಳನ್ನು ಕರೆದುಕೊಂಡು ದಾಮಲಿಪ್ಪಕ್ಕೆ ಬಂದೆ. ಅಲ್ಲಿಂದ 
ಮುಂದೆ ನನ್ನ ಮಾವನ ಆಜ್ಞೆಯಂತೆ ಅಂಗರಾಜನ ನೆರವಿಗೆಂದು ಸೈನ್ಯದೊಡನೆ 
ಇಲ್ಲಿಗೆ ಬಂದಾಗ ನಿನ್ನನ್ನು ಕಂಡೆ'. ಆಮೇಲಿನದು ಮಂತ್ರಗುಪ್ತನ ಪಾಳಿ; ಅವನ 
ವೀರಕಾರ್ಯಗಳನ್ನು ಅವನು ಇಂತೆಂದ; 

"ನಾನು ಕಳಿಂಗದೇಶಕ್ಕೆಹೋಗಿದ್ದೆ. ಕಲಿಂಗರಾಜನ ಮಗಳು ಕನಕಲೇಖೆ. 
ಕಾಪಾಲಿಕನೊಬ್ಬನು ಅವಳನ್ನು ಅಪಹರಿಸಿ ಅತಿಮಾನುಷ ಶಕ್ತಿ ಸಂಪಾದನೆಗಾಗಿ 
ಸ್ಮಶಾನವೊಂದರಲ್ಲಿ ಭೂತಗಣಕ್ಕೆ ಬಲಿಕೊಡಲು ಕತ್ತಿಯೆತ್ತಿದ್ದನು. ಅಷ್ಟರಲ್ಲಿ ನಾನವಳನ್ನು 
ಬಿಡಿಸಿದೆ. ಅವಳೂ ನಾನೂ ಪ್ರಣಯಿಗಳಾದೆವು. ಅವಳ ಅರಮನೆಯಲ್ಲಿ ನಾನು 
ಅಜ್ಞಾತನಾಗಿ ಉಳಿದೆ. ಕರ್ದನ ಅವಳ ತಂದೆ. ಆತನೊಂದು ದಿನ ಸಮುದ್ರತೀರಕ್ಕೆ 
ವಿಹರಿಸಲು ಹೋದಾಗ ಆಂಧ್ರರಾಜ ಜಯಸಿಂಹ ದಾಳಿಮಾಡಿ ಅವನನ್ನು 
ಸೆರೆಹಿಡಿದುಕೊಂಡು ಹೋದನು. ಕನಕಲೇಖೆಯನ್ನು ಅವನು ಮದುವೆ 
ಮಾಡಿಕೊಳ್ಳಬೇಕೆಂದಿದ್ದನು; ಆದರೆ ಅವಳನ್ನು ಯಕ್ಷ ಹಿಡಿದುಕೊಂಡಿತ್ತೆಂಬುದನ್ನು 
ಕೇಳಿ ಅದರಿಂದ ಅವಳನ್ನು ಬಿಡಿಸಲು ಮಂತ್ರವಾದಿಯ ವೇಷದಲ್ಲಿದ್ದ ನನ್ನ ನೆರವನ್ನು 


* ೩೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕೋರಿದನು. ಆಗ ನಾನೊಪ್ಪಿದೆ. ನನ್ನ ಸಲಹೆಯ ಪ್ರಕಾರ ಅವನು ಒಂದು ಕೆರೆಯಲ್ಲಿ 
ಮುಳುಗಿ ಏಳುವುದರಿಂದ ರೂಪಾಂತರ ಹೊಂದಿ ಯಕ್ಷವಧಸಮರ್ಥನಾಗುವನೆಂದು 
ನಂಬಿ ಹಾಗೆ ಮಾಡಿದಾಗ ನೀರೊಳಗೇ ನಾನು ಅವನನ್ನು ಕೊಂದು ರೂಪಾಂತರ 
ಹೊಂದಿದ ಜಯಸಿಂಹನೇ ನಾನು ಎಂದು ಘೋಷಿಸಿ ಕರ್ದನನನ್ನೂ ಅವನ ಮಗಳಾದ 
ಕನಕಲೇಖೆಯನ್ನೂ ಬಂಧಮುಕ್ತಗೊಳಿಸಿದೆ. ಕರ್ದನನು ಆಂಧ್ರ-ಕಳಿಂಗಗಳೆರಡಕ್ಕೂ 
ರಾಜನಾದನು. ಅನಂತರ ನಾನು ಕನಕಲೇಖೆಯನ್ನು ಮದುವೆಯಾದೆ. ಅವನ 
ಆಜ್ಞಾಮಸಾರ ಸಿಂಹವರ್ಮನ ನೆರವಿಗಾಗಿ ನಾನಿಲ್ಲಿ ಬಂದಾಗ ನೀನು ಸಿಕ್ಕಿದೆ-ಈ 
ಕಥೆಯನ್ನು ಹೇಳುವಾಗ ಓಷ್ಟ್ಯಾಕ್ಷರಗಳೊಂದನ್ನೂ(ಪ, ಫ, ಬ ಭ, ಮ-ಗಳಲ್ಲಿ 
ಒಂದನ್ನೂ) ಬಳಸಲಿಲ್ಲ; ಏಕೆಂದರೆ ಕನಕಲೇಖೆ ಜೋರಾಗಿ ಮುತ್ತು ಕೊಟ್ಟಾಗ 
ಅವನು ತುಟಿ ಹರಿದುಹೋಯ್ತಂತೆ! ವಿಶ್ರತ ಆಮೇಲೆ ತನ್ನ ಅನುಭವಗಳನ್ನು 
ಹೇಳತೊಡಗಿದ; 

"ನಾನು ವಿಂಧ್ಯಾಟವಿಯಲ್ಲಿ ಅಲೆಯುತ್ತಿದ್ದಾಗ ವೃದ್ಧ ಸೇವಕನಿಂದೊಡಗೂಡಿದ 
ಒಬ್ಬ ಹುಡುಗ ಸಿಕ್ಕಿದ. ಆ ಹುಡುಗನು ವಿದರ್ಭ ದೇಶದ ಎಳೆಯ ರಾಜಪುತ್ರ. 
ದುರಾಚಾರಿಯಾಗಿದ್ದ ಅವನ ತಂದೆ ಅನಂತವರ್ಮನು ದುಂಶಾಸನಕ್ಕೆ ಎಡೆಗೊಟ್ಟದ್ದರ 
ಫಲವಾಗಿ, ನೆರೆಯ ರಾಜನಾದ ವಸಂತಭಾನುವಿನ ದಾಳಿಗೆ ತುತ್ತಾಗಿ ರಾಜ್ಯವನ್ನೂ 
ಜೀವವನ್ನೂ ಕಳೆದುಕೊಂಡಿದ್ದನು. ಆಗ ಅವನ ರಾಣಿ ವಸುಂಧರೆಯು ತನ್ನ ಮಗಳಾದ 
ಮಂಜುವಾದಿನಿಯನ್ನೂ ಮಗನಾದ ಭಾಸ್ಕರವರ್ಮನನ್ನೂ ಕರೆದುಕೊಂಡು 
ಮಾಹಿಷ್ಠತಿಯ ರಾಜನೂ ತನ್ನ ಗಂಡನ ಸೋದರನೂ ಆದ ಮಿತ್ರವರ್ಮನಲ್ಲಿ ಆಶ್ರಯ 
ಪಡೆಯಲು ಹೋದಳು. ಆದರೆ ಮಿತ್ರವರ್ಮನು ದ್ರೋಹಿ ಎಂಬುದು ಅನಂತರ 
ಗೊತ್ತಾಯಿತು. ಆದುದರಿಂದ ಆಪ್ಪಸೇವಕನೊಡನೆ ತನ್ನ ಕುಮಾರನನ್ನು ಸುರಕ್ಷಿತ 
ಸ್ಥಳದಲ್ಲಿಡೆಂದು ಹೇಳಿ ಕಳಿಸಿಕೊಟ್ಟಳು. ಈ ವಿಷಯವನ್ನು ಆ ಹುಡುಗನಿಂದ ತಿಳಿದೆ. 
ಅವನು ತನ್ನ ದೂರದ ಸಂಬಂಧಿಕನೆಂಬುದೂ ಗೊತ್ತಾಯಿತು. ಆದ್ದರಿಂದ ಅವನಿಗೆ 
ಕಳೆದುಹೋದ ರಾಜ್ಯವನ್ನು ಪುನಃ ಪಡೆಯುವುದರಲ್ಲಿ ನೆರವೀಯುವೆನೆಂದು ಮಾತುಕೊಟ್ಟೆ 
ಆಮೇಲೆ ಮಾಹಿಷ್ಕತೀ ನಗರದಲ್ಲಿ ಮಂಜುವಾದಿನಿಯನ್ನು ಪ್ರಚಂಡವರ್ಮನಿಗೆ ಕೊಟ್ಟು 
ಮದುವೆ ಮಾಡಲು ಮಿತ್ರವರ್ಮನು ನಿರ್ಧರಿಸಿದ್ದನ್ನು ತಿಳಿದು, ವಸುಂಧರೆಯ ಹತ್ತಿರ 
ಹೋಗಿ ಅವಳ ಮಗ ಸತ್ತುಹೋದನೆಂಬ ಸುಳ್ಳು ಸುದ್ದಿಯನ್ನು ಹಬ್ಬಿಸಲು ಹೇಳೆಂದು 
ಆ ವೃದ್ಧ ಸೇವಕನನ್ನು ಮಾಹಿಪ್ಠತಿಗೆ ಕಳಿಸಿಕೊಟ್ಟೆ; ಜೊತೆಗೆ ವಿಷಲಿಪ್ತ ಹಾರವೊಂದನ್ನು 
ಮಿತ್ರವರ್ಮನನ್ನು ಕೊಲ್ಲಲು ಅವನೊಡನೆ ಅವಳಿಗೆ ಕೊಟ್ಟು ಕಳಿಸಿದೆ. ಅಲ್ಲಾವಧಿಯಲ್ಲಿ 
ನಾನು ಭಿಕ್ಷುವೇಷ ತೊಟ್ಟು ಅಲ್ಲಿಗೆ ಹೋದೆ. ಅಷ್ಟರಲ್ಲಿ ಮಿತ್ರವರ್ಮನ ಸಂಹಾರವಾಗಿ 
ಹೋಗಿತ್ತು; ನನ್ನ ಜೊತೆಗಿದ್ದ ಭಾಸ್ಸರವರ್ಮನನ್ನು ದುರ್ಗಾದೇವಿಯ ಗುಡಿಯಲ್ಲಿ 
ದೇವಿಯ ಪೀಠದ ಬುಡದಲ್ಲಿ ಅಡಗಿಸಿಟ್ಟುಕೊಂಡು, ವಸುಂಧರೆ ಅಲ್ಲಿಗೆ 
ಪೂರ್ವಸೂಚನೆಯಂತೆ ಬಂದು ದೇವಿಯು ತನಗೆ ಸ್ಪಪ್ಪದಲ್ಲಿ ಹೇಳಿದಂತೆ ತನ್ನ 
ಮಗನು ಅಲ್ಲಿ ಪ್ರಕಟವಾಗುತ್ತಾನೆ ಎಂದು ಜನರಿಗೆ ಹೇಳಿದ್ದರಿಂದ ಗರ್ಭಗುಡಿಯಿಂದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೨೭ + 


ಹೊರಕ್ಕೆ ಭಾಸ್ಕರವರ್ಮನನ್ನು ಕರೆತಂದು ನಾನು ಜನರನ್ನುದ್ದೇಶಿಸಿ ಈವರೆಗೆ ದೇವಿಯ 
ರಕ್ಷಣೆಯಲ್ಲಿದ್ದ ಹುಡುಗನನ್ನು ಈಗ ನಿಮ್ಮನ್ನಾಳಲು ಅವಳು ಕಳಿಸಿಕೊಟ್ಟಿದ್ದಾಳೆ ಎಂದು 
ಹೇಳಿ ನ್ಯಾಯಸಮ್ಮತವಾಗಿ ಅವನಿಗೆ ಮಾಹಿಷ್ಕತಿಯಲ್ಲಿ ಪಟ್ಟಗಟ್ಟಿದೆ; ಮತ್ತು ನಾನು 
ಆಮೇಲೆ ಮಂಜುವಾದಿನಿಯನ್ನು ಮದುವೆಯಾದೆನಲ್ಲದೆ ರಾಜನ ಮುಖ್ಯ ಸಲಹೆಗಾರನೂ 
ಆದೆ. ಅವನ ಪರವಾಗಿ ರಾಜ್ಯಭಾರ ಮಾಡುತ್ತ ಬಂದೆ. ಕೊನೆಗೆ ವಿದರ್ಭವನ್ನಾಕ್ರಮಿಸಿದ್ದ 
ವಸಂತಭಾನುವನ್ನು ಯುದ್ಧದಲ್ಲಿ ಕೊಂದು ಆ ರಾಜ್ಯಕ್ಕೂ ಭಾಸ್ಕರವರ್ಮನನ್ನು 
ನ್ಯಾಯವಾಗಿ ದೊರೆಯಾಗಿ ಮಾಡಿದೆನು. ಈಗ ಸಿಂಹವರ್ಮನ ಸಹಾಯಕ್ಕಾಗಿ 
ಸೈನ್ಯಸಮೇತ ಬಂದ ನಾನು ನಿನ್ನನ್ನು ನೋಡಿದೆ. 

ಬಳಿಕ ರಾಜಹಂಸನ ಸಂದೇಶ ಮುಟ್ಟಿತು. ಅದರ ಪ್ರಕಾರ ದಶಕುಮಾರರು 
ದುಃಖಪಡುತ್ತಿದ್ದ ವೃದ್ಧನಾದ ರಾಜಹಂಸ ಮಹಾರಾಜನನ್ನು ಸಂತಯಿಸಲೆಂದು 
ಪುಷುರಕ್ಕೆ ಹೋದರು. ಆಮೇಲೆ ಉಜ್ಜಯಿನಿಗೆ ಹೋಗಿ ರಾಜನಾಗಿದ್ದ ಮಾನಸಾರನನ್ನು 
ಯುದ್ಧದಲ್ಲಿ ಸೋಲಿಸಿ ಆ ರಾಜ್ಯವನ್ನು ಅವರು ವಶಪಡಿಸಿಕೊಂಡರು. ಅದರಿಂದ 
ಪರಮ ಸಂತೋಷ ಹೊಂದಿದ ವೃದ್ಧರಾಜ ರಾಜಹಂಸನು ಅವರು ಗೆದ್ದು ತಂದಿದ್ದ 
ರಾಜ್ಯಗಳನ್ನು ಅವರಲ್ಲಿ ಸರಿಯಾಗಿ ಹಂಚಿ ವಾನಪಸ್ಥಾಶ್ರಮವನ್ನು ಕೈಗೊಂಡನು. ಆಗ 
ರಾಜವಾಹನನು ಪುಷ್ಟಪುರ-ಉಜ್ಜಯಿನಿಗಳ ಸಂಯುಕ್ತ ರಾಜ್ಯದ ಅರಸನಾದನು. 
ಉಳಿದ ಕುಮಾರರು ತಮ್ಮ ತಮ್ಮ ರಾಜ್ಯಗಳನ್ನು ನ್ಯಾಯವಾಗಿ ಆಳಿ ಪ್ರಜೆಗಳಲ್ಲರನ್ನೂ 
ಸುಖದಲ್ಲಿರುವಂತೆ ನೋಡಿಕೊಂಡರು. 


ಕಥನ ವಿಮರ್ಶೆ 


"ಇದನ್ನೆಲ್ಲ ನೋಡಿದರೆ ಲೌಕಿಕವಾದ, ಅದರಲ್ಲಿಯೂ ಜಾರಚೋರರ ಸಾಹಸ 
ಚಿತ್ರವುಳ್ಳ(ದಶಕುಮಾರ ಚರಿತದ) ಕಥೆಯನ್ನು ಅನುವಾದಿಸುವಲ್ಲಿ ಒಂದು ಧಾರ್ಮಿಕ 
ಇಲ್ಲವೆ ಆಧ್ಯಾತ್ಮಿಕ ಸಮಾಧಾನವನ್ನು ಹೊಂದುವ ಪ್ರಯತ್ನವು ಇಲ್ಲಿ ಕಾಣುತ್ತದೆ”ಎಂದು 
ಸಾಹಿತ್ಯ ಚರಿತಕಾರರು ಹೇಳಿದ್ದು ಹಸಿರು ಕನ್ನಡಕ ಧರಿಸಿ ಎಂದು ವಿಷಾದದಿಂದ 
ಹೇಳಬೇಕಾಗಿದೆ. ಕೀತರು ದಶಕುಮಾರ ಚರಿತದ ಬಗೆಗೆ ಈ ಅರ್ಥ ಬರುವಂತೆ 
ಬರೆದ ಅಜ್ಞಾನವನ್ನಿಲ್ಲಿ ಸನ್ಮಾನ್ಯ ವಿದ್ವಾಂಸರು ವಿಚಾರ ಮಾಡದೆ ಅನುಸರಿಸಿರುವಂತೆ 
ತೋರುತ್ತದೆ. ಹೀಗೇ ಹೇಳುವುದಾದರೆ ಶೀಕೃಷ್ಣನು "ಜಾರ ಚೋರ ಶಿಖಾಮಣಿ” 
ಎಂಬುದನ್ನು ಒಪ್ಪಿಕೊಳ್ಳಬೇಕಾದೀತು. ಜೊತೆಗೆ, ಮಹಾಭಾರತದಲ್ಲಿ ರಾಜಸಧರ್ಮವೆಂದು 
ಬೋಧಿಸಲಾದ "ಶಠಂ ಪ್ರತಿಶಾಠ್ಯಂ' ಎಂಬ ನ್ಯಾಯವನ್ನೂ ಕುಮಾರವ್ಯಾಸನು 

“ಮಾಯೆಯನು ಮಾಯೋಪಯೋಗದಲಿ' ಎಂದು ಹೇಳಿದ ಕ್ಷಾತ್ರ ನೀತಿಯನ್ನೂ 
ತಾತ್ಲಿಕವಾಗಿ ಅವರು ಖಂಡಿಸಬೇಕಾದೀತು. ಆದುದರಿಂದ ದಶಕುಮಾರರು ಜಾರ 


೨. ರಂ.ಶ್ರೀ.ಮುಗಳಿ - ಕನ್ನಡ ಸಾಹಿತ್ಯ ಚರಿತ್ರೆ ಪುಟ ೨೦೧ 


* ೩೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಚೋರ ಶಿಖಾಮಣಿಗಳಲ್ಲ; ತಾವು ಶೀಕೃಷ್ಣನಂಥ ದೇವರೆಂದು ಹೇಳಿಕೊಂಡವರೂ 
ಅಲ್ಲ; ಅವರು "Tit ಕಂಃ t೩-ಮುಯ್ಯಿಗೆ ಮುಯ್ಯಿ' ಎಂಬ ರಾಜಸನ್ಯಾಯದಿಂದ 
ಧರ್ಮಸಂಸ್ಥಾಪನೆಯನ್ನೂ ಸ್ವಸಮೃದ್ಧಿಯನ್ನೂ ಸಾಹಸದಿಂದ ಸಾಧಿಸಿಕೊಂಡ 
ಮಹಾವೀರರಾದ ಚತುರ ಚಾಣಕ್ಕರು. ಜಗತ್ತಿನ ನಿತ್ಯವೂ ಪಥ್ಯವೂ ಆದ ಈ ಸಾಮಾನ್ಯ 
ಲೋಕನ್ಯಾಯವು ಈಗಲೂ (ವಿದೇಶ ವ್ಯವಹಾರಗಳಲ್ಲಿ ಕಂಡುಬರುವಂತೆ) 
ಪಾಲಿಸಲ್ಲಡುತ್ತಿದೆ. ಚೌಂಡರಸನು ಈ ಕಾರಣದಿಂದಲೇ ದಶಕುಮಾರರ ನ್ಯಾಯತತ್ತವನ್ನು 
ಮೆಚ್ಚಿಕೊಂಡಿದ್ದಾರೆ. ದಶಕುಮಾರರ ಸಾಹಸ ಮತ್ತು ಧರ್ಮನಿಷ್ಠೆಗಳನ್ನು ಎಲ್ಲ ದೇಶದವರೂ 
ಇಂದು ಮೆಚ್ಚದಿರರು. ದಶಕುಮಾರ ಚರಿತದ ಅಭಿರುಚಿಯ ಆಧುನಿಕತೆಯನ್ನು ಬಿಚ್ಚಿ 
ಹೇಳುವುದು ಅನವಶ್ಯಕ. 


ಕಾವ್ಯಾದರ್ಶವನ್ನು ಹೇಳಿದ ದಂಡಿಯ ಕಥಾನಾಯಕ ಮತ್ತು ಉಪನಾಯಕರು 
ಕೇವಲ ಜಾರ-ಜೋರರೆಂದು ವಿದ್ದದಸಿಕರು ತಿಳಿದುಕೊಂಡಿದ್ದರೆ, ಸಂಸ್ಥೃತದ ಶೃಂಗಾರ- 
ವೀರ-ವಿಸ್ಮಯ ಗದ್ಯ ಮಹಾಕಾವ್ಯತ್ತಯದಲ್ಲಿ ಒಂದು ಪ್ರಶಂಸನೀಯ ಗ್ರಂಥವಾಗಿ 
ಈವರೆಗೆ ಅದು ಉಳಿಯುತ್ತಿದಿಲ್ಲ. ಅದರಲ್ಲಿರುವ ಆ ಈ ದೋಷಗಳು 
ಪ್ರಕ್ಷೇಪಕಾರರದ್ದೆಂದು ವಿದ್ವಾಂಸರು ನಂಬಿದ್ದಾರೆ. ನ್ಯಾಯವಿಲ್ಲದ್ದು ಲೋಕದಲ್ಲಿ 
ಸರ್ವಸಾಮಾನ್ಯ ಧರ್ಮವೆನ್ನಿಸದು. ದಶಕುಮಾರರು ಅನ್ಯಾಯಿಗಳೇ? ನಿರಪರಾಧಿಗಳನ್ನು 
ಹಿಂಸಿಸಿದವರೇ? ಹಾಗೆಂದು ಯಾರಿಗೂ ಎನ್ನಿಸದು. ಅವರು ಉದಾತ್ತ ನಾರಾಯಣರಲ್ಲ. 
ಸಾಮಾನ್ಯ ನಾರಾಯಣರು ಅಷ್ಟೆ ಅವರು ನೀಷ್ಣೆಯ ಅತಿಮಾನವರೂ ಅಲ್ಲ, ಅರವಿಂದರ 
ಅತಿಮಾನವರೂ ಅಲ್ಲ! 


ದಶಕುಮಾರರಿಗೆದುರಾಗುವ ಸಂನಿವೇಶಗಳು ವಿವಿಧ ಮತ್ತು ಹೆಚ್ಚಾಗಿ ಅನಿರೀಕ್ಷಿತ. 
ಸಾಮಾಜಿಕರಲ್ಲಿದ್ದ ಮೂಢ ನಂಬಿಕೆಗಳನ್ನು ಅವರು ಸ್ವ-ಪರಹಿತಗಳಿಗಾಗಿ ಸದುಪಯೋಗ 
ಮಾಡಿಕೊಂಡರಲ್ಲದೆ, ದುರುಪಯೋಗ ಮಾಡಿಕೊಂಡಿಲ್ಲ ಅವರ ಮೂಲಕ ದಂಡಿಯು 
ಸಮಕಾಲೀನ ಸಮಾಜದ ವಿವಿಧ ವರ್ಗಗಳಲ್ಲಿದ್ದ ಗಣ್ಯರ ಮತ್ತು ಅಗಣ್ಯರ ಬುದ್ಧಿ- 
ಹೃದಯಗಳ ಸಂಸ್ಥಾರಶೈಧಿಲ್ಕವನ್ನು ವಿಡಂಬಿಸಿರುವುದು ಸ್ಪಷ್ಟ ಸ್ಪತಃ ಅವರೂ ಸಿದ್ಧಾದೇಶ 
ಮುಂತಾದವುಗಳನ್ನು ನಂಬಿರುವ ಜನಗಳು. 
ಕಥಾವಸ್ತುವು ಹೆಚ್ಚಾಗಿ ಕವಿಕಲಿತವೇ ಆದರೂ ಅದು ಸಮಕಾಲೀನ ರಾಜಕೀಯ, 
ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಚರಿತ್ರೆಯ ಹೃದಯವನ್ನು ಸುಸ್ಪಷ್ಟವಾಗಿ 
ಚಿತ್ರಿಸಿದೆ. ಉತ್ತರಾಪಥ-ದಕ್ಷಿಣಾಪಥಗಳ ಚಕ್ರವರ್ತಿಗಳಾಗಿದ್ದ ಹರ್ಷವರ್ಧನ ಮತ್ತು 
ಪುಲಿಕೇಶಿಗಳ ಆಳಿಕೆಯು ಆಗತಾನೇ ಮುಗಿದು ಹೋದ ಕಾಲ ಅದಾಗಿತ್ತೆಂಬುದು 
ಸಂಶಯ. ಆದುದರಿಂದ ಕಂಡದ್ದನ್ನು ಕಂಡ ಹಾಗೇ ಬರೆದರೂ ಕವಿಯು ಎಲ್ಲ 
ಪಾತ್ರಗಳಿಗೂ ಕೃತಕವಾದ ಹೆಸರುಗಳನ್ನು ಕೊಟ್ಟಿದ್ದಾನೆ. ಚಕ್ರವತಿಗಳ ಹಿಡಿತ ಸಡಿಲವಾಗಿ 
ಭಾರತ ಅಂದು ಪುನಃ "ಛಪ್ಪನ್ನೈವತ್ತಾರು' ರಾಜ್ಯಗಳಾಗಿ ಒಡೆದು ಹೋಗಿತ್ತೆಂಬುದನ್ನು 
ದಶಕುಮಾರಚರಿತ ತಿಳಿಸುತ್ತದೆ. ಭಾರತದ ಏಳು-ಬೀಳುಗಳು ಹೆಚ್ಚಾಗಿ ವ್ಯಕ್ತಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೯ + 


ನಿಯಂತ್ರಿತವಾಗಿದ್ದವಲ್ಲದೆ, ಅಂದು ಸಂಸ್ಥಾ ನಿಯಂತ್ರಿತ ಸಾತತ್ಯವುಳ್ಳವುಗಳಾಗಿರಲಿಲ್ಲ. 
ಆದುದರಿಂದಲೇ ದಶಕುಮಾರರು ನಿರಂಕುಶ ಸಾಹಸಿಕರಾಗಿ ತಿರುಗಲುಸಾಧ್ದವಾಯಿತು. 
ಕಾಯದೆ ಮತ್ತು ಕಮಬದ್ಧತೆಗಳು ಅಳಿದು ಹೋಗಿರದಿದ್ದರೂ ದುಷ್ಪ ನಾಯಕತ್ತಕ್ಕೆ 
ಸಾಕಷ್ಟು ಅಡ್ಡಿ ಆತಂಕಗಳಿರಲಿಲ್ಲ. ಅದನ್ನು ದಶಕುಮಾರು "ಶಠಂ ಪ್ರತಿ ಶಾಠ್ಯಂ' ಎಂಬ 
ನ್ಯಾಯದಂತೆ ಹತೋಟಿಗೆ ತರುವುದರಲ್ಲಿ ತಾತ್ಕಾಲಿಕವಾಗಿಯಾದರೂ ಜಯಶೀಲರಾದದ್ದಿಲ್ಲಿ 
ಚಿತ್ರಿತವಾಗಿದೆ. 

ರಾಜರಿಗೂ ಪ್ರಜೆಗಳಿಗೂ ವೈಯಕ್ತಿಕ ಸಂಪರ್ಕ, ಸಂಬಂಧಗಳಿದ್ದದ್ದು ಬ್ರಿಟಿಷ್‌ 
ಹೂರ್ವ ಅವಧಿಯವರೆಗೆ ಹಿಂದುಸ್ಥಾನದಲ್ಲಿ ಸ್ಥಾಭಾವಿಕವಾಗಿತ್ತು. ಅದುದರಿಂದಲೇ 
ಸಾಮಾಜಿಕ-ಆರ್ಥಿಕ ಮಟ್ಟಗಳು ಭಿನ್ನವಾಗಿದ್ದರೂ ಒಂದು ತರದ ಮನೋಧರ್ಮ 
ಸಾಮಾನ್ಯತೆ ಮತ್ತು ನಂಬಿಗೆ, ನೀತಿ-ನಡತೆಗಳ ಸರ್ವ ಸಾಧಾರಣತೆ ರಾಜ-ಪಜೆಗಳಲ್ಲಿ 
ಕಂಡುಬರುತ್ತಿತ್ತು ದಶಕುಮಾರ ಚರಿತ ಈ ಅಂಶವನ್ನು ಚೆನ್ನಾಗಿ ಕನ್ನಡಿಸಿದೆ. ಅದರಿಂದಲೇ 
ದಂಡಿಯು ವಿಡಂಬನಕಾರನೆಂದಲ್ಲದೆ, ವಾಸ್ತವಿಕ ಸಂನಿವೇಶನಗಳನ್ನು ಚಿತ್ರಿಸಿದ 
ವಸ್ತುಸತ್ಯವಾದಿ ಎಂದೂ ಹೆಸರು ಪಡೆದಿದ್ದಾನೆ. ಅವನು ತನ್ನ ಕಾವ್ಯಾದರ್ಶದಲ್ಲಿ 
"ಆದಿರಾಜಯಶೋಬಿಂಬಂ ಆದರ್ಶಂ ಪ್ರಾಪ್ಯವಾಜ್ಞಯಂ ತೇಷಾಮಸನ್ನಿಧಾನೇತಪಿ ನ 
ಸ್ವಯಂ ಪಶ್ಯನಶ್ಯತಿ' ಎಂದು ಹೇಳಿದ್ದಾನೆ. ಯಶಸ್ಸಿನಂತೆ ಅಪಯಶಸ್ಸಿನ ಅಂಶಗಳೂ 
ದಂಡಿಯಂಥ ಐತಿಹಾಸಿಕ ದೃಷ್ಟಿಯುಳ್ಳ ಮಹಾಕವಿಗಳ ಪ್ರಬಂಧಗಳಲ್ಲಿ ಅಚ್ಚಳಿಯದೆ 
ಉಳಿಯುತ್ತವೆ. ರಾಜಕೀಯ ವಲಯಗಳಲ್ಲಿಯ ಸಂಚು ಹೊಂಚುಗಳು ದಶಕುಮಾರ 
ಚರಿತದಲ್ಲಿ ಬಂದಂತೆಯೇ ಬಾಣನ ಕಾದಂಬರಿಯಲ್ಲಿ ಕೂಡ ಉಲ್ಲೇಖಿಸಲ್ಲಟ್ಟಿದೆ. 
“Everything is fair in love as in war-ಯುದ್ದ ಮತ್ತು ಪ್ರೇಮ ಪ್ರಕರಣಗಳಲ್ಲಿ 
ಏನು ಮಾಡಿದರೂ ನ್ಯಾಯ' ಎಂಬಷ್ಟು ದೂರ ದಶಕುಮಾರರ ಚರಿತ ಸಾಗಿಲ್ಲ 
ಗುಪ್ಪಗಾಮಿನಿಯಾದ ಸಾಮಾಜಿಕ ನ್ಯಾಯದ ಸೂತ್ರವನ್ನು ಅದು ಎಂದೂ ಬಿಡಲಿಲ್ಲ. 


ದಶಕುಮಾರರ ಪಾತ್ರಗಳು 


ಎಂ.ಆರ್‌.ಕಾಳೆಯವರು ಮೂಲ ದಶಕುಮಾರಚರಿತದ ಪಾತ್ರಗಳ ಬಗೆಗೆ ಹೇಳಿದ 
ಮಾತು ಚೌಂಡರಸನ ಕನ್ನಡ ಅನುವಾದದಲ್ಲಿ ಬರುವ ಪಾತ್ರಗಳಿಗೂ ಅನ್ವಯಿಸುತ್ತದೆ. 
ಅನುವಾದಕಾರನು ಪಾತ್ತಸ್ಥರೂಪಗಳನ್ನು ಬದಲಾಯಿಸಲು ಹೋಗಿಲ್ಲ. ಕಥಾನಾಯಕನಾದ 
ರಾಜವಾಹನನು ತರುಣ, ಸುಶಿಕ್ಷಿತ. ಸುಂದರ; ಸ್ವಭಾವತಃ ಉದಾತ್ತಶೀಲನು; ಅಪರಿಹಾರ್ಯ 
ಕಷ್ಟ ಬಂದಾಗ ಅಂಜದೆ ಸಹಿನಿಕೊಂಡಿರಬಲ್ಲ' ಸ್ಕೈರ್ಯ ಉಳ್ಳವನು. ಅವನ ದಾಕ್ಷಿಣ್ಯ, 
ಔದಾರ್ಯ ಗಳು ಪ್ರಶಂಸನೀಯ. ಸೋಮದತ್ತನು ಮಹಾಶೂರನಾದ ಯೋಧ. 
ಪುಷೋದ್ಧವನು ಕರ್ತವ್ಯ ಬುದ್ದಿಯುಳ್ಳ ಒಳ್ಳೆಯ ಮಗ. ಅಪಹಾರವರ್ಮನು ಆಪ್ಪನೂ 
ಪ್ರಾಮಾಣಿಕನೂ ಭ್‌ ಒಬ್ಬ. ಮಹಾಸ್ಥೆ ಅಹಿತ; ಅಲ್ಲದೆ, ಚತುರ ಸಂಚುಗಾರ. 
ಉಪಹಾರವರ್ಮನು ಸ್ಪೀದಾಕ್ಷೇಣ್ಯ ಪರನಾದ ಉಪಾಯಜ್ಞವೀರ(schoming gallant) 


+ ೩೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅರ್ಥಪಾಲನೂ ಹೆಚ್ಚು ಕಡಿಮೆ ಅಂಥ ಕುಶಲ ಉಪಾಯಗಾರನೂ ವೀರತರುಣನೂ 
ಆಗಿ ತೋರುತ್ತಾನೆ. ಪ್ರಮತಿಯು ಗಂಭೀರಸ್ಥ; ಮೃದು ಮಾರ್ಗದಿಂದಲೇ ತನ್ನ 
ಇಷ್ಟವನ್ನು ಸಾಧಿಸಿಕೊಂಡವ. ಮಿತ್ರಗುಪ್ತನು ಅಸಹಾಯ ಶೂರ ಮತ್ತು ಪತ್ಯುತನ್ನಮತಿ. 
ಮಂತ್ರಗುಪ್ತನು ಬುದ್ಧಿವಂತನಾದ ಸಾಹಸಿಗ. ವಿಶ್ರುತನು ಸೂಕ್ಷ್ಮಬುದ್ದಿಯ ಆಡಳಿತಗಾರ; 
ವ್ಯಾವಹಾರಿಕ ರಾಜಕಾರಣದಲ್ಲಿ ಚೆನ್ನಾಗಿ ನುರಿತವನು ಹಾಗೂ ತಜ್ಞನು. 


ಕನ್ನಡ ದಶಕುಮಾರಚರಿತೆಯ ಅನುವಾದಾದರ್ಶ 


ಕವಿಚರಿತಕಾರರು ಚೌಂಡರಸನ ಅಭಿನವ ದಶಕುಮಾರಚರಿತೆಯನ್ನು ಎರಡು 
ಸಂಪುಟಗಳಲ್ಲಿ ಸಂಪೂರ್ಣವಾಗಿ ಮುದಿಸಿ ಪ್ರಕಟಿಸಿದ್ದಾರೆ. ಅದರ ಒಟ್ಟು ಆಶ್ಚಾಸಗಳು 
೧೪. ೧೪ನೆಯದು ವಿಶ್ರುತ ತನ್ನ ವೃತ್ತಾಂತವನ್ನು ಮುಗಿಸಿದಲ್ಲಿಗೆ ಕೊನೆಗೊಳ್ಳುತ್ತದೆ. 
ಆದುದರಿಂದ ತಮ್ಮ ಪ್ರಸ್ತಾವನೆಯಲ್ಲಿ (ನಳಚಂಪು: ಪ್ರಕಾಶನ ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ೧೯೭೦) ಸಂಪಾದಕರಾದ ರಂಗಸ್ಪಾಮಿ 
ಹಾಗೂ ಕೃಷ್ಣಜೋಯಿಸರು "ಆದರೆ ಈ ಗಂಥವು ಈವರೆಗೆ ಸಂಪೂರ್ಣವಾಗಿ 
ದೊರೆತಿಲ್ಲ' ಎಂದದ್ದು ಈಗ ನಾವು ತೆಗೆದುಕೊಂಡ ಚೌಂಡರಾಜಕೃತಿಗಳೆರಡಕ್ಕೂ 
ಅನ್ವಯಿಸುವುದಿಲ್ಲ. ಅವನ ಬಾಣಾಸುರ ವಿಜಯ ಉಪಲಬ್ಬ್ಧವಾಗಿಲ್ಲವೆಂದು ತೋರುತ್ತದೆ. 
ಮೂಲಾನುರೋಧವಾಗಿರುವ ಗುಣದಲ್ಲಿ ಕನ್ನಡ ದಶಕುಮಾರಚರಿತೆ ಅಗಗಣ್ಯ. 
ಮೂಲದ ಕಥೆಯ ಎಲ್ಲ ಅಂಗಗಳನ್ನೂ ಇದು ಒಳಗೊಂಡಿದೆ. ಮಹಾಕವಿ ದಂಡಿಯ 
ಕಥಾ ಸಂವಿಧಾನವನ್ನು ಚೌಂಡರಸ ಕ್ರಮವಾಗಿ ಅನುಸರಿಸಿದ್ದಾನೆ. 
ಅ. ಮೂಲದಲ್ಲಿಲ್ಲದ ಕೆಲ ಅಂಶಗಳು 
೧. ಲಿಂಗದ ಉಪಮೆ-ಕನ್ನಡ ದ.ಚ. ಅ ೧೧, ಪ. ೧೬ 
೨. ಶಾಪದ ವಿಮೋಚನೆಗೆ ಈಶಾನ ಪದಾಬ್ದ ಸೇವೆ-ಕನ್ನಡ ದ.ಚ. ಅ ೧೧, ಪ. 
೩೫ 
೩. ತ್ಯಂಬಕನಿಗೆ ನಮನ-ಕನ್ನಡ ದ.ಚ. ಅ ೧೧, ಪ. ೩೯-೪೦ 
೪. ಅರ್ಧಶರೀರವನ್ನು ಗಿರಿಜೆಗೀವುದು-ಕನ್ನಡ ದ.ಚ. ಅ. ೧೧, ಪ. ೫೭ 
೫. ಬಿಲ್ಲಕುಂಜದ ತಣ್ಣೆಳಲಲ್ಲಿ ಕುಳ್ಳಿರುವುದು-ಕನ್ನಡ ದ.ಚ. ಅ. ೧೧, ಪ. ೮೫ 
ಬ. ದಂಡಿ ಉಲ್ಲೇಖಿಸುವ ಆಭರಣಗಳು 
ಬೆಂಡೋಲೆ ಮುರುಹು ಮಾಗಾಯ್‌ 
ಪೆಂಡೆಯ ಮರಳೆಲೆಯೆಳಲ್ಲ ಕಿರುಪುಲಿಯುಗುರ್ಗಳ್‌ 
ಗೊಂಡೆಯದುಡಿದಾರಂ ಭೂ 
ಮಂಡಲಪತಿಯಾತ್ನ್ಮಜಂಗೆ ರಂಜಿಸುತಿರ್ಕಂ(೨-೭೩) 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೩೧ + 


ಕ. ದಂಡಿ ಬಣ್ಣಿಸದ ಸಂದರ್ಭಗಳು 
ಜೂಜು(ಕೋಳಿ ಪಡೆ) 


ತ್ಯಂಬಕನ ಜಾತ್ರೆ ೧೧-೫೬ 
ಚಿತ್ರಪಟ ೧೧-೬೧ 
ಆಕೆಯ ನಿಂಬಿನೊಳಿಟ್ಟೆನ್ನ 

ಹೊರೆಯರಸಾ ೧೧-೬೬ 
ಮೆಯ್ಕೊಳೊಪ್ಪುವ 

ಹರಿದ್ರಮನಸಪ್ಪಿ ೧೧-೭೦ 
ಸುತ್ತಿದ ವೇಣಿ ೧೧-೭೮ 
ನವಕಂಚುಕ ಮುಟ್ಟಿ ಚಲ್ಲಣಂ ೧೧-೭೮ 
ಸರೋವರಕ್ಕೆ ಬಂದು ೧೧-೭೯ 
ನದಿಯೊಳದೊಂದು 

ಕುರುವದೊಳ್‌ ೧೧-೯0 
ಎರಡು ಸೀರೆಯಂ ಪಿಡಿದು 

ಜಲಪ್ಪವದೊಳ್‌ ೧೧-೮೮ 
ಉದಕಪ್ಪವದಿಂ ೧೧-೯೧ 


ಇದೊಂದು ಸ್ಥಾಲೀ ಪುಲಾಕ ನ್ಯಾಯ: ೧೧ನೆಯ ಆಶ್ಚಾಸದಿಂದ ಎತ್ತಿಟ್ಟ 
ಉದಾಹರಣ ಸಂಘಾತ. ಪ್ರತಿಯೊಂದು ಆಶ್ಚಾಸದಲ್ಲಿಯೂ ಇಂಥ “ವಿಷಯಾಗಮ 
ಸಂಧಿಗಳು ಸಿಕ್ಕುವುದಿಲ್ಲವೆನ್ನಬರದು. ಆದರಿವು ಮೂಲ ಕಥೆ ಕೆಡುವಂತೆ ಮಾಡಿಲ್ಲ. 
ವಸ್ತು, ಪಾತ್ರ, ರಸಗಳ ಪ್ರಾಧಾನ್ಯಕ್ರಮವನ್ನು ದಂಡಿಯ ಗಂಥಕ್ಕೆ ವಿರುದ್ಧವಾಗದಂತೆಯೇ 
ಚೌಂಡರಸ ಬೆಳೆಸಿಕೊಂಡು ಹೋಗಿದ್ದಾನೆ. ಆದುದರಿಂದಲೋ ಏನೋ ಅವನ 
ನಳಚರಿತ್ರೆಗಿಂತ ಅಭಿನವದಶಕುಮಾರ ಚರಿತ್ರೆಯೇ ಹೆಚ್ಚು ರಸವತ್ತಾಗಿ ರಚಿತವಾಗಿದೆ. 
ಇದರ ವರ್ಣನ ಶೈಲಿಯೂ ಅದರ ಶೈಲಿಗಿಂತ ಹೆಚ್ಚು ಆಕರ್ಷಕವಾಗಿದೆ. ಇದಕ್ಕೆ 
ಕೆಲವು ಉದಾಹರಣೆಗಳು ಇಂತಿವೆ! 


ಯುದ್ಧ 
ಕವಿ ಕವಿ ನೂಂಕು ನೂಂಕಗಟಿ ಲಂಘಿಸಿ ಕೋಂಟೆಯನ್ನೇಟೆಯಾಳ್ನಳಂ 
ತಿವಿತಿವಿಯೆಂದು ಲಗ್ಗೆ ವಜೆಯಂ ಪೊಡೆವಬ್ಬರ ಮುರ್ಮಿಯುರ್ಮಿಯಂ 
ಕಿವಿಗಿಡಿಸುತ್ತಿರಲ್‌ ದನಿಯಿದೇನೆನುತುಂ ಕಲಿರಾಜಹಂಸನ - 
ಶ್ರವನೊಸೆದೇರಿಯಕ್ಕತುಳದಿಂ ಪೊಣಮಟ್ಟರಿಯೊಳ್‌ ಪೊಣರ್ಚಿದಂ(೧-೭ಪ) 


+ ೩೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಆಲ 
ದೆಸೆಯೆಂಟಂ ಪಿಟ್ಲೆಸುತ್ತಗ್ಗಳಮೆನೆ ಪರೆದಿರ್ಪಳ್ಳೆ ಗೊಂಬೆಟಿೆಯಿಂದಾ 
ಗಸಮಂ ಪೊತ್ತಿರ್ಪ್ಹ ಮೇಲ್ಲೊಂಬಿನ ಶಠಿಕಿರಣಂ ಬಾರಿಸಲ್‌ಬಾರದೆಂಬಂ 
ತೆಸೆವ ಚ್ಛಾಯಾವಿಲಾಸಂ ತುಜುಗಿದ ತನಿವಣ್‌ ಸೈತು ಪಾತಾಳಮಂ ಬೇ 
ದಿಸೆ ಕಾಲೂಜೆರ್ಪ ಬೇರ್ಗಳ್‌ ನಟಿಸುವ ವಟಭೂಜಾತಮಂಕಾಂತೆ ಸಾರ್ದಳ್‌(೨-೪೬) 


ಮುನಿ 

ನಸುಮುಗಿದಕ್ಷಿ ನಾಸಿಕದೊಳೂಂದಿರೆ ನಿಶ್ಚಲ ಚಿತ್ತವೃತ್ತಿ ನೀ 

ಳ್ಲಸಿತ ಜಟಾಳಿ ನುರ್ಗಿದ ಬಹಿರ್ವಿಷಯಸ್ಥಿತಿ ನೂತ್ಸಮೂರ್ತಿ ನೇ 
ರ್ಪೆಸೆದಿರೆ ನೈಷ್ಠಿಕ ವತಮನೋವಿಜನೌಘದ ಕಣ್ಣನಂಗತಾ 
ಪಸನವೊಲಿರ್ದ ತನ್ನುನಿಗೆ ವಂದಿಸಿದಂ ಮಗಧಕ್ಷಿತೀಶ್ವರಂ (೨-೬೩) 


ಮಂಗ 

ಪುರ್ಬಿಕ್ಕಿ ಪಲ್ಲಳಂ ಕಿಜೆ 

ದಿರ್ಬದಿಯಂ ತುಣಿಸಿ ಕಣ್ಣನರೆ ಮುಚ್ಚಿ ಬಿಸಿಲ್‌ 
ಪರ್ಬಿರೆ ಕಾಯುತ್ತಿರ್ದುದು 

ಕೊರ್ಬಿದ ವೃಕ್ತಾಗದಲ್ಲಿ ಮರ್ಕಟರಾಜಂ (೨-೮೭) 


ಬೇಂಟೆಗಾರ 

ಮೆಟ್ಟಿದ ಕೆರ್ಪ ಪೆರ್ಬಿದಿರಬಿಲ್‌ ಸುಲಿಪಲ್‌ ಕುಡಿಮೀಸೆ ಕಾಗಿನೊ 
ಳ್ನಟ್ಟೆಯ ಕುಪ್ಪಸಂ ತಲೆಯ ಸುತ್ತಿನ ನೇಣ್‌ ಪೆಜಿಗೆಯ್ದಿ ಬರ್ಪನಾಯ್‌ 
ಕಟ್ಟಿದ ಕಲ್ಲಿ ಕೆಂಗಜಿಯ ಕೋಲ್‌ ಬೆರಸೆಯ್ದಿದನೊರ್ಬ ಬೇಂಟೆಯೊಳ್‌ 
ದಿಟ್ಟಿಗೆ ಚೆಲ್ಲನಾಗಿ ನೃಪನೋಲಗಂ ಮೃಗಯಾನಿವೇದಕಂ (೨-೧೦೨) 


ಕಾಂತಾಜನ 

ಧ್ವನಿಯಂ ಕೋಗಿಲೆಗಳ್ಲೆಂ ಮೆಲ್ಲುಡಿಗಳಂ ಕಿರಾಳಿಗಳ್ಲಾತ್ಮಕಂ 
ಪನಮಂ ಕೋಮಲವಲ್ಲಿಗಳ್ಳಲಸಯಾನ ಪೌಢಿಯಂ ಹಂಸೆಗ 

ಲ್ಲೆ ನವೀನಂ ಮಿಗೆನೋಟಮಂ ವನಮೃಗಕ್ಕಾನಂದ ಸೌಭಾಗ್ಯಮಂ 
ಘನವಂ ತದ್ದನದೇವಿಯರ್ಗೆ ಸಲಿಸುತ್ತೆಯ್ದೆತ್ತು ಕಾಂತಾಜನಂ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೩೩ + 


ಜೂಜು 

ಸದರದೆ ದಾಯಮಂ ಪಿಡಿವ ವಿತ್ತಮನೊಡ್ಡುವಜೊತ್ತುಗಾಜರಿಂ 
ದಿದಿರವರಂ ಕೆರಳ್ಳಿಸುವ ಢಾಳಿಸಿ ಮೆಯ್ಯಣಿದಕ್ಷಮಂ ಕರಾ 

ಗದಿನುಳಿ ದಂಡೆಗೊಳ್ಳ ತೆಗೆಯಾಗಳೆ ತಾಗಿತೆನಲ್ವೆ ಸಾರಿಯಂ 

ಕೆದಜುವ ನೆತ್ತಗಾರರ ವಿನೋದಮನೀಕ್ಷಿಸು ತಿರ್ದೇನುರ್ವಿಪಾ (೮-೮ಲೇ) 


ಕಛ್ಲ 

ವಳಸಿತ ಯೋಗ ಚೂರ್ಣತತಿ ಕರ್ಕಟರಜ್ಞು ಸುದೀಪ ವರ್ತಿಗಳ್‌ 
ಕಳಭಕರಂಡಕಂ ಕುರದ ಮಾಟದಪೆರ್ದಲೆ ಮಾನಸೂತ್ತಕಂ 
ಪಳಹಮೆನಿಪುಪಾಯ ಶತಮಂ ತಳೆದುರ್ಬಿದ ಮರ್ಬಿನೊಳ್‌ ನಿರಾ 
ಕುಳಮೆನೆ ಕನ್ನಗತ್ತಿಸಹಿತಂ ಪೊಳಮಟ್ಟೆನಿಳಾಧಿ ನಾಯಕಾ (೮-೯೯) 
ಆಶ್ನದ್ಯ 

ಕಳ್ಳಿಗೆ ಕಲ್ಪವಲ್ಲಿ ರಸಕುಷ್ಟಿಗೆ ಚಂದನದದಣ್ಣು ರೋಗಿಗಿಂ 

ಪುಳ್ಳ ಸುಭೋಜನಂ ಕಪಿಗೆ ಸಿಸ್ತುಲ ಮೊಕ್ತಿಕ ಹಾರಯಷ್ಟಿ ಕಾ 

ಲಳಿಗೆ ಪಂಡಿತೋಕ್ತಿಮಿಗೆ ಮೂರ್ಬಿ ಕುರೂಪಿ ನೃಪಂಗೆ ಕಾಮಿನೀ 
ಸಲ್ಲಲಿತ ಪ್ರಸಂಗ ಮೆಸೆದಿರ್ಷ್ಮದು ಚಿತ್ರಮಿದಲ್ಲಿ ಧಾತ್ರಿಯೊಳ್‌ (೧೦-೪೩) 


ಗಾಳಿ 
ರಸವಂ ಸಾಲಿಡುತಿರ್ಪ್ಹ ದಾಡಿಮಫಲಂ ಪೆರ್ಚ್ಜಿರ್ಪ ಚೆಂದೆಂಗು ನುಣ್‌ 
ಸುರೇಜೆರ್ದೆಳಗೌಂಗು ಮೇಣ್‌ ಜಡಿಯೆ ಬಿಣಿಂ ಜೋಲ್ಪಪೊಂಬುಳ ಪೆಂ 
ಸೆಸೆವಿಮ್ಮಾವು ಪೊದಟ್ಟ ಮುಟ್ಟಿಗೆಯ ಗೊಂಚಲ್‌ ನೀಳ ಜಂಬೂಘಲ 
ಪ್ರಸರಂ ತೀವಿರೆ ಪೆಂಪುವೆತ್ತು ಪವನಂ ಚೆಲ್ಪಾಯ್ತಿಳಾಧೀಶ್ವರಾ (೧೦-೭೧) 
ಈ ದಶೋದಾಹರಣೆಗಳಿಂದ ಚೌಂಡರಸನು ಔಚಿತ್ಯ ಪಜ್ಞೆ ಬಹಳ ಚೆನ್ನಾಗಿರುವ, 
ಸ್ಪತಂತ್ರವರ್ಣನ ಶಕ್ತಿಯುಳ್ಳ ಮಹಾಕವಿ ಸಂಪ್ರದಾಯದ ಉತ್ತಮ ಕವಿತಾಶೈಲಿ ಪಾಕ 
ಸಂಪನ್ಸನೆಂಬುದನ್ನು ಯಾರಾದರೂ ತಿಳಿದುಕೊಳ್ಳಬಹುದು. “ಹೋಗು ಸುಕವಿ 
ರಸದಾಸಿಯಾಗಿ ದುಡಿ ಎಂದೆ ನನ್ನ ನುಡಿಗೆ' ಎಂದು ಅಂಬಿಕಾತನಯದತ್ತರೆಂದಂತೆ 
ಜೌಂಡರಸನಾದರೂ ಮಹಾಕವಿಯೆಂದು ಸಂಸ್ಕೃತದಲ್ಲಿ ಪ್ರಖ್ಯಾತನಾಗಿರುವ ಪದಲಾಲಿತ್ಯ 
ವೈದರ್ಭಿಗೂ ಕವಿತಾ ಚಾತುರ್ಯ ಚಮತ್ವಾರಕ್ಕೂ ಹೆಸರಾದ ದಂಡಿಯ ನವ್ಯ ಕಥಾ 
ವಿಧಾನ ಸಂಪನ್ನ ದಶಕುಮಾರ ಚರಿತೆಯನ್ನು "ಕತೆಯ ಮೇಯ್ಗೆಡಲೀಯದೆ” ಅಷ್ಟೆ 


Ll € € 


+ ೩೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅಲ್ಲ-ಮೂಂಲಕ್ಕಿಂತ ಕೆಲವೆಡೆ ಹೆಚ್ಚು ಗೀತಮಯ, ಕಾವ್ಯಮಯ ಓಫದಿಂದ ಬೆಳೆಸಿಕೊಂಡು 
ಹೋಗಿರುವುದು ಅತ್ಯಂತ ಅಭಿನಂದನೀಯವಾಗಿದೆ. ಹಾಗೆ ನೋಡಿದರೆ ದುರ್ಗಸಿಂಹನ 
ಪಂಚತಂತ್ರಕ್ಕಿಂತಲೂ ಈ ಅನುವಾದ ಕೃತಿ(ಮುದಿಸಿ ಪ್ರಕಟಿಸಿ ಹಂಚಿದರೆ) ಹೆಚ್ಚು 
ಜನಪ್ರಿಯವಾದೀತೆಂಬುದನ್ನು ಈಗ ಪ್ರಯೋಗ ಮಾಡಿ ನೋಡಬಹುದಾಗಿದೆ. 
ಪಂಚತಂತ್ರವು ಮಕ್ಕಳ ಕತೆ; ಇದು ಜವ್ಪನಿಗರ ಕಥೆ! 

ಚೌಂಡರಸನ ಭಾಷಾ ಶೈಲಿ ಸಾಕಷ್ಟು ಪೌಢಬಂಧವುಳ್ಳದ್ದಾಗಿದೆ. ಸಂಸ್ಕೃತದ 
ಶ್ರೀಮದ್ದಾಂಭೀರ್ಯವೂ ನಾದ ತರಂಗಭಾರವೂ ಹಳಗನ್ನಡದ ಇತರ ಗಣ್ಯಕಾವ್ಯಗಳಲ್ಲಿ 
ಕಂಡುಬಂದಷ್ಟೇ ಇಲ್ಲಿ ಕಂಡುಬರುತ್ತದೆ. ಆದರೆ ಈತನ ಕಾವ್ಯಮಯವಾದ ಪದಬಂಧ 
ಮತ್ತು ಕಲ್ಲನಾವೈವಿಧ್ಯಗಳು ಸರಾಸರಿ ಮಟ್ಟದವುಗಳಾಗಿವೆಯಲ್ಲದೆ, ಎದ್ದು ಕಾಣಿಸುವ 
ಚಮತ್ವಾರಗಳಿಂದ ಕೂಡಿಲ್ಲ. ಆದುದರಿಂದ ಕವಿಗಳ ಮಾಲಿಕೆಯಲ್ಲಿ ಚೌಂಡರಸನು 
ಗಣ್ಯತೆಯನ್ನು ಪಡೆಯಲಿಲ್ಲ. ಆದರೀತ ತೃತೀಯ ದರ್ಜೆಯ ಕವಿಯೆಂದು ಹೊರಗೆ 
ಹಾಕುವಂತಿಲ್ಲ. ನಾಗವರ್ಮನಿಗಿಂತ ಸ್ವಲ್ಪ ಕಡಿಮೆ ಮಟ್ಟದವನೆಂದು ಒಮ್ಮೆ ಒಪ್ಪಬಹುದು- 
ಅಷ್ಟೆ ನಾಗವರ್ಮನಾದರೂ ಕೇವಲ ಅನುವಾದಕಾರನೆಂದು ಪ್ರಖ್ಯಾತಿರಹಿತನಾದವನಲ್ಲ. 
ಅವನ ಪರಿಸೀಮಿತ ಪ್ರಖ್ಯಾತಿಗೆ ಪಂಪಾದಿ ಮಹಾಕವಿಗಳಲ್ಲಿದ್ದ ಪದ ಪಾಂಡಿತ್ಯ, 
ರಸಾಭಿಜ್ಞತೆ. ಕಲ್ಲನಾಚಾತುರ್ಯ, ವರ್ಣನಾಶಕ್ತಿ ಸೂಕ್ಷ್ಮವಾದ ಔಚಿತ್ಯ ವಿವೇಕಗಳು 
ಪರಿಸೀಮಿತವಾಗಿದ್ದುದೇ ಕಾರಣ. 

ದಶಕುಮಾರ ಚರಿತೆಯಲ್ಲಿ ಚೌಂಡರಸನು ದಂಡಿಯನ್ನು ಮೀರಿಸಲಾರ. ದಂಡಿಯು 
ಮಹಾಕವಿ ಎನಿಸಿಕೊಂಡವನು. ಅವನಿಗಿವನು ಸರಿದೊರೆಯಾಗಿ ಆಗಲಾರದಾದ. 
ಮಹಾಭಾರತವನ್ನು ರಚಿಸಿದ ವ್ಯಾಸನು ಜಗತ್ಯ್ಕವಿಯಾದುದರಿಂದ ಅವನ ಯೋಗ್ಯತೆ 
ಇವನಿಗಿಲ್ಲ. ಆದರೆ ಮೂಲ ನಳೋಪಾಖ್ಯಾನವಷ್ಟನ್ನೇ ತೆಗೆದುಕೊಂಡರೆ 
ಮಹಾಭಾರತಾಂತರ್ಗತವಾಗಿರುವ ಅದರ ಸೊಬಗಿಗೆ ಕನ್ನಡ ನಳಚಂಪುವಿನ ಸೊಬಗು 
ಹೆಚ್ಚು ಕಡಿಮೆ ಸರಿದೊರೆಯಾಗದಿರದು ಎಂದು ಧೈರ್ಯವಾಗಿ ಹೇಳಬಹುದು. ಆದರೆ 
ನೈಷಧಕ್ಕೆ ಹೋಲಿಸಿದರೆ ರಸದೃಷ್ಟಿಯಿಂದ ಇದು ಸಪ್ಪೆಯಾಗಿ ತೋರುತ್ತದೆ. ಶೀಪರ್ಷನು 
ಸಂಸ್ಥೃತದ ಅಭಿಜಾತ ಕಾವ್ಯಯುಗದ ಪಂಚಮಹಾಕವಿಗಳಲ್ಲಿ ಒಬ್ಬನೆನ್ನಿಸಿದ್ದು ನೈಷಧವನ್ನು 
ರಚಿಸಿದ ಮೇಲೆ. ಆದುದರಿಂದ ಶ್ರೀಹರ್ಷನಂತೆ ಚೌಂಡರಸನು ಮಹಾಕವಿಯೆನ್ನಿಸಲಿಲ್ಲ. 
ಸಂಸ್ಕೃತ ನೈಷಧಕ್ಕೆ ನೈಷಧಂವಿದ್ದದೌಷಧಂ ಎಂಬ ಕೀರ್ತಿ ಇದ್ದರೆ ಕನ್ನಡ ನಳಚಂಪು 
ಅದನ್ನು ಭಾಷಾ ಪಾಂಡಿತ್ಯ ಕ್ಷೇತ್ರದಲ್ಲಿ ಗಳಿಸಹೋಗದಿರುವುದು ಕನ್ನಡಿಗರ 
ಸುದೈವವೆನ್ನಬೇಕು. ಈ ಒಂದು ಅಂಶದಲ್ಲಿ ನಮ್ಮ ನಳಚಂಪು ಅದಕ್ಕಿಂತ ವಾಸಿ 
ಎಂದುಕೊಳ್ಳಬಹುದು. 

ಹಿಂದಿನ ಕವಿಚರಿತೆ, ಸಾಹಿತ್ಯ ಚರಿತ್ರೆಗಳಲ್ಲಿ ಸ್ಥೂಲವಾದ ವಿಹಂಗಮಾವಲೋಕನ 
ಅನಿವಾರ್ಯವಾದುದರಿಂದ ಚೌಂಡರಸನ ದಶಕುಮಾರ ಚರಿತೆಯ ನಿಷ್ಟಕ್ಷಪಾತ ವಿಮರ್ಶೆಗೆ 
ಸ್ಥಳ ದೊರಕಲಿಲ್ಲ. ಜನ್ನನ ಭಾಷಾ ಶೈಲಿಗಿರುವ "ಕಡುಪು, ಕಟ್ಟಾಯ, ಬೀರಂ'ಗಳನ್ನು 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೩೫ + 


ಜೌಂಡರಸನ ಶೈಲಿ ತನ್ನ ಭಾಷಾ ಲಾಲಿತ್ಯ ಹಾಗೂ ಪೌಢಿಗಳಲ್ಲಿ ಚೆನ್ನಾಗಿ ತೋರ್ಪಡಿಸಿದೆ. 
ಸರಳವಾದ ಸರಳಿನಂಥ ಸಮಸ್ತ ಹಾಗೂ ವ್ಯಸ್ತ ಪದಗಳ ಸಮನ್ಸಿತ ಅನುಸ್ಕೂತತೆಯು 
ಶರಾವತಿಯಂತೆ ಧಾವಿಸುವ ಓಜೋಬಂಧ ಈ ಕಾವ್ಯದ ಅನೇಕ ಕಡೆಗಳಲ್ಲಿ ಸಷ್ಠವಾಗಿ 
ಒಡಮೂಡಿದೆ. ಕಣ್ಣಿಗೆ ಕಟ್ಟಿದಂತೆ ಚಿತ್ರಿಸುವ ಸ್ವಭಾವೋಕ್ತಿ ಅಲಂಕಾರದಲ್ಲಿ ಈತ ಯಾರಿಗೂ 
ಕೀಳಲ್ಲ. ಕನ್ನಡದ ಪಡೆನುಡಿ, ಮೇಳನುಡಿ, ಗಾದೆನುಡಿ, ಗಾವಳಿಗನುಡಿಗಳ 
ಅರ್ಬುಜರ್ಬುಗಳು ತಮ್ಮ ಗಾಂಭೀರ್ಯವನ್ನಿಲ್ಲಿ ಕಳೆದುಕೊಳ್ಳದೆ ರಂಜಿಸುತ್ತಿವೆ. ಇದು 
ಕನ್ನಡದಲ್ಲಿ ಇಂದಿಗೂ ಒಂದು ದೊಡ್ಡ ಚಂಪೂ ಶೃಂಗಾರ ಸಾಹಸ ಕಥೆಯಾಗಿ 
ಉಳಿದಿರುವುದನ್ನು ಇಂದಿನ ತಲೆಮಾರು ಮರೆಯುವಂತಿಲ್ಲ. 


['ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ' - ಅಧ್ಯಾಯ ೫೭ - ಪುಟ ೬೨೧] 


* ೩೩೬ 


೪೪. ಶ್ರೀ ಗುರುಗಳಿಗೆ ನಮಸ್ಕಾರ 


ಶ್ರೀ ಕುವೆಂಪುಗಳು ಅನೇಕ ಕೃತಿಗಳಿಂದ ಭಾರತದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅವರಿಗೆ 
ವಿಶಿಷ್ಠಸ್ಠಾನ ದೊರೆತದ್ದು ಅವರ ರಾಮಾಯಣ ದರ್ಶನದಿಂದ. ರಾಮ-ರಾವಣ 
ಪಕ್ಷಗಳು ಶತ್ತುಗಳಲ್ಲವೆಂದೂ ಅವುಗಳಲ್ಲಿರುವ ಪಾತ್ರಗಳೆಲ್ಲವೂ ಮುಮುಕ್ತುಗಳು ಅಥವಾ 
ಸಾಧಕರೆಂದೂ ಗಹಿಸುವುದಗತ್ಯವೆಂದು ಶ್ರೀ ಕೆ.ನರಸಿಂಹಮೂರ್ತಿಗಳು ಒಮ್ಮೆ 
ಉಡುಪಿಯಲ್ಲಿ ಹೇಳಿದ ನೆನಷು. ಇದು "ದರ್ಶನ ವಿಮರ್ಶೆ'ಎಂಬ ಹೊಸ ವಿಮರ್ಶ 
ಪದ್ಧತಿಯನ್ನು ಶ್ರೀ ಕುವೆಂಪುಗಳು ಪ್ರತಿಪಾದಿಸಿದರೆಂಬ ಮಾತಿಗೆ ಆಧಾರವಾಗಬಹುದೋ 
ಏನೋ! 

ಫಣಿರಾಯನು ಶತಿಣುಕಿದನೆಂದು ಕುಮಾರವ್ಯಾಸನು ರಾಮಾಯಣದ ಕವಿಗಳ 
ಸಂಖ್ಯೆಯನ್ನು ಕಂಡು ಅಂಜಿ ಭಾರತವನ್ನು ಬರೆಯಹೋದರೆ ಶ್ರೀ ಕುವೆಂಪುಗಳು 
ಅಂಜದಿದ್ದುದು ಅವರ ಎಂಟಿದೆವಂತಿಕೆಗೆ ಪಮಾಣ. "ಧೈರ್ನಂ ಸರ್ವತ್ರ ಸಾಧನಂ'ಎಂಬುದು 
ಅವರ ಜೀವನ ಸಂದೇಶವಾಗಿರುವಂತೆ ತೋರುತ್ತದೆ. ರಾಮಾಯಣದಲ್ಲಿ ಬರುವ 
ಶ್ರೀಸಾಮಾನ್ಯ ಪಾತ್ರಗಳಿಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಅನುಗ್ರಹಿಸಿದ ಕವಿ ಪ್ರತಿಭೆ 
ತನಗೆ ತಾನೇ ಮಣಿದು ಈವರೆಗಿನ ರಾಮಾಯಣ ಕವಿಗಳ ಕಾಣ್ಮೆಯ ದಾಖಲೆಯಲ್ಲಿಲ್ಲದ 
ಹೊಸ ಅಂಶವೊಂದನ್ನು ರಾಮಾಯಣ ಸಾಹಿತ್ಯಕ್ಕೆ ಸೇರಿಸಿದ್ದು ಪಜಾಪಭುತ್ವ ಸಹಜ. 

ಅಖಂಡ ಕರ್ನಾಟಕ ಸಂಸ್ಥಾಪನೆಗೆ ನಡೆದ ಪ್ರಯತ್ನದಲ್ಲಿ ಶ್ರೀ ಕುವೆಂಪುಗಳು 
ಬಾರಿಸಿದ ನಗಾರಿಯ ನಾದವೂ ಅವರ ಎದೆಗಾರಿಕೆಯ, ಸತ್ತಶಾಲಿತ್ವದ ಮತ್ತು ಅಪ್ರಿಯ 
ಸತ್ಯಘಹೋಷದ ಸಾಕ್ಷಿಯಾಗಿದೆ. ಅವರು ಸಾಹಿತ್ಯವೀರರು ಅಥವಾ ವೀರ ಸಾಹಿತಿಗಳು. 
ಅವರ ಸತ್ಯಘೋಷವು ರಾಮಬಾಣ ಸದೃಶವಾದುದು. ಕೆಲ "ಸರಕಾರಿ ಜನಗಳಿಗೆ” 
ಅಂದು ಕರ್ನಾಟಕ ಏಕೀಕರಣವು ಅಪ್ರಿಯವಾಗಿತ್ತು ಇಂದೂ ಅಂಥ ಮನೋಭಾವದ 
ಜನರು ಕರ್ನಾಟಕ(ಮೈಸೂರು)ದಲ್ಲಿದ್ದಾರೆ. ಹಾಗೇ ಏಕೀಕರಣವನ್ನು ದುರುಪಯೋಗ 
ಮಾಡಿಕೊಂಡು ಜನಹಿತ ಸಾಧನೆಯನ್ನು೧೦ ವರ್ಷ ಹಿಂದಕ್ಕೆ ನೂಕಿದ ರಾಜಕಾರಣಿಗಳೂ 
ಇಂದು ಬದುಕಿದ್ದಾರೆ. ಈ ಇಬ್ಬಗೆಯವರೂ ತಮ್ಮ ಪ್ರಚಾರವನ್ನು ಮಾಡುತ್ತಿರುವುದನ್ನು 
ಶ್ರೀ ಕುವೆಂಪುಗಳು ನೋಡುತ್ತ ಇರುವ ಸಂಗತಿಯೂ ಅನುಭವವೇದ್ಯ. ಕನ್ನಡದ 
ಸಾಹಿತ್ಯಸಿಂಹನಿಗೆ ಈ ಪರಿಸ್ಥಿತಿಯು ಸಂತೋಷಕರವೆನ್ನಿಸಿದ್ದು ಸುಳ್ಳು ಆಳವಾದ 
ಭಾವಾವೇಗ ಸಂವೇದನೆಯನ್ನು ವ್ಯಂಜಿಸುವ ಕುವೆಂಪು-ಗೀತೆಗಳು ಅವರ ಬಾಳ 
ಹಾಡುಗಳು ಅಥವಾ ಗರ್ಜನೆಗಳು. ಆದರೆ ಗುಂಡುನಾಟದ ಮಸಿಷ್ಠವುಳ್ಳ ರಾಜಕೀಯ 
ಪುರೋಹಿತರ ಅತಿವ್ಯಾಪ್ತಿ ಅಪ್ರತಿಹತವಾಗಿರುವ ಸದ್ಯದ ಐತಿಹಾಸಿಕ ಅವಧಿಯಲ್ಲಿ 


ಮೈಸೂರಿನ್ನೂ "ಕರ್ನಾಟಕ”ಎಂದು ಕರೆದುಕೊಳ್ಳಲು ಸಮರ್ಥವಾಗಿಲ್ಲ. ನಮ್ಮ ಹಲವಾರು 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೩೭ + 


ರಾಜಕೀಯ ಪ್ರತಿನಿಧಿಗಳು ನಮ್ಮ ನಿಜವಾದ ಪತಿನಿಧಿಗಳಲ್ಲವಾಗಿರುವುದೇ ಹೀಗಾಗಲು 
ಕಾರಣ. ಅಪಾತ್ರ ಪ್ರತಿನಿಧಿಗಳ ಆಯ್ಕೆಗೆ ಕಾರಣವಾದ ಭ್ರಷ್ಟಾಚಾರವನ್ನು ನಿಲ್ಲಿಸಲು 
ಬಹುಶಃ ಸಾಹಿತಿಗಳೇ ಪ್ರಯತ್ನಿಸಬೇಕೋ ಏನೋ. ಶ್ರೀ ಶಿವರಾಮ ಕಾರಂತರು 
ಮೈಸೂರುಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತಿಯೇ ರಾಜಕಾರಣಿಯಾಗಲು ಹೆಚ್ಚು ಅರ್ಹ 
ಎಂದು ಗರ್ಜಿಸಿದ್ದು ನೆನಪಾಗುತ್ತದೆ. ಅಪರಾಜಕಾರಣವನ್ನು ನಿಲ್ಲಿಸಲು ಶ್ರೀ ಕುವೆಂಪು, 
ಶ್ರೀ ಕಾರಂತರಂಥ ಧೀರರು ಲೇಖನಿ ಖಡ್ಗವನ್ನು ಎತ್ತಿ ತರುಣರಿಗೆ 
ಮಾರ್ಗದರ್ಶಕರಾಗಬಲ್ಲರು. ನೈತಿಕ ಧೈರ್ಯವಿಲ್ಲದ ಶಿಕ್ಷಕ ಶಿಕ್ಷಕನಲ್ಲ. ಸಾಹಿತಿ ಸಾಹಿತಿಯಲ್ಲ. 
ಚಂಚಲರ ಕೃತಿಗಳು ಒಯ್ಯಾರದ ತರುಣಿಯರಷ್ಟೇ ಸುಂದರವಾದವು. ಹೊಸಗನ್ನಡ 
ಸಾಹಿತ್ಯದಲ್ಲಿ ಜೀವನಾಧಾಯಕವಾದ ಕೃತಿಗಳು ವಿರಳವಾಗಲು ಜೀವನವನ್ನು ಗಂಭೀರ 
ದೃಷ್ಟಿಯಿಂದ ಅವಲೋಕಿಸಿ ವಾಸ್ತವಿಕ ವಿಶೇಷಣವನ್ನು ಮಾಡಲೊಲ್ಲದ ಬಡಿವಾರದ 
ಬರಹಗಾರರು ಹೆಚ್ಚಾದ್ದೇ ಕಾರಣ. ಅವಾಸ್ತವವೆಂದು ಈ ದೇಶ ಕಾಲಗಳ ಸಂದರ್ಭದಲ್ಲಿ 
ಕಂಡುಬಂದದ್ದನ್ನು ವಾಸ್ತವವೆಂದು ಭಾಷಣ ಮಾಡಿ ತಮ್ಮ ಅರಕಚ್ಚಿನ ಬರಹಗಳನ್ನು 
ಸಮರ್ಥಿಸಿಕೊಂಡ ನವ್ಯರ ಹಾಸ್ಕಾಸ್ತದತೆ ಕೂಡ ನಡೆದು ಹೋಯಿತು. ಗಾಂಧಿ 
ಜಯಂತಿಯ ಶತಮಾನದ ವರ್ಷವು ಸರ್ವಕಾರ್ಯಕ್ಷೇತ್ರಗಳಲ್ಲೂ ವಿಕ್ಷಿಪ್ತತೆಗೆ ಅವಕಾಶ 
ಉಂಟಾದದ್ದಕ್ಕೆ ಸಾಕ್ಷಿಯಾಯ್ತು. 

ರಾಜಾಕಾಲಸ್ಯ (ಪ್ರತ್ಯಕ್ಷವಾಗಿ ಅಲ್ಲದಿದ್ದಲ್ಲಿ ಪರೋಕ್ಷವಾಗಿಯಾದರೂ) ಕಾರಣಂ 
ಎಂಬುದು ವಸ್ತು ಸತ್ಯ, ನಮ್ಮ ಎಲ್ಲ ಚಟುವಟಿಕೆಗಳೂ ನಮ್ಮ ರಾಜ್ಯಘಟನೆಯ 
(ಸಂವಿಧಾನದ) ಮರಿಗಳಾದ ಕಾಯಿದೆಗಳಿಂದ ಪರಿಬದ್ಧವಾದಂಥವು. ಸಾಹಿತ್ಯ ಕಲೆ 
ವಿಜ್ಞಾನಗಳಾವುವೂ ಆತ್ಯಂತಿಕವಾಗಿ ಉಕ್ತ ಪರಿಬಂಧದ ಹೊರಗಿನವುಗಳಾಗಲಾರವು. 
ಆದುದರಿಂದ ಸ್ಥಾತಂತ್ರೋತ್ತರ ಕಾಲದ ಇನಾಮು ಪಡೆದ ಅಥವಾ ಪಡೆಯದ 
ಯಾವ ಭಾರತೀಯ ಸಾಹಿತ್ಯ ಕೃತಿಯೂ ಜನರ, ನಾಯಕರ ಹೃದಯವನ್ನು 
ವಿವೇಕೋನ್ಮುಖವಾಗಿ ಮಾಡುವುದರಲ್ಲಿ ಎದ್ದು ಕಾಣುವಂಥ ಜಯವನ್ನು ಗಳಿಸಿದಂತಿಲ್ಲ. 
ಶ್ರೀ ಕುವೆಂಪುಗಳ ದರ್ಶನವು ಶೀ ಕುವೆಂಪು ಪರಿಸೀಮಿತವೆಂಬಷ್ನಲ್ಲವಾದರೂ ಅವರು 
ಬಯಸಿದ ಭಾರತೀಯ ಜೀವನ, ಕರ್ನಾಟಕ ಜೀವನ ಇನ್ನೂ ಕನಸಾಗಿಯೇ 
ಉಳಿದಿರುವುದು ಶೋಚನೀಯ. 


ಶ್ರೀ ರಾಮಕೃಷ್ಣ ಪರಮಹಂಸ ಹಾಗೂ ಪ್ರಿ ವಿವೇಕಾನಂದರ ಗುರುತ್ತವನ್ನು 
ಸ್ಪೀಕರಿಸಿ ಬೆಳೆದು ನಿಂತ ಶ್ರೀ ಕುವೆಂಪುಗಳ ಮ ರಾಮರಾಜ್ಯವು ಕನ್ನಡ ನಾಡಿಗೆ 
ವಿಜಿಸದಿರಲು ಅವರನ್ನು ಹೊಗಳಿ, ಅವರೆದುರಿಟ್ಟ ವಿಚಾರ- ಆಜಾರಗಳ ಮಾದರಿಗಳನ್ನು 
ಮರೆತುಬಿಟ್ಟ ತಪ್ಪೇ ಕಾರಣ. ಶ್ರೀ ಡಿ.ವಿ.ಜಿ. ಹೇಳಿದಂತೆ ರಾಮಾಯಣವು ಭಾರತೀಯರ 
ಉನ್ನತ ಸಂಸ್ಕೃತಿಯ ಆದರ್ಶಗಳನ್ನು ಕಡೆದಿಟ್ಟ ಧರ್ಮ ಕಾವ್ಯ, ದರ್ಶನ ಕಾವ್ಯ. 
ಅದರಿಂದಲೇ ಗಾಂಧೀಜಿ ರಾಮರಾಜ್ಯವೇ ಸ್ಪರಾಜ್ಯದ ಸ್ಪರೂಪವೆಂದರು. ರಾಮ- 
ಲಕ್ಷ್ಮಣರಿಗೆ ದೊರಕಿದ ವಿದ್ಯಾಗುರುತ್ವ ನಮ್ಮ ಚುನಾಯಿತರಲ್ಲಿ ಎಷ್ಟು ಜನರಿಗೆ ಸಿಕ್ಕಿದೆ? 


* ೩೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ರಾಮತ್ವದ ಮನೋಧರ್ಮವನ್ನು ರೂಪಿಸಲಾರದ ಶಿಕ್ಷಣವೂ ರಾಮಾತ್ಮಕತೆಯಿಲ್ಲದ 
ಅನುದಾರ ವಿಕೃತಾತ್ಮರನ್ನು ಮೆಚ್ಚುವ ಒಲವನ್ನು ಹುಟ್ಟಿಸುವ ಸಾಹಿತ್ಯ-ಅಸಾಹಿತ್ಯ 
ಕೃತಿಗಳೂ ರಾಮರಾಜ್ಯವನ್ನು ಪುನರ್‌ನಿರ್ಮಿಸಲಾರವು. ವಾಲ್ಡೀಕಿಯು ರಾಮಾಯಣವನ್ನು 
ಬರೆದು ಒಂದು ನಾಗರೀಕತೆಯ ಮಹಾವಕ್ತಾರನಾದನು. ಶ್ರೀ ಕುವೆಂಪುಗಳಿಗೆ ಅಂಥ 
ಸ್ಥಾನವನ್ನು ಅನ್ವಯಿಸಲು ಅವರನ್ನು ಮೆಚ್ಚಿಕೊಳ್ಳುವ ಎಲ್ಲರೂ ಮನೋವಾಕ್ವಾಯ 
ಕರ್ಮಗಳಿಂದ ಯತ್ನಿಸುವುದಗತ್ಯ. ತ್ರಿಕರಣ ಶುದ್ಧಿಯಿಲ್ಲದ ಸಮಯ ಸಾಧಕರು 
ಸಾಹಿತಿಗಳಾದರೂ ಅಷ್ಟೇ, ರಾಜಕಾರಣಿಗಳಾದರೂ ಅಷ್ಟೇ-ಅವರಿಂದ ರಾಷ್ಟ್ರೋತ್ಥಾನ 
ಕಾರ್ಯವೆಂದೂ ಸಾಧ್ಯವಾಗದು. ಶ್ರೀ ಕುವೆಂಪುಗಳ "ಸತ್ಕಾರ' ಸಫಲವಾಗುವುದು- 
ಅವರಂಥ ತಿಕರಣ ಶುದ್ಧಿಯಿಂದ ಜೀವನ ಸಾಧನ-ಸಾಹಿತ್ಯ ಸಾಧನಗಳಿಗೆ ತೊಡಗಿದಾಗ 
ಮಾತ್ರ; ಅವರ ಆ ಈ ಮಾನುಷ ದೈಹಿಕ ದೌರ್ಬಲ್ಯಗಳನ್ನು ಅನುಕರಿಸ 
ಹೊರಡುವುದರಿಂದಲ್ಲ. 

ಮಲೆನಾಡಿನ ಮಹಾ ಕೇಕಾರವವೆಂದರೆ ಶ್ರೀ ಕುವೆಂಪು. "ನಿಜಧೀರರ ನಿಲುವೇ 
ಜೆಲುವು' ಎಂಬಂತೆ ಅವರು ವಯೋವ್ಯೃದ್ದರಾದರೂ ಉತ್ಸಾಹದಲ್ಲಿ ವಾರ್ಧ್ಯಕ್ಕದ 
ಪರಿಣಾಮಕ್ಕೆ ತುತ್ತಾದವರಲ್ಲ. ಸತತೋದ್ಯಮವೇ ತಪಸ್ಸು, ಚಿಂತಕನಿಗೆ ಚಿಂತನೆಯೇ 
ತಪಸ್ಸು. ಚಿಂತನವಿಲ್ಲದೆ ಲೇಖನ ಚಿರಸ್ಥಾಯಿಯಾಗದು. ಚಿಂತನದ ಆಳ-ಅಗಲಗಳಲ್ಲಿ 
ವರ್ಷಗಟ್ಟಲೇ ಮುಳುಗಿ ಎದ್ದು ಸ್ವದೃಷ್ಟಿಕೋನವನ್ನು ತಾತ್ವಿಕವಾಗಿ ರೂಪಿಸಿಕೊಳ್ಳುವುದಲ್ಲದೆ. 
ಚಿಂತಿತವನ್ನು ಮನದಲ್ಲೇ ಸಮನ್ನಿತ ಪ್ರಕಾರಕ್ಕಿಳಿಸಿ, ಶಬ್ದರೂಪದಲ್ಲಿ ಅಭಿವ್ಯಂಜಿಸಲು 
ಬೇಕಾದ ಕಾವ್ಯಜ್ಞ ಶಿಕ್ಷೆಯನ್ನು ಪಡೆಯಲು ಧೈರ್ಯ ಮಾಡದ ವಂದಿ ಮಾಗಧರಿಂದ 
ದೇಶಕ್ಕೂ ಹಿತವಾಗದು. ದೇಹಕ್ಕೂ ಹಿತವಾಗದು. 

ಕಾವ್ಯ ಸೂತ್ರಕ್ಕೆ ಜ್ಞಾನ ಸೂತ್ರವೇ ಆಧಾರ. "ಪಟ್ಟಪಾಡೆಲ್ಲವೂ ಹುಟ್ಟು ಹಾಡಾಗಲು' 
ಕವಿಗೆ (ಲೇಖಕನಿಗೆ) ಜೀವನ ಧರ್ಮಯೋಗವೊಂದು ಇರುವುದಗತ್ಯ. ಹಂಡ ಬಂಡ 
ಬಾಳು ಹಂಡ ಬಂಡ ಲೇಖನ-ಭಾಷಣಗಳಿಗೆ ಕಾರಣ. ಹಂಡಬಂಡ(ಗHಂtch Potch) 
ವಿಮರ್ಶೆಗಳು ಹಂಡ ಬಂಡ ಸಾಹಿತ್ಯಗಳ ಮರಿಗಳು. ಜೀವನ ಧರ್ಮದ ರೂಪಣವು 
ಜ್ಞಾನವು ಸೂತ್ರೀಕೃತವಾಗಿ ಹೃದ್ಗತ ಸ್ಥಿತಿಯನ್ನು ಮುಟ್ಟಿದಾಗ ಮಾತ್ರ ಸಾಧ್ಯ. ತಾರುಣ್ಯದ 
ಮಾಂಸ ಬಲ ಪ್ರದರ್ಶನವು ಲೇಖನ-ಭಾಷಣ-ಸತ್ಕಾರ-ಸಮರ್ಪಣಗಳಲ್ಲಿ ಕಡಿಮೆಯಾದ 
ಹಾಗೆ ನಿಜವಾದ ಸಾಹಿತಿಕ ಮೇಧಾಬಲವು ಧ್ವನಿತವಾಗುತ್ತಾ ಹೋಗುತ್ತದೆ. ಅಲ್ಲಿಯವರೆಗೆ 
ನಡೆಯುವುದು ಮಟನ್‌-ಮದ್ಯಗಳ ಪಾರ್ಟಿ, ಹಿಪ್ಲೀ ನೃತ್ಯ ಅಥವಾ ಕುದುರೆ ಜೂಜು 
ಇಲ್ಲವೆ ಲಾಟರಿ ಲೀಲೆ! 

ಒಂದು ದೇಶಕ್ಕೆ, ಅದರ ಸಂಸ್ಕೃತಿಯೇ ಆತ್ಮ ಅದರ ಬದಲು ಅದರ ತಿರಸ್ವಾರ 
ಅಥವಾ ಬಕಾಚಾರ ಇಲ್ಲವೆ ಪರಾಚಾರಾನುಕರಣವು ಗ್ಲಾನಿಕರ. ಇದನ್ನರಿತ ಶ್ರೀ 
ಕುವೆಂಪುಗಳು "ಇಂಗ್ಲಿಷ್‌ ಛಪ್ಪಡಿಯ ಭಾರಾಘಾತ' ಕನ್ನಡಕ್ಕೆ ಒಳ್ಳೆಯದಲ್ಲವೆಂದರು. 
ಅದರ ಅರ್ಥ ಅವರ ಶಿಷ್ಕರೆಂದು ಹೆಮ್ಮೆ ಪಟ್ಟುಕೊಳ್ಳುವ ಮಹಾಸ್ಸಾನಿಕರಿಗೇ ಆಗಲಿಲ್ಲ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೩೯ + 


ಅವರು ಕನ್ನಡ ಅಕ್ಷರಗಳಲ್ಲಿ ಇಂಗ್ಲಿಷನ್ನು ಬರೆದು ಕನ್ನಡವೆಂದರು. ಬುದ್ದನು ಸತ್ತಾಗ 
ಅವನ ಶಿಷ್ಕರಲ್ಲಿ ಅವನ ಹೆಣವನ್ನು ಹುಗಿಯಬೇಕೋ ಸುಡಬೇಕೋಗ ಎಂಬ ಬಗೆಗೆ 
ವವಾದ ಉಂಟಾದರೆ ನಮ್ಮ ಗುರುಗಳಿರುವಾಗಲೇ ಅವರ ಹಿತೈಷಿಗಳಲ್ಲಿ 
ಅಗೇಸರರೆನ್ನಿ ಸಿಕೊಳ್ಳಬೇಕೆ೦ಬ ಸರ್ಧೆಯಲ್ಲಿ ಬಿದ್ದ ಕೆಲವರು ಮೂಢರು ಕನ್ನಡದ 
ಅಂಗ್ಲೀಕರಣಕ್ಕಿಳಿದುದು ತೀರ ಹಾಸ್ಕಾಸ್ತದವಾಯಿತು. ಅದರಿಂದ ಅವರಿಗೆಂದಾದರೂ 
ಸಂತೋಷವಾದೀತೆ? ಓದು- ಚೆಂತನಗಳ ತಪಸ್ಪಿಗಳಾದ ಶ್ರೀ ಕುವೆಂಪುಗಳ ಜೈವಿಕ 
ಭಾವಾವೇಶದ ಉತ್ಕಟತೆಯನ್ನು ಬಿಂಬಿಸುವ ಆ ಡಃ ವಾಣಿಗಳನು ್ನಿ ಅಕ್ಷರಾರ್ಥಾನುಕರಣ 
ಮಾಡುವುದೂ ಅವರ ಪಕ್ಷಾಭಿಪ್ರಾಯಗಳಿಗೆ ವಿರುದ್ಧವಾದುದೆಂಬುದನ್ನು ಅಂಥ ಕೆಲವರು 
ತಿಳಿದುಕೊಳ್ಳಲಾರದಾದರು. "ನ ಕದಾಚಿದನೀ ದೃಶಂ ಜಗತ್‌” ಎಂಬ ಗಾದೆಗೆ ಅದರಿಂದ 
ಮತ್ತೊಂದು ಉದಾಹರಣೆ ದೊರಕಿದಂತಾಯಿತು. ಶ್ರೀ ರಾಮಕೃಷ್ಣ ಪರಮಹಂಸರ 
ಅನಂತರ ಶ್ರಿ ಅರವಿಂದರು ಉದಯಿಸಿದುದರಿಂದ ಅವರೇನೋ ಹೊಸದನ್ನು 
ಉಪದೇಶಿಸಿದರೆಂಬ ಭಾವನೆಗೆ ಒಳಗಾದವರು ಅನೌಪನಿಷದಿಕ ಪುರುಷಾರ್ಥವನ್ನು 
ಹೆಸರಿಸದೆ ಅಸ್ಪಷ್ಟೋಕ್ತಿಗಳಿಂದ ಭ್ರಮ ಪ್ರಚಾರವನ್ನು ಮಾಡಿದಾಗ ಶ್ರೀ ಕುವೆಂಪು 
ಸಮವಯಸ್ಸರಲ್ಲಿ ಕೆಲವರು ಒಂದು ತರಹದ ನವ್ಯತೆಯ ಡಾರ್ವಿನೀಯತೆಯಿಂದ 
ವಿಚಲಿತರಾಗಿ ಪ್ರಚಾರಕ್ಕಿಳಿದದ್ದೂ ಕರ್ನಾಟಕದಲ್ಲಿ ನಡೆದು ಹೋಯಿತು. ಹೊಸತನದ 
ಹುರುಪು ಮಾಯಾವಿತ್ನದಿಂದ ಭರ್ತೃಹರಿ ಹೇಳಿದಂತೆ ವಿಶ್ವಾಮಿತ್ರ ಪರಾಶರ 
ಪ್ರಭತಿಗಳನ್ನು ಸ್ತ್ರೀ ಮುಖ ಪಂಕಜದೆದುರು ವಿಹ್ವ ನಳದ 
ಶಂಕರೋತ್ತರಕಾಲೀನರಾದ ಅನೇಕ ಚಿಂತಕರನ್ನು ವಿಷ್ವಲಗೊಳಿಸಿದ್ದು” ಐತಿಹಾಸಿಕವಾಗಿದೆ. 
ಅದರೆ ಶ್ರೀ ಕುವೆಂಪುಗಳು ಅಂಥ ನಿರಾಧಾರ ದ್ಲೇಯಗಳಿಂದ ವಿಚಲಿತರಾದಂತೆ 
ಕಂಡುಬಂದಿಲ್ಲ. ಶ್ರಿ ರವೀಂದನಾಥ ಠಾಕೂರರು ಜೀವನ್ನುಕ್ತಿಯ ಸ್ವರೂಪವನ್ನು 
ಇದಮಿತ್ನವೆಂದು ಬಾಲಕರಿಗೂ ಅರ್ಥವಾಗುವಂತೆ ಉಪನಿಷದನುಸಾರವಾಗಿ ತಿಳಿಗೊಳಿಸಿ 
ಬರೆದು "ಹೋದಮೇಲೆ ಕರ್ಮ - -ಜ್ಞಾನ-ಭಕ್ತಿ- -ರಾಜಯೋಗಗಳ ಆತ್ಯಂತಿಕ ಪರಿಚ್ಚಿನ್ನತೆ 
ಅರ್ಥಹೀನವಾದದ್ದು ಗಮನಾರ್ಹ. ಠಾಕೂರರ ದಿನಾಚರಣೆ ಮಾಡುವ ಹತು ು ಸಮಸರ 
ಬಾಹ್ಯಾಚಾರಕ್ಕೆ ಆಂತರಿಕ ತಳಹದಿ ಇಲ್ಲದಾದದ್ದಂತೂ ಕುಪ್ರಸಿದ್ಧ. 

ರಾಮಾಯಾಣ ವ್ಯಾಸಾಯನಕ್ಕಿಂತ (ಮಹಾಭಾರತಕ್ಕಿಂತ) ಸಮರ್ಪಕವಾದ 
ವ್ಯಾಖ್ಯಾನವಲ್ಲ. ಹೀಗಿದ್ದರೂ ಭಾರತದ ಬಿಂದುರಾಯರಂಥವರು ಕುಮಾರವ್ಯಾಸನ 
ಭಾಗವತಿಕೆಯನ್ನೂ ವೈಷ್ಣವತೆಯನ್ನೂ ಚೈತನ್ಯರನ್ನು ಹೇಗೋ ಹಾಗೇ ಇತ್ತೀಚಿನ ಕೆಲ 
ಬಂಗಾಳಿಗಳಂತೆ ಮಾದ್ದೀಕರಿಸಹೋದದ್ದು "ಪರಿಮಳದಲ್ಲಿ ನಿರುತ್ತರೀಕರಿಸಲಾಯಿತು. 
ಸಾಹಿತ್ಯದಲ್ಲಿ ಹೇಗೋ ಹಾಗೇ ವಿಮರ್ಶೆಯಲ್ಲಿಯೂ ಅಪಾರ್ಥ ಪ್ರಕರಣಗಳು ಬಂದು 
ಹೋಗುವುದೂ ಜಗಲ್ಲಕ್ಷಣವೆಂದೇ ತೋರುತ್ತದೆ. ಏನೆಂದರೂ ಬುದ್ಧ- 
ಬಸವಣ್ಣನವರುಗಳಿಗೂ ಬೆರಕೆ ವೇದಾಂತವನ್ನು ಔಷಪನಿಷದಿಕತೆಗೆ ಸಮೀಪವರ್ತಿಯನ್ನಾಗಿ 
ಮಾಡುವುದಷ್ಟೇ ರಾಧಾಕೃಷ್ಣ-ಅಲ್ಲಮ ಪ್ರಮಾಣಿತವಾಗಿರುವುದು ನಿಜಗುಣ 


+ ೩೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕನ್ನಡವೆನ್ನಿಸಿರುವಾಗ, ವ್ಯಾಸತಾತ್ತರ್ಯವನ್ನು ಹೊಸದಾಗಿ ನಿರ್ಣಯಿಸ ಹೋಗುವ 
ಮತಾವಿಷ್ಠರ "ಪ್ರೊಫೆಸರ್‌ ನಾರ್ತಾಪ್‌ ಗಿರಿ” ಬುದ್ದಿವಂತರಾದ ಪಿ.ಟಿ.ರಾಜುಗಳಿಗೆ 
ವಿಡಂಬನೀಯವಾಗದಿರದು. 

ಸಾಧಕ ಸಾಹಿತ್ಛಕ್ಕೂ ಸಿದ್ಧೋಕ್ತಿಗೂ ಇರುವ ಅಂತರವನ್ನು ಸಿ.ಇ.ಎಂ.ಜೋಡರೂ 
ಗಹಿಸಲಾರದವರಾದಾಗ, ಕನ್ನಡದ ರಸೆಲ್ಲರೂ ಏಕ್‌ಹಾರ್ಟರೂ ಏನು ಮಾಡಿಯಾರು? 
ನಿವಾತಸ್ಥ ದೀಪಶಿಖೆಯಂತೆ ಮನಃ ಸ್ಕೈರ್ಯವನ್ನು ಪಡೆಯದಿರುವುದನ್ನು ಮರೆತ 
ಮತಾಗಹಿಗಳು ಬಂದಾಗ ವೇದಾಂತದಲ್ಲೂ ವಿಜ್ಞಾನದಲ್ಲೂ ಸಾಹಿತ್ಯ ವಿಮರ್ಶೆಯಲ್ಲೂ 
"'ಬಣ್ಣಿ ಬಣ್ಣದ ಜೀವ ಕತಕತನೆ ಕುಣಿಯುತಿವೆ ಮನೆಯಾಯ್ತು ಮಲ್ಲಸಾಲೆ' 
ಎಂಬಂತಾಗುವುದು ಸಹಜ. ಹಾಗೆ ಅನುಬಾವಿಗೂ ಅನುಭಾವಿ ಕವಿಗೂ 
ಅಂತರವಿರುವುದನ್ನು ಅರಿಯಲಾರದವರು ಅವನನ್ನು ಇವನನ್ನಾಗಿಯೂ ಇವನನ್ನು 
ಅವನನ್ನಾಗಿಯೂ ಉಕ್ತಿ ವಿಶ್ಲೇಷಣ ಮಾತ್ರದಿಂದ ತಿಳಿದುಕೊಳ್ಳುವ ಶೂದ್ರತೆಯ ಅಥವಾ 
ಚಂಡಾಲತೆ ಆಗೀಗ ಕನ್ನಡ ಸರಸ್ಪತೀಷುರದ ಆಗಸದಲ್ಲಿ ಮೋಡವಾಗಿ ಮೂಡಿ 
ಮುಳುಗಿದ್ದೂ ಶ್ರೀ ಕುವೆಂಪು ಯುಗದಲ್ಲಿ ಅನುಭವಗೋಚರವಾಯಿತು. 

ಅನುಭಾವ-ವಿಜ್ಞಾನಗಳ ಅಪಾರ್ಥ ಸ್ಫೂರ್ತಿಯಿಂದ ಪಾರ್ಥತ್ವವನ್ನು 
ಪ್ರದರ್ಶಿಸಹೊರಟ ಪುಸಿದ್ಧಿಕಾಮರ ಪರಸ್ತರನಿಂದೆ ಪ್ರಸಿದ್ಧವಾದ ಪ್ರಚಾರಯೋಗದಿಂದ 
ಕನ್ನಡ ಕಾವ್ಯಾನುಶೀಲನವು ಜನರಲ್ಲಿ ಕಡಿಮೆಯಾಯಿತು. ಕನ್ನಡಿಗರು ಮಿಂಚುಳ್ಳಿ, 
ಕಾಜಾಣಗಳನ್ನು ಮರೆಯಲಾರಂಭಿಸಿದರು. ಸ್ಥಾಯಿಭಾವವನ್ನು ವಿಡಂಬಿಸಿದ ಪ್ರಾಸಾದಿಕ 
ಕವಿಗಳ ಕೃತಿಗಳೂ ಅಸ್ಥಾಯಿತ್ಸೋನ್ಮುಖವಾಗಲಾರಂಭಿಸಿದ್ದೀಗ ಸ್ಪಷ್ಟವಾಗಿದೆ. ನಡುವಿನಲ್ಲಿ 
ಶಕ್ತಿಯಿಲ್ಲದ ಕನ್ನಡಕ್ಕೆ ನಡಿಗೆಯ ಶಕ್ತಿ ಉಳಿಯದು. ನವಿಲು-ಕೋಗಿಲಿಗಳನ್ನು ಮರೆಯಿಸಲು 
ಮಾಡಿದ ಪ್ರಯತ್ನಕ್ಕೆ ನಿಸರ್ಗವು ಯಶವನ್ನು ಕೊಡಿಸದು. ಸೂರ್ಯಾಧಿಕ ಪ್ರಕಾಶದ 
ಪ್ರಾಪಂಚಿಕ ಉಪಮಾನವನ್ನು ಯಾರ ಪ್ರತಿಭೆಯಿಲ್ಲಿ ಹೊಸದಾಗಿ ಹುಟ್ಟಿಸಬಲ್ಲದು 
ಅಥವಾ ಎಲ್ಲಾದರೂ ಹುಟ್ಟಿಸಬಲ್ಲದು? ಪ್ರತಿಭೆಯು ಕರೆದ ಕೂಡಲೇ ಬರುವ ದಾಸಿಯಲ್ಲ. 

ಕನ್ನಡ ಪಂಡಿತ ಪರೀಕ್ಷೆಯಲ್ಲಿ ಪಾಸಾದವರ ಪಂಥಕ್ಕೆಡೆಗೊಡದ ಕನ್ನಡ ಎಂ.ಎ.ಗಳ 
ಅಲ್ಪ ಪಾಂಡಿತ್ಯ-ಭೀರುತನಗಳ ದುರುಪಯೋಗವನ್ನು ಇಂಗ್ಲಿಷ್‌ ಎಂ.ಎ.ಗಳು 
ಮಾಡಿಕೊಂಡ ಕೆಲ ಉದಾಹರಣೆಗಳ ದೆಸೆಯಿಂದಲೂ, ಕನ್ನಡ ಕಾವ್ಯ ರಸಿಕತೆ 
ಆರೋಗ್ಯಕರವಾಗಿ ಬೆಳೆಯಲಾರದಾಯ್ತು. ಶ್ರೀ ಡಿ.ವಿ.ಜಿ. ಅವರು ತಮ್ಮ "ಸಾಹಿತ್ಯ 
ಶಕ್ತಿ”ಯಲ್ಲಿ ಕನ್ನಡದ ಬೆಳವಣಿಗೆಗೆ ಸನ್ಮಾರ್ಗವನ್ನು ಎಂದೋ ವಿಶದಪಡಿಸಿದ್ದರೂ ಅತ್ತ 
ಲಕ್ಷ್ಯ ಹಾಕದವರು ಉಚ್ಛಸ್ಥಾನಾಪನ್ನರಾಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ವ್ಯಾಪಾರಗಳನ್ನು 
ಸುಧಾರಣೆಗಳ ಹೆಸರಿನಲ್ಲಿ ನಡೆಯಗೊಡುತ್ತ ಬಂದ ದುರವಸ್ಥೆಯು ಕನ್ನಡಿಗರಲ್ಲಿ 
ಓದುಗಾರಿಕೆಯನ್ನು ಅಪೇಕ್ಷಿತ ಪ್ರಮಾಣದಲ್ಲಿ ಬೆಳಯಿಸಲಾರದಾಯ್ತು. ಈ ಅಂಶವನ್ನರಿತ 
ಸರಕಾರವೀಗ "ಸಾಹಿತ್ಯ ಪ್ರವರ್ತಕ ಸಹಕಾರಿ ಸಂಘಗಳನ್ನು ತೆರೆಯುವ ಸೂಚನೆಯನ್ನು 
ಕೊಟ್ಟಿದೆ. ಅಸೂತ್ರಿತ ಜ್ಞಾನದಿಂದ ಅಸಹಕಾರ ಪ್ರಸರಿಸಿ, ತತ್ವಲವಾಗಿ ಕನ್ನಡ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೪೧ + 


ಕಾವ್ಯಾನುಶೀಲನವು ವರಳವಾಗುತ್ತ ಹೋದ, ಹುಡಿ ಹೊಗಳಿಕೆಯ ಅಥವಾ ಬಡಿವಾರದ 
ವಿಮರ್ಶಕತ್ಸ್ನದ ದುರ್ಯೋಗವನ್ನು ಶೀ ಕುವೆಂಪುಗಳೀಗ ಪರಿಹರಿಸಲು ಕನ್ನಡ ಜನತೆಗೆ 
ಮಾರ್ಗದರ್ಶನ ಮಾಡದೆ ಉಳಿಯಲಾರರು. ಓದುಗರಿಗಿಂತ ಬರಹಗಾರರೇ 
ಹೆಚ್ಚಾದರೆಂಬಂತ ಲಂಗು ಲಗಾಮಿಲ್ಲದ ಸ್ವಾಚ್ಛಂದ್ಯವು ಹಿರಿಷುದ್ದೆದಾರರಿಂದಲೇ 
ಆರಂಭವಾಯ್ತು ಅದರ ಫಲವು ಅರಸಿಕತಾ ರೋಗ. ಅರಸಿಕತೆ-ಆಭಾಸಿಕ ರಸಿಕತೆಗಳೂ 
ಚಿಕ್ಕವರಲ್ಲಿ ಬೆಳೆದಾಗ ಸಾಹಿತ್ಯವು ಯಾವ ಶಕ್ತಿಯಿಂದ ಸಮಾಜದ ಸಂಸ್ಕೃತಿಯನ್ನು 
ಸಂವರ್ಧಿಸಲು ಸಹಾಯಕವಾದೀತು? ಅಸಂಸ್ತತ ಸಮಾಜದ ಸಾಕ್ಷರತೆಯ ರಾಕ್ಷಸತೆಯ 
ದೆಸೆಯಿಂದ ಆಡಳಿತ ಕೂಡ ಕೆಟ್ಟು ನಾಡಿನಲ್ಲಿ ಅಜ್ಞಾನ(ಅಪಜ್ಞಾನ). ರೋಗ, ದಾರಿದ್ಯಗಳು 
ಹೊಸ ಹೊಸ ರೂಪಗಳಿಂದ ಉಲ್ಲಣಗೊಳ್ಳುತ್ತಿವೆ. "ಮೋಸ ನನಗ್‌ ಮಾಡ್ಲೇಕಂದ್‌ 
ಬೇಡ್ಡದ್‌ ಜಗತ್ತು' ಎಂದ ಹೆಂಡ್ಬುಡ್ಡ ರತ್ನನ ಅನುಭವಾಮೃತವು ಜಾರಿಗೆ ಬಂದದ್ದು 
ದಾರ್ಶನಿಕ ಕವಿಗಳ ಮಾತನ್ನು ಮೀರಿದ್ದರಿಂದಲೇ ಎಂಬುದನ್ನು ಇತಿಹಾಸ ವಿಮರ್ಶಕನು 
ತೋರಿಸಿಕೊಡಬಲ್ಲನು. ಇಂಥ ಸಂದಿಗ್ದ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಲೇಖಕನು ವಿದ್ಯಾಭ್ಯಾಸ 
ಮಾಡಿದ ಪೌಢಶಾಲೆ ಇರುವ ಊರಿಗೆ ಆಗಮಿಸಿ ಸತ್ಕೃತರಾಗುತ್ತಿರುವ ಗುರುವರ್ಯ ಶ್ರೀ 
ಕುವೆಂಪುಗಳಿಗೆ ಹೃತ್‌ ಪೂರ್ವಕ ನಮಸ್ವಾರವಾಗಿ ಈ ನಾಲ್ಕು ಮಾತುಗಳನ್ನು ಇಲ್ಲಿ 
ಬರೆದಿದ್ದೇನೆ. ಶೀ ಕುವೆಂಪುಗಳ ಮಹೋತ್ಪಾಹ ಪರ್ವತಾಗದಿಂದ ಏಳುವ ನಮ್ಮ 
ಮಲೆನಾಡಿನ ಮರಿಗಳು ಹೇರಾನೆಗಳಾಗಿ ಕನ್ನಡ ರಸಿಕತೆಯ ಪುನರುತ್ಥಾನ ಪ್ರಯತ್ನವನ್ನು 
ಕೈಗೊಂಡು ಯಶಸ್ಸಿಗಳಾಗದಿರಲಾರರೆಂದು ಹಾರೈಸಿ ವಿರಮಿಸುವುದು ಸಾಂಪ್ರತ. 


ವಾಲ್ಡೀಕಿಗಿರಿಸಂಭೂತಾ ಕನ್ನಡಾಬ್ಬಿ ಮುಖೀಕೃತಾ 
ಕುವೆಂಪು ಕಾವ್ಯರಸವತ್‌ ಸರಿತ್‌ ಕುರ್ಯಾತ್‌ ಸದಾ ಶುಭಂ ॥ 


* ೩೪೨ 


ಪುಟ್ಟಪ್ಪನವರ ಪದ್ಯತೈಲಿ 


ಒಂದು ಪದ್ಯವನ್ನು ಕೇಳಬಹುದು. ಆದರದು ಆಡುವ ಮಾತಿನ ಸದ್ದಲ್ಲ; ಅದನ್ನು 
ಹಾಡಬಹುದು, ಆದರದು ಸಂಗೀತದ ರಾಗಬದ್ದವಾದ ಶಬ್ದವಲ್ಲು ಅದನ್ನು ಓದಬಹುದು, 
ಆದರದು ಮುದಿತಾಕ್ಷರಗಳ ನೋಟವಲ್ಲ. ಅದು ಅರ್ಥವತ್ತಾದ : ಲಯಬದ್ಧ ಭಾಷೆಯಿಂದ 
ಹೇಳಬಲ್ಲ ಒಂದು ಪ್ರತಿಭೆ ಅಥವಾ ಕವಿಕಲ್ಪನೆ. ಹಾಡು, ಮಾತು ಮತ್ತು ಮುದ್ದಾಕ್ಷರಗಳು 
ಅದಕ್ಕೆ ಬೇರೆ ಬೇರೆಯಾದ ಅರ್ಥವಾಹಕಗಳು. ಸಂಗೀತದ ನಿಮಯಗಳಂತೆ ಪದ್ಯ 
ರಚಿತವಾಗಿಲ್ಲು ಆಡುನುಡಿಯಂತೆಯೂ ಅದಿಲ್ಲ; ಅದರ ಭಾಷೆಯನ್ನು ಅಂತಃ ಕರಣದ 
ಪ್ರಶಾಂತ ಕಿರಣವೆನ್ನಬಹುದು. ಪದ್ಧವೊಂದು ಅಂತರಂಗದ ಕಲೆಯಾಗಿಬಿಟಿದೆ. ನಿಃಶಬ್ಬ 
ಮನದ ನಿಸರ್ಗಧಾರೆಯಾಗಿದೆ; ಕಾಲ ಹೋದ ಹಾಗೆ ಅತೀಂದ್ರಿಯವೂ ಬೌದ್ಧಿಕವೂ 

ಧ್ಯಾತ್ಮಿಕವೂ ಆಗುತ್ತ ಹೋಗಿದೆ. 

ಕೇವಲ ಶಬ್ದಾರ್ಥ ಪ್ರತೀತಿಗಾಗಿಯೇ ಪದ್ಯ ಓದಿದರೆ ಅದರ ಸಂಪೂರ್ಣ, 
ಸವಿವರ ಅರ್ಥ ಅವಗತವಾಗುವುದಿಲ್ಲ. ಅಂದರೆ, ಅದರ ಲಯ, ಛಂದ ಮತ್ತು 
ಗತಿಗಳೂ ಸೂಕ್ಲಾರ್ಥಗಳನ್ನು ಧ್ಲನಿಸುತ್ತವೆ; ಅವುಗಳನ್ನು ಲಕ್ಷಿಸದಿದ್ದರೆ ಕಾವ್ಯಾರ್ಥದ 
ಬೋಧ ಅಪರಿಪೂರ್ಣವಾಗುವುದು. ಕಾವ್ಯದ ಭಾಷೆಯೆಂದರೆ ಭಾವನೆಯ ಭಾಷೆ. 
ಅದಕ್ಕೊಂದು ವಿಶಿಷ್ಟ ಮಾರ್ಗವಿದೆ. ಉದ್ದಿಷ್ಟಾರ್ಥವನ್ನು ವ್ಯಕ್ತ ಮಾಡಲು ಅದು ತಕ್ಕ 
ವಾಗ್ದಾಹಕವನ್ನು ಆರಿಸಿಕೊಳ್ಳುತ್ತದೆ. ಗದ್ಯಪದ್ಯಗಳಲ್ಲಿ ಬಳಸುವ ಪದಗಳೂ ಒಂದೇ 
ಆದರೂ ಅವುಗಳ ಸಂಯೋಗ ವೈಚಿತ್ಯದಿಂದ ಗದ್ಯದಲ್ಲಿ ಕೊಡುವ ಅರ್ಥಕ್ಕಿಂತ ಅವು 
ಪದದಲ್ಲಿ ಹೆಚ್ಚು ಅರ್ಥವನ್ನು ಕೊಡಬಲ್ಲವು. 

When at last art by means of imitation of Nature, of efforts to 
create a common language, and of clear and profound study of objects 
themselves, has acquired a clearer and clearer knowledge of the pecu- 
liarities of objects and their mode of being, oversees the classes of 
forms and knows how to connect and imitate those that are distinct and 
characteristic, then will style reach the highest point it is capable of, the 
point where it may be placed on a par with the highest efforts of the 
human mind-ನಿಸರ್ಗಾನುಕರಣದಿಂದ, ಸರ್ವಸಾಮಾನ್ಯ ಅರ್ಥವಾಹಕವನ್ನು ಸೃಷ್ಟಿಸುವ 
ಪ್ರಯತ್ನದಿಂದ, ವಸ್ತುಗಳ ಸ್ಪಷ್ಟವೂ ಗಂಭೀರವೂ ಆದ ಅಭ್ಯಾಸದಿಂದ ವಸ್ತುಗಳ 
ವೈಲಕ್ಷಣ್ಯಗಳನ್ನೂ ಅಸ್ತಿತ್ವದ ಬಗೆಯನ್ನು ಚೆನ್ನಾಗಿ ಅರಿತ ನಂತರ ಮಾನವನ 
ಕಲೆಗಾರಿಕೆಯು ಆಕಾರವರ್ಗಗಳನ್ನು ಮೀರಿದ ಅತಿ ದರ್ಶನವನ್ನು ಪಡೆಯುತ್ತದೆ 
ಮತ್ತು ಭಿನ್ನವೂ ವಿಶಿಷ್ಟವೂ ಆದ ಅಂಶಗಳನ್ನು ಒಟ್ಟುಗೂಡಿಸಿ ಅನುಕರಿಸಲು 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೪೩ + 


ಬಲ್ಲುದಾಗುತ್ತದೆ-ಆಗ ಶೈಲಿಯು ತನ್ನ ಅತ್ಯುನ್ನತ ಮಟ್ಟವನ್ನು ಮುಟ್ಟುತ್ತದೆ; ಆ ಮಟ್ಟದಲ್ಲಿ 
ಅದು ಮಾನವ ಮನದ, ಅತ್ಮುನ್ನತ ಪ್ರಯತ್ನಗಳ, ಸಾಧನೆಗಳ ಸರಿಸಮ ಎಂದೆನ್ನಬಹುದು, 
ಎಂಬ ಮಹಾಕವಿ ಗಯಟೆಯ ಮಾತಿನಿಂದ ಕಲೆಯ ಅಥವಾ ಪದ್ಮದ ಭಾಷೆ ಎಂದರೆ 
ಶೈಲಿ ಎಷ್ಟು ಸೂಕ್ಷ್ಮತಮ, ದುರಾರಾಧ್ಯ ಎಂಬುದು ಗೊತ್ತಾಗುತ್ತದೆ.ಇಂಥ ಅತ್ಯುತ್ತಮ 
ಲಕ್ಷಣದ ಶೈಲಿಯನ್ನು ನಾವು ಮಹಾಕಾವ್ಯಗಳಲ್ಲಿ ಕಾಣಬಹುದು. ಇದು ಮಹಾಕವಿಗಳ, 
ಪುರಾಣ ಯಷಿಗಳ ವೈಶಿಷ್ಟ್ಯ. ಬಣಗುಬರಹಗಾರರಿಗೆ ಶೈಲಿಯೆಂಬುದೇ ಇಲ್ಲ. 
ಉತ್ತಮ ಕಾವ್ಯಗಳಲ್ಲಿ ಸಾಮಾನ್ಯವಾಗಿ ಸರ್ವವೇದ್ಯವಾಗಿ ಇರುವ ಶೈಲಿಯ 
ಕುರುಹುಗಳನ್ನು ಶುತಿ, ಅರ್ಥ, ಕಲ್ಪನೆಗಳ ಮಾನದಿಂದ ಬಳಸಲಾದ ಪದಗಳ ರಸಪೋಷಕ 
ಶಕ್ತಿಯ ಅಂಶದಿಂದ ಗುರುತಿಸಬಹುದು. ಅನೇಕ ಕಾವ್ಯಗಳಲ್ಲಿ ಶೈಲಿ ಕಾವ್ಯಭೇದದಿಂದ 
ಭಿನ್ನಲಕ್ಷಣವುಳ್ಳದ್ದಾಗಿರುತ್ತದೆ. ಭಾವಗೀತ, ಲಾವಣಿ, ನಾಟಕ, ಕಥನಕವನ, ಖಂಡಕಾವ್ನ 
ದೀರ್ಷ ಕಾವ್ಯ ಮಹಾಕಾವ್ಯ ಮುಂತಾದವುಗಳಲ್ಲಿ ಬಳಸಿದ ಛಂದಸ್ಸು, ವಿವರಿಸ 
ಹೊರಟ ವಸ್ತು ಚಿತ್ರಿಸಬಯಸಿದ ಪಾತ್ರ ಪೋಷಿಸಲಾಗುವ ಭಾವ, ರಸ ಮುಂತಾದವು 
ಪದಪ್ರಯೋಗ, ವಾಕ್ಯರಚನೆ, ಅಲಂಕರಣ ಸಾಮಗ್ರಿ ಇವುಗಳ ಸ್ವರೂಪವನ್ನು 
ನಿಯಂತಿಸುತ್ತವೆ. "ಇವನ ಭಾಷೆಯಲ್ಲಿ ಹೇಳುವುದಾದರೆ ಹೀಗೆ, ಅವನ ಮಾತಿನಲ್ಲಿ 
ಹೇಳುವುದಾದರೆ ಹಾಗೆ" ಎಂದು ಸಾಮಾನ್ಯರಾಡುವಂತೆ ಕೆಲ ಕಲೆಗಾರರಿಗೆ ತಮ್ಮದೇ 
ಆದ ರೀತಿಯಲ್ಲಿ ವಿಶಿಷ್ಠಾರ್ಥದ್ಯೋತನ ಮಾಡುವ ರೂಢಿಯಿದೆ. ಇಂಥ ವೈಯಕ್ತಿಕ 
ವಿಶಿಷ್ಟತೆ ಯಾರ ಬರಹದಲ್ಲಿ ಕಂಡುಬರುವುದೋ ಅವರಿಗೆ ಅವರದೇ ಆದ ಒಂದು 
ಶೈಲಿಯಿದೆ ಎನ್ನಬಹುದು. ಆ ಶೈಲಿ ಸುಲಭಾನುಕರಣೀಯವಿದ್ದರೆ ಲಘುವೆನ್ನಿಸುತ್ತದೆ; 
ದುರನುಕರಣೀಯ ಅಥವಾ ಅನನುಕರಣೀಯವಾಗಿದ್ದರೆ ಮಹತ್ವ ಪಡೆಯುತ್ತದೆ. ಇಂಥ 
ಸಮಯದಲ್ಲಿ ಶೈಲಿಯಿಂದ ಶೈಲಿಕಾರನ ವ್ಯಕ್ತಿತ್ಸನ್ನು ಗುರುತಿಸಲು ಸಾಧ್ಯವಾಗುತ್ತದೆ. 
ಒಬ್ಬನ ನಡೆ, ನುಡಿ, ಅಂಗ ಭಂಗಿಗಳಿಂದ ಸ್ಥೂಲವಾಗಿ ಅವನ ಗುಣ ಮತ್ತು 
ಮನೋಧರ್ಮಗಳನ್ನು ಊಹಿಸಲು ಇಂಗಿತಜ್ಜರಿಗೆ ಸಾಧ್ಯವಾಗುವಂತೆ ಒಬ್ಬ ಕವಿಯ 
ಪದವಿನ್ಯಾಸ, ಅರ್ಥಗತಿ, ಭಾವೋದ್ಲೋಧಕ ವಾಕ್ಯರಚನೆಗಳಿಂದ ಅವನ ವ್ಯಕ್ತಿತ್ವದ 
ಸ್ಥೂಲರೂಪಗಳು ತಿಳಿಯಬರುವುವು. ಈ ಕವಿತ್ವಶಕ್ತಿ ಬೆಳೆಯುತ್ತಿರುವ ಮನುಷ್ಯನಲ್ಲಿ 
ಅದರ ಬೆಳವಣೆಗೆಗೆ ಶೈಲಿ ಪರಿಪಾಕದ ವಿವಿಧಾವಸ್ಥೆಗಳು ಕನ್ನಡಿಗಳಾಗುತ್ತವೆ. 
ಶ್ರೀಮಾನ್‌ ಪುಟ್ಟಪುನವರ ಅಸಂಖ್ಯ ಕೃತಿಗಳ ಸ್ಥೂಲಾವಲೋಕನದಿಂದ, [Lit 
erature is the effort of man to indemnify himself for the wrongs of his 
condition-ತನ್ನನ್ನು ಅತೃಪ್ತಿಕರ ಪರಿಸ್ಥಿತಿಯಿಂದ ರಕ್ಷಣೆ ಮಾಡಿಕೊಳ್ಳಲು ಮನುಷ್ಯನು 
ಮಾಡುವ ಪ್ರಯತ್ನವೇ ಸಾಹಿತ್ಯ ಎಂಬ ಎಮರ್ಸನ್ನನ ವಾಕ್ಯ ನೆನಪಿಗೆ ಬರುತ್ತದೆ. 
ಇದಕ್ಕೆ ಅವರ ಕೃತಿಗಳಲ್ಲಿ ಕೆಲಮಟ್ಟಿಗೆ ಕಂಡುಬರುವ ಕ್ರಾಂತಿಕಾರಿ ಅಂಶಗಳೇ ಕಾರಣ. 
ಆದಿಯಿಂದಲೂ ಅವರಲ್ಲಿ ಒಂದು ವಿಧದ ಸುಧಾರಕ ದೃಷ್ಟಿಯಿರುವುದು ಕಂಡುಬರುತ್ತದೆ. 
ಸಾಂಪ್ರದಾಯಿಕ ಭಾವಗಳಿಂದ, ಭಾವನೆಗಳಿಂದ ಭಿನ್ನವಾದ ಭಾವ ಭಾವನೆಗಳನ್ನು 


* ೩೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕೆಲ ಸಂಗತಿಗಳಲ್ಲಿ ಆರಾಧಿಸಹೊರಟ ಕವಿ ಹೃದಯವು ತದನುಗುಣವಾಗಿ ಸಾಂಪ್ರದಾಯಿಕ 
ಕಾವ್ಯಮಾರ್ಗದಲ್ಲಿ ಸ್ಪಾತಂತ್ಯ ವಹಿಸಿ ಕೆಲಮಟ್ಟಿನ ಬದಲಾವಣೆಗಳನ್ನು ಮಾಡಿಕೊಂಡದ್ದು 
ಆಶ್ಚರ್ಯವಲ್ಲ. ಅದರಿಂದಲೇ ಅವರ ನುಡಿಯನಾಡಿಯಲ್ಲಿ ಸರ್ವಸಾಧಾರಣವಾಗಿ 
ಒಂದು ವಿಧದ ಛಲ, ಆವೇಶ, ಪ್ರತಿಭಟನೆ, ಪರಾಕಮ, ನವ್ಯತೆ, ಭವ್ಯತೆಗಳು ಸಂದಿಸುವುದು 
ಸೂಕ್ಷ್ಮಗಾಹಿಗಳಿಗೆ ಅರಿಯದಿರದು. ತಮ್ಮದು "ದೈತ್ಯಶೈಲಿ' ಎಂದು ಪುಟ್ಟಪ್ಪನವರು 
ಒಮ್ಮೆ ಅಂದುಕೊಂಡಿರುವರೆಂದು ಕೆಲವರೆನ್ನುವುದಾದರೂ ಮೇಲಿನ ಮಾತಿಗೆ 
ಪುಷ್ಲಿಕೊಡುತ್ತದೆ. ಆಂಗ್ಲಸಾಹಿತ್ಯವನ್ನು ಅಜಸವಾಗಿ ಅಭ್ಯಾಸ ಮಾಡಿದ್ದರ ಫಲವಾಗಿ 
“ಕಾಲಾಯಸದಿಂದ ನಿರ್ಮಿಸಿದ ಕಂಠಿಕೆ ಕಾಂಚನಮಾಲೆಯಂತುಪಾದೇಯಮೆ?' ಎಂದು 
ಕೇಳಿದ ಅಭಿನವ ಪಂಪನಿಗೆ ವಿರುದ್ದವಾದ ಆಧುನಿಕ ಪಂಥ ಹಿಡಿದ ಅವರ ಪ್ರಶಿಜ್ಞಾಬದ್ದ 
ಮನಃಪವೃತ್ತಿಯನ್ನು "ಕೊಳಲಿ'ನಲ್ಲಿಯೇ ಸ್ಪಷ್ಟವಾಗಿ ಗುರುತಿಸಬಹುದು. ವರ್ಡ್‌ವರ್ತ್‌, 
ಕೋಲ್‌ರಿಜ್‌ ಮುಂತಾದ ಕವಿಗಳು ಅಭಿಜಾತ ವಾಜ್ಜಯ ಪದ್ಧತಿಗೆ ವಿರುದ್ದವಾಗಿ(ಶ್ಯಂಗಾರ 
ಸಾಹಸಾದಿ) ಸರಳ ಪದ್ಧತಿ ಹಿಡಿದು ಹೊರಟದ್ದು ಪುಟ್ಟಪ್ಪನವರ ಸ್ಫೂರ್ತಿಗೆ ಮೊದಲು 
ಕಾರಣವಾಯಿತು. ಕೊಳಲಿನ ptr! ಪ್ರಾಕೃತಿಕ ಆವರಣ ಇದಕ್ಕೆ ನಿದರ್ಶನವಾಗಿದೆ. 
"ರಂಗು, ತಿಮ್ಮ ಗೌರಿ, ಗಿರಿಜೆ" ಎಂಬ ಸಾಮಾನ್ಯರನ್ನು ನಾಯಕ ನಾಯಿಕೆಯರ 
ಪಟ್ಟದಲ್ಲಿ ಕುಳ್ಳಿರಿಸುವ, "ದನ, ಬನ, ಕಲ್ಲಳು ಮೆಚ್ಚಿದ ಕೊಳಲನು ರಸಿಕರು ಮೆಚ್ಚದೆ 
ಮಾಣುವರೆ?' ಎಂದು ಗೊಲ್ಲತನದ ಜಾನಪದ, ಗ್ರಾಮೀಣ, ನಿಸರ್ಗನಿಕಟತೆಯ 
ಭಾವ ಭಂಗಿಗನುಗುಣವಾಗಿ ಸ್ಪಭಾವೋಕ್ತಿಯ ಅನಲಂಕೃತಕಾಂತವಾದ, ಗದ್ಯಗಂಧಿಯೆಂದು 
ಕೆಲವೊಮ್ಮೆ ತೋರಿದರೂ ಸೌಂದರ್ಯದ ಸರಳತೆಯ ಮೇಲ್ಮೆಯನ್ನು ಮೂಡಿಸುವ 
ಶೈಲಿಯಲ್ಲಿ ಪುಟ್ಟಪನವರು ಬರೆಯತೊಡಗಿದರು. 

"ನಾನು ಬಿದ್ದು ಎದ್ದ ಮನೆ, 

ಮೊದಲು ಬೆಳಕು ಕಂಡ ಮನೆ; 

ತಿಪ್ಪ ತಿಪ್ಪ ಹೆಚ್ಚೆಯಿಟ್ಟು 

ಬಿಸಿಲಕೋಲು ಹಿಡಿದುಬಿಟ್ಟು, 

ತಂಗಿ ತಮ್ಮರೊಡನೆ ಹಿಟ್ಟು 

ತಿಂದು ಬೆಳೆದ ನನ್ನ ಮನೆ! 

ಇಲ್ಲಿ ಭಾವಸೌಂದರ್ಯದ ಸರಳತನದ ಮಾಧುರ್ಯಬಲ ಬರಹದ ಗದ್ಯಗತಿಯನ್ನು 

ಅಚ್ಛಾದಿಸಿ ಪದ್ಧಮಾಯೆಯನ್ನು ತಂದುಕೊಟ್ಟಿದೆ. 

"ಚಿನ್ನದ ರನ್ನದ ಒಡವೆಗಳಿಡುವೀ 

ಶಿರ ತಾ ಪುಡಿಯೊಳು ಹೊರಳುವುದು 

ಹಿಮಮಣಿಗಳೆಮಣಿ, ಹಸುರೇ ಹಾಸಿಗೆ 


ಕಡೆಗಿದೆ ಚೆಲುವಿಗೆ, ಗತಿಮಣ್ಣೆ!' 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೪೫ + 


ಎಂಬಲ್ಲಿಯೂ, 
"ಬನ್ನಿರಿ, ಬನ್ನಿರಿ, ಮಣ್ಣಿನ ಮಕ್ಕಳೆ, 
ರೈತರೆ, ನೇಗಿಲಯೋಗಿಗಳೆ ! 
ಕಾಡಿನ ಬಂಟರೆ, ಮುಗಿಲಿನ ನಂಟರೆ, 
ಪೈರಿನ ಗೆಳೆಯರೆ, ಭೋಗಿಗಳೆ !' 
ಎಂಬಲ್ಲಿಯೂ ಭಾವದ ದೀಪ್ತಿ ಮತ್ತು ಪ್ರಸಾರಗಳು ಎದ್ದು ಕಾಣುತ್ತವೆ. ಆದರೆ 
ಮೊದಲನೆಯ ನುಡಿಯ ಕಡೆಯ ಸಾಲು ಹಿಂದಿನ ಮೂರು ಸಾಲುಗಳಲ್ಲಿ ಕಾಣುವ 
ಪದವಿನ್ಯಾಸದ ಓಟದ ಕ್ರಮಕ್ಕೆ ಭಂಗ ತಂದಿರುವುದು. ಭಾವೋದ್ದೀಪನದ ಕಾರ್ಯಕ್ಕೆ 
ತಡೆಯನ್ನುಂಟು ಮಾಡಿದೆ. ಇಂಥ ಸ್ವಚ್ಛೆಂದತೆ ಅಥವಾ ಅನೌಚಿತ್ಯ ಈ ಕವಿಗಳ 
ಕಾವ್ಯರಾಶಿಯಲ್ಲಿ ಅನರ್ಫವಾಗಿ ದೊರಕುತ್ತದೆ. ಹಸ್ತ-ದೀರ್ಪಗಳ ಸಮ ಮಿಶ್ರಣದ 
ಬಂಧ ಒಮ್ಮಿಂದೊಮ್ಮೆ ಹಸ್ಟಬಾಹುಲ್ಕಕ್ಕೆ (ಒಂದೇ ನುಡಿಯಲ್ಲಿ) ತಿರುಗುವುದು. ಪದಗಳ 
ಅರ್ಥದ್ದನನ ಶಕ್ತಿಯನ್ನು ನ್ಯೂನಗೊಳಿಸುವುದು. ಎರಡನೆಯ ನುಡಿಯ ಕಡೆಯ 
ಪದವೆನಿಸಿದ "ಭೋಗಿಗಳೆ' ಎಂಬುದು ಪ್ರಾಸಕ್ಕೋಸ್ಕರ ಹಾಕಿದ್ದೆಂಬುದು ಫಕ್ಕನೆ 
ಹೊಳೆಯಲು "ಯೋಗಿ'ಗೆ ವಿರುದವಾದ ಅರ್ಥ ಅದಕ್ಕಿರುವುದೇ ಕಾರಣ; ಅದಕ್ಕೆ ಈ 
ನುಡಿಯಲ್ಲಿ ಸಾರ್ಥಕ್ಕವಿಲ್ಲ. ಅಲ್ಲದೆ "ನೇಗಿಲಯೋಗಿ' ಎಂಬ ವಿಶಿಷ್ಟ ಪದ ಪ್ರಯೋಗದಿಂದ 
ಪ್ರತೀತವಾಗುವ ಪಾವಿತ್ಯ, ಉದಾತ್ತತೆಗಳ ತಲೆಯ ಮೇಲೆ ಹೊಡೆದಂತೆ ಭೋಗಿ ಶಬ್ದ 
ರಸಭಂಗವನ್ನುಂಟು ಮಾಡುತ್ತದೆ. "ಅಸೌ ಚಿತ್ಯಾದೃತೇ ನಾನ್ಯದಸ ಭಂಗಸ್ಯಕಾರಣಂ' 
ಎಂಬಂತೆ ಮಹಾ ಕವಿತ್ವದ ಸ್ಫೂರ್ತಿಯ ಸೆಲೆಗಳುಳ್ಳ ಕುವೆಂಪುಗಳು ಇಂಥ ಚಿಕ್ಕ 
ಪುಟ್ಟ ಎನಿಸಿದರೂ ಪರಿಣಾಮದಲ್ಲಿ ಅಷ್ಟು ರಸಪೋಷಕವೆನಿಸದ ಪ್ರಯೋಗಗಳನ್ನು 
ತೆಗೆದುಹಾಕದಿರುವುದು ಕಲಂಕಕ್ಕೆಡೆಗೊಟ್ಟಿತು. ಕವಿಯ ನಿಜಯಶಸ್ಸು ಮರಣೋತ್ತರ 
ಕಾಲದಲ್ಲಿ ನಿರ್ಣಯಿಸಲ್ಪಟ್ಟು ಒಂದು ಸ್ಥಿರಾಜಿಪ್ರಾಯವಾಗಿ ನಿಲ್ಲುವುದು 
ಸ್ಹಾಭಾವಿಕವಾಗಿರುವುದರಿಂದ "ಪದವಿಟ್ಟಳಿಪದೊಂದಗ್ಗಳಿಕೆ'ಗೆ ಮಾರುವೋಗದೆ, "ಸ್ವಾದ್ದಪಃ 
ಸುಂದರಮಪಿ ಶ್ಲಿತ್ರೇಣೈಕೇನ ದುರ್ಭಗಂ' ಎಂದ ದಂಡ್ಯುಕ್ತಿಯಂತೆ ನಿಷ್ಠಲಂಕವನ್ನಾಗಿ 
ಮಾಡಿ ಕೃತಿಗಳನ್ನು ಪುನರ್ಮುದಣ ಮಾಡಿಸುವುದರಿಂದ ಅವರಿಗೆ ಹಿತ ಹೆಚ್ಚು. 
ಗಂಗಾನದಿಯು ಹಿಮಾಲಯದಿಂದ ಹರಿದಿಳಿಯುವಾಗ ಮಣ್ಣು ಮೆಕ್ಕಲನ್ನು 
ಕೊಚ್ಚಿಕೊಂಡು ಬಂದರೂ ಹಿಂದುಸ್ತಾನದ ಸಮಪಾತಳೀಯ ಮೈದಾನದಲ್ಲಿ 
ಹರಿಯುವಾಗ ಪ್ರಸನ್ನ ಗಂಭೀರವಾಗುವುದು. ಅನೇಕ ಕೃತಿಗಳನ್ನು ವರ್ಷ ವರ್ಷವೂ 
ಬೆಳವಣಿಗೆಯಾದರೂ ಇದನ್ನೇ ಹೋಲುವುದೆಂದರೆ ತಪ್ಪಾಗದು. “ಕೋಲು”, "ನವಿಲು' 
ಎಂಬ ಕವನಸಂಗಹಗಳನ್ನು ಬರೆವಾಗ ಮಾನಸ ಸರೋವರದಲ್ಲೇ (ಅದನ್ನು ಬಿಟ್ಟು 
ಹೊರಕ್ಕೆ ಹೆಜ್ಜೆಯಿಡದೆ) ಉಳಿದಿರುವಾಗ ಗಂಗೆಯಂತೆ ಶೈಲಿ ತಿಳಿಯಾಗಿಯೂ 
ನೇರವಾಗಿಯೂ ಇತ್ತು ೧೯೩೦-೧೯ ೩೪ರಲ್ಲಿ ಇವು ಪ್ರಕಟವಾದವು. ಅನಂತರ 


* ೩೪೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪದವಿನ್ಯಾಸದ ಹೊಸಬಗೆಯ ಕುರುಹು ಕಾಣುವುದು. "ಕಲಾಸುಂದರಿ'ಯಲ್ಲಿ 
ಛಂದೋಗತಿಯ ದೈತ್ಯತೆ ಅಥವಾ ಪ್ರಪಾತಗತಿ ರಸಪೋಷಕವಾಗುವಂತೆಯೂ 
ರಸಭಂಗಕರವಾಗಿಯೂ ಒಂದು ವಿಧದ ಅರಣ್ಮಶೋಭೆಯಿಂದ, ಕೈರಾತನೀತಿಯಿಂದ 
ಸಾಗಿರುವುದು ಕೆಳಗಿನ ಉದಾಹರಣೆ ಸಷ್ಟಪಡಿಸುತ್ತದೆ. 

"ಮಂದಪವನ ಬರಲುಬೀಸಿ 

ಅಂಧತಿಮಿರ ಕೇಶರಾಶಿ 

ನಲಿ ನಲಿವುದು ಮನಮೋಜಹಿಸಿ 

ಹೇ ಮತ್ತಕಾಶಿನಿ ! 

ಸುನೀಲನಯನ ದಾಳದಲ್ಲಿ 

ರಹಸ್ಯ ವಿಶ್ವಸ್ವಪ್ಪವಲ್ಲಿ 

ನಳನಳಿಸಿದೆ ಚೆಲುವಚೆಲ್ಲಿ 

ಓ ಚಿರವನವಾಸಿನಿ 

ನಾಲ್ಕನೆಯ ಸಾಲಿನಲ್ಲಿ "ಹೇ' ಎಂಬ ಪದವನ್ನು ಪ್ಲುತವೆಂದು ಗಹಿಸಿ 

ಓದಬೇಕಾಗುವಂತೆ ರಚಿಸಿದ್ದು ಭಾವಪುಷಿಗೆ ಕಾರಣವಾಗುವುದು. ಶೈಲಿಯ ಓಟಕ್ಕೆ 
ಅಥವಾ ಓಜಸ್ಥಿತೆಗೆ ಪುಟಕೊಡುವುದು. ಆದರೆ ಐದನೆಯ ಮತ್ತು ಆರನೆಯ ಸಾಲುಗಳಲ್ಲಿ 
ಅವಶ್ಯಕವಾಗಿ ಮತ್ತು ಆರನೆಯದರಲ್ಲಿ ವಿಶೇಷತಃ ಕುಂಟುವಂತೆ(ಹೇಳಲು 
ತೊಡಕಾಗುವಂತೆ) ಆದಿಯಲ್ಲಿ ಒಂದೊಂದು ಹಪ್ರಸ್ಥವನ್ನು ಛಂದಃಸಂಪುಟದ 
ಹೊರಗುಳಿಯುವಂತೆ ರಚಿಸಿದ್ದಕ್ಕೆ ಔಚಿತ್ಯವಿಲ್ಲ. ಇದಕ್ಕೆ ತಾರುಣ್ಯ ಸಹಜವಾದ ಹೊಸತನದ 
ಛಲ ಕಾರಣವಲ್ಲದೆ ಮತ್ತಾವುದನ್ನೂ ಕಾರಣವೆಂದು ಊಹಿಸುವುದು ಕಷ್ಟ ಈ 
ದೋಷವಿಲ್ಲದಿದ್ದರೆ ಶೈಲಿಯ ಕಾಂತ ಮತ್ತು ಸಮಾಧಿಗುಣಗಳು ಇನ್ನೂ 
ಉಜ್ಜಲವಾಗುತ್ತಿದ್ದವು. ಮುಂದಿನ ಸಾಲುಗಳತ್ತ ಹೊರಳಿದರೆ- 


"ನಿನ್ನ ಮುಡಿಯ ಮೇಲುಗಡೆ 

ಇನಶಶಿಗಳ ನಿಚ್ಚನಡೆ 

ಓ ಸುಮನಸಸಂಗಿನಿ 

ಕಡಲತಿಗಳ ಗಡಿಬಿಡಿ 

ನೀನಿಡುತಿಹ ಮೆಲ್ಲಡಿ 

ದುಃಖ ಸುಖತರಂಗಿನಿ” 

"ಸುಮನಸ್‌' ಎಂಬುದು ಸಕಾರಾಂತ ಶಬ್ದ. ಇದಕ್ಕೆ ದೇವ, ಪಂಡಿತ, ಪುಷ್ಟ 

ಎಂಬ ಮೂರು ಅರ್ಥಗಳಿವೆ. ಸುಮನಸ್‌ ಮತ್ತು ಸಂಗಿನಿ ಎಂಬೆರಡು ಶಬ್ದಗಳನ್ನು 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೪೭ + 


ಕೂಡಿಸಿ ಸಮಾಸ ಮಾಡಿದರೆ "ಸುಮನಃ ಸಂಗಿನಿ'ಎಂದಾಗುವುದಲ್ಲದೆ "ಸುಮನಸ 
ಸಂಗಿನಿ' ಎಂದು ಎಂದೂ ಆಗದು. “ತರಂಗಿನಿ'ಯು "ತರಂಗಿಣಿ'ಯೆಂದಾಗಬೇಕು; 
ಅಂತ್ಯಾಕ್ಷರ ಮೂರ್ಧನ್ಯವಾಗದೆ ದಂತ್ಕವಾಗಿ ಉಳಿಯುವುದು ಅಸಂಸ್ಥೃತ. ಕನ್ನಡದಲ್ಲಾಗಲಿ, 
ಸಂಸ್ಥೃತದಲ್ಲಾಗಲಿ ಈ ರೂಪವಿಲ್ಲ ಪಂಡಿತರಾಗಿ, ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ 
ನಿಂತಿರುವ ಕವಿವರ್ಯರು ಜೀವಿಸಿರುವಾಗ ಇಂಥ ಕುಪ್ರಯೋಗಗಳನ್ನು ಆರ್ಷವೆಂದು 
ಸಮರ್ಥಿಸಿಕೊಳ್ಳುವುದು ಅಸಂಭವ; ಮಹಾಕವಿ ಪ್ರಯೋಗವೆಂದು ಸಾಧಿಸಿಕೊಳ್ಳುವ 
ದರ್ಪವನ್ನು ವ್ಯಕ್ತಪಡಿಸುವುದು ಅನಾಗರಿಕ. ಹೀಗೆ ನುಡಿಗೇಡಿಗೆ ಕಾರಣವಾಗುವ 
ಪದಪ್ರಯೋಗದಿಂದ ಜೀವಿಸಿರುವಾಗ ಒಬ್ಬ ಕವಿ ತನ್ನ ಭಕ್ತ್ಷಗಣರ ನಡುವೆ 
ಛಲದಂಕಮಲ್ಲನೆಂದು ಮರೆಯಬಹುದಾದರೂ ಕಾಲಾಂತರದಲ್ಲಿ ಆತನ ಕೀರ್ತಿಗೆ, 
ಕವಿತಾಶಕ್ಕಿಗೆ, ವಿವೇಕಕ್ಕೆ ಕೆಟ್ಟ ಹೆಸರನ್ನು ತಾರದಿರದು. "Beauty does not speak bad 
8rammar-ರಮ್ಯವಾದುದು ಎಂದೂ ಅನಿಯತವಾಗಿರದು, ವಿಶೃಂಖಲವಾಗಿರದು"' 
ಎಂಬ ಮೆರಿಡಿತ್ತನ ಮಾತನ್ನೂ, "॥t is simply the most delightful and perfect 
form of utterance that human words can 1೩ach-ಪದ್ಯವೆಂದರೆ ಮಾನವ್ಯ 
ಶಬ್ದಗಳಿಗೆ ನಿಲುಕಬಹುದಾದ ಅತ್ಯಂತ ಆಲ್ಲಾದಕರವೂ ಪರಿಪೂರ್ಣ ರೂಪವುಳ್ಳದ್ದೂ 
ಆದ ವಾಕ್ಕಪ್ರಯೋಗ, ಮಾತು' ಎಂಬ ಮ್ಯಾಥ್ಯೂ ಅರ್ನಾಲ್ಲರ ಉಕ್ತಿಯನ್ನೂ ನೆನೆದರೆ 
ಪದಪ್ರಯೋಗದ ಶುದ್ಧತೆಗೆ, ಸೌಂದರ್ಯಕ್ಕೆ ಪದ್ಯದಲ್ಲಿ ಯಾವ ಸ್ಥಾನವಿದೆ ಎಂಬುದು 
ತಿಳಿಯುತ್ತದೆ. ಇದಲ್ಲದೆ- 

“ತಯಾಕವಿತಯಾ ಕಿಂವಾ 

ತಯಾ ವನಿತಯಾ ಚ ಕಿಂ 

ಪದವಿನ್ಯಾಸ ಮಾತ್ರೇಣ 

ಯಯಾ ನಾಪಹೃತಂ ಮನಃ 

ಎಂದು ಹಿರಿಯರು ನುಡಿದಿರುವುದಾದರೂ ಧೀಮಂತರಿಗೆ ಉದ್ವೇಗವನ್ನು 

ಹುಟ್ಟಿಸುವ ಅಂಶ ಕಲೆಯ ಯಾವ ಅಂಗದಲ್ಲಿಯೂ ಇರಕೂಡದು, ಕಣ್ಣಿಗೆ ಎದ್ದು 
ಕಾಣುವ ಪದ ಪ್ರಯೋಗದಲ್ಲಂತೂ ಇರಲೇಬಾರದು ಎಂಬ ಅಭಿಪ್ರಾಯವನ್ನೇ 
ಸಮರ್ಥಿಸುತ್ತದೆ. ಅವೃತ್ತನ್ನತೆಯನ್ನು ಆರೋಪಿಸಲು ಸಾಧ್ಯವಿಲ್ಲದಾಗ ಅಪಪ್ರಯೋಗಗಳು 
ಅಸಂಖ್ಯವಾಗಿ ಬರಹತ್ತಿದರೆ ಅದಕ್ಕೆ ಬರಹಗಾರನ ಶಾಠ್ಯವೇ, ಅವಿವೇಕವೇ, ಔದ್ದತ್ಯವೇ 
ಕಾರಣವೆನ್ನಬೇಕಾದೀತು. ಆದುದರಿಂದ ಇಂಥವನ್ನು ತಿದ್ದುವುದು ಅನಿವಾರ್ಯ. "ನರ್ತಿಪತವ 
ಚರಣನ್ಯಾಸ' ಎಂಬ ಸಾಲಿನಲ್ಲಿ "ನ್ಯಾ' ಎಂಬ ಸಂಯುಕ್ತಾಕ್ಷರವನ್ನು ಶಿಥಿಲ ದ್ರಿತ್ತವೆಂದು 
ತೆಗೆದುಕೊಳ್ಳಲು ಛಂದೋಗತಿ ಒತ್ತಾಯಿಸುತ್ತದೆ. ಇದು ಸರ್ವಥಾ ಉದ್ದೇಗಕರ, ಅಸಿದ್ಧ, 
ಅಸಂಬದ್ಧ. "ನವಗ್ರಹ' ಎಂಬ ಪದದಲ್ಲಿ "ಗ' ಎಂಬುದನ್ನು ಶಿಥಿಲದ್ದಿತ್ಸವಾಗಿ 
ಉಚ್ಚರಿಸಹೋದರೆ ಆಗುವ ಹಾಸ್ಯಾಸ್ಪದ ಪರಿಣಾಮವೇ ಅದರಿಂದ ಉಂಟಾಗುವುದು. 
ಅಂತ್ಕಪ್ರಾಸದ ಹುಚ್ಚಿನಿಂದ "ಸ್ಕರ ಸ್ಪಪ್ಪರಂಗೆ' ಎನ್ನಲು "ಸ್ಪರ್ಣ್ಕಸ್ಪಪ್ಪರಂಗಿನಿ' ಎಂದಿರುವುದು, 


+ ಹ೪ಲ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


“ಭಾವನಾಂಗಿ "ಎನ್ನಲು “ಭಾವನಾಂಗಿನಿ' ಎಂದು ಬಳಸಿರುವುದು; 'ಸ್ಥಿರಾಸ್ಟಿರಗಾಮಿನಿ' 
ಎಂಬ ಸಮಾಸವನ್ನು ಛಂದಸ್ಸಿಗಾಗಿ 'ಸ್ಥಿರ-ಅಸ್ಥಿರ-ಗಾಮಿನಿ' ಎಂದು ಬಿಡಿಸಿ 
ಬರೆದಿರುವುದು, "ನೀಲದಿಗಂಬರೆೇ'ಎನ್ನಲು "ನೀಲಿಮಾ ದಿಗಂಬರೇ” ಎಂದು ವಿಶೇಷಣಕ್ಕೆ 
ಬದಲಾಗಿ ಭಾವನಾಮವನ್ನು ಸಮಾಸದ ಪೂರ್ವಪದವಾಗಿ ಬಳಸಿರುವುದು-ಹೀಗೆ 
ಎಷ್ಟೋ ನಿರಂಕುಶ ಪ್ರಯೋಗಗಳು ಕುವೆಂಪುಗಳ ಕಾವ್ಯರಾಶಿಯಲ್ಲಿ ಸಮುದದಲ್ಲಿ 
ದುಷ್ಪ ಜಲಚರಗಳು ಸಿಕ್ಕುವಂತೆ ಸಿಗುತ್ತವೆ. ಆದುದರಿಂದ ಇವರ ಕವನಗಳನ್ನು ಸಮರ್ಥ 
ಸಂಪಾದಕನೊಬ್ಬನ ಕೈಗಿತ್ತು ಶುದ್ದೀಕರಿಸಿದರೆ ಅವುಗಳಲ್ಲಿ ಕೇವಲ ರತ್ನಗಳಷ್ಟೇ 
ಉಳಿಯುವಂತಾಗಿ ಸಹೃದಯರಿಗೆ ಓದುವಾಗ, ಪಾಯಸ ಸುರಿಯುವಾಗ ಬಾಯಲ್ಲಿ 
ಕಲ್ಲು ಬಂದಂತಾಗುವುದು ತಪ್ಪೀತು. "ವಿಶ್ವ ಹೇ ವಿಧಾಯಕೆ' ಎಂಬಂತಹ 
ಪ್ರಯೋಗಗಳುಳಿದರೆ ಗಂಥಕರ್ತರ ಸರಸ್ಪಶೀ ವ್ಯಭಿಚಾರಕ್ಕೆ ಯಾವನಾದರೂ ವಿಡಂಬಕನು 
ಅನನ್ವಯಾಲಂಕಾರವನ್ನು ತೊಡಿಸಿಯಾನು! ಇಂಥ ಪ್ರಕರಣಗಳನ್ನು ಕಂಡರೆ-"There 
is no more grievous sight as there is no perversion than a wise man at 
the mercy of his feelings-uಬ್ಬ ಬುದ್ದಿವಂತನು ತನ್ನ ಭಾವನೆಗಳ ಬಲಾತ್ಕಾರಕ್ಕೆ 
ಒಳೆಗಾಗಿರುವುದಕ್ಕಿಂತ ಹೆಚ್ಚಿನ ಮೂರ್ಪಾತನವೂ ದುಃ ಖಜನಕ ದ ೈಶ್ವವೂ ಬೇರೊಂದಿಲ್ಲ” 
ಎಂದು ಉದ್ದರಿಸಬೇಕಾಗುತ್ತದೆ. 
Typically Puttappian ಪುಟ್ಟಪ್ಪನವರ ವಿಶಿಷ್ಟ ಶೈಲಿ ಎನಬಹುದಾದ ಹೊಸ 

ಲಕ್ಷಣಗಳನ್ನು ಅಳವಡಿಸಿ ನಿಂತ ಪದ್ಯಬಂಧವನ್ನು- 

"ವ್ಯೋಮಪಂಡಿತ ಸಹ್ಯ ಶೈಲಾಗ್ರದಡವಿಯಲಿ 

ಸಂಚರಿಸುತಿರೆ, ಸಂಜೆ ಪಶ್ಚಿಮದಿಗಂತದಲಿ 

ಕೆನ್ನಗೆಯ ಬೀರಿತ್ತು, ರವಿ ಮುಳುಗುತಿರ್ದಂ; 

ಅಸ್ತಗಿರಿ ಚೂಡಸ್ಥ ತಪ್ಪಬಿಂಬಾರ್ಧಂ 

ರಕ್ಕಸಿಕ್ತಾಂಬರದ ಹೇಮ ಹೇಮಲಾಸದಲಿ 

ಮಿಂಚಿನಂಚನು ನೆಯ್ದು, ರಕ್ಷಕಾಂತಿಯ ಹೊಯ್ದು, ಶೋಭಿಸಿತು.' 


ಇಲ್ಲಿ ಕಾಣಬಹುದು. ಪುಟ್ಟಪನವರ ಕಾವ್ಯಶೈಲಿಯ ಬೆಳವಣಿಗೆಯ ಹೊಸ 
ಮೆಟ್ಟಿಲಿದು. ಇಲ್ಲಿಂದ ಇಂದಿನವರೆಗೆ ಇದೇ ಶೈಲಿ ಬೆಳೆಯುತ್ತ ಸಾಗಿದೆ. ಇದೇ ಅವರ 
"ದೈತ್ಯ' ಶೈಲಿ. “ಕೊಳಲು” "ನವಿಲು'ಗಳಲ್ಲಿಯ ಶೈಲಿಗಿಲ್ಲದ ಹೊಸ "ವಕ್ರತೆ" ಇಲ್ಲಿ 
ಕಂಡುಬರುತ್ತದೆ. ಸಂಸ್ಕತ ಕನ್ನಡ ಪದಗಳ ಬೆರಕೆಯಲ್ಲಿ ಕವಿಗಳು ಹೊಸ ಹಾದಿಯನ್ನೇ 
ಹಾಕಿದ್ದಾರೆನ್ನಬಹುದು. ಹಳೆಯ ಪಂಡಿತರು ಪದ ಮೈತ್ರಿಯ ಹೆಸರಿನಲ್ಲಿ ಸಕ್ಕದ 
ಕನ್ನಡಗಳ ಶುತಿದುಷ್ಟ್ಪಸಂಯೋಗವು "ಮುತ್ತಂ ಮೆಳಸಂಕೋದಂತೆ' ಆಗುವುದೆಂದು 
ಸಾರಿದರು. ಆದರೆ ಸಂಸ್ಕೃತ ಕವಿಗಳು ಬಳಸದ ಅಪೂರ್ವ ಸಂಸ್ಕತ ಪದಗಳನ್ನೂ 
ಜಟಿಲಸಮಾಸಗಳನ್ನೂ ಶ್ರುತಿಕಿನ ಉಚ್ಛಾರ ಕಠೋರ ಎನಿಸಬಹುದಾದ ಬಂಧವನ್ನೂ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೪೯ + 


ಹಳೆಗನ್ನಡದ ಹಲ ಕವಿಗಳು ಆಗಲೇ ಬಳಸುತ್ತಿದ್ದರು. ಅವರವರ ಪ ಪಾಂಡಿತ್ಯಕ್ಕೆ ಸಂಸ್ಥಾರಕ್ಕೆ 
ತಕ್ಕಭಾಷೆ ಅವರವರ ಬಾಯಿಂದ ಬರುವುದಲ್ಲದೆ ಯಾರಾದರೂ ಉದ್ದಾಮ 
ಕವಿತ್ಸಸಂಪ ನ್ನರು ಕೃತಕಪ್ರಯೋಗವನ್ನು ಮಾಡುವುದುಂಟೇ? ಅನೇಕ 
ಸುಕುಮಾರಮತಿಗಳು ಇಲ್ಲ "ಮೊದಲಿನ ಸರಳತನ, ತಿಳಿಗನ್ನಡತನ ಇಲ್ಲವೆಂದು 
ಗೊಣಗಿದರು. ಆದರೆ ಅವರಿಗೆ ಪುಟ್ಟಪ್ಪನವರ ದರ್ಶನವೈಚಿತ್ಯದ ಅರಿವಿಲ್ಲ 
ಎನ್ನಬೇಕಾಗುವುದು. ಅವರ ಜಗದ್ದರ್ಶನದ ಮುಖ್ಯ ಲಕ್ಷಣಗಳಲ್ಲಿ ಭವ್ಯತೆ, ನವ್ಯತೆ, 
ದಿವ್ಯತೆ, ರುದ್ರಮನೋಹರತೆಗಳು ಹೆಸರಿಸುವಂಥವು. ಅವರ ಭಾವವೇ ಹಾಗೆ, ಧೀರ 
ಗಂಭೀರನೋಟದ ಓಜಸ್ಸಿತೆಯೇ ಅಂಥದು. ಈ ದಶೆಗೆ ಬಂದು ಮುಟ್ಟಿದ ಕವಿಗಳ 
ಮಾತುಗಳಲ್ಲಿ ಅಸ್ಫೂರ್ತಿಜನ್ಯವಾಣಿಯೇ ಇಲ್ಲ ಎನ್ನುವಷ್ಟು ಗ 
tuಗಭಾವಾವೇಶನಿರ್ಭರವಾದ ಗತಿ ಮೆರೆಯುತ್ತದೆ. ಅದಕ್ಕೆ ತಕ್ಕ ಪದ, ಪದಸಂಯೋಗ, 
ವಾಕ್ಯರಚನೆ, ಛಂದೋವಿರಾಮ ಇರಬೇಕಲ್ಲವೆ? ಪದ್ಯ ಬರೆಯುವ ಪ್ರಾರಂಭದಿಂದಲೂ 
ಕವಿಗಳು ತತ್ವಜ್ಞಾನಿಗಳಾಗಿಯೇ ಕಾಣುವರು. ಜಾನಪದ ದೃಶ್ವಗಳನ್ನು ಜೀವನ ವಿವರಗಳನ್ನೂ 
ಒಲವಿನಿಂದ ಕಂಡು ಸಾಂಪ್ರದಾಯಕರ ಸಿರಿವಂತಿಕೆಯ ಮಡಿವಂತಿಕೆಯ ಭಾವ, 
ವಸ್ತು ವರ್ಣನೆಗಳಿಗೆ ತಿಲಾ೦ಜಲಿಯಿತ್ತು ಕೆಲವೊಮ್ಮೆ ಸಷ್ಟವಾಗಿ ಧಿಕ್ಕರಿಸಿ ನಡೆದುದು 
ಕಂಡುಬರುವುದಾದರೂ ಆ ಒಲವು ಕೇವಲ ಒಂದು ಸಾಧನ. ಅವರೆಳಸುವ ಸಿದ್ದಿ 
ಮಾತ್ರ ತತ್ವದರ್ಶನ. ಆದುದರಿಂದ ಕಲೆಗಾರಿಕೆಯ ವರ್ಣನಾವೈಖರಿ ಕೇವಲ ಪ್ರಾರಂಭಿಕ; 
ಅಂತಃಸಾರವೆನಿಸುವುದು ಪರಮಸತ್ಯ. ಸೊಬಗಿನಿಂದ ಆರಂಭಿಸಿದ ಕಾವ್ಯಾವೇಶ 
ಕವಿಗಳನ್ನೊಯ್ದು ಮುಟ್ಟಿಸುವುದು ತತ್ವದ ಗೌರೀಶಂಕರಕ್ಕೆ. "ನಾನೃಷಿಃಕುರುತೇ ಕಾವ್ಯಂ” 
ಎಂಬುದನ್ನು ಸಾರ್ಥಕಪಡಿಸಲೆಂದೇ ಇವರ ಪದ್ಯಗಳಲ್ಲಿ SpiritualismSಧ್ಯಾತಿಕತೆ 
ತಲೆ ಹಾಕಿತೆಲಾ ಎಂದು ಯಾರಾದರೂ ಶಂಕೆಪಟ್ಟರೂ ಪಡಬಹುದಾಗಿದೆ. ಅದರಿಂದಲೇ 
ಇಲ್ಲಿ ಶಬ್ಬಕ್ಕಿಂತ ಅರ್ಥಕ್ಕೇ ಪ್ರಾಧಾನ್ಯ ಹೆಚ್ಚು ಬರುವಂತಾಯಿತು; ಮೈಸೊಬಗಿಗಿಂತ 
ಬಗೆ ಸೊಬಗು ಗಣ್ಯವಾಯಿತು. ಪದಬಂಧ ಶ್ರುತಿಯಲ್ಲಿ ಧೀಂಕಿಟ್ಟು ಸಾಗುವಂತೆ 
ತೋರುವುದು ಮತ್ತು ಅರ್ಥದಲ್ಲಿ ವಿಶಾಲವ್ಯೋಮಗರ್ಬ್ಭದಲ್ಲಿ ವೇಗದಿಂದ 
ಪಕ್ಷಾಸ್ಲಾಲನಗೈದು ಹಾರುವ ರಾಜಹಂಸದಂತೆ ತೋರುವುದು. ಪಾಂಡಿತ್ಕದ್ದೇಷಿಗಳೂ 
ಸೌಂದರ್ಯ ದರ್ಶನ ಶಕ್ತಿಯಿಲ್ಲದವರೂ ಆದ ಕೆಲ ಮತ್ತರಗಸರು- 
"ಕವಿ ಪುಟ್ಟಪ್ಪನು ಹಾಡಿದನೆಂದರೆ 
ಕನ್ನಡ ಸಂಸ್ಕೃತವಾಗುವುದು' 

ಎಂದು ಹಾಸ್ಯಮಾಡಿದ್ದುಂಟು. ಅದೂ ಒಮ್ಮೆ ನಿಜವಾದರೇನು? ಷಡಕ್ಷರಿ 
ಲಕ್ಷ್ಮೀಶರಂತೆ ಕನ್ನಡ ಶೈಲಿಯನ್ನು ಸಂಸ್ಕರಿಸಿ ಸಾಂಸ್ಕೃತವೂ ಸುಕಲಾಮಂಡಿತವೂ 
ವಿದ್ದದಾರಾಧ್ಯವೂ ಎನಿಸುವಂತೆ ಈ ಹೊಸಗನ್ನಡ ಪ್ರಪಂಚದಲ್ಲಿ ಇಂದಿನ ಗಾಂಭೀರ್ಯ 
ಗತ್ತುಗಾರಿಕೆಗೆ ಸರಿಯಾಗಿ ಒಪ್ಪವಿಟ್ಟು ಬಳಸಿದ ಶ್ರೇಯಸ್ಸು ಶೀಮಾನ್‌ ಪುಟ್ಟಪ್ಪನವರಿಗೇ 
ಸಲಬೇಕು. 


+ ೩೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


"ಕಾಲವಲ್ಲಿರಲಿಲ್ಲ; ದೇಶವಲ್ಲಿರಲಿಲ್ಲ; 

ಗೃಹಕೋಟಿ ಶಶಿಸೂರ್ಯ ತಾರಕೆಗಳಿರಲಿಲ್ಲ; 

ಬೆಳಕು ಕತ್ತಲೆ ಎಂಬ ಭೇದವಿನಿಸಿರಲಿಲ್ಲ, 

ಮಮಕಾರಶೂನ್ಯದಲಿ ಮುಳುಗಿದ್ದವೆಲ್ಲ ! 

ಮೂಡಿದುದು ಮೊದಲು ಮಮಕಾರದೆಂಬುವ ಮಾಯೆ; 

ಬೆಂಕೊಂಡು ತೋರಿದುದು ಸ ಸೃಷ್ಟಿ ಎಂಬುವ ಛಾಯೆ. 

ಕಾಲದೇಶದ ಕಡಲ ಕಡೆಹದಲಿ ಸಿಕ್ಕಿ 

ಆದಿಮ ಲಯಾಗ್ನಿ ಹೊರಹೊಮ್ಮಿದುದು ಉಕ್ಕಿ 

ಸುತ್ತಿದುದು; ಚಿಮ್ಮಿದುದು ದೆಸೆದೆಸೆಗೆ ಹಬ್ಬ 

ಪೂರ್ಣಿಸುತೆ ವಿಶ್ವದ ಅನಂತತೆಯನೇ ತಬ್ಬಿ” 

ಇದು ದರ್ಶನದ ಒಂದು ಮಾದರಿ. ಪ್ರಾಸದಾಸ್ಯ, ಸಂಧಿದಾಸ್ಯ, ಮಾತ್ರಾಮಿತಿಯ 

ದಾಸ್ಯ ಇವುಗಳನ್ನು ಕಾಯ್ದುಕೊಂಡು ಹೋಗುವುದು ಕೃತಕ ಸ್ಫೂರ್ತಿಯ ಕವಿಗಳ 
ಕೆಲಸ. ಮೈ ಸೊಬಗಿನ ಮೇಲೆ ಸದಾ ಕಣ್ಣಿಟ್ಟು ತನ್ನ ಉಡಿಗೆ ತೊಡಿಗೆಯಲ್ಲೇ 
ಲೀನಳಾಗಿ ದೇವಾಲಯದತ್ತ ಹೊರಟ ಗಣಿಕೆಯ ನಾಗರಿಕತೆಯಂತೆ ಅಲ್ಲಸ್ಫೂರ್ತಿಯ 
ಕವಿಗಳಿಗೆ ಒಳಲಕ್ಷ್ಯಕ್ಕಿಂತ ಹೊರಲಕ್ಷ್ಯ ಹೆಚ್ಚು. ಅರ್ಥಸೌಂದರ್ಯಕ್ಕಿಂತ ಪದ, ವಾಕ್ಕ, 
ನಾದಗಳ ಸೌಂದರ್ಯದತ್ತ ಗಮನ ಹೆಚ್ಚು. ಆದರೆ ಆದ್ಯಂತ ಸ್ಪೂರ್ತಿಯಿಂದ, 
ಭಾವಾವೇಶದಿಂದ, ರಸಾನಂದ ತಲ್ಲೀನತೆಯಿಂದ, ವಾಚಮರ್ಥೋನುಧಾವತಿ' ಎಂಬ 
ತೃಣೀಕೃತ ಸತ್ವ ಬಹಿರ್ಜಗದ್ಭಾವದಿಂದ “ಸಕಲಾರಾದ್‌'ನ ಸಾದುನ 
ಬೋಧನದನುಭವರಸ'ವನ್ನು ಸವಿದುಲಿಯುವ ಕುವೆಂಪುಗಳಿಗೆ ಈ ಹೊರಮೈಗೆ 
ಸಂಬಂಧಿಸಿ ಕ್ಷುದ್ರ ನಿಯಮಗಳತ್ತ ಲಕ್ಷ್ಯ ಉಳಿಯುವುದೇ? ಉಳಿಯಲಿಲ್ಲ. ಈ 
ಕಾರಣದಿಂದಲೇ ಈ ಹಿಂದೆ ಉತ್ತಮ ಸಂಪಾದಕನ ಕೈಗೆ ಇವರ ಪದ್ಮಗಳು ಹೋಗಬೇಕು 
ಎಂದುದು. ಏಕೆಂದರೆ, ದೇವರಲ್ಲಿ ಎಷ್ಟೇ ತಲ್ಲೀನಭಾವದಿಂದ ಗರತಿಯೊಬ್ಬಳು 
ದೇವಾಲಯದತ್ತ ನಡೆದಿದ್ದರೂ ಅವಳ ಹೊರಮೈ ನಾಗರಿಕ ಮರ್ಕಾದೆಯನ್ನು 
ಮೀರುತ್ತಿದ್ದರೆ(ಖಾಸಗಿಯಲ್ಲದ) ಸಾರ್ವಜನಿಕವಾದ ವಾತಾವರಣದಲ್ಲಿ ಜನಮನದ 
ಶಾಂತಿಭಂಗಕ್ಕೆ ಕಾರಣವಾಗುವುದು. ಕಲೆಗಾರರು ತಮ್ಮ ಸ್ವಾಚ್ಛಂದ್ಯ ನಿರಂಕುಶತೆ, 
ವಿಶೃಂಖಲತೆ, "ನಿಯತಿನಿಯಮರಾಹಿತ್ಯಗಳನ್ನು ಎಷ್ಟು ಎತ್ತಿ ಹಿಡದು" ಬೊಬ್ಬೆ ಹಾಕಿದರೂ 
ಅವರು ಮಿಕ್ಕ ಸಾಮಾಜಿಕರ ನಡುವೆ ಬದುಕಿರುವವರೆಗೆ ಅವರ "ಕಲಾಮಯ 
ಕಾರ್ರಗಳು(ಎಪ್ಟೇ ಪವಿತ್ರ, ಅಲೌಕಿಕ ಎಂದು ಅವರಿಗೆನಿಸುತ್ತಿದ್ದರೂ) ಲೌಕಿಕರ ಕಾರ್ಯದ 
ಮಾನಮಿತಿ, ಮರ್ಯಾದೆ, ಲಕ್ಷಣಗಳನ್ನು ಗೌರವಿಸದೆ ನಡೆದರೆ ಸಾಮಾಜಿಕರರಿಗೆ, 
ಸಹೃದಯರಿಗೆ ಅವು ಅರ್ಥವಾಗದೆ ಉಳಿದಾವು ಇಲ್ಲವೆ ಅಪಾರ್ಥಕ್ಕೆ ಎಡೆಗೊಟ್ಟಾವು. 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೫೧ + 


ಅಘಟಿತ ಘಟಿಕನೆಂದೂ ನೂತನ ಬಹ್ಮನೆಂದೂ ತಿಳಿದ ಒಬ್ಬನು ಅಮಾನುಷ ಭಾಷೆಯನ್ನು 
ಬಳಸುವ ಸ್ಹಾತಂತ್ರ್ಯವನ್ನು ವಹಿಸಿದರೆ ಏನು ಫಲಿಸೀತು? 

“Art can express eternal truth, it is not limited to the expression of 
form and appearance. So wonderful has God made the world that a 
man using a simple combination of lines, an unpretentions harmony of 
colours, can raise this apparently insignificant medium to suggest abso- 
lute and profound truths with a perfection which language labours with 
difficulty to reach-ಕಲೆ ಸನಾತನ ಸತ್ಯವನ್ನು ವ್ಯಕ್ತಪಡಿಸಬಲ್ಲದು, ಅದು ರೂಪ, 
ಆಕೃತಿಗಳ ಅಭಿವ್ಯಕ್ತಿಗಷ್ಟೇ ಮಿತವಾಗಿಲ್ಲ. ದೇವರು ಜಗತ್ತನ್ನು ಬಹಳ ಅದ್ದುತ ರೀತಿಯಿಂದ 
ನಿರ್ಮಿಸಿದ್ದಾನೆ. ಅದರಿಂದ ಒಬ್ಬನು ಸರಳ ರೇಖಾಸಂಯೋಗದೆಂದ ಅಕೃತಕ 
ವರ್ಣಸಮನ್ವಯದಿಂದ ತೋರಿಕೆಗೆ ಅಮುಖ್ಯವೆನಿಸುವ ಮಾಧ್ಯಮವು ನಿಶ್ಚಿತ ಮತ್ತು 
ಗಂಭೀರ ಸತ್ಯಗಳನ್ನು ಸೂಚಿಸುವಂತೆ ಮಾಡಬಲ್ಲನು. ಅದನ್ನು ಸಾಧಿಸಲು ಭಾಷೆ 
ಬಹಳ ಕಷ್ಟಪಡಬೇಕಾಗುವುದು” ಎಂದು ಶ್ರೀ ಅರವಿಂದಘೋಷರೆಂದುದು ಅಷ್ಟೇನೂ 
ಸಮಂಜಸವಲ್ಲವೆಂಬುದನ್ನು ವೇದೋಪನಿಷತ್ತುಗಳಂತೆ ಈ ಇಪ್ಪತ್ತನೆಯ ಶತಕದ ಕವಿ 
ಕುವೆಂಪುಗಳ ಕೃತಿಗಳು ಸಾರುತ್ತವೆ. ಮಿಕ್ಕ ಕಲೆಗಳಿಗಿಂತ ಭಾಷೆ ಹೆಚ್ಚು 
ಕಷ್ಟಪಡುವುದೆನ್ನುವುದರಲ್ಲಿ ತಿಲಾಂಶ ಸತ್ಯವೂ ಇಲ್ಲವೆಂಬುದಿಷ್ನೇ ಅಲ್ಲ, ಅವುಗಳಿಗಿಂತ 
ಶತಶಃ ಹೆಚ್ಚು ಸುಲಭವಾಗಿ ಹೆಚ್ಚು ಸೂಕ್ಷ್ಮತಮ ಪ್ರತೀಕ ಭಾವದಿಂದ ಭಾಷೆ ತನ್ನ 
ಅದ್ಭುತ ಶೈಲಿ ಚಮತ್ಕಾರದಿಂದ ಪರಮಾರ್ಥವನ್ನು ಪರಾಸತ್ಯವನ್ನು ಕೇವಲ ಒಂದೇ 
ಒಂದು ಬೀಜಾಕ್ಷರೋಚ್ಚಾರ ಸಂದಿತ ನಾದತರಂಗದಿಂಧ ಸಷ್ಟವಾಗಿ, ಖಚಿತವಾಗಿ 
ಸೂಚಿಸಬಲ್ಲದು. ಪುಟ್ಟಪುನವರ "ರಸಸಿದ್ದಿ'ಯ ಮೊದಲನೆಯ ಸಾಲಾದ "ಗಗನವನು 
ನೋಡು ಮೈ ನೀಲಿಗಟ್ಟುವವರೆಗೆ' ಎಂಬುದನ್ನು ಅವಲೋಕಿಸಿರಿ. ಅಡಿಗೆರೆ ಎಳೆದ 
ಪದಸಂಹತಿ ಒಂದು ಮಹಾ ಸತ್ಯ ಪ್ರತೀಕವಾಗಿದೆ. ಮಿಕ್ಕ ಕಲೆಗಳಿಗಿಲ್ಲದ ಮಂತ್ರಶಕ್ತಿ 
ಸಾಹಿತೃಕ್ಕಿದೆ ಎಂಬುದನ್ನು ಕುವೆಂಪುಗಳಿಲ್ಲಿ ನಿದರ್ಶಿಸಿದ್ದಾರೆ. ಇದು ಕುವೆಂಪು ಶೈಲಿಯ 
ವಶಿಷ್ಟ ಸಾಮರ್ಥ್ಯ 

"ತತ್ಸಮಸಿ ಬ್ರಹ್ಮಾಸಿ ಶಿವ ನಾನು ಎಂದು 
ವೇದಾಂತ ಕೇಸರಿಯೆ ನುಗ್ಗು ನಡೆ ಮುಂದೆ” 


ಎಂಬ ಅವರ ಹಿಂದಿನ ವಾಣಿಯೇ ಈ ಅಮರವಾಣಿಯಲ್ಲೂ ಹುದುಗಿದೆಯೀಗ. 
ಇದೇ ಅವರ ಶೈಲಿಯಲ್ಲಾದ ಬೆಳವಣಿಗೆ, ಪರಿಪಾಕ, ಸಿದ್ದಿ. ಅದರ ಎರಡನೆಯ 
ಸಾಲಾದ- 
"ಕಡಲನೀೀಕ್ಷಿ ಸು ವಾರಿರಾಶಿ ಧಮನಿಗಳಲ್ಲಿ 
ಧುಮ್ಮಿಕ್ಕಿ ಮೆರೆವನ್ನೆಗಂ' 


+ ೩೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸೊಬಗೆನನ್ನಿ' ಎಂಬ ಆಂಗ್ಲಕವುಕ್ತಿಯನ್ನು ಆಂಗ್ಲನಿಗಿಂತಲೂ ಪರಿಪೂರ್ಣವಾಗಿ 

ಕ್ಷಾತರಿಸಿಕೊಂಡ ಕುವೆಂಪುಗಳ ಈ ರಸದೃಷ್ಟಿ ಅನ್ಕಾದೃಶವೆನ್ನಬೇಕು. ದೃಷಿಗೆ ತಕ್ಕ 
ಕ್ಷ್ಯ ತಲ್‌ ಲ್‌ ನ್ಯ 
ಭಾವಕ್ಕೆ ತಕ್ಕ ಶೈಲಿ ಇಲ್ಲಿದೆ. 


ಸ್ಕೀನ a ್ಯೇತಿ ಮಮೇತಿ ನಮಮೇತಿ ಚ' 


ಎಂಬ ರಸಾಸ್ತಾದ "ಅಕ್ಷಣದಂತೆ ಮನಃ ಶಾಸ್ತ್ರಕಾರರು ಹೇಳುವ Empathy 
ಅಥವಾ ಸಹೃ ರಯ ಇಲ್ಲವೆ" ಸಾಯುಜ್ಯದೃಷ್ಟಿ, ತಾದಾತ್ವ ಭಾವ, ಅದ್ವೈತಾನುಭವ 
ಎಂಥದೆಂಬುದನ್ನು- 


J ವಸುಂಧರೆ ಹೃದಯವಾಗಿ 
ವಿಸತ ಸ ಸಮುಡಗಳೆ ಶ್ಲಾಸಕೋಶಗಳಾಗಿ 
ತೇಲಲಿ ಜಗತ್ತು ರಸಸಿದ್ದಿಯಾಕಾರದಲಿ 
ಒಂದು ಎರಡೆಂದೆಂಬ ಹುಸಿಯನೆಲ್ಲವ ಬಿಟ್ಟು 
ಉಳಿಯಲೆಂದೆಂದಿಗೂ ಮೂಕವಾಗಿಹ ಗುಟ್ಟು y 
ಎಂಬ ಸಾಲುಗಳಲ್ಲಿ ಹೇಳಿರುವುದಕ್ಕಿಂತ ಪ್ರಭಾವಿಯಾಗಿ ಹೇಳಲು ಸಾಧ್ಯವೇ? 
"ಹೇಮ್ಹಃ ಕಾರ್ಯಂಹುತವಹಗತಂ ಹೇಮಮೇವೇತಿ ಯದ್ಧತ್‌ 
ಕ್ಷೀರಂ ಕ್ಷೀರೇ ಸಮರಸಗತಂ ಕ್ಲೇೀರಮೇವಾಂಬುಮಧ್ಯೇ 
ಏವಂ ಸರ್ವಂ ಸಮರಸತಯಾ ತ್ಸಂ ಪದಂ ತತ್ತದಾರ್ಥೆ 
ನಿಸ್ತೈಗುಣ್ಯೇ ಪಥಿವಿಚರತಾಂ ಕೋ ವಿಧಿ: ಕೋ ನಿಷೇಧ: 
"ಯಸ್ಥಿನ್ವಿಶ್ಚಂ ಸ ಸಕಲ ಭುವನಂ ಸಾಮರಸ್ತೆ ಕ ಭೂತಂ 
ಉರ್ವೀರಾಹೋಗ್ಸ್ಯನಿಲಗಗನಂ ಮ ಕಮೇಣ 
ತತ್‌ಕ್ಲಾರಾಬ್ದೌ ಸಮರಸತಯಾ ಸೈಂಧವತ್ಸೈಕ ಭೂತಂ 
ನಿಸೈಗುಣೈ AN 
ಎಂಬ ವ್ಯಾಸಪುತ್ರ ಶುಕಾಚಾರ್ಯರ ಸಾಮರಸ್ಯ ಸಿದ್ಧಾಂತವನ್ನೇ ಪುಟ್ಟಪುನವರು 
ರಸಿಕನನ್ನು ಕುರಿತು- 
"ಸರ್ವದೃಷ್ಟಿಯನೊಂದೆ ಮುಕ್ಕುಳಲಿ ಪಾನ ಗೈ! 
ವಿಶ್ವವಿದು ನಿನ್ನಾತ್ಮದಾ ಕಾಲದೇಶದಲಿ 
ನಿನ್ನ ಮೈಯಾಗಲಿ.' 
ಎ೦ಬ ಸಾಲುಗಳಲ್ಲಿ ರಸಾವೇಶದಿಂದ ವ್ಯಂಜಿಸಿದ್ದಾರೆ. ಸೃಷ್ಟಿಯ ಸೌಂದರ್ಯದ 
ರೌದ್ರವನ್ನು ಪದೇ ಪದೇ ಭೀಷಣಭವೃವಾಗಿ ಬಿಂಬಿಸುವ ಅವರ ಸಾಲುಗಳಲ್ಲಿ ಪ್ರತಿಸಲವೂ 
ಒಂದೊಂದು ನವನವೋನ್ನೇಷವನ್ನು ಕಾಣಬಹುದು- 


ಸಾ 
5 
ಸೃಜ್ಟು ಭಾ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೫೩ + 


[ಮ 

ಆಶ್ವೀಜದಾಕಾಶದಮೃತಚಿತ್ರದ ಶಾಲೆ 

ಸೃಷ್ಟಿಶಿಲ್ಪಿಯ ಹೃದಯ ಪಿಂಡ ಕುಂಡ ಜ್ಞಾಲೆ 

ಕಡೆದಿಟ್ಟ ಕೃತಿಗಳಿಂ ಭೀಮರಮ್ಯಂ y 

ಎಂಬಲ್ಲಿಯೂ 

"ಭ್ರಮಿಸುತಿದೆ ಮತಿ; ಬೀಳುತಿದೆ ಕಲ್ಪನೆಯ ಪಕ್ಷಿ 

ಹಾರಲಾರದೆ ಹಾರಿ ತತ್ತರಿಸಿ! ಓ ವಿದ್ಯೆ 

ನಕ್ಷತ್ರ ನೀಹಾರಿಕಾಗ್ಗಿ ತೀರ್ಥದ ಮಧ್ಯೆ 

ಮಿಂದು ಉರಿಮೆಯ್ಸೆಡೆದ ನೀನು ಮೂರನೆಯಕ್ಲಿ 

ನನ್ನಾತ್ಮ ಶಿವಲಲಾಟಕ್ಕೆ' 

ಎಂಬ ಭಾವಗಾಂಭೀರ್ಯ, ಅರ್ಥಭವೃತೆ, ಭಾಷಾಭೈಷಣ್ಯ ತಾಂಡವಕ್ಕೆ ನಿಂತ 

ಜಟಾಜೂಟಮಂಡಿತ ತ್ರಿಪುರಾಂತಕನಂತಿರುವಾಗ, "ಕಾವ್ಯಪುರುಷನು ವೃತ್ತಕಂದಗಳ 
ಪೌಢ ಚಂಪೂ ಮಾರ್ಗದ ಜನಿವಾರವನ್ನು ಹರಿದು ಬಿಸುಟು ಸಾಮಾನ್ಯರಿಗೂ 
ಸುಲಭವಾಗುವ ರಗಳೆ ಷಟ್ಟದಿಗಳ ಲಿಂಗಧಾರಣೆ ಮಾಡುವ ಉತ್ಸಾಹ ದೃಶ್ಯ 
ನಿಜವಾಗಿಯೂ ಮನೋಲ್ಲಾಸಕಾರಿಯಾಗುತ್ತದೆ' ಎಂದು ಅವರೆಂದಿರುವುದು ನಿಜ. 
ತಮ್ಮಲ್ಲಿ ಇಲ್ಲದ ಗುಣವನ್ನು ಮೆಚ್ಚುವುದು ಜನರಿಗೆ ಸಹಜವಲ್ಲವೆ? ಏಕೆಂದರೆ, ಅವರೇ 
ಹೇಳುತ್ತಿದ್ದರೆಂಬ ಪ್ರತೀತಿಯಂತೆ ತಿಳಿಗನ್ನಡ ಬೇಕೆಂದು ಹಟಮಾಡುವವರು "ವಿಕಟ 
ವಿನೋದಿನಿ'ಯನ್ನು ಓದಬೇಕಲ್ಲದೆ ಕುವೆಂಪು ಕೃಶಿಗಳನ್ನಲ್ಲ. “ನವಿಲು”. "ಕೊಳಲು'ಗಳಲ್ಲಿ 
ಅವರಿಗಿದ್ದ ಸರಳತನವು ಭಾವಾವೇಶ, ಭಾವಗಾಂಭೀರ್ಯ ಬೆಳೆದಂತೆ ಮಾಯವಾಗುತ್ತ 
ಹೋಗಿ ಅನಿವಾರ್ಯವೂ ಅಸಹಜವೂ ಆದ "ಮಹಾಶೈಲಿ'ಯನ್ನು ರಜಿಸಿಕೊಂಡಿತು! 
ಅಂದರೆ ಹೊಸಗನ್ನಡದ ಕಂದ-ವೃತ್ತಗಳ ಚಂಪೂ ಜನಿವಾರದ ಪ್ರೌಢತೆಯನ್ನೇ 
ಅಳವಡಿಸಿಕೊಂಡಿತು ಎಂದು ಸಾಮಾನ್ಯ ಓದುಗರಿಗೆ ಸಾರ್ವತ್ರಿಕವಾಗಿ ಅನಿಸಿದೆ. 
ಉತ್ತಮ ಕಲೆಗಾರ ಇಂಥ ವರ್ಗದ ಜನರ ಉಪಕಾರಕ್ತಾಗಿ ಬರೆಯುವೆನೆಂದು ಹಟ 
ತೊಟ್ಟು ಬರೆಯಲು ಹೊರಡುವುದಿಲ್ಲ. ಸ್ವಯಂಸ್ಪೂರ್ತ ಭಾವಸ್ರೋತಸ್ಸು ಯಾವ 
ಶೈಲಿ ಪಾತ್ರವನ್ನು ಹಿಡಿದು ಹೊರಡುವುದೋ ಅದೇ ಅವನ ಮಾರ್ಗ. ಭಾವೋದೇಕ 
ಸಂಪನ್ನ ಸ್ಥಾನಂದಪರ ಕವಿಗಳಿಗೆ ಒಮ್ಮೆ ಭಾವಾವೇಶವಾಯಿತೆಂದರೆ ಇಚ್ಛೆ ಅಥವಾ 
ಸ್ಮೃತಿ ಕೆಲಮಟ್ಟಿಗೆ ತಪ್ಟುವುದೆಂದರೂ ತಪ್ಪಾಗಲಾರದು. ಈ ಸಾಕ್ಷಾತ್ಕಾರದ ಜಾತಿಯ 
ಕವಿಗಳಿಗೆ ಶೈಲಿಯ ಮೇಲೆ ಈ ಕಾರಣದಿಂದಲೇ ನಿಯಂತ್ರಣವಿರುವುದಿಲ್ಲ. ಅದು 
ಸ್ವಂಯಂಭುವೆಂದೇ ಹೇಳಬೇಕು; ತನ್ನನ್ನು ತಾನೇ ರಚಿಸಿಕೊಳ್ಳುತ್ತದೆ, 
ಅರ್ಥವಾಹಕವಾಗುವಂತೆ ಹಿಗ್ಗಿ ಹರಿಯುತ್ತದೆ ಆ ಶೈಲಿ; ಪೌಢಾಪೌಢ ಪ್ರಶ್ನೆಯೇ ಅಲ್ಲಿ 


ವ) 


"ಪ್ರಕೃತಿಕಲೆಗಿಂ ಮಿಗಿಲೆ ನರಕೃತಿಯ ಕಲೆ? ನೋಡ, 


+ ೩೫೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಏಳುವುದಿಲ್ಲ; ಮಾನ್ಯ ಸಾಮಾನ್ಯ ಭೇದವೇ ಅಲ್ಲಿ ಹಾಯದು! ಈ ಸಾಕ್ಷಾತ್ಕಾರ ಭಾವ 
ಕುವೆಂಪುಗಳಲ್ಲಿ ಎಲ್ಲೆಡೆ ಹಾಸುಹೊಕ್ಕಾಗಿದೆ- 

“ತರಳೆ ನಾನು; ದೊರೆಯೆ ನೀನು 

ಬಾರ ತರಳನಂದದಿ; 

ಚೆಲುವೆ ನಾನು; ಇನಿಯ ನೀನು 

ತೋರ ಚೆಲುವನಂದದಿ, 

ತಿರುಪೆ ಬೇಡಿತಿಂಬೆ ನಾನು; 

ಗುಡಿಸಲಲ್ಲಿ ಬಾಳ್ಗೆ ನಾನು; 

ಗೋಪಳಾನು; ಹರಿಯೇ, ನೀನು 

ಬಾರ ಗೋಪನಂದದಿ! 

ಬಗೆಯ ಚಿಂತೆ ಬಯಸಿದಂತೆ 

ತೋರ, ಬಾರ ಚಂದದಿ ! 

ಎಂಬ "ಷೋಡಶಿ'ಯಲ್ಲಿಯ ಪದ್ಯ ನಿದರ್ಶನವಾಗಿದೆ. ನಮಭಾವಕ್ಕೆ ತಕ್ಕ ಸರಳ 

ಶೈಲಿಯಲ್ಲಿ ಇಷ್ಟಾರ್ಥದರ್ಶನದ ಕವಿ ಸ್ಥಾತಂತ್ಯ ಉಲ್ಲಿಖಿತವಾಗಿದೆ. ಇಲ್ಲಿ, ಈ 


ಸಾಶಂತ್ರ ನನ್ನು ಭನ. ಬಂಧ, ಛಂದಗಳಲ್ಲಿ ಕಾಣಲು $ವಿಗಳ. ಈ ಮನೋಭೂಮಿಕೆಯೇ 


ಕಾರಣ- 
"ಯಾವ ಮತದವನಲ್ಲ, 
ಎಲ್ಲ ಮತದವನು; 
ಪಂಥವು ಇಲ್ಲ 
ಪಂಥದವನು. 
ಎಲ್ಲ ಬಿಡುವವನಲ್ಲ, 
ಎಲ್ಲ ಹಿಡಿದವನಲ್ಲ. 
ಈ ಸಾಲುಗಳು ಕವಿಯ ಎಲ್ಲ ವಿಶೃಂಖಲ ವೃತ್ತಿಯನ್ನು ವಿವರಿಸಲು ಸಾಕು. 
ಆದುದರಿಂದ ಪುಟ್ಟಪ್ಪನವರ ಕೈಲಿಯಲ್ಲಿ' ಅವಿಶಿಷತೆ pes ಒಂದು ದೊಡ್ಡ 
ವೈಶಿಷ್ಟ್ಯವೆನ್ನ: ಬಹುದು ಮ ದೃಷ್ಠಿಯಲ್ಲಿ; ಆದರೆ ಭಾವ ಬಂಧದ ದೃಷ್ಟಿಯಿಂದ 
ಈ ಅವಿಶಿಷ್ಠ ಅಥವಾ ಸ್ವಚ್ಛಂದ ಸ್ವಯಂಭು ಎಂದು ತೋರುವ ಕೈಲಿ “ಒಂದು 
ಭಾವೋನ್ನತಿ ಅಥವ ರಸೌವೇಶದ ಮಟದಲ್ಲಿ ಅನನ್ಯ, ಅದ್ಧಿತೀಯ ಎಸರು: 
ಇದೇ ಪುಟ್ಟಪ್ರತನವನ್ನು ಅವರ ಶೈಲಿಯಲ್ಲಿ ಗುರುತಿಸುವ ಕಮ. ಒಂದೇ ಭಾವವನ್ನು 
ಇವರ ಮತ್ತು ಇನ್ನಿತರರ ಕೃತಿಗಳಲ್ಲಿ ಕಂಡಾಗ ವಾಚಕಗಳ ತಾರತಮ್ಮದಿಂದ ಇದನ್ನು 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೫೫ + 


ಗುರುತಿಸಬಹುದು. ಹೀಗಾಗಲು, Literature is not an art at all, but is a prod- 
uct ... generious of the mind of man touching art at one or two points 
ಬೇರೆ ಕಲೆಗಳಂತೆ ಸಾಹಿತ್ಯವೊಂದು ಕಲೆಯನ್ನಲು ಬರದು; ಅದು ಮಾನವನ ವ್ಯಕ್ತಿತ್ವ 
ಪ್ರಕಾಶಕವಾದ ಇಡಿ ಮನಸಿನ ಒಂದು ಫಲ; ಅದರಲ್ಲಿ ಒಂದೆರಡೆಡೆ ಮಾತ್ರ ಕಲಾಸರ್ಶ 
ಸಷ್ಟವಾಗಿ ಕಾಣುವುದು” ಎಂಬ ಮಾತಿನಂತೆ ಇವರ ಕೃತಿಲಕ್ಟಣಣ, ಶೈಲಿಶಿಕ್ಷಣ ಇರುವುದೇ 
ಕಾರಣ. 
ಇತ್ತೀಚಿನ ಅವರ ಮಹಾಕೃತಿಯೆನಿಸಿದ ರಾಮಾಯಣದ ಶೈಲಿಯ ಒಂದು 

ಮಾದರಿಯನ್ನು ಎತ್ತಿಕೊಳ್ಳೋಣ; 

"ಏರುವೆನು ವಾಗ್ಗೇವಿಯಮೃತರಸನೆಯ ಲಸನ್‌ 

ನಾವೆಯಂ ರಾಮನ ಕಥೆಯ ಮಧುಧುನೀ ಪಥಂ 

ಪಡಿದಾಂ ಮಹಾ ಛಂದಸ್‌ತರಂಗ ವನ್ಯಾಸದಿಂ 

ಸೇರುವೆನು ಗುರುಕೃಪೆಯೊಳಾಯತ ಚಿದ್‌ರಸಾಬ್ದಿಯಂ. 


* % Fk Ok 
ಬಾಳು, ವೀಣಾಪಾಣಿ; ಬಾಳು, ಬ್ರಹ್ಮನರಾಣಿ; 
ಗಾನಗೆಯ್‌ ಹೇಳು, ಓ ಭಾವ ಗಂಗಾವೇಣಿ. 
ನಂದನದಿ ತುಂಬಿಯೋಂಕೃತಿ ತುಂಬಿ ಮೊರೆವಂತೆವೋಲ್‌ 
ಕರ್ನಾಟಕದ ಜನ ಕರ್ಣ್ಜವೀಣಾ ತುಂಬಿ 
ನಿನ್ನ ವಾಣಿಗೆ ವಿಕಂಪಿಸಿ, ಜೇಂಕೃತಿಯ ಬೀರಿ, 
ರಸದ ನವನೀತಮಂ ಹೃದಯದಿಂದ ಮಥಿಸುವಂತೆ, 
ಗಾನಗೆಯ್‌, ಹೇಳು ಓ ಭಾವ ಗಂಗಾವೇಣಿ. 

“ಬಿರುಗಾಳಿ” ಎಂಬ ಅವರ ಸರಳರಗಳೆಯ( (೯೩೦ರಲ್ಲಿ ಅಚ್ಞಾದುದು) 
ಮುನ್ನುಡಿಯಲ್ಲಿ ಅವರ ಪರಮ ಗುರು ದಿವಂಗತ ವೆಂಕಣ್ಣಿಯ್ಮನವರು ಬರೆದ ನಾಲ್ಬು 
ಮಾತುಗಳನ್ನು ಇಲ್ಲಿ ಉದ್ದರಿಸಬಹುದು; ಅವು ಕುವೆಂಪುಗಳ ಮಹಾಛಂದಸಿನ 
ರೂಪವನ್ನು ವಿವರಿಸುವವು. "ಈ ಸರಳರಗಳೆಯನ್ನು ಪುಟ್ಟಪ್ಪನವರು ಹೊಸದಾಗಿ 
ಕಲ್ಪಿಸಿಕೊಳ್ಳಲಿಲ್ಲ. ಅದು ಮೊದಲೇ ಪ್ರಚಾರಕ್ಕೆ ಬಂದಿತು.....ಈ ಸರಳರಗಳೆ ಇಂಗ್ಲಿಷ್‌ 
"ಬ್ಲಾಂಕ್‌ವರ್ಸ್‌'ನ್ನು ಬಹುಮಟ್ಟಿಗೆ ಹೋಲುತ್ತದೆ......ಮನಸ್ನಿನ ಭಾವಗಳನ್ನು 
ವ್ಯಕ್ತಗೊಳಿಸುವುದರಲ್ಲಿ ಮಾತಿನ ಭಾಷೆಗೆ ಒಂದು ಶಕ್ತಿ ಇದೆ; ಛಂದೋಬದ್ದವಾದ 
ಭಾಷೆಗೆ ಒಂದು ಶಕ್ತಿ ಇದೆ. ಪುಟ್ಟಪುನವರು ಇವೆರಡನ್ನೂ ಒತ್ತಟ್ಟಿಗೆ ಸೇರಿಸಲು 
ಪ್ರಯತ್ನಿಸಿರುತ್ತಾರೆ. ಈ ಉದ್ದೇಶ ಸಾಧನೆಗಾಗಿ ಪದ್ಧರಚನೆಯಲ್ಲಿ ಹೆಚ್ಚು ಸ್ಪಾತಂತ್ರ್ಯವನ್ನು 


* ೩೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ವಹಿಸಿರುತ್ತಾರೆ.....ಹೀಗಾಗಿ ಪದ್ಯವನ್ನು ಓದುವ ಹಾಗೆ ಓದುವವರಿಗೆ ಅನೇಕ ವೇಳೆ 
ಎಡವಿದಂತೆ, ಮುಗ್ಗರಿಸಿದಂತೆ ಆಗುತ್ತದೆ. ಈ ಛಂದೋಭಂಗವು ಅಚಾತುರ್ಯದಿಂದ, 
ಅಜ್ಞತೆಯಿಂದ ಆದದ್ದಲ್ಲ......ಈ ಪ್ರಯೋಗ ಪರೀಕ್ಷೆಯು ಎಷ್ಟರಮಟ್ಟಿಗೆ 
ಸಫಲವಾದದ್ದೆಂಬುದು ಮುಂದೆ ಗೊತ್ತಾಗಬೇಕಾದದ್ದು' ಇಲ್ಲಿ ಹಲಭೂೋಟಾಗದ ಮಟ್ಟಿಗೆ 
ಅದರ ಸಾರ್ಥಕತೆ ಮುಂದೆ ಗೊತ್ತಾಗಬೇಕಾದದ್ದು ಎಂದು ಅಪಣೆ ಕೊಡಿಸಲಾಗಿದೆ. 

ಅದೇ ದಾಕ್ಷಿಣ್ಕಭಾವದಿಂದ ಹೇಳಬೇಕಾದರೆ, ಮೇಲಿನ ಉದಾಹರಣೆಯಲ್ಲಿ ಕಂಡುಬರುವ 
ಛಂದ ೦ಗೆ; ಹಳ, ಹೊಸ್‌, ನೆಡುಕನ್ನುಡ್‌ಗಳ ಮಿಶ್ರಣ; 

"ತುಂಬಿಯೋಲಂಕೃತಿ'ಯೆಂಬಂತಹ ಕವಿಸಮಯ ಭಂಗ. ರಸದ ನವನೀತಮಂ'” 
ಎಂಬಂತಹ ಅಲಂಕಾರದ ವಿಷಮ ರಚನೆ; "ಕರ್ಣವೀಣಾತುಂಬಿ' ಎಂಬಂತಹ 
ಕಜುನಾದೋಷ ಮುಂತಾದವುಗಳ ಸಾಫಲ್ಕವನ್ನಾದರೂ ಮುಂದೆ ಯಾರಾದರೂ 
ನಿರ್ಣಯಿಸಲಿ ಎಂದು ಬಿಡಬೇಕಾಗುತ್ತದೆ. ಈ ಮಹಾಕಾವ್ಯದಲ್ಲಿ ಬರುವ ಮಿಕ್ಕ 
ಉಪಮೆರೂಪಕಾದಿಗಳೆಲ್ಲ ಹಳೆಯ ಹಾದಿಯನ್ನು ಬಿಟ್ಟಿಲ್ಲ "ಮಂಡೋದರಿಯ ಮೆಯ್ಯ 
ಮೋಹಸರಸಿಯೊಳಾಡಿ ತಡಿಗೇರ್ದ ಮತ್ತೇಭಸನ್ನಿಭಪುಲಸ್ತ ಜಂ, "ಪಾಚೀದಿಗಂಗನೆಯ, 
'ಕಣ್ಣೀನ್ನಳಂ', "ಚಂದ್ರಚಾರುಮುಖಿ' ಮುಂತಾದವು ಇದಕ್ಕೆ ನಿದರ್ಶನಗಳು. ಶೈಲಿಯ 
ಕಣ್ಣೆನಿಸುವ ಹಲ ನವೋಕ್ತಿಗಳಿರುವುದು ಅವರ ಶೈಲಿಯ ಹೊಸತನಕ್ಕೆ ಕೆಲಮಟ್ಟಿಗೆ 
ಸಾಕ್ಷಿಗಳಾಗಿವೆ; "ದೀಪ್ಕದೈವೀ ಪುಜ್ಞೆಯಮೃತ ಗೋಪುರಕೇರವೋಲ್‌', "ರಕ್ಷಿಸುವಿಂದ್ರಿಯ 
ಸುಖದ ನಡುವಣಾತ್ನಾನಂದದಂತೆ' "ಕೋದಂಡಚಂದ್ರನಲಿ ಪೊನ್ನಜೊನ್ನ ಜಲಂ 
ಪೊಳಿವಂತೆ', "ತನ್ನಾತ್ಸವನೆಸುತನ ಸೌಂದರೃಸುಧೆಯಲ್ಲಿ ಕರಗಿಸಿದಳದ್ದಿ ಸಕ್ಕರೆಯವೋಲ್‌' 
"ನಾಯರಿಗೆ ಕಡೆಯಾಗಿಭಾವಿಸಿದರಾನೃಪನ', "ಭೂಕಂಪ ಕಾಲದೊಳ್‌ ಶಿಖರದೌನ್ಸತ್ಯದಿಂದ 
ಕಣಿವೆಕಿಬ್ಬಿಗುರುಳ್ಳು ಬೀಳ್ಳ ಪೆರ್ಬಂಡೆ ತಂ ತಳ್ಗಲ್ಲಿಡ್ಡ ಮರಂಗಳಂ ನುರ್ಡುನುರಿಗೆಯ್ದು 
ನಮುರ್ಗಿ ಬರ್ಪಂತೆವೋಲ್‌', "ತಿಮಿರದಿ ತೊಳಲ್ಪಂಗೆ ತಣ್ಣದಿರನೈತಂದು 
ಶೊಡರ್ವಿಸಿದವೋಲಾಯ್ತು', "ರೂಪವಾರಾಶಿಯಿಂದೆದ್ದ ರವಿಮದನನೋಲ್‌', 
"ಗಿರಿಜೇಶನಂ ಪೂಜಿಸಿದಳಾರಾತ್ರಿ, ನಿದ್ದೆ ನೈವೇದ್ಯಮಂ ನೀಡಿ', "ಹುಟ್ಟಿನುಳಿದ ಹೆಜ್ಜೇನ 
ಹುಳುಹಿಂಡುವಟ್ಟಿಯಿಸಿ ಮೊರೆವಂತಿರಿರ್ದ ಜನಸಂದಣಿಯ ನಡುವೆ, ಸುಡಲೆಂದು 
ಕಿಡಿತಾಂ ಬರಲೊಡಂ ಪಿಡಿಯಲದೆ ಮಾಣಿಕಮಾಗಿ ಬಡತನಂ ಪೋಪಂತೆ', "ಬರಿದಲಾ 
ಪ್ರಕೃತಿಸೌಂದರ್ಯಮಿನಿಯನ ಚೆಲ್ದುವೆರಸದಿರ್ಪಾಪೆಣ್ಗೆ'. "ಇನಿಯಳ ಜೀವದೀವಿಗೆಗೆ 
ತೈಲಿಮುಂ ಾಂತಿಯಂ ತಾನಾಗಿ, "ನಕ್ಷತ್ರ ಈೇಖನಿಯೆ ದಿವ್ಯಾಗ್ಗಿಲಿಖಿತಮಂ', ಇತ್ಯಾದಿ 
ಹಲವಾರು ವಕ್ರೋಕ್ತಿಗಳು ಕವಿಗಳ ನವನವೋನ್ನೇಘಶಾಲಿತವನ್ನು ನಿದರ್ಶಿಸುತ್ತವೆ; 

ಶೈಲಿಯ ಬೆಡಗು. ಬಿಂಕ, ಚಮತ್ವಾರಗಳನ್ನು ಪ್ರದರ್ಶಿಸುತ್ತವೆ. Language always 
receives a certain fresh impress from the hands of every writer of 
strongly marked personality-Dಶೇಷ ವ್ಯಕ್ತಿತ್ವವುಳ್ಳ ಪ್ರತಿಯೊಬ್ಬ ಬರಹಗಾರನಿಂದಲೂ 
ಭಾಷೆ ಹೊಸದೊಂದು ಅಚ್ಚನ್ನು, ರೂಪವನ್ನು ಪಡೆಯುತ್ತದೆ ಎಂಬ ಹಾಗೆ ಮಹಾ 
ಕವಿತ್ವದ ಸ್ಪೂರ್ತಿಯುಳ್ಳ ಪುಟ್ಟಪ್ಪನವರ ಕೈಯಲ್ಲಿ ಕನ್ನಡ ಅನೇಕ ವೇಳೆ ಹೊಸ ಪದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೫೭ + 


ಪದ್ದತಿಯನ್ನು ಅರ್ಥಸಂಘಟನೆಯನ್ನು ಕಲ್ಲನಾವ್ಯೆ ಚಿತ್ಯವನ್ನು ಪಡೆದಿದೆ ಎನ್ನಲು ಯಾವ 
ಅಭ್ಯಂತರವೂ ಇಲ್ಲ. ಅದರಿಂದಲೇ ಅನೇಕ ಸಮಕಾಲೀನರಾದ ಕರಿಯ ಕವಿಗಳ 
ಮೇಲೆ ಅವರ ಪ್ರಭಾವ ಬಿದ್ದಿರುವುದು ಇಂದು ಕಂಡುಬರುತ್ತದೆ. "ಪ್ರಶಾಂತ', 
"'ಮೌನಮುದಿತ' ಮುಂತಾದ ಅವರ ಪದಸಂಹತಿಯನ್ನು ಅವರ ಶಿಷ್ಠಕೋಟಿಯಿಂದು 
ತನ್ನ ಗದ್ಯಪದ್ಯಗಳಲ್ಲಿ ಬಳಸಲು ಕಲಿಸಿದೆ. ಕೆಲವರು ಅವರ ಶೈಲಿಯನ್ನು ಯಥಾಶಕ್ತಿ 
ಅನುಕರಿಸಿ ಸ್ವತಂತ್ರ ಪದ್ಯಗಳನ್ನೂ ನಕಲುಪದಗಳನ್ನೂ ಬರೆದಿದ್ದಾರೆ. ಅನುಕರಣೀಯ 
ಮಾದರಿ ಅವರ ಪದವಿನ್ಯಾಸ ಕ್ರಮದಲ್ಲಿ ಬೇಕಾದಷ್ಟಿದೆ ಎಂಬುದು ಇದರಿಂದ 
ಸಷ್ಟವಾಗುತ್ತದೆ. The style of a really gifted mind can belong to any but 
himself-ನಿಜವಾಗಿಯೂ ವರಕವಿಯೆನಿಸಿದ ಮನುಷ್ಯನ ಶೈಲಿ ಅವನದೇ ಆಗಿರುತ್ತದೆ. 
ಅನನುಕರಣೀಯವೆನಿಸುವುದು ಎಂಬುದು ಕವಿವರ್ಗದ 'ಅತ್ತಂತಿಕ ಸಿದ್ದಿ. ಈ ಸತ 
ಪ್ರಸ್ತುತ ಕವಿಗಳ ಶೈಲಿಗೆ ಉಂಟಾಗಬಹುದೆಂಬುದಕ್ಕೆ ಬೀಜರೂಪದ ನಿದರ್ಶನಗಳನ್ನು 
ಈಗಲೇ ಅಲ್ಲಲ್ಲಿ ಕಾಣಬಹುದಾಗಿದೆ. ಅದನ್ನು ಮುಂದೆ ಪರಿಪಕ್ಕದಶೆಯಲ್ಲಿ ಸಷ್ಟವಾಗಿ 
ರಸಿಕರು ಕಾಣಲೆಂದು ಆಶಿಸುತ್ತೇನೆ. 


['ಸಾಹಿತ್ಯಾಂಕ' (ಕುವೆಂಪು), ಪುಟ ೬೩] 


* ೩೫೮ 


೪೬. ರಾಷ್ಟ್ರಕವಿ ಕುವೆಂಪು 


ಪ್ರೊದೇಜಗೌ್‌ ಮತ್ತು ನಾನು ಸತೀರ್ಥ್ಯರು, ಸವರ್ಗೀಯರು, ಮಹಾರಾಜ 
ಕಾಲೇಜಿನಲ್ಲಿ ಒಟ್ಟಿಗೆ ಒಂದೇ ವರ್ಗದಲ್ಲಿ ಅನುಕ್ರಮವಾಗಿ ಕನ್ನಡ-ಸಂಸ್ಕೃತಗಳನ್ನು 
ಪ್ರಧಾನ ವಿಷಯಗಳನ್ನಾಗಿ ತೆಗೆದುಕೊಂಡು ಎಂ.ಎ. ಪದವಿಯನ್ನು ೧೯೪೨ರಲ್ಲಿ 
ಪಾಸು ಮಾಡಿದವರು. ಡಾ॥ ಕೆ.ವಿ.ಪುಟ್ಟಪ್ಪನವರ ಶಿಷ್ಕರು. ಆದುದರಿಂದ ರಾಷ್ಟಕವಿಗಳ 
ಬಗೆಗೆ ನಮ್ಮಲ್ಲಿ ಭಿನ್ನಾಭಿಪ್ರಾಯವಿಲ್ಲ. 


೩೧೨ ಪುಟಗಳ "ರಾಷ್ಟ್ರಕವಿ ಕುವೆಂಪು” ಕನ್ನಡ ಜನರನ್ನು ಧನ್ಯರೆನ್ನಲು 
ಪ್ರೊ.ಜವರೇಗೌಡರು ಬಾರಿಸಿದ “ಕನ್ನಡ ಡಿಂಡಿಮ” ಕೊಟ್ಟ ಪ್ರಮಾಣ ಗಂಥ. ಈ 
ಗಂಥದ ಪ್ರಾಮಾಣ್ಯವಿರುವುದು ಜವರೇಗೌಡರ ಪ್ರತ್ಯಕ್ಷಾನುಭವದಲಲ್ಲಿ. 

ಮಲೆನಾಡ ಪ್ರಕೃತಿ ಸೌಂದರ್ಯ ಅಲ್ಲಿಯ ಬಹು ಸಂಖ್ಯಾತರ ಆಚಾರ, ವ್ಯವಸಾಯ, 
ಉದ್ಯೋಗ, ವೃತ್ತಿ, ಪ್ರವೃತ್ತಿ ಆರಾಧನೆ, ವಿನೋದ-ವಿಲಾಸ, ಹಬ್ಬಹರಿದಿನ 
ಮುಂತಾದವುಗಳನ್ನು ಗೌಡರು (೭ ಪುಟಗಳಲ್ಲಿ ಕುವೆಂಪು ಗಂಥ ಸಾಮ್ರಾಜ್ಯದಿಂದ 
ಆರಿಸಿಕೊಟ್ಟಿದ್ದಾರೆ, ಅನಂತರ ಕವಿ ಕುಲಗುರುಗಳು ಕುಪ್ಪಳ್ಳಿಯಿಂದ ಮೈಸೂರಿಗೆ 
ಆಗಮಿಸಿದ ಮಹಾಭಿನಿಷ್ಠಮಣವನ್ನು ಅವರ ವಂಶವ್ನ ೈಕ್ಷದೊಡಸೆ 'ಮನೆಕನದ ಚೆತವನ್ನೂ 
ಶೈಕ್ಷಣಿಕ ಆವರಣವನ್ನು ವಿವರಿಸಲಾಗಿದೆ. ಬೆಳೆಯ ಗುಣವನ್ನು ಮೊಳಕೆಯಲ್ಲೇ ಜನ 
ಲಗ ಕಂಡದ್ದನ್ನೂ ಅಲ್ಲಿ ಕೊಡಲಾಗಿದೆ. ಅಂದಿನ ಮೈಸೂರಿನ ಹೊಟೇಲು ಮುಂತಾದ 
ಪರಿಸರವನ್ನೂ ಪುಟ್ಟಪನವರು ಇಂಗ್ಲೀಷಿನಲ್ಲಿ ಪದ್ಯ ಬರೆಯುವುದನ್ನು ಬಿಟ್ಟು ಕನ್ನಡದಲ್ಲಿ 
ಬರೆಯಲಾರಂಭಿಸಿದ ಹಿನ್ನಲೆಯನ್ನೂ ಗೌಡರು ವರ್ಣಿಸಿದ್ದಾರೆ; ರಾಮಕೃಷ್ಣಾಶ್ರಮದ 
ಪ್ರಭಾವವನ್ನೂ ಸೂಚ್ಯವಾಗಿ ಎತ್ತಿ ಹೇಳಿದ್ದಾರೆ. 

ಖ೭ಿನೆಯ ಪುಟದಿಂದ ರಾಮಕೃಷ್ಣಾಶ್ರಮದ ಸ್ಥಾಮಿಗಳ ಸಂಪರ್ಕದ ವಿವರಣೆ 
ಆರಂಭವಾಗುತ್ತದೆ; ಸಿದ್ದೇಶ್ವರಾನಂದರು ಪುಟ್ಟಪ್ಪನವರಿಗೆ ಆತ್ಮದ್ದಿಜತ್ತವನ್ನು ಕೊಟ್ಟ 
ತಂದೆಯಾದದ್ದನ್ನು ಹೇಳಲಾಗಿದೆ. ಕವಿಗಳಿಗೆ ಆಗ ಯೋಗಿಯಾಗುವ ಆಸೆಯಿದ್ದಿತಂತೆ, 
೧೯೨೬ರ ಹೊತ್ತಿಗೆ ಪುಟ್ಟಪ್ಪನವರು ಅನ್ವರ್ಥದಲ್ಲಿ ಲೇಖಕ ಪ್ರಪಂಚದಲ್ಲಿ 
"ದೊಡ್ಡಪು'ನಾಗುವ 'ಚಹೆ ಗಳನ್ನು ಅವರ ಗುರುಗಳಾಗಿದ್ದ ದಿ.ಎ.ಆರ್‌ಕ್ಷ ೈಷ್ಣಶಾಸ್ತಿಗಳು 
ಕಂಡರು. ಕವಿತ್ವ ಕಥೆಗಾರಿಕೆಗಳೆರಡೂ ಅಂದೇ ಪುಟ್ಟಪವನರಲ್ಲಿ ಪಕಟವಾಗಿದ್ದವು. 
ಡಾ.ಎ.ಆರ್‌.ಕೃ. "ಅವರ ಪತ್ರವು ಬಿ.ಎ. ಮುಗಿಸಿದ್ದ ಪುಟ್ಟಪ್ರನವರನ್ನು ಕನ್ನಡ ಎಂ.ಎ. 
ಓದಲು ಪೇರಿಸಿತು. ಅಲ್ಲಿ(ಮೈಸೂರಿನಲ್ಲಿ) ಮೊದಲು ಎಂ.ಎ. ತರಗತಿಗೆ ಸೇರಿದಾಗ 
ದಿ.ವೆಂಕಣ್ಣಯ್ಯನವರು ಕುವೆಂಪುರವರ ಭಕ್ತಿ ಗೌರವಗಳಿಗೆ ಹೆಚ್ಚಾಗಿ ಪಾತ್ರರಾದರು; 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೫೯ + 


ಅಷ್ಟರಲ್ಲೇ ಪುಟ್ಟಪ್ಪನವರು ನಾಟಕವನ್ನು ರಚಿಸತೊಡಗಿದ್ದರು. ಅವರ "ಯಮನ ಸೋಲು” 
ಜನಪ್ರಿಯವಾಯಿತು; ಅವರ ಕವನಗಳೂ ಜನಪಿಯವಾಗತೊಡಗಿದವು. ದಿ.ಬಿ.ಎಂ.ಶ್ರೀ. 
ಅವರ ಅನುಗಹಕ್ಕೂ ಅವರು ವಿದ್ಯಾರ್ಥಿ ದಶೆಯಲ್ಲಿಯೇ ಪಾತ್ರರಾದರು. ಪುಟ್ಟಪ್ಪನವರ 
ಕೆಲ ಪ್ರಿಯ ಬಂಧುಗಳು ಅಸುನೀಗಿದ್ದನ್ನು ಅವರು ಆಗಲೇ ಸಹಿಸಿಕೊಳ್ಳಬೇಕಾಯಿತು. 
ಎಂ.ಎ.ಮುಗಿಸಿ ಅವರು ಮೈಸೂರಿನಲ್ಲಿ ಪ್ರಾಧ್ಯಾಪಕರೂ ಆದರು. 

ರ-೧೦-೧೯ ೨೯ ರಲ್ಲಿ ಪುಟ್ಟಪ್ಪನವರಿಗೆ ದೀಕ್ಷೆಯೂ ಗುರುಮಂತ್ರೋಪದೇಶವೂ 
ದೊರಕಿದವು. ಅವರ ಕಲ್ಕತ್ತಾ ಯಾತ್ರೆ, ಆಗಾಗಿನ ಭಕ್ತಿಭಾವೋದೇಕ ಮುಂತಾದುವುಗಳ್ನು 
ಜವರೇಗೌಡರು ಹೃದಯಂಗಮವಾಗಿ ವರ್ಣಿಸಿದ್ದಾರೆ. ಅವರ ಕೊಳಲೆಂಬ ಕವನಸಂಗಹ 
ಅಚ್ಛಾದದ್ದು ೭-೧-೯ ೩೦ರಲ್ಲಿ, "ಅಂಥ ಕವನಗಳು ಬೇರಿಲ್ಲವೆಂಬಂತೆ' ಎಂಬಂತಹ 
ಪದಸಂಗತಿಗಳನ್ನು ಬೇರೆಯಿಲ್ಲ ಎಂದು ತಿದ್ದಿದ್ದರೆ ಅಪಾರ್ಥ(ಬೇರು4ಇಲ್ಲ) 
ಉಂಟಾಗುವಂತಾಗುತ್ತಿರಲಿಲ್ಲ ಕುಪೆಂಪು ಅವರೇನಾದರೂ ಜನತೆಯ ಪುಷ್ಟಹಾರಗಳಿಗೆ 
ಬಡಿವಾರ ಮೆರವಣಿಗೆಗಳಿಗೆ ಬಲಿಯಾಗಿದ್ದರೆ ಅವರ ಲೇಖನಿಯಿಂದ ಚಿರಸಾಹಿತ್ಯ 
ಮೂಡುತ್ತಿರಲಿಲ್ಲ' ಎಂದು ಲೇಖಕರು ಹೇಳಿದ್ದು ಇಂದಿನ ಲೇಖಕಂಮನ್ನರಿಗಾಡಿದ 
ಒಂದು ಸೂಚ್ಛವಾದ ಎಚ್ಚರಿಕೆಯ ಮಾತೆನ್ನಬಹುದು! ಇದನ್ನು ಪ್ರದರ್ಶನ-ಪುಜಾರಪಿಯರು 
ಗಮನಿಸಲಿ, ಬಿಡಲಿ-ಆ ಮಾತು ಬೇರೆ. ಸ್ಪಾಮಿ ವಿವೇಕಾನಂದರ ಜೀವನಚರಿತ್ರೆಯನ್ನೂ 
ಪುಟ್ಟಪ್ಪನವರು ಆಗ ಬರೆದರು. ಅವರ ಗದ್ಯಶೈಲಿಯ ಸಂಪನ್ನತೆಯನ್ನು 
ಸೋದಾಹರಣವಾಗಿ ವಿವರಿಸಬಹುದಾಗಿತ್ತು ನನಗೆ ಅವರ ರಾಮಕೃಷ್ಣ ಪರಮಹಂಸರು 
ಮತ್ತು ವಿವೇಕಾನಂದರ ಬಗೆಗಿನ ಜೀವನ ಚರಿತ್ರೆಗಳು ಅಳಿಸಲಾರದ ನೆನಪುಗಳಾಗಿವೆ. 
ಜೀವನ ಚರಿತ್ರೆಯನ್ನು ಬರೆಯುವುದರಲ್ಲಿ ಮಾಸ್ಲಿಯವರಿಗಿಂತಲೂ ಪುಟ್ಟಪುನವರೇ 
ಹೆಚ್ಚಿನವರಾಗಿರುವರೆಂಬುದು ಇಂದಿನವರೆಗಗೂ ನಃ ದೃಢವಾದ ನಂಬಿಕೆ. 

ಶ್ರೀ ಜವರೇಗೌಡರ ಗದ್ಯಕ್ಕಿದು ಉದಾಹರಣೆ: "ಸೌಂದರ್ಯಕ್ಕೆ ಜಂಗಮತೆ 
ಪ್ರಾಪ್ಪವಾದಂತಿದ್ದ ಕುವೆಂಪು ಅವರು ಸಭಾಭವನವನ್ನು ಪವೇಶಿಸಿದ ಕೂಡಲೇ ಚೈತನ್ಯದ 
ಮಿಂಚು ಹರಿದಂತಾಗಿ, ಕಡಲು ಪೂರ್ಣಿಸಿದಂತಾಗುತ್ತಿತ್ತು. ಸ್ಥಾಗತ, ಪರಿಚಯ 
ಮೊದಲಾದ ಪೂರ್ವಭಾವಿ ಕಾರ್ಯಕ್ರಮಗಳು ಜರುಗುತ್ತಿರುವಾಗ ಅವು ತನಗೆ 
ಬೇಕಿಲ್ಲವೆಂಬಂತೆ ಇಡೀ ಸಭೆಯ ದೃಷ್ಟಿ ಏಕೀಕೃತವಾಗಿ, ಪಂಚೇಂದ್ರಿಯಗಳಲ್ಲ ಒಂದಾಗಿ, 
ಕವಿಯ ಸೌಂದರ್ಯವನ್ನು ಮೇಯುತ್ತಿತ್ತು, ಆಸ್ಟಾದಿಸುತ್ತಿತ್ತು ಗಂಗಾಫೇನದಂಥ 
ಬಿಳಿಯರಳೆಯ ಸ್ಪಟಿಕ ನಿರ್ಮಲವಾದ ಖಾದಿ ಮುಬ್ಬವನ್ನು ಧರಿಸಿ, ಬಂಗಾಳೀ 
ಕಚ್ಚೆಯನ್ನುಟ್ಟು ಅಂಗೈ ಯಗಲಕ್ಕೆ ಮಡಿಚಿ, ಇಸ್ತ್ರಿ ಮಾಡಿಸಿದ ದಧೋತ್ರದ ಅಂಚುಗಳನ್ನು 
ಬೆನ್ನಿನ ಮೇಲೂ ನಿಶಾಲವಕ್ಷದ ಮೇಲೂ ಇಳಿಯಬಿಟ್ಟು ವಿಗಹದೋಪಾದಿಯಲ್ಲಿ 
ಸ್ಟಾಮುವಾಗಿ ಅರ್ಧ ನಿಮೀಲಿತ ನೇತ್ರವಾಗಿ ಕುಳಿತ ವ್ಯಕ್ತಿ ಮೆಲ್ಲನೆ ಮೇಲೆದ್ದು, ಕಾಂತಿಯೇ 
ಕಣ್ಣೆರೆದಂತೆ ದೃಷ್ಟಿಯರಳಿಸಿದಾಗ ಯಾದೃಚ್ಛಿಕವಾದ ನಟಿಯ ಹರ್ಮ್ಹೋನ್ಸಾದ ದೀರ್ಪ್ಹ 
ಕರತಾಡನವಾಗಿ ಪರಿಣಮಿಸುತ್ತಿತ್ತು. ಇದೇ ಸಭೆಯ ಮನಸನ್ನು ಏಕಾಗಗೊಳಿಸಿ 


+ ೩೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ದೃಷ್ಟಿಯನ್ನು ಮರುಳು ಮಾಡಿ ಆಕರ್ಷಿಸಲೆಂಬಂತೆ ಸಭೆಯ ಕಡೆಗೊಮ್ಮೆ ಕಣ್ಣು 
ಹೊರಳಿಸಿದಾಗ ಜನಸ್ತೋಮ ಇದ್ದಕ್ಕಿದ್ದಂತೆ ಮಂತ್ರಮುಗ್ಗವಾದಂತೆ ಆತ್ಮನಿವೇದನ 
ಮಾಡಿಕೊಂಡಂತೆ ಭಾಸವಾಗುತ್ತಿತ್ತು” ಬಂಕಿಮಚಂದರ ಬಂಗಾಳಿ ಕಾದಂಬರಿಯಲ್ಲಿ 
ಕಂಡುಬರುವಂಥ ಈ ಶೈಲಿಯನ್ನು ಡಾ.ಗೌಡರು ತಮ್ಮ ಅಚ್ಚುಮೆಚ್ಚಿನ ಗುರುಗಳಾದ 
ಪುಟ್ಟಪ್ಪನವರಿಂದಲೇ ಕಲಿತರೆಂದರೆ ಅವರು ತಪ್ಪಾಗಿ ತಿಳಿದುಕೊಳ್ಳಲಾರರು. 


ಪುಟ ಅಲಿರಿಂದ ಪುಟ್ಟಪ್ಪನವರು ನಿಸರ್ಗದಿಂದ ಸ್ಫೂರ್ತಿಯನ್ನು ಹೇಗೆ 
ಪಡೆದರೆಂಬುದನ್ನು ಗೌಡರು ವಿವರಿಸಿದ್ದಾರೆ. ರಸವತ್ತಾದ ಪತ್ತಲೇಖನದ ಮಾದರಿಗಳನ್ನಿಲ್ಲಿ 
ಡಾಕ್ಷರರು ಪುಟ್ಟಪನವರ ಬರಹದಿಂದ ಉದ್ದರಿಸಿಕೊಟ್ಟಿದ್ದಾರ. ಅವರ ಅಂದಿನ ನಿಲುವನ್ನು 
ಗೌಡರು ಅವರ `ಪಂಕ್ತಿಗಳನ್ನೇ ಉದ್ಧರಿಸಿ” ಹೇಳಿದ್ದು ಹೀಗೆ: 
ಕವಿಗರಸುಗಿರಸುಗಳ ಹಣವಿಲ್ಲ, 
ಅವನಗ್ಗಿಮುಖ- 
ಪ್ರಲಯ ಶಿಖಿ | 


ಅನೆಯ ಅಧ್ಯಾಯದ ಹೆಸರು "ಉದಯರವಿ ಅದರ ವರ್ಣನೆಯನ್ನೂ 
ಕುವೆಂಪೂಕ್ತಿಯಿಂದಲೇ ಮಾಡಲಾಗಿದೆ: 

ಕವಿಯ ಮನೆಯ ಅಂಗಳ 
ದಿವಿಜರಿಗೂ ಮಂಗಳ | 
ಸರಸ್ಪತಿಯ ಕಂದನ 
ಮನಕೆ ಮಿಗಿಲೆ ನಂದನ ? 

ಈ ಹೆದ್ದೋಟದ ನಡುವೆ ಆರ್ಷೇಯಕಾಲದ ತಪೋವನದ ಪರ್ಣಕುಟಿಯನ್ನು 
ನೆನಪಿಗೆ ತರುವ ಸುಂದರವಾದ ಕವಿಸೌಧವಿದೆಯಂತೆ! ಅದು ಉತ್ತರಕ್ಕೆ ಮುಖ 
ಮಾಡಿಕೊಂಡು ಮೇಲ್ಬೋಟಿ-ಶ್ರವಣಬೆಳ್ಳೂಳಗಳನ್ನು ನಿಡುಬಯಸಿ ನೋಡುವಂತಿದೆ- 
ಎನ್ನುತ್ತಾರೆ ದೇಜಗೌ-ನಿವೃತ್ತ ಕುಲಪತಿಗಳು-ಮೈಸೂರು ವಿಶ್ವವಿದ್ಯಾಲಯದ ! ದೇಜಗೌ 
ಅವರ ಜಗತ್ತು ಕವಿ ಕುವೆಂಪುಗಳ ಸುತ್ತ ಈ ಪ್ರಕಾರ ಹಬ್ಬಿದೆ-ಇನ್ನು ಮುಂದೆಯೂ 
ಹಬ್ಬುತ್ತ ಹೋಗುತ್ತದೆ. ಕುವೆಂಪು ಅವರ ಜೀವನ ಕಾವ್ಯಮಯ ಮತ್ತು ತಪೋಮಯ; 
ಅವರ ಸಂಸಾರ ಕಾವ್ಯಮಯ, ಸ್ನೇಹಮಯ-ಇದು ಗೌಡರ ಕಾಣೈೆ(ಪುಟ ಸಂಖ್ಯೆ 
೧೦೩) ಪುಟ್ಟಪ್ಪನವರ ಪ್ರಶಿಭಾ ವಿಳಾಸದ ಸೋಪಾನಗಳ ವಿವರಣೆಯನ್ನು ಗೌಡರ 
ಬಾಯಿಂದಲೇ ಕೇಳಬೇಕು. 

ಹಿಂದಿನ ಮಹಾಕ್ರಾಂತಿ ಕವಿ ಹರಿಹರನ ರಗಳೆಗಳಲ್ಲಿ ಮಹಾಚ್ಛ ್ಸಂಸ್ಸಿನ ಮೂಲ 
ಮಸುಕುಮಸುಕಾಗಿ ಕಾಣಿಸಿಕೊಳ್ಳುತ್ತದೆ. ಕಥನ ಕಾವ್ಯಕ್ಕೆ ಹೇಳಿಸಿದಂತಿರುವ ಆ ರಗಳೆಯಲ್ಲಿ 
ವೈವಿಧ್ಯವಿಲ್ಲ; ಬೀಸುಬಿತ್ತರಗಳು ಕಡಿಮೆ; ಜೊತೆಗೆ ಅದರ ಏಕನಾದತೆಯಿಂದ ಬೇಸರ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೬೧ + 


ಬರುತ್ತದೆ. ಕನ್ನಡ ಸಾಹಿತ್ಯದ ನವೋದಯ ಕಾಲದಲ್ಲಿ ಅದು ಪ್ರಾಸ ನಿಯಮಗಳ 
ಬಂಧನದಿಂದ ವಿಮುಕ್ತವಾಗಿ ಸರಳ ರಗಳೆಯಾಯ್ತು. ಅದನ್ನು ನಾಟಕದಲ್ಲಿ ಯಶಸ್ವಿಯಾಗಿ 
ಬಳಸಿಕೊಂಡಾಗ ಅದಕ್ಕೆ ಮರುಹುಟ್ಟು ಸಮನಿಸಿತು; ಭಾವಾರ್ಥಗಳಿಗೆ ತಕ್ಕಂತೆ 
ಭಾಷೆಯನ್ನು ಹಿಗ್ಗಿಸುವ ಅಥವಾ ಕುಗ್ಗಿಸುವ ಸ್ಥಿತಿಸ್ಥಾಪಕ ಶಕ್ತಿ ಅದಕ್ಕಿದೆ ಎಂಬ ಸತ್ಯ 
ಗೋಚರವಾಯಿತು. ಇಷ್ಟಾದರೂ ಮಿಲ್ಪನ್ನನ ಮಹಾ ಛಂದಸ್ಸು ಕನ್ನಃ ಡಕ್ಕೊಗ್ಗಬಲ್ಲುದೇ 
ಎಂಬ ಶಂಕೆ ಅವರನ್ನು ಕಾಡುತ್ತಿತ್ತು ಚಿತ್ರಾಂಗದಾ ಕಾವ್ಯವನ್ನು(- ನಾಟಕವನ್ನು)” ರಚಿಸಿದಾಗ 
ಏನೋ ಒಂದು ಅಸಷ್ಪ ಸಂತೃಪ್ತಿ ಅವರಿಗೆ ಸಮಾಧಾನ "ತಂದಿತು. ದಿ ಮಾತ್ರೆಗಳ 
ಗಣನಿಯಮವನ್ನು ಮುರಿದು, ವಿವಿಧ ವೃತ್ತಷಟ್ರದಿಗಳ ಲಯ ವೈವಿಧ್ಯವನ್ನು ಸಾಧಿಸಿದರೂ 
ಮಹಾ ಛಂದಸ್ಸು ಅವರಿಗೆ ಸಂಪೂರ್ಣವಾಗಿ ವಶವರ್ತಿಯಾಗಲಿಲ್ಲ. "ಸ ಸಮುದಲಂಘನ' 
ಎಂಬ ಖಂಡ ಕಾವ್ಯದಲ್ಲೂ ಇಂಥದೇ ಪ್ರಯೋಗವನ್ನು ನಡೆಸಿದರು' ಎಂಬುದು 
ಜವರಾಯ ವಾಣಿ. 


ಆಮೇಲೆ ಮಹಾ ಛಂದಸ್ಸು ರೂಹುದಾಳಿದ್ದು "ರಾಮಾಯಣ ದರ್ಶನದಲ್ಲಿ 
ಎಂದು ಜವರಾಯರ ಮತ. ಪುಟ್ಟಪುನವರು ಮೈಸೂರು ಕಾಲೇಜಿನಲ್ಲಿ ಲೆಕ್ಸರರ್‌ ಆಗಿ 
ಬಂದಂದಿನಿಂದ "ಪ್ರಬುದ್ಧ ಕರ್ನಾಟಕದಲ್ಲಿ ಅವರು ಬರೆದು ಪ್ರಕಟಿಸುತ್ತಲಿದ್ದ ಕವನಗಳಲ್ಲಿ 
ನನಗೆ ಈ ಕವಿ ಸ್ಪಪ್ಟದ ಚಿಹ್ನೆ ಕಾಣಲು ಸಾಧ್ಯವಾಯ್ತು. ದಿ.ಎ.ಆರ್‌. ಕ್ರ ಅವರು ಇದಕ್ಕೆ 
ಪ್ರಮಾಣ. ಹರಿಪೆರಾದಿಗಳ 'ಮುಕಿಯು ಬಂದದು ತೋರಿ, ಪರ ಹಾಕಿಕೊಂಡ 
ಲಯನಿಯಮಗಳನ್ನೂ ಮುರಿದರು. ಅವರೇ ಇಂದಿನ ನವ್ಯರು. ಮಹಾಕವಿಗಳಾದ 
ಚೆನ್ನವೀರರನ್ನೂ ಗೌರೀಶ ಕಾಯ್ಕಿಣಿ ಅವರನ್ನೂಶ್ರೀಪಾದಶೆಟ್ಟರನ್ನೂ ಈ ಬಗ್ಗೆ 
ಕೇಳಬಹುದು. 

ಪುಟ (೧೪೮೦ನ್ನು ತಲುಪುವುಷ್ನರಲ್ಲಿ ಡಾ.ಗೌಡರು "ರಾಮಾಯಣ ದರ್ಶನದ” 
ಉದ್ದಾರಗಳನ್ನಲ್ಲದೆ ಇತರ ಹಲವಾರು ಸನ್ನಿವೇಶೋದ್ಧಾರಗಳಿಂದ ಕವಿವರ್ಯರ ಭಕ್ತಿ, 
ಶಕ್ತಿ ಯುಕ್ತಿಗಳನ್ನು ವಿವರಿಸಿ- 

"ದಕ್ಷಿಣೇಶ್ವರದ ಶ್ರೀ ಗುರುಕೃಪೆ ಸಹ್ಯಾದ್ರಿಯಲ್ಲಿ ಮೊಳೆತು, ಚಾಮುಂಡಿಯಲ್ಲಿ 
ಬಳ್ಳಿಗೊಂಡು, ಉದಯರವಿಯಲ್ಲಿ ಹೂವಾಗಿ ನಾಡಿನಲ್ಲೆಲ್ಲ ಪರಿಮಳವನ್ನು ಬೀರಿತು. 
ಕುವೆಂಪು ಬೇರೆಯಲ್ಲ, ಉದಯರವಿ ಬೇರೆಯಲ್ಲ. ಎರಡೂ ಅವಿಭಾಜ್ಯ ಅಭಿನ್ನ 
ಶಕ್ತಿಗಳು? 

ಖಔನೆಯ ಅಧ್ಯಾಯ ಕುಲಪತಿ ಕುವೆಂಪುಗಳ ಬಗೆಗಿನದು. "ದೊರೆತ 
ಅಧಿಕಾರವನ್ನು.....ದೇಶಪ್ರೇಮ, ಲೋಕಕಲ್ಯಾಣಗಳನ್ನು ಸದಾ ಗಮನದಲ್ಲಿಟ್ಟುಕೊಂಡು. 
ಕರ್ತವ್ನ ; ಪಜ್ಞೆಯಿಂದ. ಸಮರ್ಪಣ ಮನೋಭಾವದಿಂದ, ಕರ್ಮಯೋಗಿಯಂತೆ(ತಮ್ಮ 
ಪಾಲಿಗೆ ಬಂದ ಅಧಿಕಾರವನ್ನು) ನಿರ್ವಂಚನೆಯಿಂದ ನಿರ್ವಹಿಸಿದರು. ಒಂದು ಕಾಲೇಜಿನ 
ಅಥವಾ ಇಲಾಖೆಂಯ ಆಡಳಿತಾಧಿಕಾರಕ್ಕೆ ಅವರನ್ನು ನೇಮಿಸುವಾಗ 


+ ೩೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮೇಲಧಿಕಾರಿಗಳಾಗಲಿ, ಮಂತಿಗಳಾಗಲಿ, ಹಿಂದೆ ಮುಂದೆ ನೋಡುತ್ತಿದ್ದರೆಂದು ಕಾಣುತ್ತದೆ. 
ದೃಢ ಮನಸಿನ, ಸತ್ಯನಿಷ್ಠೆಯ, ಸದಾಚಾರದ, ನಿರ್ಭೀತಿಯ ನೀತಿವಂತರನ್ನು ಅಧಿಕಾರದ 
ಸ್ಥಾನಕ್ಕೇರಿಸುವಾಗ : ಪ್ರಜಾರಾಜ್ಯ ದಲ್ಲಿ' ಯಾರಾದರೂ ಹಿಂದೆ ಮುಂದೆ ನೋಡಿಯಾರು. 
ಬೆನ್ನು ” ಹೂಳೆಯಿಲ್ಲದ. ಗೋರಂದ ಗೈರು ಹಾಜರಾದ, ಸರಳ ಸ್ವಭಾವದ, ತಮ್ಮ 
ತಾಳಿ ್ಸ ತಕ್ಕಂತೆ ಹೆಚ್ಚಿ 'ಹಾಕುವ ಪುಚ್ಚೆವೃತ್ತಿಯ. ಕೈಬಾಯಿ ಹುಬ್ಬು ಸನ್ನೆ ಗಳಿಗೆ ವಿಧೇಯವಾಗಿ 
ದೂಂಬಿಲಾಗ ಹಾಕುವ ಜನ ಸ ಲದಾಲಿಗಂಗೆ ಬೇಕು. 'ಕವಿಗರಸು ಗಿರಸುಗಳ 
ಯಣವಿಲ್ಲ' ಎಂದು ಗುಡುಗಿದ ಕವಿಯಿಂದ ಇಷ್ಟೆಲ್ಲ ಹೀನಾಚಾರಗಳನ್ನು ನಿರೀಕ್ಷಿಸುವಂತಿಲ್ಲ” 
ಎಂದು ಹೇಳಿದವರು ಜವರೇಗೌಡರು. ಅವರ ಸ್ಪಂತದ ಕಹಿ ಅನುಭವಗಳೂ ಈ 
ಮಾತಿನ ಹಿಂದೆ ಅಡಗಿರಬೇಕು ಎನ್ನಿಸುತ್ತದೆ. ಮೈಸೂರು ವಿಶ್ವವಿದ್ಯಾನಿಲಯದ 
ದತ್ತಾತ್ರೇಯರಾದ ಅವರೂ ಡಾ.ಹಾ.ಮಾ.ನಾಯಕರೂ, ಡಾ.ಪ್ರಭುಶಂಕರರೂ ಇಂಥ 
ಸೂಕ್ಷ್ಮಗಳನ್ನು ಚೆನ್ನಾಗಿ ಬಲ್ಲವರೆಂದುತೋರುತ್ತದೆ. "ಸಖಿ ನಮ್ಮ ಸಖ್ಯದ ಆಖ್ಯಾನ 
ಕಟು ಮಧುರ' ಎಂದು ಬೇಂದ್ರೆಯವರು ಹೇಳಿದ ವೈಯಕ್ತಿಕ ಸಂನಿವೇಶವನ್ನು 
ಸಾರ್ಮೀಕರಿಸಿರೆ ಈ ಮಾತಿನ ಮರ್ಮವು ಹೊಳೆಯುತ್ತದೆ. ಇಲ್ಲಿ ಆಖ್ಯಾನವೂ ಕಟು. 
ಅದರ ವ್ಯಾಖ್ಯಾನವೂ ಕಟು ಎಂಬುದು ವಿಶೇಷ. ಪ್ರಜಾರಾಜ್ಯದ ಪ್ರಜಾಕೋಟಿಗಳು 
ಆಯುವ ಪ್ರತಿನಿಧಿಗಳು ಆರಿಸುವ ಕೆಲ ಸಚಿವಾದಿಗಳ ಕಣ್ಣುಗಳನ್ನು ಈ ಅಪ್ರಿಯ 
ಸತ್ಯವು ಕೆಂಪು ಮಾಡದೆ ಉಳಿದೀತೇ? ನನಗಂತು ಅರಿಯದು. ಏಕೆಂದರೆ, "ಕಂಡದ್ದಾಡಿದರೆ 
ಕೆಂಡದಂಥ ಕೋಪ” ಎಂಬುದು ಜನವಾಣಿ. ಇಲ್ಲಿ ಇನ್ನು ಪ್ರಜೆ ಪ್ರಭುವಾಗಲು 
ತಕ್ಕವನಾಗಿಲ್ಲ-ಪ್ರಭುವು ಪ್ರಜಾಜನರಂತೆ ವರ್ತಿಸಲು ಸಮರ್ಥನಾಗಿಲ್ಲ. ಆದುದರಿಂದ 
ಪುಟ್ಟಪನವರೂ ಜವರಾಯಗೌಡರೂ ಕುಲಪತಿಗಳಾದದ್ದು ಕೇವಲ ದೈವಾನುಗಹದಿಂದ 
ಎಂದು ಭಾವಿಸುವಂತಿದೆ. ನಮ್ಮ ದೇಶಕ್ಕೆಸ್ವಾತಂತ್ರ್ಯ ಸಿಕ್ಕಿದ್ದೇ ಒಂದು ame ofchance 
ಒಂದು ವಿಧಿವಿಲಾಸ-ಅದು ಉಳಿದಿರುವುದೂ ಅಂತೆಯೇ. ಸರ್ವಾಧಿಕಾರಿಗಳಾದ 
ದೊರೆಗಳ ಚಿತ್ತದಂತೆಯೇ ಪ್ರಜೆಗಳ ಚಿತ್ತವೂ ಅತರ್ಕ್ಯೃ! ಅವರ ಮುಖಂಡರ ಮನಸ್ಸೂ 
ಅನೂಹ್ಯ! ಅವರ ಆಡಳಿತಾಧಿಕಾರಿಗಳ ಬುದ್ಧಿಯೂ ಅನೇಕ ಅನಿರೀಕ್ಷಿತ ದಿಕ್ಕಿನಲ್ಲಿ 
ಪ್ರವಹಿಸುತ್ತದೆ! ಇಂಥ ಅನುಭವವು ದರ್ಪಾಹಂಕಾರ ದುಷ್ನವೃತ್ತಿಗಳಿಗೆ ಮಣಿಯದ, 
ಶಾಸನದತ್ತ ಅಧಿಕಾರ ಹಾಗೂ ನಿಯಮಗಳಿಗೊಳಪಟ್ಟ ಆಚಾರ್ಯ ಪೀಠಕ್ಕೆ ಶಿಸ್ಸಿನ 
ಯೋಧರಂತೆ ವಿಧೇಯರಾಗಿರುವವರಿಗೆ ಈ ಮೂವತ್ತು ಮೂವತ್ತೊಂದು ವರ್ಷಗಳಲ್ಲಿ 
ಹಲವು ಬಾರಿ ಉಂಟಾಗಿರಬಹುದಾಗಿದೆ. ಓದುಗರು ವಿಮರ್ಶಿಸಲಿ. ಪುಟ್ಟಪುನವರ 
ಗುಣವನ್ನು ೨೫-೫-೧೯ ೫೬ನೆಯ ದಿನ ಪದವೀದಾನ ಸಮಾರಂಭದಲ್ಲಿ ಕನ್ನಡದಲ್ಲಿ 
ಭಾಷಣ ಮಾಡಿದ್ದು ಬೆಳಕಿಗೆ ತಂದಿದೆ. 

"ಕುವೆಂಪು ಅವರ ಅಧ್ಯಾತ್ಮ ದೃಷ್ಟಿಯನ್ನು ಒತ್ತಟ್ಟಿಗೆ ಸರಿಸಿ ಯೋಚಿಸಿದರೂ ಆ 
ಮನೆ (Vice-chancellors Quarters) ಅವರಿಗೆ ಅನುಕೂಲವಾಗಿರಲಿಲ್ಲವೆಂಬ ಸಂಗತಿ 
ಇತ್ತೀಚೆಗೆ ಆ ಮನೆಗೆ ಖರ್ಚು ಮಾಡಿರುವ ಹಣದ ಮೊತ್ತದಿಂದ ವ್ಯಕ್ತವಾಗುತ್ತದೆ.....ಈ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೬೩ + 


ಖರ್ಚೆಲ್ಲ ನಡೆದಿದ್ದರೆ, ಸಾರ್ವಜನಿಕ ವೇದಿಕೆ-ಪತ್ರಿಕೆಗಳಲ್ಲಿ ಹದ್ದು ಮೀರಿದ ಟೀಕೆಗಳು 
ಭೋರ್ಗರೆಯುತ್ತಿದ್ದವು'( ಪುಟ (೬೦) ಎಂಬ ಮಾತಿನಿಂದ ಕುಲಪತಿಗಳನ್ನು 
ನಿಯಮಿಸುವ ಅಧಿಕಾರಿಗಳ ಮತ್ತು ಪತ್ರಿಕಾಕರ್ತರ ವರ್ಗಗಳಲ್ಲಿ ಕುವೆಂಪು ಧರ್ಮಕ್ಕೆ 
ವಿಪರೀತವಾದ ಧರ್ಮವನ್ನು ಹಿಡಿದವರು ಬಹಳ ಎಂದು ನಿಗಮನಿಸಲಾಗುತ್ತದೆ. 
ಅಲ್ಲದೆ, ವಿಶ್ವವಿದ್ಯಾನಿಲಯದಲ್ಲಿ ಪಿಸುಣಪಸರಿಗರ ಸಂತೆ ಇರುವುದು ಗೊತ್ತಾಗುತ್ತದೆ. 
ಗುಣ ಮಾತ್ತರ್ಯವೇ? ಪ್ರಜಾಪುಭುತ್ಸವೇ? ಎಂದು ಕೇಳುವಂತೆ ಗೌಡರು ಅಪ್ರಿಯ 
ಸತ್ಯಗಳನ್ನು ಹೊರಗೆಡಹಿದ್ದಾರೆ. 

"ಮಾನಸಗಂಗೋತಿ' ಎಂಬ ಅಧ್ಯಾಯವೂ ಕುತಂತ್ರಿಗಳ, ಮತ್ತರಿಗಳ.ವಿಫ್ನ 
ಸಂತೋಷಿಗಳ ಮತ್ತು ಗುಣದ್ವೇಷಿಗಳ ಗ ಸ್ವಾರ್ಥ ಸಾಧಕರ ನು 
ಹೊಂಚುಗಳನ್ನು ಪುಟ್ಟಪುನವರು ಹೇಗೆ ಎದುರಿಸಿ 'ಮಾನಸಗಂಗೋತಿ'ಯನ್ನು 
ನಿರ್ಮಿಸಬೇಕಾಯಿತು ಎಂಬುದನ್ನು ವಿವರಿಸುತ್ತದೆ. ಇದು ಜನರಿಗೆ ಅರ್ಥವಾಗದ 
ಅಡಿಗರ ಮಣ್ಣಿನ ವಾಸನೆ-ಎಂದು ಯಾರೋ ಉದ್ದರಿಸಿದ ಸಂದರ್ಭವನ್ನು ನೆನಪಿಗೆ 
ತಂದುಕೊಡುತ್ತದೆ. 

೭ನೆಯದು "ನಿವೃತ್ತಿ ಮುಕ್ತಾ'ಧ್ಯಾಯ. ಇದರಲ್ಲಿ ಗುರುಸ್ತುತಿ ಮೈಮರೆಸುವಂತಿದೆ. 
ಪುಟ್ಟಪ್ಪನವರು ಎರಡನೆಯ ಹುಯಿಲುಗೋಳುನಾರಾಯಣರಾದ ವರ್ಣನೆ ಬಂದಿದೆ; 
ನಾರಾಯಣರ ಕನಸನ್ನು ನನಸಾಗಿಸಿದ ಸಾಮರ್ಥ್ಯವನ್ನು ವಿವರಿಸಿದ ಸಂದರ್ಭಗಳು 
ತುಂಬಿವೆ. ಇಂದು ಮೈಸೂರು ವಿಶ್ವವಿದ್ಧಾನಿಲಯದ ಕರ್ಣಾಟಕಕ್ಕೆ ಏನಾದರೂ ಉತ್ತಮ 
ಮಾದರಿಗಳನ್ನು ಹಾಕಿಕೊಟ್ಟಿದ್ದರೆ ಅದು ಪುಟ್ಟಪುನವರ ವಿಶ್ವೇಶ್ವರಯ್ಯತ್ತದಿಂದ- ಎಂದು 
ಯಾರಾದರೂ ಹೇಳಬೇಕು! ಅವರಿಗೆ ಬಂದ ರಾಷ್ಟಕವ "ಪ್ರಶಸಿ “ನರ್ಮತ್ತರರಿಗೆ 
ಉಂಟು ಮಾಡಿದ ಸಂತೋಷವನ್ನು ಅವರವರ ಪತ್ರಗಳು ಇಲ್ಲಿ ಸ್ಪಷ್ಟಪಡಿಸುತ್ತವೆ. 


ಅನೆಯದು ಪುಟ್ಟಪುನವರು ದೀಕ್ಷಾ ಗುರು ಎಂತಾದರು ಎಂಬುದನ್ನು ವಿವರಿಸುತ್ತದೆ. 
"ಇಂಗಿಹೋಗುತಿದೆ ಇಂಗ್ಲಿಷಿನ ಮರುಭೂಮಿಯಲಿ 
ನಿನ್ನ ಮಕ್ಕಳ ಶಕ್ತಿ ಬುದ್ಧಿ ಪ್ರತಿಭಾಃ' 
ಎಂಬ ಕವಿಭಾವವನ್ನು "'ರಸಯಜ್ಞದ ಆ ಈ ವ್ಯಂಗ್ಯ ಕವಿತೆಗಳ ರಚನಾ 
ಪದ್ಧತಿಯಲ್ಲಿ ಓದುಗರು ನಾನಿಬಹದು. ಈ ಅಭಿಪ್ರಾಯ- ಅನುಭವಗಳು ನನ್ನವೂ 
ಆಗಿವೆ. ಆಂಗ್ಲಾಕ್ಷರಿಗೆ ನನ್ನ ಮೇಲೂ ಹಾಗೇ ಕ್ರೋಧ ಉಂಟಾದದ್ದುಂಟು, ಕಾಲೇಜಿನಲ್ಲಿ 
"ಇಂಗ್ಲಿಷ್‌ ಆನರ್ಸ್‌ ಕೋರ್ಸಿಗೆ ಮಾತ್ರ "ಲಿಟರೇಚರ್‌ ಆನರ್ಸ್‌” ಎಂಬ ಬಿರುದಿದ್ದದ್ದು 
ನನ್ನನ್ನು ಯಾವಾಗಲೂ ಕೆಣಕುತ್ತಿತ್ತು ೨೭೩ನೆಯ ಪುಟ ಹೇಳಿದ ಆಂಗ್ಲ ಭಾಷಾ 


ದಾಸ್ಕದ ದುಷ್ನರಿಣಾಮಗಳು ಜಗಾ ಕರ್ಣಾಟಕದ ಆಡಳಿತ, ಕಲೆ, ಸಂಸ್ಕೃಶಿ, 
ನಾಗರಿಕತೆಗಳಲ್ಲಿ ಉಳಿದಿರುವುದು ಶೋಚನೀಯ. 


* ೩೬೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


€`ನೆಯದು ಕೊನೆಯ ಅಧ್ಯಾಯ, ಅದರಲ್ಲಿ ಕವಿ ಕುವೆಂಪುಗಳಿಗೆ ಜ್ಞಾನಪೀಠ 
ಪ್ರಶಸ್ತಿ ದೊರಕಿದ್ದನ್ನು ಬಣ್ಣಿಸಲಾಗಿದೆ. ಅದರ ಮುಕ್ತಾಯದ ಮಹಾವಾಕ್ಯ ಇಂತಿದೆ: 

"ಮಹಾಕವಿಗಳು ಮನಃಹಂದ ಹೊರಗೆ ಹೋಗುವುದಾದರೆ ಕನ್ನಡನಾಡಿನ 
ಊರೂರುಗಳಲ್ಲಿ ಕೇರಿಕೇರಿಗಳಲ್ಲಿ ಸನ್ನಾನ ಸಮಾರಂಭಗಳು ನಡೆದಾವು. ಜನಹೃದಯ 
ಪರಿಷ್ಠರಣ ದೃಷ್ಟಿಯಿಂದ ಇಂಥ ಸಮಾರಂಭಗಳು ಬೇಕಾಗಬಹುದು. ಆದರೆ ಈ 
ಅಭಿನವ ವಾಲ್ಡೀಕಿಗಳಿಗೆ ಸಮಾರಂಭವೆಂದರೆ ಆಗದು, ಆತ್ಮ ಸಾಧನೆಯಲ್ಲಿಯೇ 
ಸದಾ ನಿರತರಾಗಿರುವದ ಈ ಯಷಿಕವಿಗೆ ಅದೊಂದು ಬೇಕಿಲ್ಲ. ಕನ್ನಡ ಸಾಹಿತ್ಯವನ್ನು 
ಗಗನೋನ್ನತವಾಗಿ ಬೆಳಸಿ, ಕನ್ನಡನಾಡಿನ ಗೌರವ ದಿಗ್ನಿಗಂತಗಳಲ್ಲಿ ಹರಡಲು ಕಾರಣರಾಗಿ, 
ವಿಶ್ವಸಾಹಿತ್ಯಕ್ಕೆ ಶೀ ರಾಮಾಯಣ ದರ್ಶನಂ, ಮಲೆಗಳಲ್ಲಿ ಮದುಮಗಳು, ಕಾನೂರು 
ಹೆಗ್ಗಡಿತಿ ಮೊದಲಾದ ಕೃತಿಗಳನ್ನು ಕಾಣಿಕೆ ನೀಡಿದ ಕವಿ ಶ್ರೇಷ್ಠರನ್ನು ಪಡೆದ ಕನ್ನಡ 
ಜನಧನ್ಯ? 

೩೧ ೨ಪುಟಗಳ ಈ ಗ್ರಂಥವು ಕರ್ಣಾಟಕದ ಚರಿತ್ರೆಯಲ್ಲಿಯ ಒಂದು 
ಮಹಾಧ್ಯಾಯದ ಮೇಲೆ ಬೆಳಕು ಬೀರಿದೆ. ಡಾ.ಪುಟ್ಟಪುನವರು ಪಡೆದ ಅನುಭವಗಳು 
ನಮ್ಮ ಗಣರಾಜ್ಯದ ಎಷ್ಟೋ ಭೂತಾರಾಧನೆಗಳ ಮೇಲೆ p- ಕಿರಣವನ್ನು ಬೀರುತ್ತವೆ; 
ಅಲ್ಲದೆ, ಜಿಂಕೆ, ಮೀನು. ಸಜ್ಜನರು, ಹುಲ್ಲು, ನೀರು, ಸಂತೋಷಚಿತ್ತಗಳಿಂದ ತೃಪ್ತರಾಗಿ 
ಶುದ್ದ ಅಹಿಂಸಾಚಾರವಂತರಾದರೂ ಅವರಿಗೆ ಅನುಕ್ರಮವಾಗಿ ಬೇಟಿಗಾರ, ಮೀಂಗುಲಿಗ 
ಮತ್ತು ದುರ್ಜನರು ಹೀಗೆ ನಿಷ್ಠಾರಣ ವೈರಿಗಳಾಗುತ್ತಾರೆ ಎಂಬ ಕಟು ಸತ್ಯವನ್ನೂ 
ಅವು ಅಭಿವ್ಯಕ್ಕಗೊಳಿಸುತ್ತವೆ. ಜವರೇಗೌಡರ ಈ ಗಂಥವನ್ನು ಓದಿ ಮುಗಿಸಿದ ಮೇಲೆ- 

“ಮಾತಾಯಾತಿ ಪಿತಾಯಾತಿ 
ತಸ್ಥಾಜ್ಞಾಗ್ರತ ಜಾಗೃತ' 

ಎಂಬ ಎಚ್ಚರಿಕೆಯ ಮಾತನ್ನು ಓದುಗ ಗುಣುಗುಣಿಸುವಂತೆ ಮಾಡುತ್ತದೆ. 
ಆದರೆ ಅದೇ ಕೊನೆಯ ಚಿಂತನವಸ್ತುವಾಗದು. 

ಶುದ್ಧ ಪ್ರೀತಿಯು ನಮ್ಮ ಜೀವನಕೆ 
ಸಹ್ಯತೆಯನು ಕೊಡಿಸುವುದು; 

ಅದರ ವಿಶೇಷತೆ ಪ್ರತಿ ಪ್ರೀತಿಯನು 
ಹತ್ತು ಪಟ್ಟು ನಮಗುಣಿಸುವುದು ! 
ಪಾರ್ಥನನ್ನ ಪಾರ್ಥಿಸಿ ತೆಗಳಲು ಬಹ 
ಜಂಬುಕ ಗಣವುಂಟು- 

ಎಲ್ಲ ಯುಗಗಳಲ್ಲೂ ಎಂಬುದ ತಿಳಿ- 
ದುದಾಸೀನರಾಗಿರಬೇಕು ! 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೬೫ + 


ಭಗವದ್ಗೀತೆಯ ವಿವೇಕಾಮೃತವು 
ಅದ್ಧಿತೀಯವೆಂದೆನಿಸುವುದು ; 

ನನ್ನ ಹಿರಿಯ ತಂದೆಯು ಬಾಳಿದ ಬಾಳ್‌ 
ಪುಟ್ಟಪ್ಪನವರ ಮೆಚ್ಚುವುದು ; 

ಗಂಗೆ ಶುಚಿತ್ಸ್ತದ ಮಹಾ ಪ್ರವಾಹವು- 
ಯಷಿಕವಿ ಆದರೂ ಹೆಚ್ಚಿನವ ; 

ಯಮನ ಸೋಲು ಸದ್ದರ್ಮ ವಿಜಯವೋ ! 
ತಪಕೆ ಶೂದ್ರತೆಯ ಸೋಂಕಿಲ್ಲ ; 
ಏಕಲವ್ಯತೆಯ ಭಾರತಧರ್ಮವು 
ಯಜ್ಞಸಂಸ್ಕೃತಿಯ ನವನೀತ! 
ಭ್ರಾಂತಿಯನ್ನು ಪರಿಹರಿಸುವ ಮಂತ್ರವು- 
ಶಾಂತಿ: ಶಾಂತಿ: ಶಾಂತಿಯಲ ! 


["ರಸಷಷ್ಟಿ/ಸೃಷ್ಟಿ' (ದೇಜಗೌ ಕೃತಿ) - ಪುಟ ೩೧೨] 


* ೩೬೬ 


೪೭. ಬೇಂದ್ರೆ ಕಾವ್ಯಸ್ರೋತ 


೧ 

ಗರಿಯಲ್ಲಿ ಬಂದಿರುವ "ನನ್ನ ಕಿನ್ನರಿ' ಎಂಬುದೊಂದು ಅತಿ ಚಿಕ್ಕ ಸರಳ ಪದ್ಯ. 
ಆದರೆ ಇದರಲ್ಲಿ ಬೇಂದ್ರೆಯವರ ಬಾಳಿನ ಭಾವಸ್ರೋತಸ್ಸಿನ ಅತಿ ದೊಡ್ಡ ಸೆಲೆಯೊಂದು 
ಅಡಗಿದೆ ಎನ್ನಬಹುದು. ದಾಸ-ಶರಣರಂತೆ ಅವರ ವ್ಯಕ್ತಿತ್ತದ ಭಕ್ತಮುಖ ಅತ್ಯಂತ 
ಘನವಾದುದು. ಅವರನ್ನು ಕೇಳಿದರೆ ಬಹುಶಃ ಭಕ್ತಿಯು ಸರ್ವೋತ್ತಮ ರಸವೆಂದು 
ಹೇಳಿಯಾರು ಎಂಬುದು ಅವರ ಕೆಲ ಕವಿತೆಗಳ ಅವಲೋಕನದಿಂದ ಸಷ್ಟವಾಗುತ್ತದೆ. 

ಮೇಲೆ ಹೇಳಿದ ಪದ್ಯದ ಆರಂಭವು ಸಾಮಾನ್ಯ ಸುಸಂಸ್ಥೃತ ಭಾರತೀಯನ 
ವೇದಾಂತೋನ್ಮುಖ ಭಾವನೆಯನ್ನು ಬಿಂಬಿಸುತ್ತದೆ. ಆದರೆ ಕೊನೆಯಲ್ಲಿ "ಯಾರದೋ 
ಬೆಟ್ಟಿಗೆ ಮೂಡಲನಿಟ್ಟಿಗೆ ನೋಡ್ಲೇನ ನೋಡ್ದೇನ ನೋಡ್ದೇನ, ಕಾಣದ್ದರ ಹಾಡೊಂದು 
ಹಾಡೇನ' ಎನ್ನುವಲ್ಲಿ ಸಾಮಾನ್ಯ ವೇದಾಂತಪರತೆಯ ಗಡಿಯನ್ನು ದಾಟಿ ಅನುಭಾವದ 
ಹೊಳಪನ್ನು ಬೀರುತ್ತದೆ. ದಿವ್ಯದರ್ಶನಕ್ಕಾಗಿ ಭಕ್ತಹೃದಯವು ದಾರಿ ನೋಡುತ್ತಿದೆ- 
ಎಂಬ ಅಭಿನಿವೇಶ ಅಲ್ಲಿ ಸೂಚಿತವಾಗಿದೆ. ಆ ದರ್ಶನವಾಗದಿರುವಾಗ ಅದರ ಬಗ್ಗೆ 
ಹಾಡುತ್ತೇನೆ ಎಂಬುದೂ ಅರ್ಥವತ್ತಾಗಿದೆ. "ಕಂಡ್ಹಂಗಾತು ನೀರಿನ ಕೊಳ, ಎಂಥ 
ರುಳ ರುಳ' ಎಂದ ಮಾತಿನಂತೆ ಅಲ್ಲಿ ಇಲ್ಲಿ ಆಗ ಈಗ ಕವಿಯ ಭಾವಗಗನದಲ್ಲಿ 
ದಿವ್ಯತೆಯ ಈಷದುನ್ನೇಷ ಉಂಟಾಗಿ, "ಸವಿ ಹಚ್ಚಿ ಗಣಿಯ ಸರಕೊಂಡ' ಎಂಬಂತೆ 
ಮಿಂಚಿ ಮಾಯವಾಗುತ್ತಿದ್ದ ದರ್ಶನದ ಮಂದಹಾಸದಿಂದ ಆಕೃಷ್ಟವಾದ ಜೀವನು 
"ಕಾಣದ್ದರ ಹಾಡೊಂದ ಹಾಡೇನ' ಎನ್ನಲು ಶಕ್ತನಾಗಿದ್ದಾನೆ. 


೨ 

ಸಖೀಗೀತದಲ್ಲಿ "ಮಾಯಾಕಿನ್ನರಿ' ಎಂಬ ಪದ್ಯವು ಹಿಂದಿನ ಪದ್ಯದಲ್ಲಿ ಕಂಡು 
ಬಂದ ಜೋಗಿ-ಜಂಗಮ ಮನಃಪ್ರಣಾಳಿಯನ್ನೆ ಬಿಂಬಿಸುವ ಮತ್ತೊಂದು ಕೃತಿ. ಆ 
ಧಾಟಿಯಲ್ಲೇ ನಡೆಯುತ್ತ ಈ ಪದ್ಯವು ವೇದಾಂತದ ಪುರುಷಾರ್ಥದ ಅರ್ಥವನ್ನು 
ಅತ್ಯಂತ ಸುಂದರವಾದ ಕಾವ್ಯಮಯ ಶೈಲಿಯಲ್ಲಿ ಧ್ವನಿಸುತ್ತದೆ; 

"'ಆತನೀತನವಂತ ಯಾತನದ ಯಾತನೆಯ ಯಾತ ಕಿರುಗುಟ್ಟೋದು ನಿಂದ್ಹಾಂಗ 

ನಾನೀನ ನುಡಿ ನುಂಗಿ ತಾನೀನ ತಾನೇ ತಾ ತಾನಾಗಿ ತನನ ಅಂದ್ಹಂಗ' 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೬೭ + 


“Word-music ಮಾತು ಮಾತು ಮಧಿಸಿ ಬಂದ ನಾದದ ನವನೀತವು' ಮೇಲಿನ 
ಸಾಲುಗಳಲ್ಲಿ ಅದ್ದಿಶೀಯ ಔಚಿತ್ಯದಿಂದ "ನಚತ್ವಂ ನಚಾಹಂ ನಚಾಯಂ ಪ್ರಪಂಚ 
ಮತ್ತು " ಪರಂ ಬಹ್ಮ ನಿತ್ಯಂ ತದೇವಾಹಮಸಿ ಎಂಬ ಭಾವಲೋಕವನ್ನು ತುಂಬಿ, 
"ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಃ ಸ ಸ್ವಾಚ್ಛಿನ್ನ ಸಂಶಯ ಎಂಬ ಅಥಾರ್ರಿಶವನ್ನು 
ತನನಿಸುತ್ತದೆ. ಇದನ್ನ ರಿತ" ಕವಿ ಮಾಯೆಯ ಮೈಗೆ ಮತ್ತೊಂದು ಮೈಮೂಡಿ ಬಂದಂತ 
ಕಿನ್ನರಿ ನುಡಿಯಲಾರಂಭಿಸಿತೆಂದು ಅದೇ ಮುಡಿಯ ಅಂತ್ಯದಲ್ಲಿ "ಫಡನುಡಿದಿದ್ದಾನೆ. 
ಕಿನ್ನರಿಯು ಭಕ್ತಾತ್ಮ ಜಂಗಮವು ದೇವತಾತ್ಮ ಈ ಆಭಾಸಿಕ ದ್ವಂದ್ದದ ಅವಿಭಕ್ತ 
ಸ್ಥಿತಿಯನ್ನು ನಾದದ ನದಿ ಇಲ್ಲಿ ನಿನದಿಸುತ್ತದೆ ಭಕ್ತಿಯು ಕವಿಯ ಪ್ರಕೃತಿ, ಸ್ತಭಾವ; 
ಅದು ಭಗವಂತನನ್ನು(ಪುರುಷನನ್ನು) ಮರುಳು ಮಾಡಹೋಗಿ ತಾನೇ $ವನಿಗೆ 
ಮರುಳಾದ ಆಶ್ಚರ್ಯ ಸಂಗತಿಯನಿಲ್ಲಿ "ಹಾಡಲಾಗಿದೆ. ಏಕೆಂದರೆ ಭಗವಂತನು "ಜನಾದ )ದೃಸ್ಯ 
ಯತಳಿ ಎಂಬುದರಲ್ಲಿ ಹೇಳಿದಂತೆ ಎಲ್ಲಹ ಪ್ರಕೃತಿಗಳ ಮೂಲಾಧಾರ, ಅವರ್ಣನೀಯನಾದ 
ಪ್ರಾಚೀನ ಸೌಂದರ್ಕನಿಧಿ(ಭೂತವಸ್ತು). ಬ್ರಜಧೀರರ ನಿಲುವೇ ಚೆಲುವು' ಎನ್ನುವಂತಹ 
ಚೆಲುವು ಆತನದು; ಪ್ರಪಂಚದ ಪ್ರಕೃತಿಯನ್ನು ಪ್ರತಿನಿಧಿಸುವ ಭಕ್ತಾತ್ಮದ್ದು ಶತರೂಪ, 
ಬಹುರೂಪ! ಅನೇಕಾಂತ, ಅನೇಕಾಗ್ರತೆಗಳುಳ್ಳ ಭಿಕ್ಷಭಾವವು ಸcend- 
ಲೋಕೋತ್ಪರತೆಗೇರಿದಾಗ ಏಕಾಂತವೂ ಏಕಾಗವೂ ಅಲೌಕಿಕವೂ ಆದ ದೈವತತ್ವವು 
Dೀscend-ಅವತರಿಸಿ ಸಮರಸವನ್ನೊಡರಿಸಿದ ಸ್ಥಿತಿಯು ಸುಕೃತ, ರಸ, ಆನಂದ, 
ಮೋಕ್ಷ-ಅದೊಂದು ಮಂಜುಗೀತ!। 


8 


ಸೂರ್ಯಪಾನದಲ್ಲಿ ಬಂದ "ಸಪ್ತಕಲೆ'ಯು ಸಾಮಾಚ್ಛಂದಾನುಗಾಮಿ. ಅದೊಂದು 
ನಾದಬಹನ' ಕಿನ್ನರಿ. ಅದು ವರ್ಣಿಸುವುದು ನಾದ- ಬಿಂದು- ಕಲಾತೀತನ ಲೀಲೆಯನ್ನು 
ಅದರಲ್ಲಿಯ ಒಂದೊಂದು ಮಾತೂ ಒಂದೊಂದು ಅಮೃತಬಿಂದು. ಅದರ ಮೊದಲನೆಯ 
ಖಂಡವು ಬ್ರಹ್ಮತತ್ಸ್ತದ Dynamism ಉತ್‌ಕ್ರಿಯತ್ತವನ್ನು ವರ್ಣಿಸುತ್ತದೆ. ಜೀವನವು 
ಕ್ರಿಯಾಮಯ. ಕ್ರಿಯೆಯು ಸ್ವತಂತ್ರ. ಸ್ಪಾತಂತ್ಯವು ಸ್ವಾಭಾವಿಕ. ಅದರಿಂದ ನಾದಪಸವ. 
ಸಂಗೀತವು ನಾದಸಂಘರ್ಷ. ಭಗವಂತನ ಉಕ್ಷಸ್ಪಾತಂತ್ಯವು ನಿಯಂತ್ರಿತ ಕ್ರಿಯಾರೂಪದಲ್ಲಿ 
ಆವಿರ್ಭವಿಸುತ್ತದೆ. ಆಗ ಅದಕ್ಕೆ ಅಡೆತಡೆಯಿರದು. ಸ್ಪಾತಂತ್ರ್ಯ ಪಡೆಯಲು ಸಂಘರ್ಷ 
ನಡೆಸುವುದೇ ಬಾಳಿನ ಗುರಿ. ಸ್ಪತಂತ್ರವಾಗಿ ಇರಬೇಕೆಂದು ಬಯಸುವುದು ಬಾಳಿನ 
ಒಳತಿರುಳು. ಅದು ಬಹುತ್ತದಲ್ಲಿ ಆರಂಭವಾಗಿ ಐಕ್ಯವನ್ನು ತಲುಪುತ್ತದೆ ಮತ್ತು 
ಎರಡನೆಯದನ್ನು ಮೀರುತ್ತದೆ. ಈ ಸಂಘರ್ಷ ಅಥವಾ ಸೋರಾಟವು ನಮ್ಮ ವೈಯಕ್ತಿ 
ತಪಸ್ಸಿನ ಮೂಲಕ ಕೊನೆಯಲ್ಲಿ ಸ್ಹಾತಂತ್ಯದ ಸಂಪೂರ್ಣ ಅವಿರ್ಧಾಷಕ್ನೊಯ್ತು 
ಮುಟ್ಟಿಸುತ್ತದೆ. ಭಗವಂತನು(ಬಹ್ಮನು) ಇಂಥ ತಪಸ್ಪನ್ನು ಮಾಡಿ ಸೂರ್ಯ-ಚಿಂದ್ರಾದಿಗಳನ್ನು 
ಪ್ರಕಟಿಸಿದನು. ಬ್ರಹ್ಮನ ಸ್ವಾತಂತ್ರ್ಯ ಸಿದ್ದಿಯ ಈ ಬಯಕೆಯು ಮಾತನ್ನು ಮೀರಿದ 


[ರನ್‌ 


* ೩೬೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಒಂದು ಮಹಾಗೀತ. ಅದರ ರಾಗ-ಧಾಟಿ-ತಾಳಗಳಲ್ಲ ಅವನ ಪ್ರೇಮಶೈಲಿಯಲ್ಲೇ 
ಅಡಗಿದೆ. ಸಂಗೀತಕಲೆಯು ಈ ಪ್ರಕಾರ ಬ್ರಹ್ಮನ ಆದ್ಯ ಸೃಷ್ಟಿ. 

ಎರಡನೆಯ ಖಂಡದಲ್ಲಿ ರೇಖಾಪ್ರಧಾನವಾದ ರೇಖಾಚಿತ್ರ, ವರ್ಣಚಿತ್ರ, 
ಮೂರ್ತಿಚಿತ್ರಗಳ ಕಲೋದ್ಧವವನ್ನು ಅದೇ ಮೇರೆಗೆ ವರ್ಣಿಸಲಾಗಿದೆ. ಆಕಾಶದಲ್ಲಿಯ 
ಕಿರಣಗಳು ರೇಖೆಗಳು; ಅವು ಪರಮಾತ್ಮನ ಹೃದಯಾಂತಃಕೇಕೆಗಳು! ಶಿಲಾಕಾಶದಲ್ಲೂ 
ಹಾಗೇ. ಕವಿಪ್ರತಿಭೆಯ ಲೇಖೆ ವ್ಯಂಗ್ಯವಾಗಿ ಹೊಳೆಯುವಂತೆ ಶಿಲ್ಪಿ ಪ್ರತಿಭೆಯ ರೇಖೆ 
ವಕವಾಗಿ (ಸುಂದರವಾಗಿ), ಸಂಘರ್ಷಿಸಿ, ಸಂಮಿಲಿತವಾಗಿ ಕೀರ್ತಿಕಾಮದಿಂದ(ರೇಖಾ- 
ವರ್ಣ) ಮೂರ್ತಿಗಳಲ್ಲಿ ಪ್ರಾದುರ್ಭವಿಸಿದ್ದು ಅದರ ಸ್ಥಾತಂತ್ಯದ ಹೋರಾಟ ಮತ್ತು 
ಸಾಧನೆ. 

ಮೂರನೆಯ ಖಂಡದಲ್ಲಿ ಮೂಕ ಕಲೆಗಳಲ್ಲಿ ಅಗಗಣ್ಯವಾದ ನೃತ್ಯದ ಸಂಭವವನ್ನು 
ಹೇಳಲಾಗಿದೆ. ಭಗವಂತನ ನರ್ತನದ ಮೂಕಭಾವವು ಆವೇಶ ಸಂಘರ್ಷದಿಂದ 
ಸ್ಪಾತಂತ್ಯ ಪಡೆಯಲು ಯತ್ಲಿಸಿದುದರ ಫಲವಾಗಿ ಮರ್ತ್ಯ ಲೋಕದಲ್ಲಿ ಅಂಗಚಲನ 
ಸ್ವರೂಪ ತಾಳಿ ಪ್ರಕಟವಾಯಿತು-ಎಂಬ ಅಂಶ ಬಂದಿದೆ. ತಾಂಡವ-ಲಾಸ್ಯಗಳೆಸಂಬ 
ನೃತ್ಯಪಕಾರಗಳು ಹುಟ್ಟಿದ್ದು ಬಹ್ನನ ಅಂತಃಕರಣದಲ್ಲಿಯ ಭಾವಕ್ಕೆ ಉಂಟಾದ ಹೊಟ್ಟೆಯ 
ನೋವಿನ ಅಥವಾ ತಪಸ್ಸಿನ ಪರಿಣಾಮವಾಗಿಯೇ! 

ನಾಲ್ಕನೆಯದಾಗಿ ನಾಟ್ಯ ಅಥವಾ ನಾಟಕ ಎಂಬ ಕಲೆಯ ಉತ್ತತ್ತಿ. ಪ್ರಕೃತಿ- 
ದೈವಗಳ ಸಂಘರ್ಷದಲ್ಲಿ ಪರಮಾತ್ನನ ಅವಿದಿತ, ವಿದಿತ, ಉದಿತ ಸಾತ್ವಿಕ ಭಾವಗಳು 
ಜೀವಂತವಾಗಿ ಕೃತಿರೂಪದ ದೃಷಿಶುತಿಯೆಂಬ ನಾಟಕದ ಅಥವಾ ರೂಪಕದ ರೂಪದಲ್ಲಿ 
ಗರ್ಬ್ಭೋತ್ಸಾಟನ ಮಾಡಿ ಸ್ಪಾತಂತ್ಯ ಪಡೆದು ಪ್ರಕಟವಾದವು. "ಸತ್ಪೋದೇಕಾದಖಂಡಃ 
ಸ್ಪಪಕಾಶಾನಂದ ಚಿನ್ನಯಃ' ಎಂಬುದು ನಾಟ್ಕರಸದ ಸ್ಪರೂಪ. 'ಅವಸ್ಥಾನುಕೃತಿರ್ನಾಟ್ಕಂ' 
ಮತ್ತು "ಲೋಕವೃತ್ತಾನುಕರಣ ನಾಟ್ಕಂ' ಹಾಗೂ ತ್ರೆ ಗುಣ್ಯೋದ್ಧವಮತ್ತಲೋಕಚರಿತಂ 
ನಾನಾರಸಂ ನಾಟ್ಯಂ' ಎಂಬ ಲಕ್ಷಣಗಳು ಕರ್ಮಾಕರ್ಮಗಳ ಫಲ ವಿಫಲತೆಗಳನ್ನು 
ಆಧರಿಸಿದವು ಎಂಬುದನ್ನು ಮೊದಲು ಉಲ್ಲೇಖಿಸಲಾಗಿದೆ. ಇಂಥ ನಾಟಕವು ಮನುಪ್ಪನಿಗೆ 
ಮತ್ತು ದೇವರಿಗೆ ತಮ್ಮ ತಮ್ಮ ಸ್ವರೂಪಗಳನ್ನು ತೋರಿಸಿಕೊಡುವ ದೀಪ! 

ಐದನೆಯ ಖಂಡದಲ್ಲಿ ಪರಮಾತ್ಸನ ಪ್ರಪಂಚ ಸೃಷ್ಟಿಯ ಕಲೆಯ ಉಲ್ಲೇಖವಿದೆ. 
ಅದ್ವೈತವು ದ್ವೈತಾದಿಗಳನ್ನು ಹಡೆಯುವ "ಏಕೋsಹಂ ಬಹುಸ್ಕಾಂ ಪ್ರಜಾಯೇಯ' 
ಎ೦ಬ ಬಯಕೆಗನುಸಾರವಾಗಿ ಸದ್ರೂಪ ಸಹಿತನಾದ ಶಾಂತ-ಬಹ್ನನು ಬೀಜ-ಬಿಂದುಗಳ 
ಮೂಲಕ ಕಲಲವನ್ನು ನಿರ್ಮಿಸಿ ಅಕಲ-ವಿಕಲ ಸ್ಥಿತಿಗಳನ್ನು ದಾಟಿ ಸಕಲನಾದ ಮಾನವನ 
ಶರೀರವನ್ನು ರಚಿಸುವವರೆಗಿನ ಸೃಷ್ಟಿ ಕ್ರಮವನ್ನು ಹೇಳಲಾಗಿದೆ. ಇದೂ ಬ್ರಹ್ಮನ 


ಲ 


ಬಯಕೆ ಮಾಡಿದ ಸ್ಥಾತಂತ್ಯ ಸಂಪಾದನೆಯ ಹೋರಾಟವೇ. ಈ ಕಾಮಸಂಘರ್ಷ 
ಬಹ್ಮೇಚ್ಛೆ ಪೂರ್ಣವಾಗುವಾಗ ಸಂಭವಿಸುವುದೇ ಬೇನೆ, ನೋವು, ಕಷ್ಟ, ತಪಸ್ಸು! 


ಮಃ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೬೯ + 


ಆರನೆಯ ಖಂಡದಲ್ಲಿ ವಾಸ್ತುಶಿಲದ ಉದಯವನ್ನು ಕೊಡಲಾಗಿದೆ. 
ಜನ್ಮಾಂತರದಿಂದ ಬಂದ ಪ್ರತಿಸೃಷ್ಟಿ ಮಾಡುವ ಉತ್ಪಾಹಶಕ್ತಿಯುಳ್ಳ ದಿವ್ಯಪ್ರತಿಭೆಯು 
ಮಾನವನೆದೆಯಲ್ಲಿ ತಪಸ್ಥೆಗೈದು ಸ ಸ್ಥಾತಂತ್ರ್ಯ ಪಡೆದಾಗ ವಾಸ್ತು-ಸ್ಪರೂಪಗಳುಂಟಾದವು. 
ಈ ಜನ್ಮಾಂತರ ಸಂಸ್ಕಾರಗಳಿಲ್ಲ ಭಗವಂತನ ಕಲ್ಲನಾಗರ್ಭಿತ ಬಿಂಬಗಳು. ವಿವಿಧ 
ಲೋಕಗಳ ನಿರ್ಮಾತೃವಾದ ಆತನ ಸ್ಫೂರ್ತಿ ಪ್ರಕಾರಗಳು ಬಿಂಬಗಳು; ಮಾನವನ 
ಮನದ ಸ್ಪೂತಿಪ್ರಕಾರಗಳು ಅವುಗಳ ಪ್ರತಿಬಿಂಬಗಳು, ದರ್ಶನಗಳು. ದರ್ಶನದಂತೆ 
ಶಿಲರಚನೆ, ಗುಡಿ-ಗೋಪುರಗಳ ನಿರ್ಮಾಣ. 
ಏಳನೆಯ ಖಂಡದಲ್ಲಿ ಸಾಹಿತ್ಯಕಲೆಯ ವಿಕಾಸವನ್ನು ವಿವರಿಸಲಾಗಿದೆ. ಮಾತಿನಲ್ಲಿ 
ನಾಲ್ಕು ವಿಧ-ಪರಾ, ಪಶ್ಯಂತೀ, ಮಧ್ಯಮಾ, ವೈಖರೀ-ಎಂದು. ಪರಾ ಎಂಬುದು 
ಯೋಗಿಗಳಿಗೆ ಮಾತ್ರ ತಿಳಿಯುವ ಭಾಷ; ಪಶ್ಯಂತಿಯನ್ನು ಯಷಿ-ಮುನಿಗಳು 
ತಿಳಿಯಬಲ್ಲರು. ಮಧ್ಯಮೆಯು ಸಿದ್ದಾದಿಗಮ್ಮ; ವೈಖರಿಯು ಎಲ್ಲ ಸರ್ವಸಾಮಾನ್ಯರಿಗೂ 
ತಿಳಿಯುವ ಭಾಷೆ. ಅತ್ಯುತ್ತಮ ಕಾವ್ಯ ಹೊರಡುವುದು ಪಶ್ಯಂತಿಯ ಕೇಂದದಿಂದ. 
"ನಾನೃಷಿಃ ಕುರುತೇ ಕಾವ್ಯಂ' ಎಂಬುದು ಈ ದೃಷ್ಟಿಯಿಂದಲೇ ಸಾರ್ಥಕ. 
ವೇದೋಪನಿಷತ್ತುಗಳು ಪಶ್ಯಂತಿಯು ಮಧ್ಯಮೆಯಾಗಿ, ಮಧ್ಯಮೆಯು ವೈಖರಿಯಾಗಿ 
ರೂಪ ಹೊಂದಿದ ಪರಮಕಾವ್ಯಗಳು. ಪಶ್ಯಂತಿಯಲ್ಲಿ ಕಂಡದ್ದನ್ನು ವೈಖರಿಯಿಂದ 
ಘರ ಸಾಹಿತೃಪ್ರಬಂಧಗಳು. ಈ ವಾಕ್‌ ಸಂಘರ್ಷವು ಬಹ್ಮ ಭಾವರೂಪದ ಸರಸ್ವತಿಯ 
ತಪ ಕೃತಿರಚನೆಯಲ್ಲಿ ಅವಳ ಸ್ವಾತಂತ್ರ್ಯವು ಸಿದ್ಧಿಸುತ್ತದೆ. ಕವಿಹೃದಯದಲ್ಲಿ ಸದ್ದತ್‌ 
ಸುರಪಿ- ಸಂದನ ಉಂಟಾದಾಗ ಆ ಬ್ರಹ್ಮಭಾವವೇ' ಹೃದಯದ್ರವೃವಾಗಿ ಭವಮಂಥನ 
ನಡೆದು ಕಾನಗನನೆಯಾಗುತದಿ ಮೂರ್ತವು ಆವಿರ್ಧೂತವಾಗುತ್ತದೆ. 
ಇಂಥ ಆವಿರ್ಭಾವವು ದಿವ್ಯ ವ ಉತ್ತಮ ರಸಿಕ (ಶ್ರೋತ್ರಿಯ) ಗಮ. 
ಸತ್‌ ಅಥವಾ ಶಿವ, ತ ಭವ, ಅನುಭವ, ಅನುಭಾವಗಳು aS 
ಬಹ್ನನು ಮೂರ್ತರೂಪ ತಾಳುವಾಗಿನ ಐದು ಘಟ್ಟಗಳು. ಶಿವವು ದಿಕ್ಕಾಲಾದ್ಧನವಚ್ಚಿನ್ನು 
ಭಾವವು ದಿಕ್ಕಾಲಾದ್ಯವಚ್ಚಿನ್ನವಾದ ಹಿರಣ್ಯಗರ್ಭ. ಆ ಕಮಲ ಸಂಭವನಿಂದ 
;ಪವಾಗುವುದು ಭವ ಭವೆದಿಂದ ಅನುಭವ; ಅನುಭವ ಸಾಗರವನ್ನು ಕಡೆದು ತೆಗೆದ 
A ಅನುಭಾವ. ಈ ಐದರಲ್ಲಿ ನಡುವಣ ಹಿ ಕಾವ್ಯಸ್ಥಳಗಳು, ಕಲಾಸಂಭವಗಳು. 
ಪೂರ್ಣಾವಸ್ಥೆಯ ಅನುಭಾವವು ಶಿವದಂತೆಯೇ ನಿರ್ವಿಕಲ್ಪ ಮೌನಸ್ಥಳ. 
ಅಪೂರ್ಣಾವಸ್ಥೆಯ ಅನುಭಾವವು ಕೆಲವೊಮ್ಮೆ ಕಾವ್ಯೋದ್ಯಮವೆನ್ನಿಸಬಹುದು. 


೪ 


ತುಂಬಿಯಲ್ಲಿ "ಪೂರ್ಣಮಿದಂ ಪೂರ್ಣಮದಃ ಪೂರ್ಣಾತ್‌ ಪೂರ್ಣಮುದಚ್ಛತೇ, 
ಪೂರ್ಣಸ್ಯ ಪೂರ್ಣಮಾದಾಂರು ಪೂರ್ಣಮೇವಾವಶಿಷ್ಯತೇ?' ಎಂಬ 
ಉಪನಿಷದ್ರೋಷವಿದೆ. ಭಗವಂತನು ಪೂರ್ಣನು(ೀಃ(ೇಂt). ಅದೇ ಮೇರೆಗೆ ಅವನು 


* ೩೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ತುಂಬಿಕೊಂಡಿರುವ ಪದಾರ್ಥಗಳೆಲ್ಲವೂ ಆಯಾ ಪದಾರ್ಥತ್ವದ ದೃಷ್ಟಿಯಿಂದ 
ಪೂರ್ಣವಾಗಿ ಇವೆ. ಇರುತ್ತವೆ-ಎಂಭತ್ತು ಕೋಟಿ ಚರಾಚರಗಳಲ್ಲಿ ಪ್ರತಿಯೊಂದಕ್ಕೂ 
ಅದರದರ ಸ್ವರೂಪದ ತರ್ಕಶುದ್ದ ಪೂರ್ಣತೆಯಿರುವುದು ಪೂರ್ಣವಾದ ಪರಮಾತ್ನನು 
ಆ ಪ್ರತಿಯೊಂದರಲ್ಲೂ ತುಂಬಿಕೊಂಡಿರುವುದರಿಂದಲೇ. ಎಲ್ಲ ವೈಯಕ್ತಿಕ ಸಾಪೇಕ್ಷ 
ಪದಾರ್ಥಗಳೂ ನಿರಪೇಕ್ಷಪದಾರ್ಥದ ವ್ಯಾಪಕತ್ವದ ಪರಿಣಾಮವಾಗಿ, ಅಂತರ್ಯಾಮಿತ್ನದ 
ಫಲವಾಗಿ ಆಯಾ ಸರೂಪ ಪರಿಮಿತಿಯಲ್ಲಿ ಅವಮಚ್ಛೆ ದಕ ಧರ್ಮವತ್ತೆಯಲ್ಲಿ 
ಪೂರ್ಣವಾಗಿ, ಸಾಕಷ್ಟಾಗಿ ಅಥವಾ ಕನಿಷ್ಠಾವಧಿಕವಾಗಿಯಾದರೂ ಸಾರ್ಥಕವಾಗಿದೆ. 
ಪೂರ್ಣವೆಂದರೆ ತುಂಬುವುದು, ತುಂಬಿಸುವುದು; ತುಂಬಿದ್ದೇ ಹೂರಣ, ತಿರುಳು, 
ಆತ್ಮ( Essence). ಪರಮಾತ್ನನು ಎಲ್ಲವುಗಳ ಆತ್ಮ-"ಈಶ್ವರಃ ಸರ್ವ ಭೂತಾನಾಂ 
ಹೃದ್ದೇಶೇಂರ್ಜುನತಿಷ್ಠತಿ.' ಆತನು ಸರ್ವಾತಿರಿಕ್ಷನಾದಾಗ ಪರಮಾತ್ಮ ವ್ಯಕ್ತಿಗತನಾದಾಗ 
ಆತ್ಮ ಚೇತನೆ. ಚೇತನೆ ನಮ್ಮ ಮೈಯಲ್ಲಿ ಎಲ್ಲಿ ಇಲ್ಲ? ಪ್ರಪಂಚದಲ್ಲಿ ಎಲ್ಲಿ ಇಲ್ಲ? 
ಅದರಿಂದಲೇ "ಸರ್ವಂ ಖಲ್ಲಿದಂ ಬಹ್ಮ ತಜ್ಞಲಾನಿತಿ ಶಾಂತ ಉಪಾಸೀತ” ಎಂದು 
ಉಪನಿಷದ್ರಹಸ್ಯದ ಉಪದೇಶ ಘೋಷವಿದೆ. ಕಲ್ಲಿನಲ್ಲಿ ಘನೀಭೂತ ಚೇತನೆಯಿದ್ದರೆ, 
ನೀರಿನಲ್ಲಿ ದವೀಭೂತವಾದ ಚೇತನೆಯೂ, ವಾಯುವಿನಲ್ಲಿ ಅದಕ್ಕೂ ಸೂಕ್ಷ್ಮರೂಪದ 
ಚೇತನೆಯೂ, ಆಕಾಶದಲ್ಲಿ ಸೂಕ್ಷತರರೂಪದ ಚೇತನೆಯೂ, ಆಕಾಶೋತ್ತರದಲ್ಲಿ 
ಬಹ್ನತ್ವವುಳ್ಳ ಸೂಕ್ಷ್ಮ|ತಮ ಚೇತನೆಯೂ (Consciousness) ತುಂಬಿರುವುದು ಶುಠಿಸಿದ್ದ. 
ಎಲ್ಲೆಲ್ಲೂ ಅದೇ ತುಂಬಿಕೊಂಡದ್ದರ ಪರಮಾವಧಿ ದರ್ಶನದಲ್ಲಿ ಅದರಿಂದ ಭಿನ್ನಪದಾರ್ಥಕ್ಕೆ 
ಅಸ್ತಿತ್ವವೇ ಇಲ್ಲ! ಆಗ ಸಾಯುಜ್ಯ ಬಹ್ಮೈ ಕ್ಕ ಸೋಹಂಜ್ಞಾನದ ಅಪರೋಕ್ಷಾನುಭೂತಿ! 
ಪೂರ್ಣದಿಂದ ಪೂರ್ಣವನ್ನು 3ದಕೆ ಪೂರ್ಣ ಉಳಿಯುವುದು ಹೇಗೆ? ಎಲ್ಲೆಲ್ಲೂ 
ಪೂರಿತವಾದುದನ್ನು ತೆಗೆದಿಡಲು ಮತ್ತೊಂದು ಸ್ಥಳ (Space) ಇಲ್ಲದುದರಿಂದ! 
ಇನ್ನೊಂದು ದೃಷ್ಠಿಯಿಂದ ಅಪ್ಪನಿಂದ ಮಗ ಹುಟ್ಟಿದರೆ ಅಪ್ಪನಲ್ಲಿ ಹಾಗೂ ಮಗನಲ್ಲಿ 

ಮನುಷ್ಠತ್ತದ ಸಿರ ಇದ್ದೇ ಇರುತ್ತದೆ ಎಂದೂ ಅರ್ಥಯಿಸಬಹುದು. ಒಳ್ಳೆಯ 
ಮನುಷ್ಯತ್ತವಿರಲಿ, ಕಬದ್ದಿರಲಿ' ಮನುಷ್ಯ ಎಂಬ ನಾಮರೂಪಸಂಪನ್ನತೆ ಇಬ್ಬರಿಗೂ 
ಇದ್ದೇ ಇದೆಯಲ್ಲವೇ? ಪೂರ್ಣಾರ್ಥಕ ಮನುಷ್ಯನಿಂದ Se ಮನುಷ್ಯ 
ಹೊರಬಿದ್ದರೆ ಎಲ್ಲಿ ಏನು ಕಳೆದುಹೋಯಿತು? 


೫ 


ಅನುಭವದ ಸವಿಮಾತು ಆದ್ದಂಗ;' 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೭೧ + 


ಎ೦ಬ ನುಡಿಯನ್ನು ನೆನಪಿಗೆ ತಂದುಕೊಡುವ ಸಿbತout ನಿರಪೇಕ್ಷ ಮತ್ತು 
Relative ಸಾಪೇಕ್ಷ ಬ್ರಹ್ಮಸ್ಥರೂಪಗಳ ಸಂವಾದ ನಡೆದಿದೆ. ನಿರಪೇಕ್ಷವು ಬೆಳಕಾದರೆ 
ಸಾಪೇಕ್ಷವು ಕತ್ತಲು. ಕತ್ತಲಿನ ಒಳಗೂ ಹೊರಗೂ ಬೆಳಕಿದೆ. ಕತ್ತಲನ್ನು ಕಾಣಿಸಲೂ 
ಬೆಳಕು ಬೇಕು; ಕಾಣಿಸಿಕೊಳ್ಳಲೂ ಕತ್ತಲೆಗೆ ಬೆಳಕು ಬೇಕು. ಬೆಳಕು ಕತ್ತಲಿಗಾಧಾರ. 
ಅನುಭವದಲ್ಲಿ ಬೆಳಕು ಕತ್ತಲೆಂಬ ಭೇದ; ಅನುಭಾವದಲ್ಲಿ ಬೆಳಕೊಂದೇ ಒಂದು. 
ಏಕೆಂದರೆ ಅನುಭಾವದಲ್ಲಿ ಒಳ-ಹೊರಗೆಂಬ ಭೇದವಿಲ್ಲ-ರಹಸ್ಯವೆಲ್ಲ ಪ್ರಕಾಶ! 
ದಿವ್ಯಜ್ಞಾನವಿರುವಾಗ ತರ್ಕಜ್ಞಾನದ ಹಣತೆಯೇಕೆ? ಸತಿ, ಅಜ್ಞಾನ, ಮಾಯೆ, ಪ್ರಕೃತಿ, 
ಸಾಪೇಕ್ಷಸತ್ಯ, ಅಹಂಕಾರ, ಪ್ರತ್ಯೇಕ ವ್ಯಕ್ತಿತ್ವ ನಾನಾತ್ಸಗಳು ಕತ್ತಲು; ಪತಿ, ಜ್ಞಾನ, ಬಹ್ಮ 
ಪುರುಷ, ನಿರಪೇಕ್ಷ ಸತ್ಯ ಬಹ್ನಾಹಂಕಾರ(ವೈಯಕ್ತಿಕ ನಿರಹಂಕಾರ). ಸಾರ್ವತ್ವ, ಏಕತ್ವಗಳು 
ಬೆಳಕು, ಪರಂಜ್ಯೋತಿ, ಜ್ಯೋತಿಷಾಂ ಜ್ಯೋತಿಸ್‌, ಸಚ್ಚಿದಾನಂದೆ, 
ಸತ್ಯಜ್ಞಾನಾನಂತ( Supramental, Suprarational, Mystic Consciousness). 


೬ 
ನಿದ್ದೆಯಲ್ಲಿ : ತಮಸ್‌, ಅಜ್ಞಾನ, ಕತ್ತಲು, ಜಾಡ್ಯ, ಮಾಂದ್ಯ, ಪ್ರಾಕೃತತೆ, ಅಸುರತ್ವ, 
ಮೌಢ್ಯ, ಮಾಯೆ ಎಂಬುದರ ತಿರಸ್ವಾರವಿದೆ, ತ್ಯಾಜ್ಯತೆಯ ಉಲ್ಲೇಖವಿದೆ. ಏಕೆ? 
"ಜ್ಞಾನಿಯ ಗತಿ ಇರುಳೂಳಗತಿ ನಿಜ ಜಾಗೃತಿ ಇರುವುದು? ನಿದ್ದೆಯು ಸಮಾಧಿಯ 
ಆಭಾಸ-ಪಶುತ್ವ ಪಶುಪತಿತ್ನವಲ್ಲ, ಮುಕ್ತತ್ನವಲ್ಲ-ಬದ್ದತ್ವ. ನಿರ್ವಿಕಲ್ಪ ಸಮಾಧಿ ಎಂಬ 
ತುರೀಯಾವಸ್ಥೆಯ ಇದಿರು ಜಾಗತ್‌-ಸ್ಪಪ್ಪ-ಸುಷುಪ್ರಾವಸ್ಥೆಗಳೆಲ್ಲವೂ ನಿದ್ದೆಯೇ; 
ಜಾಗ್ರದವಸ್ಥೆ ಕಡಿಮೆ ನಿದ್ದೆಯಲ್ಲದೆ ಪೂರ್ಣ ಎಚ್ಚರವಲ್ಲ. ಪೂರ್ಣ ಎಚ್ಚರವೆಂದರೆ, 
ಪ್ರಬೋಧ, ಆತ್ಮಜ್ಞಾನ. 
'ಆತ್ಮಜ್ಞಾನವಿಹೀನಾ ಮೂಢಾ, 
ತೇ ಪಚ್ಯಂತೇ ನರಕನಿಗೂಢಾಃ 
ನಿದ್ದೆಯ ನರಕಾವತಾರದ ಲೀಲೆಯನ್ನೀ ಪದ್ಯವು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುತ್ತದೆ. 
ಇದನ್ನೋದಿವರೆ ಯಾರ ನಿದ್ದೆಯಾದರೂ ಪಲಾಯನಸೂತ್ರ್ತವನ್ನು ಪಠಿಸದಿರದು! 
ಅತಿ ನಿದ್ರೆಯು ಸಂಸಾರಸಾರವನ್ನು ಹೀರುವ ಜಿಗಳಿಯಾದರೆ ಅಲ್ಲನಿದ್ರೆ ಕೂಡ 
ಪ್ರಜ್ಞಾನಘನತೆಗೆ ಶತ್ತು. 


೭ 


ಬೈರಾಗಿಯ ಹಾಡಿನಲ್ಲಿ : ಕವಿಯ ವಿಶ್ವ್ಷಕರ್ನಾಟಕ(ಅಥವಾ ವಿಶ್ವಭಾರತೀಯ) 
ದೃಷ್ಟಿಯು "ಜಲಧಿವರೆಗು ಒಂದೆ ಕುಲ” ಎಂದು ಉದ್ದರಿಸಿದ್ದಲ್ಲದೆ, "ಬೆಳೆವಗೆ ನೆಲವೆಲ್ಲ 
ಹೊಲ” ಎಂಬ ಮಾಶಿನಲ್ಲಿ “Where there is a will there s a way-ಕ್ರಿಯಾಸಿದ್ದಿ$ 


* ೩೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸತ್ತೇ ಭವತಿ ಮಹತಾಂ ನೋಪಕರಣೇ' ಎಂಬ ಮಹಾಸತ್ಯವನ್ನೂ ಸಾರಿದೆ. “Noth- 
ing is impossible-ಸಾಧ್ಯವೆಂಬುದಿಲ್ಲ' ಎಂಬ ನೆಪೋಲಿಯನ್‌ ದಾರ್ಡ್ಯವನ್ನಿಲ್ಲಿ. 
ಸಂನ್ಯಾಸಿಗನ್ನಯಿಸಲಾಗಿದೆ. ಮೋಕ್ಷವು ಸನ್ಯಾಸಿಯ ಪರಮಾದರ್ಶ. ಅದರ ಸಾಧನೆಗೆ 
ಪೀತಿಬಲ ಅಗತ್ಯ ಎಂದುದು ರವೀಂದ್ರ ಸಿದ್ದಾಂತಕ್ಕೆ ಅನುಗುಣವಾಗಿದೆ. ವಿರಾಗವೆಂದರೆ 
ಪೀತಭಾವವೆಂದು ಹಲವರು ತಿಳಿದುಕೊಂಡದ್ದು ತಪ್ಪು ವಿರಾಗವು ಅಪೀತಿಯೆನ್ನಿಸಿದರೆ 
ಅದು ಯಾವುದರಲ್ಲಿ? ತನ್ನ ಐಹಿಕ ಮತ್ತು ಸ್ಪರ್ಗೀಯ ಸ್ಪಾರ್ಥವಿಷಯಗಳಲ್ಲಿ. ಅದು 
ಸ್ಪಾರ್ಥತ್ವಾಗದಲ್ಲಿ ವಿಶಿಷ್ಟರಾಗವೆನ್ನಿಸುತ್ತದೆ. ರಾಗವಿಲ್ಲದಲ್ಲಿ ರಸವೆಲ್ಲಿಂದ ಬಂತು? "ಅನ್ನವೇ 
ಧರ್ಮದ ಮೂಲ” ಎಂಬಲ್ಲಿಯೂ ಹಾಗೇ ಸತ್ತಾತ್ರರಾದ ಅನ್ಯರಿಗೆ ಅನ್ನಾದಿದಾನ 
ಮಾಡುವುದೇ ಧರ್ಮದ ನೆಲಗಟ್ಟು ಎಂದರ್ಥವಲ್ಲದೆ, ಅನ ಭಕ್ಷಣದಿಂದ 
ಧರ್ಮಸಾಧನೆಯಾಗುತ್ತದೆ ಎಂದಲ್ಲ. 

ಸ್ಪಾರ್ಥದಲ್ಲಿ ಮೂರು ವಿಧ; ಇಹ, ಪರ, ಪರಾತ್ರರ-ಎಂದು. ಅವುಗಳಲ್ಲಿ ಮೊದಲಿನ 
ಎರಡು ಸಂಕುಚಿತ, ಮೊದಲಿನದಂತೂ ಅತಿಸಂಕುಚಿತ. ಹಾಗೆ ಪೀತಿ ಅಥವಾ ರಾಗವು 
ಮೊದಲಿನರೆಡರಲ್ಲಿದ್ದರೆ ಅದು ಕಾಮ. ಆಸಕ್ತಿ ಮೂರನೆಯದರಲ್ಲಿದ್ದರೆ ಅನಾಸಕ್ತಿ, 
ನಿಸ್ಪಾರ್ಥ, ನಿಷ್ಠಾಮ ಎನ್ನಿಸುತ್ತದೆ. ಸಂಸಾರಿಯು ಮೊದಲಿನೆರಡು ಸ್ಪಾರ್ಥಗಳ ಪ್ರಪಂಚಕ್ಕೆ 
ಸೇರಿದವನು. ಸನ್ಯಾಸಿಯು ಕೊನೆಯದಾದ ಪರಮಾರ್ಥ ಪ್ರಪಂಚದಲ್ಲಿ 
ಹೋಗಬಯಸುವವನು. ಆದರೆ ಇಬ್ಬರಿಗೂ ಪ್ರೀತಿಯೇ ಬಲ, ಸಾಮರ್ಥ್ಯ, ಸಾಧನ. 
ಪೀತಿ ಎಂದರೇ ಬಲ. ಎಲ್ಲಪ್ರೀತಿಬಲವನ್ನೂ ಏಕಾಗಗೊಳಿಸಿದಾಗಲೇ ಇಷ್ಟವಸ್ತು 
ಲಭ್ಯ; ಮತ್ತುಹಾಗೆ ಮಾಡಿದಾಗ ಏಕೇತರ ಪದಾರ್ಥಗಳಲ್ಲಿ ಒಮ್ಮೆ ದ್ವೇಷ ಉಂಟಾದೀತು 
ಇಲ್ಲವೆ ಪ್ರೀತ್ಯಭಾವ ತಲೆದೋರೀತು. ಭೋಗಪ್ರ ಪಂಚವನ್ನು' ದ್ವೇಷಿಸುವವರಿಗಿಂತ 
ಉದಾಸೀನ ದೃಷಿಯಿಂದ ನೋಡುವ ಸಂನ್ಯಾಸಿಗಳಿಂದು ಜಗತಿಯರಾಗುತ್ತಿದ್ದಾರೆ. 
ಇಂದ್ರಿಯಾರ್ಥಗಳನ್ನು ಉದಾಸೀನ ದೃಷಿಯಿಂದ ನೋಡಿದರೆ ಪರವಾಯಿಲ್ಲ ಅರರೆ 
ತುಚ್ಛವೆನ್ನು: ಮದು ಇಂದಿನ ಮಾನ್ಯ(ಐಹಿಕ) ಲೌಕಿಕರಿಗೆ ರುಚಿಸದು. 
ಸರ್ವಜನಪ್ರಿಯವಾಗಿರುವ ಸಂನ್ಯಾಸವೆಂದರೆ ಸರ್ವಸತ್ಪಾತರಲ್ಲೂ ಸಮಾನ ಪೀತಿಯನ್ನು 
ಅಕ್ಷರಶಃ ತೋರಿಸುವ ಸಂನ್ಯಾಸಿ, ಆಧ್ಯಾತ್ಮಿಕ. ಇಂದ್ರಿಯಬಭಬೋಗದ ಸಾಧನಗಳನ್ನು 
ದಾನ ಮಾಡುವುದು ಧರ್ಮ; ಅಂಥ ಧರ್ಮದಲ್ಲಿ ಪ್ರೀತಿಯಿರುವುದು ಮೋಕ್ಷಕ್ಕೆ 
ಸಾಧನ! ಮೋಕ್ಷವು ಮರದ ತುದಿಯಲ್ಲಿರುವ ಫಲದ ಹಾಗೆ; ಸಂನ್ಯಾಸಿ ಕೆಳಗೆ ನಿಂತ 
ವಾಮನನ ಹಾಗೆ-ತಿವಿಕ್ರಮಗಳನ್ನು ಮಾಡದೆ ಅವನಿಗೆಂತು ಅದು ದೊರಕೀತು? 
ಭೋಗ್ಯತ್ಕಾಗ, ಭೋಜಕರಿಗೆ ದಾನ ಮತ್ತು ಮೋಕ್ಷ-ಪ್ರೀತಿಗಳೇ ಆ ತ್ರಿವಿಕಮಗಳು! 


19) 
ಭಾವಗೀತದಲ್ಲಿ : "ಅರ್ಥವಿಲ್ಲ. ಸ್ಪಾರ್ಥವಿಲ್ಲ ಬರಿಯ ಭಾವಗೀತ” ಎಂದುದು 


ಮಾರ್ಮಿಕವಾಗಿದೆ. ಜ್ಞಾತೃ-ಜ್ಞೇಯಗಳ, ಸಿದ್ದಿ-ಸಾಧಕರ, ರಸಿಕ-ರಸವಸ್ಸುಗಳ ಐಕ್ಕಸ್ಥಲದಲ್ಲಿ 


(8) 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೭೩ + 


ಯತ್ನ-ಫಲಗಳ ಭೇದವಿಲ್ಲ ಪೂರ್ಣತೆಯ ಅವಸ್ಥೆಯಲ್ಲಿ ಸಚ್ಚಿದಾನಂದಗಲಲ್ಲಿ ಭೇದವಿಲ್ಲ- 
ಸತ್ಯ ಜ್ಞಾನ, ಅನಂತಗಳೊಂದೇ. ಹಾಗೇ ಭಾವಗೀತವೊಂದು ಶುದ್ಧ ಸೌಂದರ್ಯ, 
ಪೂರ್ಣರಸ ಎನ್ನಿಸಿದಾಗ ಅದಕ್ಕದೇ ಅರ್ಥ, ಪ್ರಯೋಜನ-ತದ್ಧಿನ್ನವಾದ 
ಪ್ರಯೋಜನವಿಲ್ಲ; ಅಲ್ಲದೆ "ಪರಸ್ಕನಪರಸ್ಯೇತಿ ಮಮೇತಿ ನ ಮಮೇತಿ ಚ” ಎಂಬಂತೆ 
ಸ್ಪಾರ್ಥ -ಪರಾರ್ಥಗಳು ಅಲ್ಲಿ Whether Artis Expression or Communication 
ಎಂಬ ಪ್ರಶ್ನೆಗೆ ಎಡೆಯೇ ಇಲ್ಲ. ಕವಿಗಾಗಿ, ಜನರಿಗಾಗಿ, ಇಬ್ಬರಿಗೂ ಆಗಿ ಕವಿಯು 
ಕಾವ್ಯ ಬರೆದನೆಂಬ ಮೂರು ವಿಕಲಗಳೂ ಪರಿಪೂರ್ಣ ಕಾವ್ಯಕರ್ಮಕೃನ್ನಯಿಸವು. 
(ಎಕೆಂದರೆ ಅಂಥ ಕರ್ಮದ ಪೂರ್ಣತೆಯಲ್ಲಿ(ೀಗರಂ, pafetiod) ಕವಿ "ಜೇರೆಯಲ್ಲ. 
ಅವನ ಕಾವೃಕೃತಿ ಬೇರೆಯಲ್ಲ; ಅದು ತುಂಬಿ ಬಂದದ್ದು, ಆದುದರಿಂದ ಸರ್ವವಿಕಲ್ಲಾಸಹ, 
ಆದರೆ ಸರ್ವ ವಿಕಲ್ಪಗಳನ್ನೂ ಏಕಕಾಲದಲ್ಲಿ ಸಮರ್ಥಿಸಬಲ್ಲುದು!) Suprarational 
ವಿಚಾರಾತೀತ ಮಟ್ಟದ ರಸವು ವಿಚಾರಾತೀತ ಸುಕೃತ, ವಿಚಾರಾತೀತ ಸತ್ಯ ಮತ್ತು 
ವಿಚಾರವನ್ನು ಮೀರಿದ ಪ್ರಯೋಜನ. ವಿಜಾರದಾಚೆಗೆ ಯಾವುದಾದರೂ ವಿಕಲವಿರಲು 
ಸಾಧ್ಯವೇ? "ಬರಿಯ ಭಾವಗೀತ' ಈ ಸಂದರ್ಭದಲ್ಲಿ Absolute ತದಿತರವಸ್ತು 
ನಿರಪೇಕ್ಷವೆಂದು ಭಾವಿಸಿದರೆ ಅದೊಂದು ಅದ್ವಿಶೀಂಯ Concrete Bೀutyಸಾರವತ್ತಾದ 
ರಸಮೂರ್ತಿ; ಅದು ಸ್ವಯಂಭುವಿನಂತೆ ಎಲ್ಲಿಂದಲೋ ಭೃಂಗದ ಬೆನ್ನೇರಿ ಬಂದಂತೆ 
ತೋರುವ ಅಜತ್ವ-ಅಮರತ್ವಗಳುಳ್ನದ್ದು! Abstractdಮೂತೆ-concrete ಮೂರ್ತ 
ಎಂಬ ಭೇದಗಳನ್ನು ಸಹ ಮೀರಿದ್ದು ಎಂದು ಅನ್ನಿಸುವಂಥದೆಂದರೂ ಸರಿಯೆ! 


ನಮನದಲ್ಲಿ : ಮಾತು, ಮಾತೆ, ಜ್ಯೋತಿ, ಭಾವಪ್ರಪಂಚ, ದೇವಮಂಚ, 
ಸುಧಾಸ್ಕೂಶಿಗಳು ಏಕತ್ವದಲ್ಲಿವೆ. ರವಿಕಿರಣ, ಕಡಲ್ಲೀರು, ಭೂಮಿ ಸ್ಟಾಮಿಗಳೆಲ್ಲ ನಮಿಸುತ್ತಿವೆ, 
ದಿಂಡುರುಳುತ್ತಿವೆ, ಬಲವರುತ್ತಿವೆ, ಅವತರಿಸುತ್ತಿವೆ. ಆದುದರಿಂದ ಭಕ್ತಿಯಿಂದ 
ನತರಾಗುವುದು ಸುಲಭ, ಶಕ್ತಿಯಿಂದ ಮತ ಸಿದ್ಧಿಸಿಕೊಳ್ಳುವುದು ಕಷ್ಟ. ಯುಕ್ತಿ ಶಕ್ತಿಗಿಂತ 
ಭಕ್ತಿ ಶಕ್ತಿ ಸುಲಭಗಮ್ಯ. ತನು 'ಮುಗಿದರೆ(ನಮಿಸಿದರೆ) ಮನ ಹಿಗ್ಗುತ್ತದೆ, ಅಗಲವಾಗುತ್ತದೆ, 
ಅರಿವಿನ ವಿಸ್ತಾರಕ್ಕೇರುತ್ತದೆ; ಭಕ್ತಿಯಿಂದ ಜ್ಞಾನಪ್ರಾಪ್ತಿ; ಮಾತು ಅಥವಾ ಜ್ಞಾನವೇ 
ಆನಂದ. ಆದುದರಿಂದ ನಮನದಲ್ಲಿ ಸಕಲ ಅಥವಾ ಷೋಡಶಕಲಾಸಹಿತನಾದ, 
ಸರ್ವಕಲಾಯುಕ್ತನಾದ ಪುರುಷ ಅಡಗಿದ್ದಾನೆ; ಅವನ ಸಾಕ್ಷಾತ್ನಾರ ಅದರಿಂದ ಆರಂಭ! 


೧೦ 


ಸೌಭಾಗ್ಯ ದರ್ಶನದಲ್ಲಿ : "'ಜಗತ್ತುಚ್ಛ ಮೇತತ್‌್‌ ಎಂಬ ವಾದದ ಖಂಡನೆಯಿದೆ, 
ಇದು ಆದುನಿಕ ಯೋಗ- ಜೋಗ 'ಸಮನ್ವಯಪಂಧಿಗಳ ಪೌರುಷ. ಸಂಸ್ಕ ತಿಯ 
ಕಲನೆ. ಈ ಸಂದರ್ಭದಲ್ಲಿ- 


* ೩೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


"ವಿಕಾರಹೇತೌ ಯದಿ ವಿಕ್ತಿಯಂತೇ 
ಯೇಷಾಂ ನ ಚೇತಾಂಸಿ ತ ಏವ ಧೀರಾ? 
ಎಂದುಸಾರಿ, ಅನಂತರ "ಕುಮಾರಸಂಭವ'ದಲ್ಲಿ ಕಾಳಿದಾಸನು "ಹರಸ್ತು ಕಿಂಚಿತ್‌ 
ಪರಿವೃತ್ತ ಧೈರ್ಯಃ'ಎಂದು ಹೇಳಿದ್ದನ್ನು ನೆನೆದುಕೊಳ್ಳಬೇಕು. ದಂಡಿಯ 
"ದಶಕುಮಾರಚರಿತ”ದಲ್ಲಿ ಬಂದ ಮರೀಚಿಮುನಿಯ ಆತ್ಮ ವೃತ್ತಾಂತವನ್ನೊ ದಬೇಕು. 
ದ ತಿಲಕ ಸೃಷ್ಟಿ ಮತ್ತು ಯದ್ದಾವಃ ತದ್ಧವತಿ' ಹಾಗೂ "ಯೋ ಯಚ್ಛೆ ದ್ಧಃ ಸ ಏವ 
” ಎಂಬ ಮಾನಸಶಾನ್ನೀಯ ಸೂತ್ರಗಳನ್ನು ಆಧರಿಸಿ ಪರಾಮರ್ಶಿಸಿಡೆರೆ ಎಲ್ಲೆಲ್ಲೂ 
ಕಲಿಸಿದ ಸೆ ಸೌಭಾಗ್ಯ ಕಂಡೀಫೆ- ಭಕ್ತರಿಗೆ ಇಷ್ಟದೇವತಾಸಾಕ್ಷಾತ್ಯಾರವಾದ ಹಾಗೆ-ಎನ್ನುತ್ತಿ ಶೀರಾ? 
ಆದರೆ "ಪುತಾ ತಸ್ಕರತಾಸ್ಥಿತಾ- -ಶಶವಿಷಾಣಾದಿವತ್‌! ಎಂಬ ಪ್ರತಿವಾದ Er 
ಎದುರಾದರೆ? ಮಾಯಾವಾದ ಮರುಕಳಿಸಿದರೆ? 


ಅದಕ್ಕುತ್ತರ : ಆ ಮಟ್ಟ ಬೇರೆ, ಈ ಮಟ್ಟ ಬೇರೆ ಎಂದು The Sun-word will 
raise the earth Soul to light! Divinisation ಿವ್ಯತಾಸಂಪಾದನದಿಂದ ಹಿಂದೆ 
ಸಾಧ್ಯವಾಗದಿದ್ದ ಮಲವನ್ನು ಅನ್ನವನ್ನಾಗಿ ಮಾರ್ಪಡಿಸುವ ಹೊಸ Supramental 
Force ಮಾತೃಶಕ್ತಿಯಿಂದು ಹರಿದು ಬಂದಿದೆ. ಎಲ್ಲಿದೆ? "ಕಂಡವರಿಗಲ್ಲ ಕಂಡವರಿಗಷ್ಟೆ 
ತಿಳಿದದ ಅದರ ನೆಲೆಯು? ಇದು ಕ್ರಿಸ್ತಮಾನವಲ್ಲ, ಅರವಿಂದಮಾನ ಎಂಬುದನ್ನು 
ಹಲವರು ಅರಿತಿಲ್ಲ, ಅರಿಯಹೋಗಿಲ್ಲ, ಅರಿಯಹೋದಲ್ಲಿ ಸಾಧ್ಯವಾಗಲಿಲ್ಲ-ಈ ತ್ರಿವಿಧ 
ಸಾಧಕರ ಪಾಲಿಗೆ ಜೀವನದಲ್ಲಿ ಸ ಸೌಭಾಗೃದರ್ಶನವಿಲ್ಲ, ನಿಸರ್ಗ(ವಿಸರ್ಗ) ದರ್ಶನವಷ್ನೇ 
ಲಭ್ಯ! ಚತುರ್ಥಸಾಧಕವರ್ಗದ ಪ್ರಕಾರ "ಜಗದ ನೆತ್ತಿಯಲಿಹುದು ಸೌಭಾಗ್ಯಬಿಂದು!' 
‘Good Cometh outof Evil-ದುರ್ಭಾಗ್ಯ ಕವಚದಲಿ ಸೆ ಸೌಭಾಗ್ಯಬೀಜವಿದೆ” ನಿನು ತ್ತಾನೆ 
ಕವಿ. 


ಶಬ್ದಕ್ಕೆ ಮಾತ್ರ ಕಾಲಹೋದ ಹಾಗೆ ಅರ್ಥ ಬದಲಾಗುವುದೆಂಬ ಮಾತಿಗೂ, 
ಮುಂದೆ ಅರ್ಥಕ್ಕೂ ಅರ್ಥಬದಲಾವಣೆಯುಂಟೆಂಬುದು ಕವಿ ಹೃದಯ. ಪದ- 
ಅರ್ಥ-ಪದಾರ್ಥಗಳೆಲ್ಲವೂ ಪರಿವರ್ತನಶೀಲ. ಪರಿಣಾಮನಿತ್ಯ, ಸಾಹಸಸಮರ್ಥ ಮತ್ತು 
ದೃಷ್ಟಿ ನಿಯಂತ್ರಿತ, ದರ್ಶನಾಧೀನ ಎಂಬ ಧ್ವನಿಯ ಅರ್ಥವನ್ನು ಬಲ್ಲವರಲ್ಲದೆ ಇತರರು 
ಬಲ್ಲರೆ? 


೧೧ 


ಭೂಮಿತಾಯಿಯಲ್ಲಿ : ನಡೆಯುವಾಗ ಮಗು ಬಿದ್ದರೆ ಭೂಮಿತಾಯಿಯ ತೊಡೆಯ 
ಮೇಲಲ್ಲದೆ ಮತ್ತೆಲ್ಲಿ ಬಿದ್ದೀತು? ಎಂಬ ದೃಷ್ಟಿದಾರ್ಥದ ಭಾವ ಸಂಪತ್ತಿದೆ. The 
horror of Nature is no horror at all for one who is absorbed in the 
beauty and goodness of Nature ಎoದ ಹಾಗೆ ರಸಮಯ ಜೀವಕ್ಕೆ ವಿಷವೆಲ್ಲೂ 
ಕಾಣಿಸದು; ಅದರ ಪಾಲಿಗೆ ವಿಷವಿಲ್ಲವೇ ಇಲ್ಲ. ವಿಷವನ್ನು ಅಮೃತವನ್ನಾಗಿ ಅನುಭವಿಸಬಲ್ಲ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೭೫ + 


ದೃಷ್ಟಿದಾರ್ಡ ಉಳ್ಳವನೇ ಯೋಗಿ, ವಿಕಾರವನ್ನು ಆಕಾರವನ್ನಾಗಿಸಾಕ್ತಾತ್ವರಿಸಿಕೊಳ್ಳಬಲ್ಲವನೇ 
ದಷ್ಟಾರ. ಅಶುಭದ ಬಗ್ಗೆ ಕುರುಡನಾದ ಅರ್ಥಾತ್‌ ಶುಭಸರ್ವಸ್ಥನಾದ ಜೀವಾತ್ಮನ 
ಮಾತೃಭಕ್ತಿಯ ಮಂಗಲದರ್ಶನ ಈ ಪದ್ಯದಲ್ಲಿ ಮುದ್ದಾಗಿ ಬಂದಿದೆ. ಇಂಥ ಅರಿವಿನಿಂದ 
ತುಂಬಿ ಬಂದ ಭಕ್ತಿಯು ಆನಂದವನ್ನಲ್ಲದೆ ಮತ್ತೇನನ್ನು ಹಾಡೀತು? ಈ ಇಂದ್ರಿಯಾತೀತ 
ದೃಷಿಯು ಸಾಮಾನ್ಯರಿಗೆ ಬರಿ ಕಲ್ಲನಾವಿಲಾಸ, ಭಕ್ತರಿಗೆ ಅನುಭವ ಕೊಡುವ ದರ್ಶನ.0೦ಗ 
man’s meat is another man’s poisonmoದ sfೇeOne man’s poison is 
another’s meat ಎ೦ದೂ ಹೇಳಬಹುದಲ್ಲವೇ? 


೧೨ 


ಮದ್ಯ; ಎಂಬುದೊಂದು ಪದ್ಯ, ಆಧ್ಯಾತ್ಮಿಕ ಭಾವನೆಯ ರೇಖೆ ಕವಿಯಲ್ಲಿ 
ಮೂಡಿ ಸ್ಥಾಯಿಯಾಗಿ ನಿಂತುದರ ಮೂಲವನ್ನು ನಾವು ಅದರಲ್ಲಿ ಕಾಣಬಹುದು. 
ದೇವರತೀರ್ಥವನ್ನೊಮ್ಮೆ ಕುಡಿದಾಗ "ಹುದುಗಿ ಇದ್ದ ಬೀಜವೊಂದು ತನ್ನನೆ 
ಹೊರದೂಡಿತು' ಎನು ತಾನೆ ಕವಿ. ಆಧ್ಯಾತ್ಮಿಕತೆಯ ಬೀಜ "ಕಂಪು ಮಿಂಚಾಗಿ ಚಿಗಿತು 
ತಿಶೂಲದಂತೆ ಮೂಡಿತಂತೆ. ಅದು ಕೆಂಪು ಬೀರಿದ ಕೂಡಲೆ ಕತ್ತಲೆ (ಅಜ್ಞಾನ) ಓಡಿತಂತೆ. 
ಆಗ ಕವಿಗಾದ ಅನುಭವ ಸ್ವಯಂವೇದ್ಯ- 

ನನ್ನ ನಾನು ಮರೆಯುವಂತೆ 
ಮದ್ಯವನ್ನು ಕುಡಿದೆನು 

ತನ್ನ ತಾನು ಅರಿಯುವಂಥ 
ವಿದ್ಯೆಯನ್ನು ಹಿಡಿಹೆನು ! 

"ನಾನು' ಎಂಬುದಿಲ್ಲಿ ಜೀವಾತ್ಮನ ಪ್ರತ್ಯೇಕ ಅಸ್ತಿತ್ವಪಜ್ಞೆ, ಅಹಂಕಾರ; "ತಾನು' 
ಶುದ್ದವಾದ ಆತ್ವ ಅಹಂಭಾವ ಮರೆತುಹೋಯಿತು, ಆತ್ಮಜ್ಞಾನ ಹೊಳೆಯಿತು-ಎಂಬಂತಹ 
Flash ಪ್ರಕಾಶಸ್ಪೂರ್ತಿ ಮೂಡಿದ್ದನ್ನು ಹೇಳಿರುವ ಸ್ವಾಭಾವಿಕ ಉಕ್ತಿ Most artful 
being most artless ಎ೦ಬ೦ತಿದೆ. 


೧೩ 


ತಾಯಿಯಲ್ಲಿ : ಕವಿಯು "ಅಂಬಿಕಾತನಯ'ದತ್ತನಾದುದರ ಮರ್ಮ ಅಡಗಿದೆ. 
ತಂದೆಯನ್ನು ಕಳೆದುಕೊಂಡು ತಾಯ ಕೈಯ ಕೂಸಾದ ಕವಿ. ಅರವಿಂದ 
ಗುರುಮಠದಲ್ಲಿಯೂ ತಾಯ ಕೈಯ ಕೂಸಾದುದಲ್ಲದೆ, ಭಕ್ತನ Ascent 
ದಿವ್ಯತಾರೋಹಣಕ್ಕೆ ನೆರವಾಗುವ ತಾಯಿತತ್ತನ್ನಿಸಿದ ಸಚ್ಚಿದಾನ೦ದನ scending 
ಶಕ್ತಿಯಾದ $ಟpmind ಅತಿಮಾನಸದ ತತ್ತ್ವಕ್ಷೀರಪಾನವನ್ನು ಮಾಡುವಂತಾದುದು 
ಜೀವನದ ಒಂದು ಮಹಾದ್ದುತ. ಈ ಭವಿಷ್ಯವನ್ನು ಪ್ರಸ್ತುತ ಪದ್ಯದ “ತಾಯಿಗಿಂತ 


* ೩೭೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಯಾರು ಹೆಚ್ಚು?' ಎಂಬ ಪ್ರಶ್ನೆಯೇ ಸೂಚಿಸಿದೆ. ಜೊತೆಗೆ ಮಾತೆಗೂ ಮಾತಿಗೂ 
ಗಂಟುಹಾಕುವ ಕವಿಭಾವವನ್ನೂ "ಮಾತಿಗಿಂತ ಏನು ಹೆಚ್ಚು?” ಎಂಬ ಅಲ್ಲೇ ಎತ್ತಿದ 
ಇನ್ನೊಂದು ಪ್ರಶ್ನೆ ಪಮಾಣಿಸುತದೆ. ಮಾತು ಮಾತೆಯಾಗಿ ಅಂಬಿಕಾತನಯತ್ವಕ್ಕೂ 
ಕವಿತ್ವಕ್ನೂ ್ರಿ ಜನ್ಮವಿತ್ತಿತು. ಈ ಕವಿ ಮಾತಿನ ಮಗ-ಹನುಮಂತನು ಗಾಳಿಗೆ ಮಗನಾದ 
ಹಾಗೆ. ಹೂತ ಜ್ಯೋತಿರ್ಲಿಂಗ”, "ವಾಗ್ರೈಸಮ್ರಾಟ್‌ ಪರಮಂ ಬಹ್ಮ "ದೇವೀಂ 
ವಾಚಮಜನಯಂತ ದೇವಾಃ” ಎಂಬ ಮಾತುಗಳನ್ನಿಲ್ಲಿ ನೆನೆದರೆ ಮಾತಿನ ಮಾತೃತ್ನದ 
ಮಾಹಾತ್ಮ್ಯ ಎಷ್ಟೆಂಬುದು ಗೊತ್ತಾಗುತ್ತದೆ. ಮಾತಿನ ಮಗ ಅರ್ಥ! 


೧೪ 


ಸುಪ್ರಭಾತೇ : ಎಂಬುದೊಂದು ಸಂಸ್ಕೃತ ಕವನ. ಕವಿ ಷಡಕ್ಷರಿ ದೇವತಾ 
ಸ್ತೋತ್ರ ಮಾಡುತ್ತ ತನ್ನ ಕಾವ್ಯದ ಆರಂಭ ಭಾಗೆಲ್ಲ ಭಕ್ತಿಯ ಆವೇಶ ಜಾಸ್ತಿಯಾಗಲು 
"ನಮದಮರವಧೂಟೀಕುಂತಲಸ್ತಸ ಸ್ತಮಾಲಾ' ಎಂಬ ಸರಿಸ್ಥೃತ ಶ್ಲೋಕವನ್ನು ರಚಿಸಿಬಿಟ್ಟ 
ಹಾಗೆ ಪ್ರಸ್ತುತ ಪದ್ಯವು ಕನ್ನಡ ' ಪದ್ಯಗಳ ನಡುವೆ ಅಕೆಸ್ಲಾತಾಗಿ ನಿಂತು. ಕವಿಗೆ 
“ಉಭಯ ಕವಿ ಕಮಲರವಿತ್ಯ'ವನ್ನು ದಯಪಾಲಿಸಿದೆ. ಇದರಲ್ಲಿಯ ದರ್ಶನ ಶಿವಶಕ್ತ್ಯಾತ್ಮಕ 
ಅರ್ಧನಾರೀನಟೇಶ್ವರನದು. ಆಪ ಸಹಿತದ ಭಾವ, ಸಾಹಿತೃ! 


"ವಾಗರ್ಥಾವಿವ ಸ ೦ಪೃಕ್ತೌ ವಾಗರ್ಥಪ್ರತಿಪತ್ತಯೇ 
ಜಗತಃ ಪಿತರೌ ವಂದೇ ಪಾರೃತೀ ಪರಮೇಶ್ವರ್‌” 
ಎಂಬ ಕಾಳಿದಾಸನ ಮಂಗಲಶ್ಲೋಕವಿಲ್ಲಿ ಸ್ಫರಣೀಯ. 


೧೫ 


ಹುಟ್ಟಿನಗುಟ್ಟಿನಲ್ಲಿ: ಕಾರಣದ ಕಾರಣವನ್ನು ಕೇಳುತ್ತ ಹೋದ ಗಾರ್ಗಿಗೆ ಜನಕನ 
ಆಸ್ಥಾನದಲ್ಲಿ ಯಾಜ್ಞವಲ್ಪನು ಅತಿಪನ್ಲೆ ಹಾಕಕೂಡದೆಂದು ಗದ್ದರಿಸಿದ ಭಾವವು ವ್ಯಕ್ತವಾಗಿದೆ. 
"ಯತೋವಾಚೋ ನಿವರ್ತಂತೇ ಅಪ್ರಾಪ್ಯ ಮನಸಾಸಹ' ಎಂಬಂತೆ ಜಗತ್ತಿನ 
ಜನ್ನರಹಸ್ಯವನ್ನು ಹೇಳಲು ಕೇಳಲು ಹೊರಡದೆ ಮೌನವಾಗಿರಬೇಕೆಂದು ಈ ಪದ್ಯವೂ 
ಮೌನವ್ಯಾಖ್ಯಾನದ ಮಾತನ್ನಾಡಿದೆ; 

"ಹರ ಓಂ, ಹರಿ ಓಂ, ಹರಿಹರ ಓಂ ಬ್ರಹ್ಮಾ' 

ಎಂಬುದೇ ಆ ರಹಸ್ಯಸಾಂಕೇತಿಕ ಬಾಷೆ. ಆತ್ಮಜೀವಾತ್ಮಗ'ಳ 
ಅವಳಿಜವಳಿತನವೊಂದು ಇಂದಜಾಲ. ಆತ್ಮದಿಂದ ಜೀವಾತ್ಮ ಹುಟ್ಟಿದ್ದು ಅನಾದಿಯಿಂದ. 
ಆ ಹುಟ್ಟಿನ ಸ್ವರೂಪ ಅಜ್ಞೇಯ, ಅನಿರ್ವಚನೀಯ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೭೬೭ + 


"ತಿಳಿಸುವ ಮಾತಲ್ಲ 

ತಿಳಿಸದೆ ತಿಳಿಯುವ ಮಾತಲ್ಲ 

ತಿಳಿಸದೆ ತಿಳಿಯದು 

ತಿಳಿದ ಮೇಲಳಿಯದು 

ಅಳಿದ ಮೇಲುಳಿಯದು! 

ಎಂಬುದೇ ಸ್ಥಿತಪ್ರಜ್ನನ ಕಾಭಾಷೆ, ಕೋಬ್ರಹ್ಮನ "ಕಸ್ಕೈದೇವಾಯ'. ಈ ಶೂನ್ಯ 

ಸಂಪಾದನೆಯ ಪೂರ್ಣ ಸಂಪಾದನೆ ವಿಸ್ಮಯಸ್ಸಿತವುಳ್ಳದ್ದು, "ಸರ್ವತ್ರಾಪ್ಯದ್ಧುಶೋ 
ರಸಃ” ಎಂಬ ಸರ್ವರಸಾಧಾರವಾದ ಅದ್ಭುತ ತತ್ವವಿದೇ | 


[ಇಳಿದು ಬಾ ತಾಯಿ” - ಪುಟ ೪೨೦] 


* ೩೭೮ 


೪೮. ಅಂಬಿಕಾತನಯದತ್ತರು ಮತ್ತು ಆರು ಮಾತುಗಳು 


ಮಹಾತ್ಮ ಗಾಂಧಿಯವರು "ಮಹಾತ್ಲ್‌ರೆನ್ನಿಸಿದ್ದು ಹೇಗೋ ಅಂಬಿಕಾತನಯದತ್ತರು 
"'ವರಕವಿ' ಎನ್ನಿಸಿದ್ದು ಹಾಗೇ. ಅವರು ದಿ.ರವೀಂದನಾಥ ಠಾಕೂರರನ್ನು ಹೆಚ್ಚಾಗಿ 
ಹೋಲುತ್ತಾರೆ. 'ಆವಿರ್ಧವಿಸುವ ಕವಿತೆ ಅವರಿಗೆ ದೇವದತ್ತ ವರವಾಗಿತ್ತು ನಂ 5 
ಪಡೆದ ಒಬ್ಬಿಬ್ಬರು ಒಂದು ನಾಡಿನ ನಾಗರಿಕತೆಯಲ್ಲಿ ನೂರಾರು ವರ್ಷಗಳಲ್ಲಿ ಒಮ್ಮೆ 
ಹುಟ್ಟಿ ಬಂದಿರುವುದು ಐತಿಹಾಸಿಕವಾಗಿದೆ. ಶ್ರುತ ಯತ್ನಗಳಿದ್ದರೂ ಅವುಗಳ ಮೇಲೆ 
ಅನಿಚ್ಛಾಕೃತದ ಸ್ಪೂರ್ತಿಯು ಒಡೆಯತನವನ್ನು ನಡೆಯಿಸುವುದು ವರ. 

ವರಕವಿಗಳಲ್ಲಿ ಜೀವನ-ಕಾವ್ಯಗಳ ಸಂಗಮವನ್ನು ಅನೇಕ ಸಂದರ್ಭಗಳಲ್ಲಿ 
ನಾವು ಕಾಣಬಹುದು. ಅನುಭವವು ಕಾವ್ಯರೂಪ ತಾಳಿದ್ದು ಅಂಬಿಕಾತನಯರಲ್ಲಿ 
ಅಧಿಕಾಂಶ. ಇತರ ಅನೇಕರಲ್ಲಿ ಅನುಭವಕ್ಕೆ ವ್ಯತಿರಿಕ್ತವಾದ ಭಾವನೆಗಳು ಕಾವ್ಯರೂಪ 
ತಾಳಿದ್ದು ಕಂಡು ಬಂದಿದೆ. ವರಕಾವ್ಯಗಳು ವರ್ಗೀಕೃತ ಕಾವ್ಯಗಳ ಲಕ್ಷಣಗಳಲ್ಲವನ್ನೂ 
ಸಂದರ್ಭಾನುಸಾರ ಅಲ್ಲಲ್ಲಿ ಪ್ರಕಟಿಸುತ್ತವೆ. ಸಮಕಾಲೀನತೆಯಿಂದ ಹಿಡಿದು ಭೂತ, 
ಭವಿಷತ್ವಾಲೀನ ಆಕೃತಿಗಳನ್ನೂ ಹೂರಣಗಳನ್ನೂ ವರಕಾವ್ಯಗಳಲ್ಲಿ ಕಾಣಬಹುದು. 
ಜಾನಪದೀಯತೆಯಿಂದ ಹಿಡಿದು ಔಪನಿಷದೀನತೆಯರವರೆಗಿನ ಮೋಡಿಯನ್ನೂ 
ಮಂತ್ರತ್ತವನ್ನೂ ವರಕವಿ ಅಂಬಿಕಾತನಯದತ್ತರ ಕವನಗಳಲ್ಲಿ ನೋಡಬಹುದು. ಮಹಾಕವಿ, 
ನವ್ಯಕವಿ ಎಂಬಂಥ ವರ್ಗೀಕರಣಕ್ಕೆ ಸಿಲುಕದ ಕವಿತ್ವದ ಆತ್ಮಜ್ಞಾನದಿಂದ 
ಅಂಬಿಕಾದತ್ತರೆನ್ನಿಸಿದ ದಿ.ದ.ರಾ.ಬೇಂದ್ರೆಯವರು ತಮ್ಮನ್ನು "ವೇಬಕವಿ' ಎಂದು 
ಕರೆದುಕೊಂಡಿದ್ದರು. ಅವರ ಆರ್ಷತೆ ಅವರಿಗೆ ವಿಜ್ಞಾತವಾಗಿತ್ತು. ಆದುದರಿಂದ ಇಂದಿನ 
ಕರ್ಣಾಟಕದಲ್ಲಿ ಅವರು ಅದ್ದಿಶೀಯರು. 


ಭಾಷಾವಾದ, ರೀತಿವಾದ, ವರ್ಗವಾದ.ಬುದ್ದಿ-ಭಾವನಾ ವಾದಗಳಿಗೆ ಸಿಲುಕದ 
ಸಮಗತೆ, ಬಲಿಷ್ಟತೆ, ಸ್ವಯಂಪಭೆ ವರಕವಿಗಳಿಗೆ ಸಹಜ. ವರಕವಿಗಳ ಕೃಶಿಗಳ ಆಸ್ಟಾದನವು 
ಮಾತ್ರ "ಬಹ್ನಾಸ್ಟಾದ ಸಹೋದರ' ಎನ್ನಿ ಸುತ್ತದೆ. ಬೇಂದೆಯವರ ಅನೇಕ ಕಪನಗಳ 
ಪ್ರಭಾವವು ರಸಿಕರನ್ನು ಪರವಶಗೊಳಿಸುವಿಥದು. ರಸವಶಗೊಳಿಸುವಂಥದು. 


ಕಾವ್ಯದ ಆತ್ಮವು ರಸ. ರಸದ ಆತ್ಮವು ಔಚಿತ್ಯ ವರಕವಿಗಿರುವ ಔಚಿತ್ಯ ಪ್ರಜ್ಞೆಯು 
ಸಮಗ್ರ ಮತ್ತು ದೇವದತ್ತ ಆದುದರಿಂದ ಆತನ ಕೃತಿಮಾಲೆಯಿಂದ ಆಬಾಲವೃದ್ಧ ಸೀ 
ಪುರುಷರು ಸ೦ತುಷ್ಟರಾಗುತ್ತಾರೆ. ಸಂತೋಷಂ ಜನಯೇತ್‌ ಪ್ರಾಜ್ಜಸ್ತದೇವೇಶ್ವರ ಪೂಬಿನೌ! 
ಪರ ಹೃದಯವನ್ನು ಪ್ರವೇಶಿಸಿ ಅದರ ಭಾವನಾಸರಗಳ ರೂಪಗಳನ್ನು 
ಹೊರತಂದು ಅಲಂಕರಿಸಿ ಕಾವ್ಯಕೃತಿರೂಪದಲ್ಲಿ ಆವಿರ್ಭವಿಸುವಂತೆ ಮಾಡುವ 
ಮಾನಸಾತೀತ ಪುಜ್ಞೆಗೆ ಕವಿಯ ಸ್ವಂತದ ವಿಶ್ವರೂಪ ದರ್ಶನಶೀಲವಾದ ಹೃದಯವೇ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೭೯ + 


ಆಧಾರ. ಈ ನವನವೋನ್ನೇಷಶಾಲಿತ್ವವು "ಅಂಬಿಕೆ. ಅಂಬಿಕೆಯ ತನಯದತ್ತ್ವ ದತ್ತ 
ದತ್ತಾತ್ರೇಯ. ಅತ್ತಿ-ಮೂರಲ್ಲದ್ದು-ನಾಲ್ಕು. ಅಂಬಿಕಾತನಯದತ್ತರು ಹೇಳಿದ ಚತುರ್ಮುಖ 
ಸೌಂದರ್ಯ. ಸೌಂದರ್ಯ-ರಸ. ಭರತೋಕ್ತ ಪ್ರಧಾನ(ಜನಕ) ರಸಗಳು ನಾಲ್ಕೆಂಬುದಿಲ್ಲಿ 
ಸ್ಮರಣೀಯ; ಉಳಿದ ನಾಲ್ಕು ಜನ್ಯರಸಗಳು(ಅಗ್ನಿಪುರಾಣವೂ ಅಂತೆಂದಿದೆ). ಶ್ರೀ 
ಅರವಿಂದ ತತ್ವಜ್ಞಾನದ ಅಂಬಿಕೆಯರೂ ನಾಲ್ಲರು-ನಾಲ್ವು ಮಾತೃ ದೇವತೆಗಳು. 
ವರಕವಿಯ ಕೃತಿಗಳು ವೈದಿಕ ದಿಕ್ಕಾಲಾದ್ಧನವಚ್ಚಿನ್ನ-ಬ್ರಹ್ನನ ತಮ್ಮನಂತೆ-ತಮ್ಮನಿದ್ದರೆ. 


ಭಷ "೪ 

ಅವನಿಗಿರುವಷ್ಟು ದಿಕ್ಕಾಲ ವೈಶಾಲ್ಕವು ಇವರ ಕೃತಿಗಳಿಗಿರುತ್ತವೆ. ಅವರಗಳಿಗಿಂತ 
ವರಕವನಗಳೇ ಬೇಂದ್ರೆಯವರ ಕಾವ್ಯೋದ್ಯಾನದಲ್ಲಿ ಜಾಸ್ತಿ. ಕವಿತ್ನಕ್ಕೆ ಅವರ ಇತರ 
ಶಕ್ತಿಗಳೆಲ್ಲವೂ ಅಧೀನ. ಆ ಕವಿತ್ತವಾದರೋ ಅಲಕನಂದೆ..... ವಿಷ್ಣುಪಾದೋದ್ಧವೇ; 
ಅದು ಇಳಿದು ಧುಮ್ಲಿಕ್ಕುವ ದೇವಗಂಗೆ. ವಿಷ್ಣುರ್ವಾಪನ ಶೀಲಃ ವಿಷ್ಣುರ್ಮಿಶ್ವಂ, 
ದೇವಗಂಗೆಯು ಅರವಿಂದ ಪರಿಭಾಷೆಯಲ್ಲಿ ವಿಚಾರೋತ್ತರಸ್ಥ ಸೌಂದರ್ಯ. 

"ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ 

ಕಣ್ಣಿಗೂ ಕಣ್ಣಾಗಿ ಒಳಗಿಹುದು? 

ಅದು ಕಾಳಿದಾಸನು ಕುಮಾರ ಸಂಭವದಲ್ಲಿ ವರ್ಣಿಸಿದ ತಾಪಸವ್ರತದಲ್ಲಿದ್ದ 
ಪಾರ್ವತಿಯ ತ್ರಿಪುರ ಸುಂದರಿಯ ಸೌಂದರ್ಯ. ಅದು ನಾದಬಿಂದು ಕಲೆಗಳಿಂದ 
ಪ್ರೇರಿತವಾದ ನಾದಬಿಂದು ಕಲಾತೀತವಾದ ಹ್ಲಾದೋತ್ವ. 


ವರಕವಿಯ ಅಂತಃಕರಣದಲ್ಲಿ ಕವಿತ್ವ ಗಮಕಿತ್ವ, ವಾದಿತ್ವ ಮತ್ತು ವಾಗ್ಗಿತ್ವಗಳು 
ಸಂಯುಕ್ತವಾಗಿ ಕೆಲಸ ಮಾಡುತ್ತಿರುತ್ತವೆ. ಗಂ ಗಂds ಎಂಬ ಗಾದೆಯಂತೆ ಅವನ 
ಕೃತಿಗಳಲ್ಲಿ ಅತ್ಯಂತ ವಿರಳವಾಗಿ ದೋಷವಾವುದಾದರೂ ಕಂಡುಬಂದರೆ-ಚಂದ್ರ 
ಕಿರಣಗಳಲ್ಲಿ ಆತನ ಚಿಕ್ಕ ಕಲಂಕವು ಮುಳುಗಿ ಹೋಗುವಂತೆ ಮುಳುಗಿ ಅಪ್ರಾಭವಿಕವಾಗಿ 
ಬಿಡುತ್ತದೆ. ಬೇಂದ್ರೆ ಅಂಥ ಕವಿ. ಅವರ ಕವನಗಳು ಅಂಥವು. ಅವರ "ಬೆಳದಿಂಗಳ 
ನೋಡ' ಎಂಬ ಕವಿತೆಯೂ "ಗಂಗಾವತರಣ'” ಎಂಬ ಕವಿತೆಯೂ “ಸಚ್ಚಿದಾನಂದ” 
ಎಂಬ ಕವಿತೆಯೂ ಕವಿಜೀವನದ ದೃಷ್ಟಿತ್ರಯವನ್ನು ಸೂಚಿಸುತ್ತವೆ. ಪರಾಪ್ತಕೃತಿ, ಪರಾವಾಕ್‌, 
ಪರಬ್ರಹ್ಮ ಎಂಬ ಪದಗಳಿಂದ ನಮಗೆ ತಿಳಿಯುವ ಮೂರು ಮೂಲಕಶಕ್ತಿಗಳು ರತ್ನದ 
ರಸದ ಕಾರಂಜಿಗಳಾಗಿ ಅವರು ಬರೆದ ಉತ್ತಮ ಕವನಗಳ ರೂಪದಿಂದ ಅಭಿವ್ಯಕ್ತವಾಗಿವೆ. 


ಮಹಾ ಚೌಕಾಸಿಯ ಕವಿಗಳು ಅಂಬಿಕಾತನಯದತ್ತರು. 
"ರಂಗು ಇಹುದು ರೂಪವಿಹುದು 
ಗಂಧ ಒಳ್ಳಿತಿಲ್ಲವು 
ನಯವು ನುಣುಪು ಇದ್ದರೇನು 
ವ್ಯರ್ಥವಾಯಿತೆಲ್ಲವೂ' 


* ೩೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಎಂಬ ಬಿಗಿಯಾದ ವಿಮರ್ಶಾತ್ಮಕ ರಸಿಕ ದೃಷ್ಟಿಯ ಕಡಿವಾಣದ ಅಂಕೆಯೊಳಗೇ 
ಅವರ ಕವಿತ್ವದ ಠಾಕಣ ಓಡುತ್ತದೆ, ತನ್ನ ಸ್ಟಾತಂತ್ಯವನ್ನು ಪ್ರದರ್ಶಿಸುತ್ತದೆ; ಛಂದೋ 
ಬದ್ಧವಾಗಿದ್ದೇ ಸ್ಪಚ್ಛಂದತಾ ಪೆಕಾಶವು "ಹರಡುತ್ತದೆ. ಜಾತಿಯೊಳಗಿದ್ದೇ ಜಾತ್ಯತೀತ 
ಹೃದೆಯ ವೈಶಾಲ್ಸಿವನ್ನು ಫಲಪ್ರದವಾಗಿ ಇತರರ ಹೃದಯಕ್ಕೆ ಮುಟ್ಟುವಂತೆ ಮಾಡುತ್ತದೆ. 
ಈ ಗಾರುಡಿಗ ಮೋಡಿಯು ವರಕವಿ ಸಹಜ. ಕುಕವಿಗಳು ಮಾತ್ರ ವರಕವಿಗಳನ್ನು 
ಅಕವಿಗಳೆಂದು ಪ್ರಚಾರ ಮಾಡುತ್ತಾರೆ. 


ದರ್ಶನೋತ್ತರ ಸರ್ಶನದಿಂದ ಇಳಿದುಬಂದ ಚೈತನ್ಯಪವಾಹದ ನದಿಗಳು 
ಬೇಂದ್ರೆಯವರ ಕವನಗಳು. ಅವರ ಮಾನವೀಯತೆಯೇ ದೇವತ್ವ ಅವರೂ ಸಾಹಿತ್ಯ 
ಸಮ್ಮೇಳನದ ಅಧ್ಯಕ್ಷರಾಗಿದ್ದರು; ಇಂದು ಇವರೂ ಆಗುವರು! 


೧) "ಕವಯಃ ಕಾಳಿದಾಸಾದ್ವಾಃ ಕವಯೋ ವಯಮಪ್ಯಮೀ” 

೨) "ಕಪಿಲೋ ಯದಿ ಸರ್ವಜ್ಞಃ ಕಣಾದೋ ನೇತಿಕಾಪಮಾ' 

ಹಿ) ಹೌದು; ಕಾಶಿಗಮನ ಮಾತ್ರೇಣ ಹೃನ್ನಂಭಟ್ಟಾಯತೇ ನರಃ ! ಕಾಲ ಪುರುಷನ 
ವೇಷಗಳ ಸರಮಾಲೆ-"ಶ್ರಾವಣ ಬಂತು' ಎಂಬ ಪದ್ಯದಲ್ಲಿರುವಂತೆ. 

೪) "ಸರ್ವಾನ್‌ ಪುಚ್ಛವತೋ ಹಯಾ ಇತಿ ವದಂತ್ಯತ್ರಾಧಿಕಾರೇ ಸ್ಥಿತಾಃ” ಎಂಬ 
ಮಾತುಗಳಲ್ಲದೇ-- 

೫) "ಶ್ಹಾನಃ ಪುಚ್ಚಾಂಚಲ ಕುಟಿಲತಾಂ ಸೂಕರಾಃ ಕುಕ್ಷಿಪೋಷಂ 


ಕೀಶಾ ದಂತಪ್ಪಕಟನವಿಧಿಂ ಗರ್ದಭಾ ರೂಕ್ಷ ಘೋಷಂ 
ಮರ್ತ್ಯಾ ವಕ್ಷಶ್ಚಯಥುಮಥ ಚ ಸ್ತೀಷು ದೃಷ್ಣಾರ ಮಂತೇ 
ತತ್‌ ಸೌಂದರ್ಯಂ ಕಿಮಿತಿ ಫಲಿತಂ ತತ್ತದ ಜ್ಞಾನತೋನ್ಯತ್‌' 
ಎಂಬ ಮಾತೂ ಉಭಯ ಕವಿ ಕಮಲ ರವಿಗಳಿದ್ದ ಈ ಕನ್ನಡ ನಾಡಿನಲ್ಲಿಂದು 
ಸ್ಮರಣೀಯ. 
೬) Acat may look at a king 
A bat may look at a ball 
A mount may give birth to a mole 
A spouse may be divorced for a blouse 
ಎಂದ ನನ್ನ ನೇಹಿಗರ ಮಾತು, "ಕೃತಕ ಕಾವ್ಯವರ್ಗಗಳ ಹೆಸರಿನಲ್ಲಿ ಕುಚೇಷ್ಟೆಯಿಂದ 
ಪ್ರತಿಷ್ಠೆ ಗಳಿಸಲು ಯತ್ನಿಸುವ ಕೆಲ ಕುಬ್ಬರ ಬಗೆಗೆ-ವರಕಾವ್ಯ ಕೃತಿಗಳನ್ನು ಸವಿದ 


[ರ್‌] 


ಮೇಲೆ ಕನಿಕರವುಂಟಾಗುತ್ತದೆ” ಎಂಬುದನ್ನು ನೆನಪಿಗೆ ತಂದು ಕೊಡುತ್ತದೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೮೧ + 


ಸರಿಯೇ ಸೂರ್ಯಗೆ ಕೋಟಿ ಮಿಂಚುವುಳುಗಳ್‌ ? 
ಸರಿಯೆಂದರೆ-ಪ್ರತಿಮಾತಿದೆಯೇ? 
ಓಂ ತತ್‌ ಸತ್‌ | ಶ್ರೀ ಅಂಬಿಕಾತನಯದತ್ತ: ಪ್ರಸೀದತು | 


['ತಾಯಿನುಡಿ' - ನಂ ನಮಸ್ಕಾರ ನಿಮಗ - ಪುಟ ೨೭] 


* ೩೮೨ 


ರಳ. ಕನ್ನಡ ಸಾಹಿತ್ಯಕ್ಕೆ ಶ್ರೀ ಮುಗಳಿಯವರ ಕಾಣಿಕೆ 


pp ವಿಹಂಗಮಾವಲೋಕನ) 


ಶ್ರೀ ರಂ.ಶ್ರೀ. ಮುಗಳಿಯವರು ರಸಿಕರಂಗರು. ಏಕೆ? ಅವರ ಪಾಂಡಿತ್ಯ- 
ಕವಿತ್ವಗಳೆರಡೂ ವಿದ್ದದ್‌ಗ್ರಾಹ್ಯವಾಗಿರುವುದರಿಂದ. ಅವರ ಪಾಂಡಿತ್ಯದ ಬರೆಹಗಳು 
ಬಹಳ ಗಡಚಾದವುಗಳೋ ಅಲ್ಲ; ಬಹಳ ಲಘುವೆನ್ನಿಸುವುವೋ? ಇಲ್ಲ. ಅವರಿಗೆ 
"ಡಾಕ್ಟರಿಕೆ'ಯನ್ನು ಕೊಡಿಸಿದ "ಕನ್ನಡ ಸಾಹಿತ್ಯ ಚರಿತ್ರೆಯು” ಪ್ರಾಕ್ಷನ ವಿಮರ್ಶ 
ವಿಚಕ್ಷಣರಾಗಿದ್ದ ರಾವ್‌ ಬಹಾದೂರ್‌ ನರಸಿಂಹಾಚಾರ್ಯರ "ಕನ್ನಡ ಕವಿಚರಿತೆ'ಯೊಡನೆ 
ಹೋಲಿಸಿದಾಗ ಹೇಗೆ ಕಾಣುವುದು? 


"ಕನ್ನಡ ಕವಿಚರಿತೆ'ಯು ಆ ಜಾತಿಯ ಮೊಟ್ಟಮೊದಲನೆಯದೆನ್ನಿಸುವ ಗಂಥದ 
ಎಲ್ಲ ಲಕ್ಷಣಗಳಿಂದಲೂ ಕೂಡಿದೆ. ಅದರಲ್ಲಿ ಕೋಶಕಾರನ ವ್ಯಾಪಕ ದೃಷ್ಟಿಯೂ 
ಪರಿಚೆಯಕಾರನ ಸೌಂದರೃಪಕಾಶನದ ಗುರಿಯೂ ಎದ್ದು ಕಾಣುತ್ತವೆ. ಕನ್ನಡ ಕಾವ್ಯಸಾಗರದ 
ಮೇಲೆ ವಿಮಾನದಲ್ಲಿ ಹಾರುತ್ತ ತೆಗೆದುಕೊಂಡ ಬೃಹದಾಕಾರದ ಭಾವಚಿತ್ರಗಳ 
ಸಂಕಲನವೆನ್ನುವಂತಿರುವ ಕವಿಚರಿತೆಯಲ್ಲಿ ಕನ್ನಡ "ವಾಜ್ಜಯ'ದ ಮಹಾಸಂಗಹದ 
ಅಲ್ಪ ಪರಿಚಯಗಳಿವೆ. ಆದರೆ ಆಮೇಲೆ ಬಂದ ಸಾಹಿತ್ಯೇತಿಹಾಸವು ತನ್ನ ಆನುಕಮಿಕ 
ಸ್ಥಾನಕ್ಕನುಗುಣವಾಗಿ ಕನ್ನಡ "ಸಾಹಿತ್ಯದ' ಮಹಾಕೃ ಗಳ ಸೂಕ್ಷ್ಮ “ಹರಿಚಯ- 
ವಿಮರ್ಶೆಗಳಿಂದ ತುಂಬಿದೆ; ಮುಗುಳಿಯವರ "ರಸಿಕರಂಗತನ' ಇಲ್ಲಿ ಒಡಮೂಡಿದೆ. 
ಕನ್ನಡ ಸಾಹಿತ್ಯದ ಚತುರ್ಯುಗಗಳನ್ನು ವಿಂಗಡಿಸಿದ ಮುಗಳಿಯವರ ಸೂಕ್ಷ್ಮದರ್ಶಿತ್ವವು 
ಪ್ರಜಾಪಭುತ್ತದ ಆಧುನಿಕ, ವೈಜ್ಞಾವಿಕ ಸಮಗ ಲೌಕಿಕತೆಗೆ ಉತ್ತಮ ನಿದರ್ಶನಾಗಿದೆ; 
ಐತಿಹಾಸಿಕ ಮರ್ಮಜ್ಜತೆಗೆ ಸ್ಪಷ್ಟ ದೃಷ್ಟಾಂತವಾಗಿದೆ. 

ಪಂಪಪೂರ್ವಯುಗದಲ್ಲಿ ಮಹತ್ತ್ವದ ಕೃತಿಗಳ ಅವಲೋಕನಕ್ಕೆ ಹೆಚ್ಚಿನ ಎಡೆಯಿಲ್ಲ. 
ಆದರೂ ಪಂಪನ ಪದವಿನ್ಯಾಸಕಲಾ ಪೌಢಿಗೆ ಹಿನ್ನಲೆಯನ್ನು ಸಮರ್ಥವಾಗಿ 
ಒದಗಿಸಿಕೊಟ್ಟ ಕಾವ್ಯಕೃಷಿಯ ಮೇಲೆ ಶಕ್ಯ್ಕವಿದ್ದಷ್ಟು ಬೆಳಕನ್ನು ಬೀರುವ ಯತ್ನವನ್ನು 
ಮುಗುಳಿಯವರು ಮಾಡಿದ್ದಾರೆ. ಪಂಪನ "ದೇಸಿ' ಮತ್ತು "ವಿದೇಸಿ'ಗಳನ್ನು ವಿಂಗಡಿಸಿ 
ಕಲಾತ್ಸಕವಾಗಿ ಮೆಚ್ಚಹೋಗುವ ಕಲಾ ವಿದಗ್ಗತೆಯನ್ನವರು ಪ್ರದರ್ಶಿಸಿಲ್ಲ. ಕಾವ್ಯವೊಂದು 
ಕಲಾಕೃತಿ. ಅದರ ಇಡಿಗೆ ಸುಂದರವಾಗಿ ಹೊಂದಿಕೊಂಡ ಬಿಡಿಗಳಲ್ಲಿ ಭಾರತೀಯತೆಯ 
ರುಚಿಮಾನವನ್ನಲ್ಲದೆ, ಪ್ರಾಂತೀಯ "ವಿಭಾಷಾ' ಮಾನವನ್ನು ಕಲ್ಪಿಸಿಕೊಡು ಅದರ 
ಪಕಾರ ದೇಸಿಯನ್ನು ಹೊಗಳಿ "ವಿದೇಸಿ'ಯನ್ನು ಅಥವಾ ಮಾರ್ಗವನ್ನು ಅಲಕ್ಷಿಸುವುದು 
ಬಂಧದ ಪದಗುಣಗಳ ರಸಾನುಕೂಲತೆಯನ್ನು ಅಳೆಯುವುದರಲ್ಲಿ ಬರುವ ಕಲಾನ್ಯಾಯಕ್ಕೆ 
ಭಂಗವನ್ನು ತಾರದಿರದು. ಭಾಷೆಯಲ್ಲಿ ಸಮರಸವಾಗಿ ಬಳಕೆಗೆ ಬಂದ ಪದಗಳಲ್ಲಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೮೩ + 


ಜಾತಿಭೇದ ಮಾಡುವುದು ಯಾವ ಕಲೋದ್ದೇಶವನ್ನೂ ಸಾಧಿಸದು.” ಅದರಲ್ಲೂ 
ಪದ್ಯಕಾವ್ಯದ ಕವಿಸ್ವಾತಂತ್ಯದ ರಸಾಧೀನತೆಗೆ ಅದು ಎಂದೂ ಪೋಷಕವಾಗದು. 
ಆದರೆ ಸವ ಸಾಹಿತ್ತೇತರ ಕುತೂಹಲದಿಂದ ಅಥವಾ ಭಾಷಾ ಶಾಸ ಸ್ತದ 
ಶೋಧಕದೃಷ್ಟಿಯಿಂದ ಹ ಅಕಾಲಿಕ "ವಿಭಾಷೆ'ಯನ್ನು ಕಲ್ಪಿಸಲು ಕೆಲ ದೃಷ್ಟಾಂಕಗಳಿನ್ನು 
ಕಾವ್ಯಾದಿ ಗಂಥಗಳಿಂದ ಎತ್ತಿ ಹೇಳಿದರೆ ತಪ್ಪಾಗದು. ಈ ದೃಷ್ಟಿಯನ್ನು ಮುಗಳಿಯವರು 
ಅಲ್ಲಿ ಸಷವಾಗಿ ಅಳವಡಿಸಿಕೊಂಡಂತೆ ತೋರುವುದಿಲ್ಲವೆನ್ನಿ ಸುತದೆ. 


ಪಂಪನ ಶೈಲಿಯ ಕಲಾಪರಿಪುಷ್ಟತೆಯ ಉದಾಹರಣ ವಿವರಗಳನ್ನು ಮುಗಳಿಯವರ 
ಬರಹಗಳಲ್ಲಿ ವಿಸ್ತಾರವಾಗಿ ಎತ್ತಿ ತೋರಿಸಲಾಗಿದೆ. ಆದರೆ ಪ್ರಸ್ತುತ ಪುಸ್ತಕವು ಪಂಪನಿಗೆ 
ಮಾತ್ರ ಮೀಸಲಾಗಿಲ್ಲ. ಆದುದರಿಂದ ಅವನ "ಕನ್ನಡದ' ಮೈಲಿಗಲ್ಲುಗಳನ್ನು ಮಾತ್ರ 
ಇಲ್ಲಿ ನಿರ್ದೇಶಿಸಲಾಗಿದೆ. ಪಂಪಗನ್ನಡದ ದುಂದುಭಿಗಾಂಭೀರ್ಕದ ಸಾರ್ವಭೌಮ ಪಭಾವದ 
ಮೇಲೆ ಕಿಡಿಬೆಳಕನ್ನು ಮುಗಳಿಯವರು ಮಾರ್ಮಿಕವಾಗಿ ಬೀರಿದ್ದಾರೆ. ಆದರೆ ಅವನದು 
ಅಭಿಜಾತವಾದ ಪಮುಲಿಗೆರೆಯ ತಿರುಳ್ಗನ್ನಡ ಎಂದು ಹೇಳಲು ಅವರು ಧೈರ್ಯ ತಾಳಿಲ್ಲ! 

ಸಾಹಿತ್ಯ ಚರಿತ್ರೆಯು ಸಾಹಿತ್ಯದ "ವಿಕಾಸ'ವನ್ನು ಚಿತ್ರಿಸುತ್ತದೆ ಎಂಬ ಮಾತು 
ಗಮನಾರ್ಹ. ವಿಕಾಸದ ಸಾಮಾನ್ಯ ಅರ್ಥವು ಬetical Progression ಹೆಚ್ಚು ಹೆಚ್ಚು 
ಸುಧಾರಿಸುತ್ತ ಹೋಗುವುದು. ಈ ಅರ್ಥದಿಂದ ಜಗತ್ತಿನ ನಾಗರಿಕತೆಗಳ ಇತಿಹಾಸದ, 
ಅದರ ಸರ್ವಕ್ಷೇತ್ರಗಳ ಅವಲೋಕನ ಮಾಡುವಾಗ-ಊರ್ಯ್ವಗತಿಂಯ, 
ಉತ್ತರೋತ್ತರಾಭಿವೃದ್ಧಿಯ ಚಿತ್ರವನ್ನು ಕಲಾಮೌಲ್ಕದ ಅಥವಾ ಸಾಂಸ್ಕೃತಿಕ ಮೌಲ್ಕದ 
ದೃಷ್ಟಿಯಿಂದ ಗ್ರಹಿಸುವುದು ಅಷ್ಟು ವೈಜ್ಞಾನಿಕವಾಗದು ಎಂಬುದನ್ನು ನೆನಪಿಡಬೇಕು. 
ಅಭಿರುಚಿಯನ್ನು ವ್ಯಕ್ತಿ ಕಾಲಾವಧಿಗಳ ಮೇಲಿನಿಂದ ಸರ್ವತ್ರ ಸರ್ವದಾ ಭಿನ್ನವೆಂದು 
ತಿಳಿಯುವುದೂ ಹಾಗೇ ವೈಜ್ಞಾನಿಕವಲ್ಲ. ಸಾಹಿತ್ಯ ಸೌಂದರ್ಯಗಳಲ್ಲಿ ಮತ್ತು ನೀತಿ 
ಮೌಲ್ಯಗಳಲ್ಲಿ ಸಾರ್ವದೇಶಿಕ, ಸಾರ್ವಕಾಲಿಕ, ಸಂಸ್ಥೃತರಾದ ಮಾನವಕೋಟಿಗೆ ಸಾಧಾರಣ, 
ಎನ್ನಿಸುವ ಗಣ್ಯಮಾದರಿ ಎಂದೂ ಒಂದೂ ಸಿಗಲಾರವೆಂಬುದು ಪಾಶ್ಲಾತ್ಯ "ನವ್ಯ' 
ಅಭಿನಿವೇಶವಷ್ಟೇ. ಜಗದ್‌ ವಿಖ್ಯ್ಕಾತವಾದ ೭ಸುಂದರ ಶಿಲ್ಪ ಸೌಧಗಳು ಈ ಅಭಿನಿವೇಶದ 
ಪ್ರತ್ಕುದಾಹರಣೆಗಳು; ಹಾಗೇ ಸಂಗೀತದ ಕೆಲರಾಗಗಳೂ ವಿಶ್ವಕವಿಗಳ ಕೆಲಕೃತಿಗಳೂ 
ಆ ಮಾತನ್ನು ಖಂಡಿಸುತ್ತವೆ. ಆದುದರಿಂದ ಮುಗಳಿಯವರು ತಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ 
ಸಾಹಿತ್ಯ ರೂಪಗಳಲ್ಲಾದ ಬದಲಾವಣೆಗಳನ್ನು ಕ್ರಮವಾಗಿ ಕೊಟ್ಟಿದ್ದಾರೆ ಎಂಬುದು 
ಶುದ್ಧ. ಆಕಾರ ವ್ಯತ್ಯಾಸವಿದ್ದಲ್ಲೆಲ್ಲಾ ಸಾರಭೂತ ಗುಣ ವ್ಯತ್ಕಾಸವಿರಲೇಬೇಕೆಂಬುದು 


೧. “The literary language is highly connotative and is not merely referential. 
It has its expressive side; it conveys the tone and attitude of the speaker or 
writer. And it does not merely state and express what it says; it also wants to 
influence the attitude of the reader, persuade him, and ultimately change 
him’. -Dr.Rene Wellek and Austin Warren 


* ೩೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಹಠ; ಅನುಭವದ ಸೂಕ್ಷ್ಮ ಒರೆಗಲ್ಲಿಗೆ ಅದು ಹತ್ತಲಾರದು. ಈ ಹಠವನ್ನು ಮುಗಳಿಯವರು 
ಹಿಡಿದಿಲ್ಲ. 

ಪಂಪಾದಿ ಹಳಗನ್ನಡ ಕವಿಗಳ ಕೃತಿಗಳನ್ನು ಸಮೀಕ್ಷಿಸಿದಂತೆಯೇ 
ಕುಮಾರವ್ಮಾಸಾದಿಗಳ ನಡುಗನ್ನಡ ಕವಿಗಳ ಕೃತಿಗಳನ್ನೂ ಮುಗಳಿಯವರು ಸಾರವತ್ತಾಗಿ 
ವಿಮರ್ಶಿಸಿದ್ದಾರೆ; ಬಸವ-ಕುಮಾರವ್ಯಾಸ ಯುಗಗಳ ವಚನ-ದಾಸಸಾಹಿತ್ಯಗಳ 
ಸ್ವರೂಪಗಳನ್ನು ಸ್ವಲ್ಪದ'ಲ್ಲಿಂಯೇ ಸ್ವಾರಸ್ಯವಾಗಿ ಬಿಂಬಿಸಿದ್ದಾರೆ. 
ಡಾ.ಹಾ.ಮಾ.ನಾಯಕರೆಂದಿರುವಂತೆ ಅವರ "ಕನ್ನಡ ಸಾಹಿತ್ಯದ ಇತಿಹಾಸ'ದಲ್ಲಿರುವ 
ಹೊಸಗನ್ನಡ ಸಾಹಿತ್ಯದ ಮೌಲ್ಕನಿರ್ಣಯ ಮಾತ್ರ ಅಸ್ಪಷ್ಟತಾದೂಷಿತವಾಗಿದೆ; ಈ 
ಭಾಗವನ್ನು ಡಾಕ್ಟರರು ಮುಂದಿನ ಮುದಣದಲ್ಲಿ ಸುಧಾರಿಸದೆ ಇರರು. Dlectical 
criticism, Scientific criticism, Poetic criticism, Scholarly criticism 
ಮತ್ತುFormal criticism ಎ೦ಬ ಆರು ಬಗೆಯ ವಿಮರ್ಶ ಪದ್ಧತಿಗಳೂ ನಿರ್ದುಷ್ನ್ಠವಲ್ಲ 
ಎಂಬುದು Richard Mo Keon ಸಷ್ಟಪಡಿಸಿರುವುದು ಮುಗಳಿಯವರಿಗೆ ಗೊತ್ತಿಲ್ಲದಿಲ್ಲ. 
ಅವುಗಳಲ್ಲಿರುವ ಗುಣಗಳನ್ನೇ ಆಯ್ದುಕೊಂಡು, ಸಮನ್ವಯ ಮಾಡಿಕೊಂಡು, ಅವರು 
ಹೊಸಗನ್ನಡ ಸಾಹಿತ್ಯ ಕೃತಿಗಳ ನ್ಯಾಯವಾದ ಮೌಲ್ಯ ನಿರ್ಣಯವನ್ನು ಇನ್ನಾದರೂ 
ಮಾಡದೆ ಇರರು-ಎಂದು ನಂಬಬಹುದು. 

ಪಾಂಡಿತ್ಯಶ್ರೀಯ ರಂಗವು ಆದರ್ಶ ಮಟ್ಟದಲ್ಲಿ “ರಸಿಕರಂಗ'ವೇ; ಜಡಪಾಂಡಿತ್ಯವು 
ಅನಾದರಣೀೇಯ. ಪಾಂಡಿತ್ಯದ ಜಡತೆ-ಅಜಡತೆಗಳೂ ಮಾತ್ರ ಸಾಮಾನ್ಯ 
ವಿದ್ವಾಂಸರಲ್ಲಿವಿವಾದಾಸ್ಪದವಾಗಿವೆ. "ಪೂರ್ಣತಾ ಗೌರವಾಯ' ಎಂಬ 
ಕಾಳಿದಾಸೋಕ್ತಿಯಂತೆ ಗೌರವಾರ್ಹವಾದ ಪೂರ್ಣ ಪಾಂಡಿತ್ಯವನ್ನು ಜಡವೆನ್ನಲು 
ಪೂರ್ಣ ರಸಿಕನೆಂದು ಒಪ್ಪಲಾರನು. ಈ ವಿಚಾರದ ಪ್ರಕಾರ "ಹೊಸ ಕಾವ್ಯದ ಗದ್ಯತನ' 
ಎಂಬ ಲೇಖನದಲ್ಲಿ ಮುಗಳಿಯವರು ವರ್ಣಿಸಿದ "ಜಾಣರಸಿಕ'ರೀಗ ತೀರ ವಿರಳರು. 
ಅಂಥ ರಸಿಕತೆಗೆ ಅವರೇ ಒಳ್ಳೆಯ ಉದಾಹರಣೆಯಾಗಿದ್ದಾರೆ. ಆದರೆ ತಮ್ಮ "ಕನ್ನಡ 
ಕಾದಂಬರಿಗಳು” ಎಂಬ ಪ್ರಬಂಧದಲ್ಲಿ ಗದ್ಯಸ್ತರೂಪದಲ್ಲಿರುವ ಕಾದಂಬರಿಗಳ "ಗದ್ಯ' 
ಗುಣಗಳನ್ನು ಅವರು ವಿವೇಚಿಸಹೋಗಿಲ್ಲ. ಗದ್ಯ ಪದ್ಯಗಳ ಗುಣಭೇದಗಳನ್ನು ಸೂಕ್ಷ್ಮವಾಗಿ 
ಅರಗಿಸಿಕೊಂಡಿರುವ ಮುಗಳಿಯವರು ರಸವತ್ತಾದ ಕಾದಂಬರಿಗಳ ಗದ್ಯಶೈಲಿಗಳ 
ತಾರತಮ್ಯವನ್ನು ವಿಶದಪಡಿಸಿ, ಕನ್ನಡ ರಸಿಕರಿಗೆ ಉಪಕಾರಮಾಡಲು ಎಂದೂ 
ಹಿಂದೆಗೆಯಲಾರರೆಂದು ನಂಬಿಗೆ. "ಅತ್ಯಂತ ರೂಢಬಾಷೆ' ತುಂಬಿರುವ 
ಕಾದಂಬರಿಯೊಂದರ ಶೈಲಿಯು "ಕಾವೃಶೈಲಿ ಅಥವಾ ಸಾಹಿತೃಶೈಲಿ' ಎಂದು ತಿಳಿಯುವುದು 
ಹೇಗೆ? ಎಂಬುದಾಗಿ ವಿಮರ್ಶಕ ಸಾವಮರಾನ್ಯರಲ್ಲಿ ಸಮಸ್ಯೆ 
ಉತ್ತನ್ನವಾಗಬಹುದು.""ಸಣ್ಣಕತೆ'ಯಾದರೂ ಗದ್ಮವೆ; ಅದಕ್ಕೆ ಶೈಲಿ ಪ್ರಾಧಾನ್ಯ ಇಲ್ಲವೇ? 


೫. “The literary language is to be differentiated quantitatively from 
the everyday language’ - Rene Wellek and Austin Warren 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೮೫ + 


ವಾಜ್ಕಯದ ವರ್ಗ-ವಸ್ತು-ಪ್ರಕಾರ-ಪುರುಷ-ವ್ಯಕ್ತಿಗಳಿಂದ ಪ್ರತ್ಯೇಕ ಸ್ವರೂಪಗಳನ್ನು 
ತಾಳುವ ಭಾಷಾಶೈಲಿಯ (0) ಸಾಮಾನ್ಯತೆ (೨) ಶಾಸ್ತ್ರೀಯತೆ ಮತ್ತು 
(೩) ಸಾಹಿತ್ಯಕತೆಗಳನ್ನು ಗುರುತಿಸಲು ಅವಶ್ಯಕವಾದ ಗುರುತುಗಳನ್ನು ಮುಗಳಿಯವರು 
(ಆಗಲೇ ತಮ್ಮಯಾವುದಾದರೂ ಒಂದು ಲೇಖನದಲ್ಲಿ ಬೀಜರೂಪದಲ್ಲಿ 
ಕೊಟ್ಟಿರಬಹುದಾದರೂ) ಹೆಚ್ಚು ಸಷ್ಟವಾಗಿ ಹೇಳಿದರೆ ಕನ್ನಡ ಸಾಹಿತ್ಯಕ್ಕೆ ಅವರು 
ಮತ್ತೊಂದು ಅಮೂಲ್ಯವಾದ ಕೊಡುಗೆಯನ್ನು ಇತ್ತಂತಾಗುವುದು! 

ಸದ್ಯದ ಕರ್ನಾಟಕದ ಜೀವನದಲ್ಲಿ "ಕಲಾಭಿರುಚಿ' ಮತ್ತು "ಜನಾಭಿರುಚಿ'ಗಳ 
ಮೇಳವನ್ನು ಹೇಗೆ ಸಾಧಿಸಬೇಕು?-ಎಂಬಂತಹ ಹಲವಾರು ಮಾರ್ಮಿಕ ಸಮಸ್ಯೆಗಳನ್ನು 
ಎತ್ತಿ ತೋರಿಸಿ ಮುಗಳಿಯವರು ಮಹೋಪಕಾರ ಮಾಡಿದ್ದಾರೆ. ಆದರೆ ಅವರು 
ನಿರ್ದೇಶಿಸಿದ ಇಂಥ ಹಲವಾರು ಸಾಹಿತ್ಯಕ ಸಮಸ್ಯೆಗಳನ್ನು ತುಂಬು ನೋಟದಿಂದ 
ನೋಡಿ ಪರಿಹಾರವನ್ನು ಚಿಂತಿಸಿದ ಕನ್ನಡ ಚಿಂತಕರು ದುರ್ಲಭ. ಯಾರ ಯಾವ 
ಮೇಧಾಸ್ತುರಣವೂ ಕನ್ನಡಿಗರ ಆಲಸ್ಯವನ್ನು ಸುಲಭವಾಗಿ ಹೊಡೆದೋಡಿಸಲಾರದು; 
ಅವರಲ್ಲಿ ಸಾಕಲ್ಕ ದೃಷ್ಟಿಯ, ಸಮನ್ಸಿತ ಸೂತ್ರದ ಅರಿವು ಮೂಡಿ, ಆ ಮೂಲಕ, ರುಚಿ 
ಪರಿಷ್ಕಾರದ ವಿವರಗಳನ್ನು ತಮಗೆ ಹೊಳವ ಕ್ರಮದಿಂದ ಜನತೆಯ ಮುಂದಿಡುವ 
ಉತ್ಸಾಹವನ್ನು ಉಂಟು ಮಾಡಲಾರದು-ಎಂಬುದು ಸದ್ಯದ ಸ್ವತಂತ್ರ ಕರ್ನಾಟಕದ 
(ವಿಧಿಬದ್ದವಾಗಿ ಮೈಸೂರು ರಾಜ್ಯದ) ಮಿದುಳಿನ ಇತಿಹಾಸದಲ್ಲಿ ವಸ್ತುಸತ್ಯವೆಂದೇ 
ಭಾಸವಾಗುತ್ತದೆ. 

ಸಮಸ್ಯೆಗಳ ಗಂ್ಯತೆಯನ್ನು ಗಮನಿಸಿ ಸ್ಪಷ್ಟವಾಗಿ ಅವುಗಳನ್ನು ಎತ್ತಿ ತೋರಿಸುವುದೂ 
ಅತ್ಯಂತ ಮಹತ್ನದ ಕೊಡುಗೆ ಎಂಬುದನ್ನು ನಾಗರಿಕತೆ ಸಂಸ್ಕೃತಿಗಳ ಪ್ರಗತಿಯ ಬಗ್ಗೆ 
ಲವಲವಿಕೆ ಇರುವವರ ದೃಷ್ಟಿಯಿಂದ ಸಮರ್ಥಿಸಬಹುದಾಗಿದೆ. ಆದರೆ ಅನೇಕರು 
ಮುಗಳಿಯವರು ಎತ್ತಿದ ಬಳಿಕ ಅಂಥ ಸಮಸ್ಯೆಗಳನ್ನು ಪುನರುಚ್ಛ್ಞಾರ ಮಾಡುತ್ತ 
ಬಂದರು; ಮತ್ತೆ ಕೆಲವರು ಅವರಿತ್ತ ಸಮಗ್ರ ದೃಷ್ಟಿಯ ಚಿತ್ರವನ್ನು ಬದಿಗಿಟ್ಟು, ತಮ್ಮ 
ಲಘುಬುದ್ದಿಗೆ ಹೊಸತೆಂದು ಮೆಚ್ಚುಗೆಯಾದ ವಿಷಮವೂ ಏಕ ದೇಶೀಯವೂ 
ಅನೇಕಾಂತಸಂಲಗ್ನವೂ ಆದ ಅಸ್ತವ್ಯಸ್ತ ಲೇಖನ-ಭಾಷಣಗಳಲ್ಲಿ ಆ ಸಮಸ್ಯೆಗಳ 
ರಾಶಿಯಲ್ಲಿಯ ಕೆಲವಕ್ಕೆ ಉತ್ತರಗಳನ್ನು ಸೂಚಿಸಿದಂತೆ ಮಾಡಿದರು. ಆದರೆ ಮುಗಳಿಯವರ 
ವ್ಯಾಸಾವಲೋಕನ ಶಕ್ತಿ ಅವರಿಗೆಲ್ಲಿಂದ ಬರಬೇಕು? ಆದುದರಿಂದ ನಾಳ ಮುಗಳಿಯವರೇ 
ತಮ್ಮ ಆಳವೂ ಅಗಲವೂ ಆದ ವಿದಗ್ನತೆಯ ಬಲದಿಂದ ಜನಾಭಿರುಚಿಯ 
ಪರಿಷ್ಠರಣವನ್ನೂ ವಿಮರ್ಶಕ ಲೇಖಕರ ಅಭಿರುಚಿಯ ಪರಿಪಾಕದ ಬಗೆಯನ್ನೂ 
ಕರ್ನಾಟಕದ ಅವಿಚ್ಛಿನ್ನ ಸಾಹಿತ್ಯ ಪರಂಪರೆಗನುಗುಣವಾಗಿ ತಿದ್ದುವ ಕ್ರಮಗಳನ್ನು 
ವಿವರಪೂರ್ವಕವಾಗಿ ಕೊಡುವುದು ಅನಿವಾರ್ಯವಾಗಿದೆ. 

"ಭಾಷಾಂತರ ಕಲೆ” ಎಂಬ ತಮ್ಮ ಪ್ರಬಂಧದಲ್ಲಿ "ದೇಸಿ'ಯನ್ನು “1dioms and 
Idiosyncracies’ ಎ೦ಬ ಅರ್ಥದಲ್ಲಿ ಯುಕ್ತವಾಗಿ ಬಳಸಿ ಹೆಜ್ಞಾಣನ್ನು ಪ್ರದರ್ಶಿಸಿದ 


* ೩೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮುಗಳಿಯವರು. "ಒಂದು ಭಾಷೆಗೆ ಇನ್ನೊಂದು ಭಾಷೆಯನ್ನು ಹಿಗ್ಗಿಸುವ ಪ್ರಯತ್ನ'ದ 
ಬಗ್ಗೆ ಸೂಕ್ಷ್ಮವಾದ ಎಚ್ಚರಿಕೆಗಳನ್ನು ಕೊಟ್ಟಿರುವುದು ಹೊಸಗನ್ನಡ ಸಾಹಿತ್ಯದಲ್ಲಿರುವ 
ಭಾಷಾಂತರ ಕೃತಿಗಳ ಮೌಲ್ಯವನ್ನು ಅಳಯಲು ಮಾರ್ಗದರ್ಶಿಯಾಗಿದೆ. ಶೀ ಅರವಿಂದರು 
ಸುದೀರ್ಪವಾಗಿ ಭಾಷಾಂತರ ಕಲೆಯ ಔಚಿತ್ಯ ವಿಚಾರಗಳನ್ನು ಮುಂದಿಟ್ಟು ಕಾಳಿದಾಸನ 
"ಯತುಸಂಹಾರ'ವನ್ನು ಇಂಗ್ಲೀಷಿಗೆ ಭಾಷಾಂತರಿಸಿ ತೋರಿಸಿಕೊಟ್ಟಿರುವಂತೆ ನೆನಪು. 
ಹಾಗೇ ಮುಗಳಿಯವರಾದರೂ ಸಂಸ್ಥೃತದಿಂದ ಹಾಗೂ ಇಂಗ್ಲೀಷಿನಿಂದ ಕೆಲ ಉತ್ತಮ 
ಕವನಗಳನ್ನು ಆಯ್ದು, ಕನ್ನಡಕ್ಕೆ ಭಾಷಾಂತರಿಸಿ ಕೊಟ್ಟು, ತಮ್ಮ ಕನ್ನಡ ಆಚಾರ್ಯತ್ವದ 
ಇನ್ನೂ ಹೆಚ್ಚಿನ ಉಪಯೋಗವು ತಮಗಿಂತ ಕಿರಿಯರಾದ ಲೇಖಕರಿಗೆ ದೊರಕುವಂತೆ 
ಮಾಡಲಾರರೇ? ಈ ಬಿನ್ನಹವನ್ನು ಮುಗಳಿಯವರ (ಕೊಡುಗೆ ಅಥವಾ) ಕಾಣಿಕೆಗಳ 
ಅವಲೋಕನದ ಕಾಲದಲ್ಲಿ ಮಾಡುವುದು ಕೇವಲ ಪ್ರಾಸಂಗಿಕ; ಕನ್ನಡಿಗತನದ ಆಸೆ 
ಆಕಾಂಕ್ಷೆಗಳಿಗೆ ತೀರ ಸ್ಪಾಭಾವಿಕ-ಅಲ್ಲವೇ? 


ತನ್ನಃ ಡದಲ್ಲಿ ರಾಷ್ಟ್ರೀಯ ಕಾವ್ಯಗಳಿರುವುದನ್ನು ಬೊಟ್ಟುಮಾಡಿ ತೋರಿಸಿದ 
ಮುಗಳಿಯವರ 'ಪಬಂಧೆವು ಕನ್ನಡ ಸಾಹಿತ್ಕಕ್ಟೂ ಸಂಸ್ಕೃತಿಗೂ ಅನನ್ಯವಾದ ಕೊಡುಗೆ. 
ಪಂಪನ ಬನವಾಸಿ ಪ್ರೇಮದಲ್ಲಿ ದೇಶಪೇಮವನ್ನು, ಗುರುತಿಸಿ ಮನಸಿನಲ್ಲಿ ಇಟ್ಟುಕೊಂಡು, 
ಅಲ್ಲಿಂದ ಐತಿಹಾಸಿಕವಾಗಿ ಮುಂದೆ ಸಾಗುತ್ತ ಶ್ರೀ ಡಿ. ವಿ.ಗುಂಡಪುನವರವರೆಗಿನ ತಲೆಮಾರಿನ 
ಕೃತಿಕಾರರ ಕೃತಿಗಳಲ್ಲಿರುವ ರಾಷ್ಟ್ರೀಯತೆಯನ್ನು ಎತ್ತಿ ತೋರಿಸಿರುವುದು ಅವರ 
ಕನ್ನಡ ಭಕ್ತಿಯ ಪರಾಕಾಷ್ಠೆಗೆ ಸಾಕ್ಷಿಯಾಗಿದೆ. ಕನ್ನಃ ಡದ ಜೀವನ ಸಾಹಿತ್ಯಗಳಲ್ಲಿ ನಿಜವಾಗಿ 
ಅಭಿಮಾನಾಸದವಾಗಿರುವ. ಆದರೆ ಹೊಸ ಜನರ ಪ್ರಜ್ಞೆಯನ್ನು ಪ್ರವೇಶಿಸಿ ಇರದ, 
ಹಲವಾರು ಗಣ್ಯಗುಣಗಳನ್ನೂ ಮೌಲ್ಕವಂತ ಕೃತಿಗಳನ್ನೂ ತಿಳಿದು, ಅಳದು, ಕಳೆವೆತ್ತ 
ಶೈಲಿಯಿಂದ ಓದುಗರ ಮುಂದಿಟ್ಟ ಮುಗಳಿಯವರ ಈ ಕೊಡುಗೆಗೆ ಕೇವಲ ಕ್ಕ 
ಬೆರಳುಗಳಿಂದ ಎಣಿಸಬಹುದಾದ ಕೆಲವೇ ಆದುನಿಕ ಕೊಡುಗೆಗಳು 
ದೊರಕಬಹುದಾಗಿದೆ-ಎಂದರೆ ಅತಿಶಯೋಕ್ತಿಯಾಗಲಾರದು. 

ಮಾನವ ಕುಲದ ಸಾಹಿತ್ಕಕಲಾ ದೃಷ್ಟಿಯಿಂದ ವಂದ್ಮವನ್ನು ಪ್ರಶಂಸಿಸಿದರೆ ಕೆಲವರು 
ಕೆರಳುತ್ತಾರೆ. ನಿಂದ್ಯವನ್ನು ನಿಂದಿಸಿದರೆ ಕೆಲವರು ಕೆರಳುತ್ತಾರೆ. ವಿಮರ್ಶಕಂಮನ್ಯರ 
ಈ ಇಬ್ಬಗೆಗಳನ್ನು ಗಣಿಸದೆ. ಮುಗಳಿಯವರ ಕೃತಿಗಳನ್ನು ನೋಡುವ ಕೃತಿ ಇನ್ನೂ 
ಬಂದಿಲ್ಲ. ಈಗ ಇಲ್ಲಿ ಮಾಡುತ್ತಿರುವುದು ಅವರ ಕೃತಿಗಳಲ್ಲಿ ಮೈಲುಗಲ್ಲುಗಳಂತಿರುವ 
ಕೆಲವು ಗ್ರಂಥಗಳ ಸ್ಥೂಲಾವಲೋಕನವನ್ನು ಮಾತ್ರ. ಮುಗಳಿಯವರ ಪಾಂಡಿತ್ಯ 
ರಸಜ್ಜತೆಗಳಿಗೆ ಅವರು ಬರೆದ ಕನ್ನಡ ಸಾಹಿತ್ಯದ ಚರಿತ್ರೆ ಮತ್ತು ಇತಿಹಾಸಗಳು 
ಉದಾಹರಣೆಯಾಗಿರುವಂತೆ ಅವರು ರಚಿಸಿದ "ನಾಮಧಾರಿ' ಎಂಬ ನಾಟಕವು ಅವರ 
ನಾಟಕ ಕಲಾ ಪ್ರೌಢಿಯ ಒಂದು ಒಳ್ಳೆಯ ನಿದರ್ಶನವಾಗಿದೆ. 


ಸಾಮಾಜಿಕ ಪ್ರಹಸನಗಳು ಜನಪ್ರಿಯವಾಗಲು "ನಾಮಧಾರಿ'ಯಂಥ ಉತ್ತಮ 
ಕೃತಿಗಳೇ ಕಾರಣ. ಅದರ ಕಲಾಮೌಲ್ಕವು ಅನಿಂದ್ಯ. ಅದರಲ್ಲಿರುವ ವಿಶಿಷ್ಟ ವರ್ಣದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೮೬೭ + 


ಹಾಸ್ಕರಸವು ಯುಗಸಹಜ. ಜೊತೆಗೆ ಸಾಮಾಜಿಕರ ಬಿರುದಚಾಪಲದ ಅತ್ಸುಗ ಆವೇಶದ 
ವಿಡಂಬನವು ನಾಟಕದ ಆದ್ಯಂತವಾಗಿ ಹರಿದಿದೆ. ಜಮೀನುದಾರರನೇಕರ ಜಂಭ, 
ದಂಭ, ಪ್ರಶಿಷ್ಠಾವ್ಯಾಧಿ, ಹುಂಬತನ, ಗೌರವದ ಅಪಕಲ್ಲನೆ, ಅಸಾಧು ಮಹತ್ಸಾಕಾಂಕ್ಷೆ, 
ಸ್ಪಶಕ್ತಿಜ್ಞಾನರಹಿತತೆ ಮುಂತಾದ ನಿಂದ್ಯ ಲಕ್ಷಣಗಳ ಚಿತ್ರಣವು ವಾಸ್ತವಿಕ ಮತ್ತು ಸಮಾಜ 
ಸುಧಾರಣಾಪರ ಎನ್ನಿಸಿದೆ. ಸಾಹಿತೇತರವಾದ ಈ ಮೌಲ್ಕಗಳು ಕೃತಿಯ ಸಾಹಿತ್ಯಮೌಲ್ಯಕ್ಕೆ 
ಬೆಂಬಲವಾಗಿ ನಿಂತಿವೆ. ಪಾತ್ರಗಳ ಸಹಜತೆ, ಸಜೀವತೆ, ಮತ್ತು ಮೂರ್ತತೆಯ 
ಪೂರ್ಣತೆಗಳು ನಾಟಕದ ನಾಟಕತ್ವವನ್ನು ಚೆನ್ನಾಗಿ ಸಮರ್ಥಿಸುತ್ತವೆ. ಸಂವಾದದ 
ನಾಟಕೀಯತೆಯು ಅನುಕರಣೀಯ ಔಚಿತ್ಯವನ್ನು ತಾಳಿದೆ. ಜೀವನದಿಂದ ವಸ್ತುವನ್ನು 
ಆಯ್ದುಕೊಂಡು ನಾಟಕಕಾರನು ಗಕಗಃಂಗd ಅದರ ಉದಾತ್ತ ಮಾದರಿಯನ್ನು 
ಚಿತ್ರಿಸಬಹುದು, ಔಟrlesqued ವಿಡಂಬಿಸಬಹುದು ಅಥವಾthesised ವಿರುದ್ಧ 
ಮಾದರಿಯನ್ನು ರೂಪಿಸಬಹುದು. "ನಾಮಧಾರಿ'ಯು ೨ನೆಯ ಪದ್ಧಶಿಯನ್ನು ಹಿಡಿದಿದೆ 
ಮತ್ತು ರಂಜಕತ್ಪದಲ್ಲಿ ಬಹಳ ಉತ್ತೇಜಕವಾಗಿದೆ. ಅದಕ್ಕೆ ನಡುವೆ ಸಹಜವಾದ ಗೇಯ 
ಭಾಗಗಳನ್ನು ಸೇರಿಸಿದರೆ, ಕಂಪನಿಗಳು ಸಾಮಾನ್ಯ ಜನಸ್ತೋಮದಲ್ಲಿ ಅದನ್ನಾಡಿ 
ಲಾಭ ಹೊಂದಲು ಸಾಧ್ಯವಿದೆ. 

"-ವಾಸ್ತವತೆಯೂ ಸ್ವಾಭಾವಿಕತೆಯೂ ನಾಟಕದಲ್ಲಾಗಲಿ, ಕಾದಂಬರಿಯಲ್ಲಾಗಲಿ 
ಒಂದು ವಿಧದ ಸಾಹಿತ್ಯವೋ ಸಾಹಿತ್ಯ-ತತ್ವಜ್ಞಾನಿಕವೋ ಎನ್ನಿಸುವ ಸಮಯಗಳು, 
ಶೈಲಿಗೂ-ಭಾವೋದೇಕಪಧಾನತೆ ಅಥವಾ ಅತಿವಾಸ್ತವತಾವಾದಗಳಿದ್ದ ಹಾಗೆ”. 
"'ನಾಮಧಾರಿ'ಯ ಲೋಕವೃತ್ತಾನುಕರಣವು ಕಲಾದೃಷ್ಟಿಯಿಂದ ಯುಗ ಸ್ವಭಾವಕ್ಕೆ 
ಸಹಜವಾದ ವಾಸ್ತವತೆಯ ರೀತಿ, ಶೈಲಿ. ಆದರೆ ಕಲಾನ್ಯಾಯವನ್ನು ಕಡೆಗಣಿಸುವ 
ಹಾಗೆ ಮೂಡಿಸಿದ ಜೀವನದ ವೈಜ್ಞಾನಿಕ ಪ್ರತಿಬಿಂಬವಿಲ್ಲಿಲ್ಲ. ಆದುದರಿಂದ ಒಮ್ಮೆ 
ಶ್ರೀರಂಗರ "ಸಂಧ್ಯಾರಾಗ'ಕ್ಕಿಂತ ಇದರಲ್ಲಿ ಕಲಾಮೌಲ್ಯ ಹೆಚ್ಚಾಗಿದೆ-ಎನ್ನಬಹುದು. 

ಮುಗಳಿಯವರ "ಅನ್ನಕ್ಕಿಂತ "ಕಾರಣಪುರುಷೆ" ಹೆಚ್ಚಿನ ಕೊಡುಗೆ ಎನ್ನಬೇಕಾಗುತ್ತದೆ. 
"ಸಾಹಿತ್ಯದ ಉಳಿದ ಯಾವುದೇ ರೂಪದಲ್ಲಿ ಜೀವನದ ವಾಸ್ತವಿಕತೆಯ ದರ್ಶನ ಇಲ್ಲಿ 
ಆಗುವಷ್ಟು ಸುಸ್ಪಷ್ಟವಾಗಿರುವುದಿಲ್ಲ' ಎಂಬುದು ಕಾದಂಬರಿಗಿಂತ ಹೆಚ್ಚಾಗಿ ನಾಟಕಕ್ಕೆ 
ಅನ್ವಯಿಸುವ ವಸ್ಸುಸತ್ಕವಾದರೂ ಕಥನಬಲವುಳ್ಳ ಕಾದಂಬರಿಯು ಅವಶ್ಯ ವಿವರಗಳನ್ನು 
ವಾಚಿಕದ ಮೂಲಕ ಕೊಡುವುದರಲ್ಲಿ ಅಗಗಣ್ಯ ಎನ್ನಬಹುದು. ಅದರ ಸತ್ಯ Ideal 
ಆದರ್ಶವೂ ಅಲ್ಲ, Probable ಸಂಭಾವ್ಯವೂ ಅಲ್ಲ. ಆದರ್ಶವು ಭವದಲ್ಲಿ ಸಂಭವಿಸುವ 
ಸಾಮಾನ್ಯ ಸಂಗತಿಯಾಗಿರದು. ಇಂದಿನ ಕಾದಂಬರಿಯಲ್ಲಿ ಸಾಮಾನ್ಯರ ಸಾಮಾನ್ಯ 
ಜೀವನದ ಸಾಮಾನ್ಯ ಘಟನೆಗಳನ್ನು ವಿಶೇಷವೆಂದು ತೋರಿಸಲು ಪ್ರಯತ್ನಿಸಲಾಗುತ್ತಿದೆ. 
ಘಟನಾಸತ್ವವು ಸಾಹಿತ್ಯದಲ್ಲಿ ಮುಖ್ಯವಲ್ಲ. ರಸಸತ್ಮವೇ ಅಲ್ಲಿ ಪಧಾನ. ಪಾತ್ತ-ಘಟನಾದಿಗಳು 
ಅಲ್ಲಿವಾಸ್ತವಿಕವಾದವುಗಳ ಆಭಾಸಗಳು. ವಿರಳ ಆಭಾಸವು "ಆದರ್ಶ' ಮತ್ತು ಸಂಭಾವ್ಯ 
ಅವಿರಳವಾದದ್ದು "ವಾಸ್ತವ' ಮತ್ತು "ಪ್ರಶಿಕೃತ' ಆಭಾಸ ೌಂtitಂus ಕಲ್ಪಿತ. ಕಲ್ಲಿತವನ್ನು 


* ೩೮೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ನಿಜವೆಂದು ತಾತ್ವಾಲಿಕವಾಗಿ ನಂಬಿಸುವುದೇ ಕಲೆ. ಅದನ್ನೇ ರಸಸತ್ಯ ಅವಲಂಬಿಸಿದೆ. 
ಆಗಲೇ ಕಾದಂಬರಿಯು ರಸವತ್ತಾದುದೆನ್ನಿಸಬಲ್ಲುದು. ಪೂರ್ಣ ರಸವತ್ತಾದುದು 
ಕಲ್ಲಿತವನ್ನು ನಂಬಿಸುವ ಕಲೆಯಲ್ಲಿ ಕಾದಂಬರಿಕಾರ ಜಯಿಸಿದ್ದಕ್ಕೆ ಸಾಕ್ಷಿ. ಸಾಮಾನ್ಯ 
ವ್ಯಕ್ತಿಗಳನ್ನು ಮಾನ್ಯರೆನ್ನುವಂತೆ ಚಿತ್ರಿಸುವುದು ಅತಿ ಕಷ್ಟ. ಅವರ ಜೀವನದ 
ಆಗುಹೋಗುಗಳಲ್ಲಿ ರಸಿಕನಿಗೆ ಪರಿಪೂರ್ಣ ತನ್ಮಯತೆಯನ್ನು ಉಂಟು ಮಾಡುವುದು 
ದುಷ್ಟರ. ಈ ದುಷ್ಟರ ಕಾರ್ಯದಲ್ಲಿ ಶ್ರೀ ಮುಗಳಿಯವರು ಹೆಚ್ಚಿನ ಯಶಸ್ಸನ್ನು ಪಡೆದಿದ್ದಾರೆ 
ಎನ್ನಬಹುದು. 

ಕಾರಣಪುರುಷ ಬರುವನು, ಬಂದು ಅಧಃಪತಿತರಾದ ನಮ್ಮನ್ನು ಉದ್ದರಿಸುವನು 
ಎಂದು ನಂಬುವುದು ಭಾವಿಕತೆ, ವೈಜ್ಞಾನಿಕತೆಯಲ್ಲ ಎಂಬವರುಂಟು. ಹೀಗೆಂಬಲ್ಲಿ 
ಕಾರಣಪುರುಷನನ್ನು ದಿವ್ಕಾಂಶವುಳ್ಳವನೆಂದೂ ದಿವಾಂಶ ಸಂಪನ್ನರು ಅಸಂಭಾವ್ಯರೆಂದೂ 
ಗಹಿಸಲಾಗುತ್ತದೆ. ಆದರ್ಶನಾಯಕರೆಲ್ಲಾ ದಿವ್ಯಾಂಶಸಂಪನ್ನರು ಎಂಬುದು ಭಾವಿಕರ 
ಪರಿಭಾಷೆ, ಒಂದು ದೊಡ್ಡ ಬದಲಾವಣೆಗೆ ಕಾರಣನಾಗುವವನು ಕಾರಣ ಪುರುಷ. 
ಅವನು ಹೆಚ್ಚಿನ ಅಂತಃಸತ್ವವುಳ್ಳವನಾದರೆ ದಿವ್ಯಾಂಶಸಂಪನ್ನ ಕೇವಲ ನಿಮಿತ್ತ ಮಾತ್ರನಾದರೆ 
ದಿವ್ಯಶಕ್ತಿಯ ಕೈಗೆ ಸಿಕ್ಕುವ ಸಾಧನ. ದಿವೃವು ಮಾನವ್ಯದ ಮೇಲೆ ಅಜ್ಞಾತ ಪ್ರಭುತ್ವವುಳ್ಳದ್ದು. 
ಭಾರತದ ವರ್ತಮಾನ ಇತಿಹಾಸವು ನಿರುತ್ಲಾಹ-ಸೋಲುಗಳ ಶತಾಂಶವನ್ನು 
ಪರಿವರ್ಥ್ಧಿಸುತ್ತಿರುವಾಗ ಬರಲಿರುವ, ಬರಲೇಬೇಕಾದ ಆಶಾವಾದ ಸಾಫಲ್ಯವನ್ನು 
ತರುವ ಬದಲಾವಣೆಗೆ ಕಾರಣನಾಗುವ ನಾಯಕನನ್ನೋ ನಾಯಕವರ್ಗವನ್ನೋ 
ನಿರೀಕ್ಷಿಸುವ ಧ್ವನಿ ಕಾದಂಬರಿಗಿದ್ದರೆ ಅದಕ್ಕೆ ಕಲಾತ್ಮಕ ದೋಷ ಅಂಟಿದೆ ಎನ್ನಲು 
ಸಾಧ್ಯವಿಲ್ಲ. ಕ್ರಾಂತಿಯಲ್ಲಿ ಮೊದಲು ಸಾಮಾನ್ಯನಂತೆ ತೋರುವವನು ಕೃತಿಬಲದಿಂದ 
ಅಸಾಮಾನ್ಯತೆಯನ್ನು ಪ್ರದರ್ಶಿಸಬಹುದು. ಇದು ಕಾಯಕದ ಕಾಲ, ಕೃತಿವಂತಿಕೆ 
ಅನಿವಾರ್ಯವಾದ ಅವಧಿ; ವಸ್ತುದಾರಿದ್ಯವು ಸಂಘಟನ ದಾರಿದ್ಯ-ಶ್ರಮಚಾತುರ್ಯ 
ದಾರಿದ್ಯಗಳಿಂದ ಉಂಟಾಗಿರುವ ದುಃಸಂಧಿ. ಈಗ ಮೂಕಕೋಟಿಯು ಉದ್ದಾರದ 
ದಾರಿಯನ್ನು ಕಂಡುಕೊಳ್ಳಲಾರದಾಗಿದೆ; ಕಂಡದಾರಿಯಲ್ಲಿ ಸಮರ್ಥವಾಗಿ 
ನಡೆಯಲಾರದಾಗಿದೆ. ಈ ಅರಾಜಕಲೋಕವನ್ನು ಉದ್ದರಿಸಲು ಸಮರ್ಥನಾದ ಮತ್ತು 
ಗೋಪ್ಯರ ಪ್ರತಿನಿಧಿಯಾದ ಹೊಸ ಗಾಂಧಿ, ಹೊಸ ಅರವಿಂದ, ಹೊಸ ಸುಭಾಸ 
ಬರಬೇಕಾಗಿದೆ ಎಂಬುದು ಜನ ಹೃದಯದ ಆಳವಾದ ಪತ್ಕಾಶಾಧ್ವನಿಯಲ್ಲವೇ "ಕವಯಃ 
ಕ್ರಾಂತಿದರ್ಶಿನಃ ಕ್ರಾಂತಿದರ್ಶಿನಃ ! 

ಮಂದಾರಪ್ರಿಯರಾದ ಮುಗಳಿಯವರ ಕವನಗಳಲ್ಲಿ ಹಲವು ಮಂದಾರ 
ಸುಂದರವಾಗಿರುವುದು ರಸಿಕವೇದ್ಯ. ಕವನರಚನೆಯಲ್ಲಿ ಅವರ ಪಾಂಡಿತ್ಕವು ಅಡ್ಡಬರಲಿಲ್ಲ; 
ಅವರಿಗೆ ಹೊಸತಿಗಾಗಿ ಹೊಸತನ್ನು ಹೊಸೆಯುವ ಹುಚ್ಚು ಹಿಡಿಯಲಿಲ್ಲ. ಅವರದು 
ಸರಳವಾದ ನದೀಪ್ರವಾಹ, "ಸೀದಾ ರಾಸ್ತಾ'. ಅತಿ ಕುಸುರುಗೆಲಸ ಅಥವಾ ಅತಿ 
ಬೋಳು ಬೋಳು ಎನ್ನಿಸದ ರಚನೆ ಅವರ ಕವಿತೆಯದು. ಅದರ ಗೇಯತೆಯು 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೮೯ + 


ರಂಜಕವಾಗಿದೆ. Spontaneityಸ್ವಯಮುದ್ಧೂತಿಯ ಮೇಲ್ಮೆಯನ್ನು ಮುಗಳಿಯವರು 
ಬಲ್ಲರು. ಅದುದರಿಂದ ದಿನಕ್ಕೆ ಇಷ್ಟು ಪಂಕ್ತಿಗಳು ಎಂಬ ಲೆಕ್ಕವನ್ನಿಟ್ಟು ಅವರು ಪದ್ಯ 
ಬರೆವ ಪದ್ಧತಿಗೆ ಇಳಿಯಲಿಲ್ಲ. ಕವನ ಸಾಮ್ರಾಜ್ಯವನ್ನು ಕಟ್ಟುವ ಹೆಬ್ಬಯಕೆಯ ಬೆನ್ನು 
ಹಿಡಿಯಲಿಲ್ಲ. ಅವರ ಗೆಳೆಯರಲ್ಲಿ ಈ ಮಹತ್ವಾಕಾಂಕ್ಷೆ ಒಬ್ಬರಲ್ಲಿ ಫಲಿಸಿತು, ಇನ್ನೊಬ್ಬರಲ್ಲಿ 
ಫಲಿಸಿದಂತೆ ತೋರಿತು. ಆದರೆ ಮುಗಳಿಯವರು ಇದರಿಂದ ವಿಚಲಿತರಾಗಲಿಲ್ಲ; 
ತಮ್ಮ ದಾರಿಯಲ್ಲಿ ತಾವು ನಡೆದರು, ಮಂದಾರ ಗಂಧವನ್ನು ಕವನ ಕುಸುಮಗಳ 
ಮೂಲಕ ಬೀರಿದರು. ಅವರ ಆ ಈ ಮಂದಾರಗಳು ಕನ್ನಡತಾಯಮುಡಿಯನ್ನು ಏರಿ 
ಪರಿಮಳಿಸುತ್ತಿವೆ. 

ಪಂಪನ ಕೊಡುಗೆಗಳಿಂದ ಆರಂಭಿಸಿದರೆ ಈವರೆಗೆ ಎಂಥೆಂಥ ಕೊಡುಗೆಗಳನ್ನು 
ಕನ್ನಡ ಸಾಹಿತ್ಯ ಪಡೆದಿದೆ? ಎಂದೊಮ್ಮೆ ಕುತೂಹಲದ ಕಣ್ಣನ್ನು ತೆರೆದು ಮುಗಳಿಯವರ 
ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನೋಡಬಹುದು. ಅವರ “ಕೊಡುಗೆಗಳು ವಿವಿಧ. 
ಅವುಗಳಲ್ಲಿ ಅವರ ವಿಮರ್ಶ ವಿವೇಚನೆಗೆ ಅಗಸ್ಥಾನ. ಸಾಹಿತ್ಯದ ಇತಿಹಾಸದಲ್ಲಿ 
ವಿಮರ್ಶೆಯೊಂದು ಅಂಗ. ವಿಮರ್ಶೆಯ ವಿಮರ್ಶೆ ಸ್ಪತಃ' ಒಂದು ಅಂಗಿ. 
"ಸಾಹಿತ್ಯೋಪಾಸನೆ' ಅಂಥ ಒಂದು ವಿಮರ್ಶ ವಿಚಾರಗಳ ಗಂಥ. ಪಂಪನ 
ಕೊಡುಗೆಗಳಿಂದ ಹಿಡಿದು ಗಾಂಪನ ಕೊಡುಗೆಗಳವರೆಗಿನ ಸಾಹಿತ್ಯ ಸುಮಗಳ ಮೌಲ್ಯ 
ನಿರ್ಣಯಕ್ಕೆ ಮಾರ್ಗದರ್ಶನ ಮಾಡಬಲ್ಲ ನೀತಿಗಳನ್ನಲ್ಲಿ ವಿವೇಚಿಸಲಾಗಿದೆ. ಹೊಸ 
ಹೊಸದಾಗಿ ವಿದೇಶಗಳಲ್ಲಿ ಪ್ರಕಟಿಸುವ ವಿಮರ್ಶ ಗಂಥಗಳೆಲ್ಲವೂ ಹಿಂದೆ ಯಾರಿಗೂ 
ಹೊಳೆಯದಿರುವ ಒಂದಾದರೂ ಹೊಸ ಕಲಾಸೂತ್ತವನ್ನು ಒಳಗೊಂಡೇ ಇರುವುವು 
ಎಂಬ ಭ್ರಮೆಯಿಂದ ಬದ್ದವಾದ "ಅಂತ್ಯವ ಕಾಣದ ಮೇಶೆಯನರಿಯದ” ವಿಮರ್ಶ 
ವೈವಿಧ್ಯದ ನೀತಿಯನ್ನು ಮುಗಳಿಯವರು ನಂಬಿಲ್ಲ. ಭವಿಷ್ಕೋನ್ಮುಖ ಅನಿರ್ಧಾರ 
ಬುದ್ದಿ, ವರ್ತಮಾನಕ್ಕೆ ವಿದೇಶ ವರ್ಣ ಲೇಪನ ಮಾಡುವ "ಪ್ರವೃತಿ ದೇಶೀಯ 
ವಿಚಾರಗಳೆಲ್ಲವನ್ನೂ ತಿರಸ್ಕರಿಸುವ ಅವೈಜ್ಞಾನಿಕತೆ ಮತ್ತು ಅಜೀರ್ಣ ವಿಚಾರಗಳನ್ನು 
ವಮನ ಮಾಡುವ ಆತುರ ಎಂಬ ನಾಲ್ಕು ಅಸಂಸ್ಕೃತ ಅಂಶಗಳಿಂದ ತುಂಬಿದ 
ವಿಮರ್ಶಕಂ ಮನ್ಯರ ಸಂಖ್ಯಾವೃದ್ಧಿಯಾಗುತ್ತಿರುವ ಸದ್ಯದ ರುಗ್ಡಯುಗದಲ್ಲಿ 
ಮುಗಳಿಯವರ ವಿಚಾರಗಳು ಸಮತೋಲವನ್ನು ಸ ಸ್ಥಾಪಿಸ ಪಿಸಬಲ್ಲವಾಗಿದೆ. ಸsthetic 
appeal ಸೌಂದರೃಪ್ರಜ್ಞೆಯನ್ನು ಪೇರಿಸುವ ಅಂಶಕ್ಕೆ ಪ್ರಾಧಾನ್ಯವನ್ನು ಕೊಡದ ವಿಮರ್ಶ 
ವಿಚಾರವು ಕಾವ್ಯಶಾಸದಲ್ಲಿ ಬಹಿಷ್ಟಾರ್ಯ ; ಕಲಾ(ಕಾವ್ಯ) ಕೃತಿಯ ಇಡಿಯು ಧ್ಹನಿಸುವ 
ಭಾವಬಂಧ(ರಸುವನ್ನ "ಗಣ್ಣವಾಗಿ" ಗಮನಿಸದ ವಿಜಾರವು ದಿಕ್ಕು ತಪ್ಪಿದ್ದು” ಎಂಬ 
ಸೂತ್ರಗಳನ್ನು ಅರಗಿಸಿಕೊಂಡದ್ದರಿಂದ ಮುಗಳಿಯವರ ಸಾಹಿತ್ರೋಪಾಸನೆ 'ಈ ಆವರಣ 


೨. ಸಾಹಿತ್ಯೋಪಾಸನೆ; ಪು ೧೯, ಸಾಲು ೧೭ 
a.°Art is substantively beautiful and adjectively true’ - Rene Wellek. 


+ ೩೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಚಿಹ್ನಃ ಗಳ ಕಕ್ಷೆಯಲ್ಲೇ ಉಪಯುಕ್ತವಾದ ಶಾಸ್ತ್ರೀಯ ವಿವೇಚನೆಯನ್ನು ಮಾಡಿ ರಸಿಕ 
ಬುದ್ಧಿಗೆ ಯುಕ್ತ ಸಂಸ್ಕಾರವನ್ನು 'ಕೊಡಬಲ್ಲುವಾಗಿದೆ. 


“The Heritage of Karnataka’ ಎ೦ಬ ಆ೦ಗ್ಗಗಂಥವೂ ಮುಗಳಿಯವರ ಒಂದು 
ಅಮೂಲ್ಯ ಕೊಡುಗೆ. ಇದು ಕೇವಲ ಸಾಹಿತ್ಯಕವಲ್ಲ. ಸಾಂಸ್ಕೃತಿಕ ಚರಿತ್ರೆಯ ಗಂಥ. 
ಇದರಲ್ಲಿ ಅವರುಸಪ್ರಮಾಣವಾಗಿ ಪ್ರಾಚೀನ ಕರ್ನಾಟಕದ ಐತಿಹಾಸಿಕ ವಿಕಾಸವನ್ನೂ 
ಆರ್ಯ-ದ್ರಾವಿಡ ಸಂಪರ್ಕವನ್ನೂ ಚಿತ್ರಿಸಿ, ಚಾರಿತ್ರಿಕ ಅವಧಿಯ ಕರ್ನಾಟಕದ ವೀರಜೀವನ, 
ಸೈನ್ಯ ಸಂಘಟನೆ, ಆಡಳಿತ, ನಾಗರಿಕ ಜೀವನ, ಮತೀಯ ಸಹಿಷ್ಣುತೆ, ಭಕ್ತಿಪಂಥ, 
ಸಾಮಾಜಿಕ ಜೀವನ, ಲಲಿತಕಲೆ, ಹಳ-ಹೊಸ ಕನ್ನಡ ಸಾಹಿತ್ಯಗಳು ಮುಂತಾದ 
ಹಲವಾರು ವಿಷಯಗಳನ್ನು ಮನಂಬುಗುವಂತೆ ವಿವರಿಸಿದ್ದಾರೆ. "ಸಂಸ್ಕೃತದಿಂದ ಪುಷ್ಟಿ 
ಪಡೆದದ್ದು ಕರ್ನಾಟಕ ಸಂಸ್ಕೃತಿಯ ವೈಶಿಷ್ಟ್ಯ' ಎಂದ ಮುಗುಳಿಯವರ ಮಾತು 
ವಸ್ತುಸತ್ಛಕ್ಕೆ ಕನ್ನಡಿ ಹಿಡಿದಿದೆ. ೧ಔನೆಯ ಅಧ್ಯಾಯದಲ್ಲಿ ಅವರು ಕೊಟ್ಟ ಆಧುನಿಕ 
ಕನ್ನಡ ಸಾಹಿತ್ಯದ ವಿಹಂಗಮಾವಲೋಕನವು ತೀರ ಅಯೋಜಿತ. ಬಹುಶಃ ಸಮಕಾಲೀನ 
ಸಾಹಿತ್ಯದ ಬಗ್ಗೆ ಎಲ್ಲ ದೇಶಗಳ ವಿಮರ್ಶಕರೂ ಇತಿಹಾಸಕಾರರೂ ಇಂಥ ಸ್ಥಾಲೀಪುಲಾಕ 
ನ್ಯಾಯವನ್ನೇ ತೋರಿಸಿರಬಹುದಲ್ಲವೇ? ಶ್ರೀ ವಿ.ಕೃ.ಗೋಕಾಕರು ಬರೆದ ಹೊಸ 
ಕನ್ನಡ ಸಾಹಿತ್ಯ ಚರಿತ್ರೆ ಹೆಚ್ಚು ಸಮಗವಾಗಿ ತೋರೀತು. ಅದು ಕೂಡ ಎಲ್ಲ ಗಣ್ಯ 
ಕೃತಿಗಳ ಮೌಲ್ಯ ನಿರ್ಣಯವನ್ನು ಚೆನ್ನಾಗಿ ಮಾಡಿಕೊಂಡು ಬರೆದದ್ದೆಂದು ಹೇಳುವುದು 
ಸ್ವಲ್ಪ ಅವೈಜ್ಞಾನಿಕ. ಆದರೆ ೨೨೪ ಪುಟಗಳಲ್ಲಿ ಕನ್ನಡನಾಡ ಸಾಂಸ್ಕೃತಿಕ ಚಿತ್ರವನ್ನು 
ಸೊಡುವ ಪ್ರಯತ್ನವು ಒಟ್ಟಿನಲ್ಲಿ ಬಹಳ ಯಶಸ್ವಿಯಾಗಿದೆ ಎಂದೇ ಧಿ. 

ಸಾಹಿತ್ಯದಲ್ಲಿ ಅದರ ದೇಹಾತ್ಮಗಳ ಸಮ ಪ ಪ್ರಾಧಾನ್ಮವನ್ನು ಸಮನ್ನಿತ ಸ್ಪರೂಪವನ್ನು 
ಗಮನಿಸಿದರೆ ಮುಗಳಿಯವರದು ಚೆಂಗನ್ನಡ. ಗದ್ಯವಾಗಲಿ, ಪದ್ಯವಾಗಲಿ, "ಗಿರಃ 
ಕವೀನಾಂ ಜೀವಂತಿ” ಎಂಬ ಮಾತಿನಲ್ಲಿ ಅಡಗಿದ್ದ ಸಾಹಿತ್ಯದ ಚಿತಸ್ಥಾಯಿತ್ವದ ನಿಕಷಕ್ಕೆ 
ಮುಗಳಿಯವರ ಶೈಲಿಯು ಹತ್ತುತ್ತದೆ; "ಅಗಾಮ್ಯೋತರ್ಥೋ ರಸಾವಹಳ' ಎಂಬ 
ನೀತಿಯಂತೆ ಅವರ ಬರಹಗಳು ಶುದ್ಧವೂ ಸ್ಪಷ್ಟವೂ ವೈಜ್ಞಾನಿಕವೂ ಅನುಭವ ಸಾಕ್ಷಿಕವೂ 
ಆಗಿರುವುದು ಕನ್ನಡ ಭಕ್ತರಿಗೆ ಮಾರ್ಗದರ್ಶಕವಾಗಿವೆ. ಕನ್ನಡ ಗದ್ಯದ ಒಳಗುಟ್ಟನ್ನು 
ಅರಿತುಕೊಂಡು ಬರೆವ ಕೆಲವೇ ಆಧುನಿಕ ಆಚಾರ್ಯ ಶೈಲಿಗಳಲ್ಲಿ ಅವರದು ಒಂದು. 
ಆಂಗ್ಲಮಯ ಬುದ್ದಿಯ ದಾಸ್ಯ ಲೇಪ ಅವರ ಒಕ್ಕಣೆಯಲ್ಲಿ ರ 'ಕಂಡು ಬರಲಾರದು. 
ಮರಾಠಿ ರೂಢಿಯ "ಇದು "ಎಂಬುದಾಗಿ ವಾಕ್ಸದ ಆದಿಯ 'ಕತ್ಯ ೯ಪದದ ಮುಂದೆ 
ಬರುವ ಪದವು ಅವರ ಬರಹಗಳಲ್ಲಿ ಅವರ "ಸದಭಿರುಚಿ ಸಂಪನ್ನ ವಿಚಾರಗಳ 
ಅವಲೋಕನದಿಂದ ಪ್ರತ್ವೇಕವಾಗಿ ಜಿಗಿದು ನಿಲ್ಲುತ್ತದೆ! ಆದುದರಿಂದ ಅವರ ಕೊಡುಗೆಯ 
ಸ್ಥಾಲೀಪುಲಾಕ ದರ್ಶನವು ಸಾಂದರ್ಭಿಕ ಅನಿವಾರ್ಯತೆಗೊಳಪಟ್ಟಿದ್ದರೂ ಸಂಕ್ಷೇಪಿಸುವಲ್ಲಿ 
ಗಣ್ಕೋದಾಹರಣೆಗಳನ್ನು ಇಲ್ಲಿ ಮರೆತಿಲ್ಲವೆಂದು ಭಾವಿಸುತ್ತೇನೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೯೧ + 


ಚರಿತ್ರೆ, ನಾಟಕ, ಕಾದಂಬರಿ, ಕವಿತೆ, ವಿಮರ್ಶೆ, ಸಾಂಸ್ಕ ಶಿಕ ದರ್ಶನಗಳೆಂಬ 
ಸಾಹಿತ್ಯದ ಷೇಣ್ಗುಖಗಳನ್ನು ಮಾತನಾಡಿಸಿ ಗೆದ್ದ ಮುಗಳಿಯವರ" ಮಾಗಿದ ಲೇಖನಿಯ 
ಕೊಡುಗೆಗಳಲ್ಲಿ ಪೆ ಪೌಢ ಉದಾಹರಣೆಗಳು ಕೊಟ್ಟ ಬಳಿಕ, ಇವುಗಳೊಡನೆ ಹೋಲಿಸಿ 
ಅವರ ಆಂಯಾ ಜಾತಿಯ ಇತರ 'ಬರಹೆಗಳನ್ನು” ಮೌಲ್ಯ ನಿರ್ಣಯಕ್ಕೆ 


ಗುರಿಪಡಿಸಬಹುದು. 
“8 B& B&B 


['ರಸಿಕರಂಗ ದರ್ಶನ' - ಪುಟ ೨೦೩] 


9, One can analyse all the other works from the point of view of their approxi- 
mation to this type-according to the scheme of values established by ob- 
serving his works themselves.-Austin Warren. 


+ ೩೯೨ 


೫೦. ಕಣವಿಯವರ ಜ್ಞಾನಪ್ರಸಾರ ಕಾರ್ಯದಲ್ಲಿ 
ರುಚಿಭೇದದ ಅರ್ಥ ಮತ್ತು ವ್ಯಾಪ್ತಿ 


ನಾನಾತ್ಸದಿಂದ ತುಂಬಿದ ದವ್ಯ, ಗುಣ, ಕರ್ಮಗಳುಳ್ಳ ಪ್ರಪಂಚದ ವ್ಯವಹಾರದಲ್ಲಿ 
ಕಾವ್ಯಕರ್ಮವೊಂದು. ಅದರ ಪ್ರಾತಿಭಾಸಿಕಂಶವು ವ್ಯವಹಾರ ಮೂಲ. ವ್ಯವಹಾರವು 
"ಶಾಶ್ವತ ಅಥವಾ ಸಾಮಾನ್ಯ' ಧರ್ಮಪಂಚಕದ ಆಧಾರವುಳ್ನದ್ದು, ಗೀತೋಕ್ತಿ ಹಾಗೂ 
ಮನಃಶಾಸ್ತ್ರಗಳಂತೆ ಗುಣತ್ರಯವು ಅನುವಂಶಿಕ ಮತ್ತು ಆವರಣಜನ್ಯ(Natural and 
Nurtural). ಅಭಿರುಚಿಯ ಗುಣತ್ತಯದಿಂದ ಉಪಾಹಿತ. ಸತ್ತ, ರಜಸ್‌, ತಮಸ್ಸುಗಳು 
ಸಾರ್ಥಕವಾದ ಸುಪಸಿ ಸಿದ್ದ ಗುಣವಿಶೇಷಗಳು. ಅವುಗಳಲ್ಲಿ ಯಾವುದು ಯಾವ ಅವಧಿಯಲ್ಲಿ 
ಯಾವ ಕಲೆಗಾರನ ಕಲಾಪವ ೈತ್ತಿಯ ಮೇಲೆ ಪ್ರಭುತ್ವವನ್ನಿಟ್ಟು ಕೊಂಡಿರುವುದೋ 
ಅದು ಆಗ ಅವನ ಕೃತಿಯ ರಸಾಭಿರುಚಿಗೆ ಪ್ರಧಾನ ಪೇರಕವಾಗುತ್ತದೆ. ಈ ನಿಯಮವು 
ವಿಮರ್ಶಶಾಸ್ತ್ರ- ಕೇಖಕನಿಗೂ ಅನ್ವಯಿಸುತ್ತದೆ. ವ್ಯಾವಹಾರಿಕ ಸಮಾರಂಭಗಳ ವಸ್ತು 
ಪಾತ್ರ, ಸಂನಿಫೇಶ, ಸಂವಿಧಾನ, ಸಮಯಗಳಿಗೂ "ಅನ್ವಯಿಸುತ್ತದೆ. 


ವ್ಯಾಪಕಾರ್ಥದ ರಸವಿಂದು ಭಾವಗಳನ್ನೊ ಳಗೊಂ೦ಡ thetic 
೩ppೀಸೌ೦ದರ್ಯಭಾವ ಪ್ರೆ ಪ್ರೇರಕ ಕಾವ್ಸಾರ್ಥ ಅಥವಾ ಕಲಾಥ(" ಸಾಹಿತ್ಯ ದರ್ಪಣ'ವನ್ನು 
ನೋಡಿರಿ). ಕಲೆಗಾರ, ಕಾವ್ಯಕಾರ, 'ಕುಂಭಕಾರ. ವಿಮರ್ಶಕಾರ ಎಲ್ಲರಲ್ಲೂ Self 
preservation ಸ್ವದೇಹೇಂದಿಯರಕ್ಷಣಂ ಮತ್ತು6r೯೩riಂus ಸ್ವಜನಲೀನತೆ ಎಂಬ 
ಮೂಲ ಪವೃತ್ತಿಗಳು ಇರುತ್ತವೆ. ಇವುಗಳ ಭಿನ್ನ ಭಿನ್ನ ಬಲಪ್ರದರ್ಶನಗಳು ವ್ಯಕ್ತಿಯ 
ಭಿನ್ನ ಭಿನ್ನ ಅಧಮೋತ್ತಮ) ಜಾರಿತ್ರಮಟ್ಟಗಳನ್ನು ನಿರ್ಧರಿಸುತ್ತವೆ. ಕವಿತ್ವ ವಿಮರ್ಶಕತ್ತಾದಿ 
ಧರ್ಮಗಳೂ ಷಡಿಪುಗಳಿಂದ ತುಂಬಿದ ಮ ತುಂಬಿರದ ಭಾವಗಳೂ ಸೂಚೀಶತಪತ್ರ 
ನ್ಯಾಯದಂತೆ ಒಬ್ಬನೇ ಒಬ್ಬ ಮನುಷ್ಠನಲ್ಲಿ ಒಂದು ಅಥವಾ ಹಲವು ಸಂದರ್ಭಗಳಲ್ಲಿ 
ಪ್ರಭುತ್ಸವನ್ನು ಚಲಾಯಿಸುತ್ತಿರಬಹುದು. 

ಕ್ಷಣಿಕತೆಯ ಅತಿಂಯು ವಸ್ತುಗಳ ಅಭಿಜ್ಞಾನಕ್ಕೆ( Rcognition)ವಿಘ್ನ್‌ 
ಉಂಟುಮಾಡುವಂತೆ ವ್ಯಕ್ತಿಯ ಅಭಿರುಚಿಯ ಚಾಂಚಲ್ಕದ ಅಸ್ಟಾಭಾವಿಕ ವೇಗವು 
ಅವನ(ವಿಮರ್ಶಕತ್ನದ ಮಾತಲ್ಲಿರಲಿ) ರಸಿಕತೆಯ ಸಾತತ್ಮವನ್ನು ಗುರುತಿಸುವುದಕ್ಕೇ 
ವಿಘಫ್ನಕರವಾಗುತ್ತದೆ.Food value, taste value ಆಹಾರದ ಪೌಷ್ಠಿಕತ್ತದ ಮೌಲ್ಯ ಮತ್ತು 
ನಾಲಿಗೆ ಗುರುತಿಸುವ ರುಚಿ ಮೌಲ್ಕಗಳೆರಡಕ್ಕೂ ಪಂಚಮಹಾಧರ್ಮಗಳ(ಪಂಚಶೀಲಗಳ) 
ನಿಯಾಮಕತೆ ಇರುವುದನ್ನು ಮಹಾತ್ಮ ಗಾಂಧಿ ಸಷ್ಟವಾಗಿ ಸೂಚಿಸಿದ್ದಾರೆ. ನಮ್ಮ 
ದೇಶದ ನಾಗರಿಕತೆಯ ಸಾತತ್ಯದ(Cಂಗtಃnuity) ರಹಸ್ಯವಿರುವುದು ಇಲ್ಲೇ. ನಮ್ಮ 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೯೩ + 


ದೇಶದ ಸಾಂಸ್ಕೃತಿಕ ಪ್ರಭುತ್ವವು ನಮ್ಮ ಕಾಲದ ಸಾಂಸ್ಕೃಶಿಕ Fashions ಚಾಪಲ್ಯ 
ಪ್ರಕಾರಗಳಿಗಿಂತ ಹೆಚ್ಚಿನದೆಂಬವರ ಮತ ನನ್ನದು. ಮಿತ್ರರಾದ ೫೦ರ ಕಣವಿಯವರ 
ಅಭಿಪ್ರಾಯವು ಇವಕ್ಕಿಂತ ಭಿನ್ನ ಎಂಬುದು ಅವರು ಹಿಂದೊಮ್ಮೆ ಬರೆದ ಗಂಥವೊಂದರಲ್ಲಿ 
ಸಷ್ಟವಾಗಿದೆ. ಮತಸ್ವಾತಂತ್ರ ಅವರು ಔಚಿತ್ಯದ ಕಡಿವಾಣವನ್ನು ಇನ್ನು ೧೦ವರ್ಷಗಳಲ್ಲಿ 
ಹಾಕಬಲ್ಲವರಾಗುತ್ತಾರೆ ಎಂದು ನನಗೆ ದೃಢಶ್ರದ್ಧೆಯಿದೆ. ಕಾವ್ಯದ ಆತ್ಮವು 
ರಸ(ವಿಶಾಲಾರ್ಥದಲ್ಲಿ thetic appeal), ವಾದರೆ ರಸದ ಆತ್ಮವು 
ಔಚಿತ್ಯ(ಕ್ಷೇಮೇಂದ್ರೋಕ್ತ ಔಚಿತ್ಯ) ಶಾಸ್ತಗಂಥಗಳ ಔಚಿತ್ಯವಂತೂ "ಮಿಲಿಟರಿ ಶಿಸ್ತಿನದು. 
Manis a social, political, rational etc. animal-ಮಾನವನು ಸಾಮಾಜಿಕ, 
ರಾಜಕೀಯ, ವೈಚಾರಿಕ ಮುಂತಾದ ಪ್ರಾಣಿ ಎಂಬೆಲ್ಲವುದಕ್ಕಿಂತ ಹೆಚ್ಚಾಗಿ ಮಹಾತ್ಮ 
ಗಾಂಧಿಯವರೆಂದಂತೆ Moral anima! ನೈತಿಕ ಪ್ರಾಣಿ-ಎಂಬುದು ಈ ದೇಶದಲ್ಲಿ 
ಅಬಾಧಿತ ಸತ್ಯ. ಆಧ್ಯಾತ್ಮಿಕತೆಯಿಂದ ಸಹಿತವಾದ ನೈತಿಕತೆ ಕಾವ್ಯ, ವಿಮರ್ಶೆ ಮುಂತಾದ 
ಎಲ್ಲ ಕರ್ಮಗಳಿಗೂ ವ್ಯಾಪಕ. ನಮ್ಮ ರಾಜ್ಯನೀತಿ ಇದನ್ನು ಮರೆತುದರಿಂದಲೇ ನಮಲ್ಲಿ 
ಭ್ರಷ್ಟಾಚಾರದ ಹೃದ್ರೋಗ ಉಂಟಾಗಿ ಬಹಳ ಬೇಸರವನ್ನು ತಂದಿತು ಎಂಬುದೀಗ 
ಜನಜನಿತವಾಗಿದೆ. ಇದನ್ನು ಯಾರಾದರೂ ಪೂರ್ವಾಪರ ವಿವೇಕವಿದ್ದವರು 
ಅಲ್ಲಗಳೆಂರುಬಲ್ಲರೇ? ವರ್ಣಿಗಳಿಗೂ ಲಿಂಗಿಗಳಿಗೂ ಸಾಮಾನ್ಯವಾದ 
ಪಂಚಮಹಾಧರ್ಮಗಳೇ Universal moral Principles ಜಾಗತಿಕ ನೀತಿತತ್ವಗಳು. 
ಚರಾಚರಗಳ ಮೇಲಿನ ವ್ಯಾಪಕವಾದ ದಯೆ, ಪ್ರೀತಿ ಮತ್ತುಪಾತಾಪಾತ್ರ ವಿವೇಕಗಳಿಗೆ 
ಭಾರತ ಕೊಟ್ಟಷ್ಟು ಪ್ರಾಧಾನ್ಯವನ್ನು ಇನ್ನಾವ ದೇಶ ಕೊಟ್ಟಿದೆ? ಹೀಗಿರುವಾಗ 
ಕಾವ್ಯ(Literary Cabello) ಮತ್ತು ವಿಮರ್ಶ (Literary Critೀism)ಶಾಸ್ತಗಳಲ್ಲಿ 
ಅಭಿರಿಚಿ ಮೌಲ್ಯವಿವೇಚನೆಗೆ ಸತ್ತ, ರಜಸ್‌, ತಮಸ್ಸುಗಳ ಉತ್ತಮ ಮಧ್ಯಮ ಅಧಮ 
ಸ್ಥಾವಗಳನ್ನ(Conditions ಶರ್ತಗಳನುು) ಹಾಕದೆ ಇರಲಾದೀತ? ಅವುಗಳಲ್ಲಿ ಪ್ರಥಮವು 
ಪರಿಜಮಹಾಧರ್ಮಗಳನ್ನೊಳಗೊಂಡಿದೆ. 


ಜೊತೆಗೆ ಯಾವ ಮತಸ್ಥೈರ್ಸವೂ ಇಲ್ಲದವರ ವಿಮರ್ಶೆ ಯಾವಾಗಲೂ "ರಾಮಾಯ 
ಸ್ಪಸ್ತಿ ರಾವಣಾಯ ಸ್ಪಸಿ' ಎಂಬ ನಿರುಪಯೋಗಿ ತತ್ವವನ್ನು ಉಳ್ಳದ್ದಾಗಿರುವುದು 
ಸಹಜ. ಲೋಕೈಷಣ, ವಿತೈಷಣ, ಪುತೈಷಣಗಳಿಗೊಳಗಾಗಿ ವಾಗ್ಯಯ ಮಾಡುವುದು 
ವಿಮರ್ಶ ಶಾಸಕ ಅನ್ಯಾಯ ಏಗ ವೈಜ್ಞಾನಿಕರ ತಿ ತಿಕರಣ ಶುದ್ಧವಾದ ಹಾಗೂ 
ಪ್ರತ ಕಾನುಮಾನ ಪ್ರಮಾಣ ಬದ್ಧವಾದ ಸಂಶೋಧನದಿಂದ ಲಭ್ಯವಾಗುವ 
ಅಭಿಪ್ರಾಯಗಳಂತೆಯೇ "ಕಾವಾ ನುಶೀಲನಾಭ್ಯಾಸ ವಶದಿಂದ ವಿಶದೀಭೂತ 
ಮನೋಮುಕುರವುಳ್ಳ' ಹಾಗೂ ದೇಶ ಸಮಯ-ದೇಶಾದರ್ಶಗಳ ಸೂಕ್ಷ್ಮಪಜ್ಞೆಯುಳ್ಳ 
ಮತ್ತು ಪೂರ್ವಾಪರಾಭಿಪ್ರಾಯ ವ್ಯಾಹತಿಯುಂಟಾಗದಂತೆ ನೋಡಿಕೊಳ್ಳುವ 
ವಿದಗ್ಗತೆ (Refer to the meaning of the word as explained by Dr.P.V.Kane) 
ಪ್ರಥಮ ಮಟ್ಟದ ವಿಮರ್ಶಕತ್ವಕ್ಕೆ ನಿಕಷ, ಕಾಳಿದಾಸನು "ನಾಟ್ಯಂ ಭಿನ್ನರುಚೇರ್ಜನಸ್ಯ 


+ ೩೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಬಹುಧಾಪ್ವೇಕಂ ಸಮಾರಾಧನಂ' ಎಂದು ಹೇಳಿದ ಸಂದರ್ಭವು ಭಾರತದ ೫೦ 
ಕೋಟಿ ವ್ಯಕ್ತಿಗಳ ೫೦ ಕೋಟಿ ರುಚಿಭೇದಗಳನ್ನು ಮನಸಿನಲ್ಲಿಟ್ಟುಕೊಂಡು ಬರೆದದ್ದಲ್ಲ. 
ಸಾಹಿತ್ಯಾದಿ(ಭಾರತೀ, ಕೈಶಿಕೀ, ಸಾತ್ವತೀ ಮತ್ತು ಆರಭಟೀ ಎಂಬ ವೃತ್ತಿ ಚತುಷ್ಟಯ) 
ಕಲೆಗಳ ಸಂಮ್ಲೇಳವು ನಾಟಕ(DRAಖMಸಿ)ದಲ್ಲಿ ಇರುವುದರಿಂದ ಅವುಗಳಲ್ಲಿ ಒಂದೊಂದಕ್ಕೇ 
ಹೆಚ್ಚು ಹೆಚ್ಚು ಪ್ರಾಧಾನ್ಯ ಕೊಡುವವರಿದ್ದರೆ ಅವರೆಲ್ಲರಿಗೂ ಆಯಾ ತೃಪ್ತಿಯನ್ನು 
(ಅವೆಲ್ಲವನ್ನೂ ನಾಟಕ ಒಳಗೊಂಡಿರುವುದರಿಂದ) ಕೊಡಬಲ್ಲದು-ಎಂಬುದೇ ಅರ್ಥ. 
ನಾಟಕ ವಿಮರ್ಶಕರು ಪ್ರೇಕ್ಷಕರೂ ಅಲ್ಲ, ನಾಟಕದವರೂ ಅಲ್ಲ, ನಾಟಕ ಆಡಿಸಿದವರೂ 
ಅಲ್ಲ-ವಿವಿಧ ವೃತ್ತಿಗಳಲ್ಲಿ ಪಳಗಿದ ಕಾವ್ಯಜ್ಞರಾದ ೧೨ ಜನರ ಉಪಸಮಿತಿಯೊಂದೇ 
ಎಂದು ಭರತ ಹೇಳಿದ್ದು ವಿಮರ್ಶಕತ್ತಕ್ಕೆ ಈಗಲೂ ಮಾರ್ಗದರ್ಶಕವಾಗಿದೆ. ಈ 
ನಿಷ್ಟಕ್ಷಪಾತತೆಯನ್ನು(ಸಾಮಾಜಿಕ($0ci81)ರಲ್ಲದ ಮನುಷ್ಯರು ಯಾರೂ ಇಲ್ಲವೆಂದೇ 
ಹೇಳಬಹುದಾದುದರಿಂದ) ವಿಮರ್ಶಕನು ಜಾಗರದಲ್ಲಿ ಇಟ್ಟುಕೊಂಡೇ ತೀರಬೇಕು- 
ಎಂಬುದು ನ್ಯಾಯಸಂಮತ. ಸಮಾಜವಿಲ್ಲಿ ರಸಿಕಸಮಾಜ, ರಸಿಕಜಾತಿ-"ಅರಸಿಕೇಷು 
ಕವಿತ್ವನಿವೇದನಂ ಶಿರಸಿ ಮಾಲಿಖ ಮಾಲಿಖ ಮಾಲಿಖ' ಎಂಬ ಮಾತಿಗೆ ಪಕ್ಕಾದ 
ಮಾನವ ಜಾತಿಯಲ್ಲ. 


ಪ್ರತಿಯೊಂದು ಪ್ರಥಮ ದರ್ಜೆಯ ಕಾವ್ಯದಲ್ಲಿಯೂ ಶಾಸ್ತದಲ್ಲಿಯೂ ಸಮಕಾಲಿಕ 
ಮತ್ತು ಸಾರ್ವಕಾಲಿಕ ರಸೋತ್ತರ ಚಿಂತನಾಹ್ಹ ಮಹಾವಿಚಾರ( 61೩ 1dಂ೨)ಗಳಿದ್ದೇ 
ಇರುತ್ತವೆ, ದ್ವಿತೀಯ ದರ್ಜೆಯ ಗಂಥದಲ್ಲಿ ಸಮ ಸಾಮಯಿಕಕ್ಕೇ ಅಗಪ್ರಾಶಸ್ತ್ಯ ವಿರುತ್ತದೆ. 
ಅದುದರಿಂದ ಅದು ಚಿರಸ್ಥಾಯಿಯಾದರೂ ಸ್ಥಿರಸಾಯಿಯಾಗಿ ಉಳಿಯದು. ಕಾವ್ಯವು 
ಯಶಸ್ಸಿಗಾಗಿ, ದುಡ್ಡಿಗಾಗಿ, ವ್ಯವಹಾರ ಜ್ಞಾನಕ್ಕಾಗಿ, ಅನಿಷಪ್ರೋಪದ್ರವ ಪರಿಹಾರಕ್ಕಾಗಿ, 
ಸದ್ಯಃ ಪರನಿರ್ವ್ಯತಿಗಾಗಿ ಮತ್ತಿ ಕಾಂತಾಸಂಮಿತಿಯ ಉಪದೇಶಕ್ಕಾಗಿ ಇರುವುದನ್ನು 
ವಿಮರ್ಶಕನು "ಮರೆತರೆ ಅವನು ವಿಮರ್ಶಕನೇ ಅಲ್ಲ. ಈ ಪಟ್ರಯೋಜನಗಳಲ್ಲಿ 
ಸದ್ಯಃ $ ಪರನಿರ್ವ್ಯತಿ(Immediate pure Aesthetic ಗ॥ೇ೩sure)೦3ುನ್ನು — 
ಅರಿಷಡ್ರರ್ಗರಹಿತವೂ ರಸಸಂಸ್ಥಾರ ಸಂಪನ್ನವೂ ಆದ ಮನಸಿಗೆ ಪಳಚ್ಚನೆ ಅನಂದವನ್ನು 
ಹೊಳೆಯಿಸುವ, ಅನುಭವಕ್ಕೆ ತಂದು ಕೊಡುವ ಕಾವ್ಯಗದ್ಯ ಅಥವಾ ಪದ್ಭಕ್ಸಿರುವ 
ಯೋಗ್ಯತೆ ಉಕ್ತಪಯೋಜನವನ್ನು ಗೌಣಗೊಳಿಸುವ ಕಾವ್ಯ್ಕಲ ಜೊತೆಗೆ, ಅಪತೃಕವಾಗಿ 
ಸಮಾಜದ ನೀತಿವಂತಿಕೆಯ ಮೇಲೆ ಪ್ರಭಾವ ಬೀರುವ ಶಕ್ತಿ ಕಾವ್ಯಕ್ಕಿದೆಯೆಂಬ ಆರನೆಯ 
ಪ್ರಯೋಜನ(ಉ॥ಟ)ವನ್ನು ವಿಮರ್ಶಕ ಕಡೆಗಣಿಸಿದರೆ ಅವನು ಸಮಾಜದ್ರೋಹಿಯೂ 
ತನ ಸ್ಸ ಸುಸಂಸ್ಥೃತತೆಗೆ ಅನ್ಯಾಯ ಬಗೆದು ಕೊಂಡವನೂ ಆಗುತ್ತಾನೆ. "ಇಂದಿನ ಲೇಖನಗಳ 
ಸ್ಥಿತಿಗತಿಗಳ” ಸಚಾರವನ್ನು ಚಿಂತನಕ್ಕೆ ವಸ್ತುವನ್ನಾಗಿ ಆಯ್ದುಕೊಳ್ಳುವ ಭಾಷಣಕಾರನ 
ವಿಮರ್ಶಧರ್ಮಕ್ಕೂ ಬು ಹೊರತಾದ 'ಮಾತಲ್ಪ "ಸ್ವಧರ್ಮೇ ನಿಧನಂ ಶ್ರೇಯಃ 
ಎಂಬ ವೀರಪಜ್ಜೆಗೆ ಬದ್ಧನಾಗದ " ಸ್ವಧರ್ಮಜ್ಜನು' ವಿಚಾರಕ್ಕೆ ಹಾಗೂ ವಿಮರ್ಶೆಗಿಳಿದರೆ 
ಅವನ ವಿಚಾರ ವಿಮರ್ಶೆಗಳು ಅವಾಚ್ಯ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೯೫ + 


ಶ್ರೀಕಣವಿಯವರ ಜ್ಞಾವಪಸ ಪಸಾರದ ಕಾರ್ಯವು ವಿಶಾಲವಾದುದು. ಅವರ ಪಕಾಶಕತ್ವ- 
ಸಂಪಾದಕತ್ವ ಲೇಖಕ(ಬಾಷಣಕಾರ್‌) ಹಾಗೂ ವಿಷಂರುಗಳ 
ವರಣಕತ್ತ ್ಯತ್ವಗಳೆಲ್ಲವುಗಳಿಗೂ ಮೇಲೆ ಹೇಳಿದ ಉಪೋದ್ರಾತವು ನಿಕಷ. ಆದರೆ 
ಅವರ ನಿರ್ದೇ ಶಕತ್ತದ ಸ್ಥಾನದಲ್ಲಿ ಸಿಕ್ಕಿಕೊಂಡಿದ್ದರೆ ನನಗಾದರೂ ಅವರು ಹೊರತಂದ 
ಪಕಟನೆಗಳಿಗಿಂತ "ಉತ್ತಮತರವಾದವುಗಳನ್ನು, ಹೊರತರಲಾಗುತ್ತಿತ್ತೋ ಇಲ್ಲವೋ 
ಹೇಳಲಾರೆ. 

ಉಪದೇಶವೆಂಬ ಆರನೆಯ ಪ್ರಯೋಜನವು ವ್ಯಾಸಂಗ ವಿಸ್ತರಣ ಮಾಲೆಯಲ್ಲಿ 
ಅಗಗಣ್ಯ, ಆದುದರಿಂದ ಅದರಲ್ಲಿ ಪದ್ಯಕ್ಕಿಂತ ಶಾಸ್ತೀಯ ಗದ್ಯಕ್ಕೆ ಮಹತ್ತ್ವ ಹೆಚ್ಚು. 
ಸರಳ ಸೈಲ ಇರಲಿ. ಕ್ಲಿಷ್ಟ ಶೈಲಿ 'ಇರಲಿ- “ಗ್ರಂಥಗಳು” ಸಾರ್ವಜನಿಕರಿಗೆ ಜ್ಞಾನದಾನ 
ಸಡುಸಂತರದು. ಭಾಷೆ ಅಸ್ಥಲಿತವಾಗಿರಬೇಕು. ಜನರು ಅನುಕರಣಶೀಲರು, 
ಶೈಲಿ ಕ್ಲಿಷ್ಟತೆ ಇರಬಾರದು-ಆದರೆ ಅದಕ್ಕಿಂತಲೂ ಹೆಚ್ಚಾಗಿ(೧) ಶುತಿದುಷ್ಟ, (೨) 
ಅರ್ಥದುಷ್ಟ (ಹಿ) ಕಲ್ಲನಾದುಷ್ಟ ಮತ್ತು (೪) ಶುಠಿ ಕಷ್ಟ-ಎಂಬ ದೋಷಗಳಿರಬಾರದು. 
ಶೈಲಿಯನ್ನೂ ಭಾಷಣದ ಹೂರಣವನ್ನೂ ಜನ (ನಿಷ್ಣಾಪಬುದ್ದಿಯುಳ್ಳ ಪೂರ್ವಗಹ 
ರಹಿತವಾಗಿದ್ದರೆ) ಗಹಿಸುತ್ತದೆ. ಆ ಮೂಲಕ ತಮ್ಮ ಜೀವನದ ವಿವಿಧ ಕರ್ಮವಿಭಾಗಗಳಲ್ಲಿ 
ಉತ್ತಮ, ಉತ್ತಮತರ ಫಲಗಳನ್ನು ಪಡೆಯುವಂತಹ ಯೋಜನೆ ಭಾಷಣಗಳ 
ಹಿನ್ನೆಲೆಯಲ್ಲಿರಬೇಕು. 

ಟಿ.ಎಸ್‌.ಎಲಿಯಟ್‌ ಹೇಳಿದಂತೆ ಇಂದಿನ ದಿನ ಮಾನದಲ್ಲಿ ೧ ಅಂಶದಲ್ಲಿ ೧೬ 
ಅಂಶಗಳ(ಪೂರ್ಣ ರೂಪಾಯಿಯ ವ್ಯಾವಹಾರಿಕ ಅರ್ಥದಂತೆ)ವರೆಗಿನ ವಿದ್ಯಾವಂತರು, 
ಕರ್ಣಾಟಕದಲ್ಲಿದ್ದಾರೆ. ಆದುದರಿಂದ ಪಂಡಿತ-ಪಾಮರರೆಂಬ ಎರಡೇ ವರ್ಗಗಳನ್ನು 
ರಂಜಿಸಿ ಗೆದ್ದ ಹಿಂದಿನ ಉಪನ್ಯಾಸಕಾರ(ಬರಹಗಾರ)ರಷ್ಟು ಇಂದಿನವರ ಕೆಲಸ 
ಸುಲಭವಲ್ಲ. ನನ್ನ 'ಮನುಸ್ಮತಿ'ಯ(ಭಾರತೀಯ ನಾಗರಿಕತೆಗೆ ಮನುವಿನ ಕೊಡುಗೆ) 
ಚಿಕ್ಕ ಪುಸ್ತಕ ಪುನಃ ಪುನಃ ಮುದಣ ಹೊಂದಿ ಸಾವಿರಗಟ್ಟಲೆಯಲ್ಲಿ ಖರ್ಚಾಗುವಂತಾದದ್ದು 
ಇಂದಿನ ದಿನಮಾನದಲ್ಲಿ ಅದ್ದುತ. ಜನಾಭಿರುಚಿ, ಜನರ ಜ್ಞಾನತೃಷ್ಣೆ ಜನರ ಪ್ರಯೋಜನ 
ದೃಷ್ಟಿ ಹಾಗೂ ಜೀವನ ಯೋಜನಾಚಿಂತನೆಯ ಬಗೆ ಬಹಳ ವೈವಿಧ್ಯಪೂರ್ಣವಾದುದು. 
ಶ್ರೀ ಕಣವಿಯವರು ನಿರ್ದೇಶಿಸಿದ ಚಿಕ್ಕ-ದೊಡ್ಡ ಹೊತ್ತಗೆಗಳಲ್ಲಿ ಯಶಸ್ವಿಯಾದವುಗಳು 
ಅಧಿಕ; ಅಯಶಸ್ಸಿಯಾದವುಗಳು ಅಲ್ಲ-ಎಂದು ತೋರುತ್ತದೆ. ಅವರು ನಗರದಲ್ಲಿದ್ದರೂ 
ಸ್ವಭಾವತಃ ಗ್ರಾಮೀಣರು. ಇದೇ ಅವರ ನಿರ್ದೇಶಕತ್ವ ಗಾಮಪ್ರಿಯವಾದುದರ ಗುಟ್ಟು. 
ಗ್ರಾಮ್ಮಪದದ ಪ್ರಯೋಗದ ಅವರ ಕೆಲ ಪದ್ಯಗಳಿದಕ್ಕೆ ಸಾಕ್ಷಿ ಹಳ್ಳಿಗರೊಡನೆ ಹಳ್ಳಿಗರಾಗಿ 
ಬೆರೆಯುವ ಅವರ ಸ್ವಭಾವ ಸಹಜ ಶಕ್ತಿಯು ಅವರ ಗ್ರಾಮಾಭಿರುಚಿಜ್ಜತೆಗೆ ಆಧಾರ, 
ಅವರು ನಿಜವಾದ ಗ್ರಾಮಸ್ಥರು! ಗ್ರಾಮೀಣ ಸಭ್ಯತೆಯ ಆಗಾರ! ಕ್ಷೀರ-ಕ್ಷೀರ 
ಸಾಮರಸ್ಯವನ್ನು ತಾಳಬಲ್ಲ ಅವರ ಹಳ್ಳಿಗತನವು ಅವರು ಉಪನ್ಯಾಸಕ್ಕೆ ಆರಿಸಿದ 
ವಿಷಯಗಳ ಗ್ರಾಮೌಚಿತ್ಯಕ್ಕೆ ನಿಕಷ. ನಮ್ಮದು ಗ್ರಾಮಕರ್ಣಾಟಕ, ಗ್ರಾಮಭಾರತ- 


* ೩೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು ನಮ್ಮ ಗ್ರಾಮೀಣರೆಲ್ಲರೂ "ಗಾವಿಲ'ರಲ್ಲ. 
"ಕುರಿತೋದದೆಯುಂ ಕಾವ್ಯಪ್ರಯೋಗ ಪರಿಣತ ಮತಿಗಳ್‌” ಎಂಬುದಕ್ಕಿಂದು ಕುಂದು 
ಬಂದಿದ್ದರೂ ಜ್ಞಾನ ಪಿಪಾಸೆಯಲ್ಲಿ ಅವರೆಂದೂ ಪ್ರಯೋಜನ ದೃಷ್ಠಿಗ(Utilitarianism) 
ವಿಮುಖಿರಾಗಿಲ್ಲ. ಅವರ ಪರಂಪರೆಯು ಹೊಸ ವಿಚಾರಗಳನ್ನು(ಅವುಗಳನ್ನು 
ಪ್ರಯೋಜನದ ಒರೆಗೆ ಹಚ್ಚಿ) ಅಂಥ ಹಳೆಯ ವಿಚಾರಗಳೂಡನೆ ಲೀನಗೊಳಿಸಿಕೊಳ್ಳುವ 
ಬಗೆಯದು. ಅವರ ಬರೆಗಲ್ಲಿಗೆ ಹತ್ತದ್ದನ್ನು ಅವರು ಮೂಸಿ ಕೂಡ ನೋಡರು. 
ದಿ.ರಾಜೇಂದ್ರಪ್ರಸಾದರೆಂದಂತೆ ನಮ್ಮ ಜನರಲ್ಲಿ ಅನೇಕರು ನಿರಕ್ಷರರಾದರೂ 
ಅವಿದ್ಯಾ ವಂತರಲ್ಲ. ಅವರು ಪ್ರಜಾಪ್ರಭುತ್ವದ ಇಂದಿನ ದಿನ ಮಾನದಲ್ಲಿ 
ಮೃಶ್ರೈತದಶೇಷೇಕಾ ಯಥೇಚ್ಛಂತಿ ತಥಾ ಸುರ್ವಂತಿ' ಎಂಬ ವರ್ಗಕ್ಕೆ ಸೇರುತ್ತ 
ಹೋಗುತ್ತಿದ್ದಾರೆ. ಈ ಮರ್ಮ ಕಣವಿಯವರಿಗೆ ಕಮೇಣ ಹೆಚ್ಚು ಹೆಚ್ಚು ಗೊತ್ತಾಗುತ್ತೆ 
ಹೋಗಿದೆ- ಇನೂ ್ಸಿ ಹೆಚ್ಚು ಹೆಚ್ಚು ಗೊತ್ತಾಗುತ್ತದೆ. ಈ ಸರ್ವಾಭಿರುಚಿ- ಸರ್ವಾಭಿಪಾಯ 
ಶ್ರವಣ. ಅವುಗಳ" ಮನನ ಮತ್ತು ನಿಧಿಧ್ಯಾಸಗಳ ಬಲದಿಂದ ಅವರ ನಿರ್ದೇಶಕತ್ವ 
ಪುಷ್ಟಿ ಹೊಂದುತ್ತಿದೆ. ಅವುಗಳ ಯುಕ್ತಾ ಯುಕ್ತತೆಯ ವಿವೇಕ ಹೆಚ್ಚುತ್ತ ಹೋಗುತ್ತದೆ. 
ಇದು ಅಪೇಕ್ಷಣೀಯ. ಪದವೀಧರರೆಲ್ಲರೂ ಬರೆಹಗಾರರಲ್ಲ, ಭಾಷಣಕಾರರಲ್ಲ, 
ಶಾಸ್ತಜ್ಞರಲ್ಲ. ಜನೋಪಕಾರಿಗಳಲ್ಲ. ಸಮರ್ಥ ಶಾಸ್ತ್ರೀಯ ಕ್ರಮಜ್ಞರಲ್ಲ ಎಂಬುದನ್ನು 
ಆಕುಕವಾಣಿಗಳಿಗಿ೦ತ, ಸಿನೆಮೋತ್ಪಾದಕರಿಗಿಂತ ಮೆತ್ತು ವಿಶ್ರಕೋಶಾಧಿಕಾರಿಗಳಿಗಿಂತ 
ಮೊದಲೇ ಕಣವಿಯವರು ಅರಿತದ್ದು ಗೌರೀಶರಂಥವರ ಆಯ್ಕೆಯಿಂದ ಸಷ್ಟ. ಹಾಗೇ 
ಪದವೀಧರರಲ್ಲಿಯೂ ಉಕ್ಕಗುಣಗಳುಳ್ಳವರಿದ್ದಾರೆ ಎಂಬುದನ್ನು ಅವರು ಮೊದಲೇ 
ಅರಿತದ್ಧಕ್ಕೆ ಡಾ.ಕೃಷ್ಣಮೂರ್ತಿ ಮುಂತಾದ ವಿದ್ವಾಂಸರನ್ನು ಆರಿಸಿದ್ದು ಸಾಕ್ಷಿ. ಅಲ್ಲದೆ, 
ಇತರ ಲೇಖಕರ ಆಯ್ಕೆ ಇತರ ಅವಶ್ಯಕತೆಗಳ ಒತ್ತಡದಿಂದ ಉಂಟಾಗಿರಬಹುದು- 
ಆದುದರ ಸಾಮೂಹಿಕ ಕ್ಷಮೃತೆ ಅವರಿಗೇ ಗೊತ್ತು. 


ವಿಶ್ವವಿದ್ಯಾನಿಲಯ ಕಲಿಸುವ ಎಲ್ಲ ವಿಷಯಗಳ ಮೇಲೆಯೂ ಜನಪ್ರಿಯ 
ಉಪನ್ಯಾಸಗಳನ್ನು ಇಡಿಸಲು ಸಾಧ್ಯವಾದಂತೆ ತೋರುವುದಿಲ್ಲ. “Elements of Law 
for the common man ಸಾಮಾನ್ಯನಿಗಾಗಿ ಕಾಯದೆಯ ಮೂಲಭೂತ ಅಂಶಗಳು" 
ಎಂಬ ಇಂಗ್ಲೀಷ್‌ ಗ್ರಂಥದಂತೆ "ಮೆಡಿಕಲ್‌, ಎಂಜಿನಿಯರಿಂಗ್‌, ಟೆಕ್ಸ್‌ಟೈಲ್‌ 
ಎಂಜೆನಿಯರಿಂಗ್‌' ಮುಂತಾದ ವಿವಿಧ ತಾಂತ್ರಿಕ ವಿಷಯಗಳ ಮೇಲಿನ ಸ್ಥೂಲ 
ಪರಿಚಯಗಳಂತೆ ಕಾಯದೆಗಳ ಬಗೆಗೂ ಸಾಮಾನ್ಯನ ಜೀವನಕ್ಕೆ ಸಂಬಂಧಿಸಿದ 
ವ್ಯಾವಹಾರಿಕ ಕಾಯದೆಗಳ ಬಗೆಗೂ ಸಾಮಾನ್ಯನ ಜೀವನಕ್ಕೆ ಸಂಬಂಧಿಸಿದ ವ್ಯಾವಹಾರಿಕ 
ಸಮಸೆ ಗಳ ಪರಿಹಾರಕ್ಕೆ ಬೇಕಾದ ಜ್ಞಾನವು ಇನ್ನೂ ಹೆಚ್ಚಾಗಿ ಪ್ರಚುರವಾಗಬೇಕು, 
ಜೀವನದ ವಿವಿಧ ಕಾರ್ಯ ಕ್ಷೇತಗಳನ್ನು ಸಮನ್ನಿತವಾಗಿ ನಡೆಸಿಕೊಂಡು ಹೋಗಲು 
ಮಹಾತ್ನಾಗಾಂಧಿಯವರೂ” ಜೆ.ಸಿ.ಕುಮಾರಪನವರೂ ಹೇಳಿದ ಸಿದ್ದಾಂತ ಹಾಗೂ 
ಪ್ರಯೋಗಗಳ ವಿಮರ್ಶಾತ್ಮಕ ವಿವರಣೆಗಳು ಬೇಕು. ಗಾಂಧಿಯವರ ರಾಜನೀತಿ, 


ಸಂಪುಟ - ೭ : ಬಿಡಿಲೇಖನಗಳು - ೧ ೩೯೬೭ + 


ಅರ್ಥನೀತಿ, ಸಮಾಜನೀತಿ, ವ್ಯಕ್ತಿನೀತಿಗಳು ಕಾಯದೆಗಳಾಗಿ ಹೊರಬೀಳಲು ಬಹಳ 
ಕಾಲ ಕಳೆಯದು. ಅವುಗಳ ತುಲನಾತಕವೂ ಜಗಚ್ಚಾ ೦ತಿಧ್ಯೇಯದಿಂದ ಉಪಾಹಿತವೂ 
ಆದ ವಿವರಣೆ, ವಿಶ್ಲೇಷಣೆ, ಉದಾಹರಣೆ. ವಿಜಾರ "ವಿನ್ಯಾಸ, ನಿರ್ಣಯಾತ್ಮಕ 
ನಿಗಮನಗಳನ್ನು ಈ ವ್ಯಾಸಂಗ ಮಾಲೆಯ ರೀತಿಯಿಂದಲೇ ೧೦೦ ಹುಟಗಳೊಳಗೆ 
ಬರುವಂತೆ ೪ ಆಣೆಯನ್ನು ೮ ಆಣೆ ದರಕ್ಕಾದರೂ ಏರಿಸಿ ಹೊರತರುವುದು ಅತ್ಯಗತ್ಯ. 


ನನ್ನ 'ರಾಷ್ಟ್ರಸೂತ್ರ' (Published by the Dnyaneshwar press, Dajiban pet, 
ಗಟb॥)ದಲ್ಲಿ ಕೊಟ್ಟ ಹಿನ್ನಲೆಯಂತೆ ಪರಮಾರ್ಥ ವ್ಯವಹಾರಗಳನ್ನು ಸಮನ್ನಯಿಸುವ 
'ಮಾಮನುಸ್ಥರ ಯುಧ್ಧಜ' ಎಂಬಂತಹ ಸೂತ್ತದ ವ್ಯಾಪ್ತಿಯಲ್ಲಿ ಮಹಾಭಾರತ ಮನುಸ್ಮೃತಿ, 
ಕಾಮಂದಕೀಯ ನೀತಿಸಾರ, ಶುಕ್ರ ನೀತಿಸಾರ ಬೃಹಸ್ಪತಿನೀತಿಸಾರ, ವಿಷ್ಣುಧರ್ಮೋತ್ತರ 
ಪುರಾಣ, ಅಗ್ನಿಪುರಾಣ, ಅರ್ಥಶಾಸ್ತ್ಯ ಚರಕ ಸಂಹಿತೆ. ; ಶುಶ್ರುತಸಂಹಿತೆ, ಮಾನಸೋಲ್ಲಾಸ 
ಮುಂತಾದವುಗಳಲ್ಲಿ ಬರುವ ಜೀವನನೀತಿಗಳನ್ನು ಆಧುನಿಕ ಸಮಾಜಾದಿ ಶಾಸ್ತ್ರಗಳ 
ಸಿದ್ದಾಂತಗಳೊಡನೆ ತುಲನೆಮಾಡಿ ಕನ್ನಡ ಜಿಜ್ಞಾಸುಗಳಿಗೆ ಸುಲಭವಾಗಿ ದೊರಕುಪೆಂತೆ 
ಮಾಡಬಹದು. ಸ್ಪದೇಶವನ್ನ ರಿಯದವ ಪರದೇಪಿಯ ವಿಚಾರಗಳಿಂದ ಲಾಭ ಹೊಂದಲಾರ. 
“Positive SL of the Hindus ಹಿಂದುಗಳ ಅನುಷೇಧಾತ್ಮಕ ವಿಜ್ಞಾನಗಳು” 
ಎಂದು ಸರ್‌ ಬೃಜೇಂದನಾಥ ಸೀಲರೂ "The seed of Race ಸ್ಪಧರ್ಮ” ಎಂಬುದರ 
ಮೇಲೆ ಸರ್‌ ಜಾನ್‌ವುಡ್ರೋಫರೂ ಹಿಂದೆಯೇ ಬರೆದ ಗಂಥಗಳು ಇಂಥ ನವೋದಯಕ್ಕೆ 
ಸ್ಫೂರ್ತಿದಾಯಕಗಳು; ೨೬೭ ನಕ್ಷತ್ರಗಳ ಹೆಸರುಗಳನ್ನೂ ೬೦ ಸಂವತ್ತರಗಳ ಹೆಸರುಗಳನ್ನೂ 
ಅರಿಯದವನು ಕನ್ನಡಿಗನೆ? ಭಾರತೀಯನೆ? Metrical translation ಛಂದೋಬದ್ಧ 
ಭಾಷಾಂತರ ರೂಪದಲ್ಲಿ ಸಹ ಕೆಲ ವಿಷಯಗಳನ್ನು ವ್ಯಾಸಂಗಕ್ಕೆ ಜನತೆಗಾಗಿ ತಯಾರಿಸಿ 
ಕೊಡಬಹುದು, ಅಂಥ ವಿಶೇಷ ಭಾಷಣಗಳ ಗಂಥ ೧೫೦ ಪುಟಗಳವರೆಗೂ 
ಹೋಗಬಹುದು-ದರ ಒಂದು ಅಥವಾ ಒಂದೂವರೆ ರೂಪಾಯಿಗಳವರೆಗೂ 
ಏರಬಹುದು. ನಮ್ಮ ಜನರಿಗಿಂದು ಅದು ಭಾರವಾಗದು. 


ಮಿತ್ರರಾದ ಚೆನ್ನವೀರರಿಂದ ಈಃ ಯಾವ ಕಾರ್ಯವೂ ಆಗದೆ ಹೋಗುವಂಥದಲ್ಲ. 
ಅವರಿಗೆ ಅಗತ್ಯವಾದ ಹಣ ಮತ್ತು ವಿದೃತ್ರಹಾಯಗಳನ್ನು ಯು.ಜಿ.ಸಿ. ಕರ್ನಾಟಕ 
ಸರಕಾರ ಮುಂತಾದ ಸಂಸ್ಥೆಗಳಿಂದ ಒದಗಿಸಿಕೊಡುವುದು ನಮ್ಮ ಹೆಮ್ಮೆಯ ಕರ್ಣಾಟಕ 
ವಿಶ್ವವಿದ್ಯಾನಿಲಯದ ಕೆಲಸ. ಅದರ ಘನಕುಲಪತಿಗಳಿಗಿದು ಅಸಾಧ್ಯವಾದ ಕಾರ್ಯವಲ್ಲ. 
ಸುಲಭ ದರದಲ್ಲಿ ೧೫೦ ಪುಟಗಳಿಗೆ(€rಂwn 1/8 siz) ಮೀರದ ತಿಳಿಹೊತ್ತಿಗೆಗಳನ್ನು 
ಕೊಳ್ಳಲು ಬೇಕಾದ ಸಂಸ್ಕಾರವನ್ನು ಶೀಮಾನ್‌ ಕಣವಿಯವರು ಈಗಾಗಲೇ ಜನತೆಗೆ 
ಒದಗಿಸಿದ್ದಾರೆ. ಆಟವೇನೋ ಎಂದು ತೋರುವಂತೆ ಪಾಠ ಕಲಿಸುವ ನಿಜವಾದ(Play- 
Way in Mass Education) ಜನತಾಶಿಕ್ಷಣಕ್ಕೆ ನಿದರ್ಶನ ನೀಡುವ ಯೋಗ್ಯತೆಯೀಗ 
ಕಣವಿಯವರಿಗೆ ಕ್ರಮ ಕ್ರಮವಾಗಿ ಬರುತ್ತಿದೆ, ಬಂದಿದೆ. 


+ ೩೯೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಈ ವರೆಗಿನ ಕಣವಿಸೇವೆ ಕೇವಲ ಸಂಬಳಕ್ಕಾಗಿ ಮಾಡಿದ್ದಲ್ಲ ಎಂದು ತಿಳಿದೇ 
ಗೆಳೆಯರು ಅವರಿಗೆ ಸಂಭಾವನಾ ಗಂಥವನ್ನು ಅರ್ಪಿಸಲು ಮುಂದೆ ಬಂದಿದ್ದಾರೆ. 
ಮಾನವ ಜೀವನದ ಸಾರ್ಥಕತೆ ಅಲ್ಲಿದೆ. ಹೇಳಿ ಮಾಡಿಸಿಕೊಳ್ಳುವ ಔತಣದಿಂದಲ್ಲ 
ಹೇಳಿ ಅಥವಾ ಸೂಚ್ಯವಾಗಿ ಧ್ಲನಿಸಿಯೋ ಇಲ್ಲದೆಯೋ (ಬರೆವವರ ಸ್ಪಾರ್ಥಕ್ಷಾಗಿಯೋ) 
ಬರೆಯಿಸಿಕೊಳ್ಳುವ ಸ್ಲೋತ್ರರತ್ನಾಕರಗಳಿಂದಲ್ಲ. 

ಸಾತ್ತಿಕಃ ಸತ್ಯಶರಣಃ, ಚೆನ್ನವೀರೋ ಸುಷೃನ್ಮಹಾನ್‌ | 
ನಿರ್ದೇಶಕಶ್ಲಿರಾಯ ಸ್ಯಾತ್ಮೀರ್ತಿಮಾನ್‌ ಸಜ್ಜನಪ್ರಿಯ: ॥ 


['ಚೆಂಬೆಳೆಕು' - ಪುಟ ೫೦೮] 


೩ರ + 


೫೧. ಸಂಸ್ಕತ ನಾಟಕ 


ಒಂದು ಪ್ರದೇಶದ ಸಂಸ್ಥ ಶಿಯನ್ನು ಅರಿತುಕೊಳ್ಳುವುದರಲ್ಲಿ ಅಲ್ಲಿಯ ಭಾಷೆ 
ಮತ್ತು ಆ ಭಾಷೆಯಲ್ಲಿ ಬರೆದ ಸೆಂಥಗಳು ಬಹಳ ಸಹಾಯ ಮಾಡುತ್ತವೆ. ಯಾವ 
ಭಾಷೆಯಾದರೂ ಸರ್ವಾಂಗ ಪರಿಪುಷ್ಣಿಯನ್ನು ಹೊಂದಬೇಕಾದರೆ ಕೇವಲ ಸಾಹಿತ್ಯ 
ಗಂಥಗಳಲ್ಲದೆ ಶಾಸಗಂಥಗಳೂ ಆ ಭಾಷೆಯಲ್ಲಿ ಹುಟ್ಟುವುದು ಆವಶ್ಯಕ. ಭಾರತದ 
ಪಾದೇಶಿಕ : ಭಾಷೆಗಳಲ್ಲಿ ಸಾಹಿತ್ಯ ಗಂಥಗಳೇ ಹೆಚ್ಚಿಗೆ ಬೆಳೆದು ಬರಲು ಶಾಸ್ತಜ್ಞಾನಕ್ಕಾಗಿ 
ಸಂಸ್ಕೃತವನ್ನು ಶರಣುಹೋಗುವುದು ಪರಂಪರಾಗತವಾದದ್ದೇ ಕಾರಣ. ಆದರೂ 
ಆಗೀಗ ಸಾಹಿತ್ಯವಿಮರ್ಶೆ, ವ್ಯಾಕರಣ, ಛಂದಸ್ಸು, ಅಲಂಕಾರಗಳಿಗೆ ಸಂಬಂಧಿಸಿದ 
ಗಂಥಗಳು ಕನ್ನ ಡದಲ್ಲಿ ಉದಯಿಸುತ್ತ ಬಂದಿವೆ: ಕನ್ನಡದ ಹೊಸಯುಗದಲ್ಲಿ ಈ 
ಜಾಗ ಸೇರುವ ಒಂದು ಅತ್ಯುತ್ತಮ “ಗ್ರಂಥವೆಂದರೆ ಪೂಜ್ಯ ಎ.ಆರ್‌.ಕೃಷ್ಣಶಾಸ್ತಿಗಳ 
ಸಂಸ್ಥ ಘೆ ನಾಟಕ”. ಭಾರತೀಯ `ದೃಶ್ಯಕಾವ್ಯಗಳ ಬಗ್ಗೆ ತಿಳಿದುಕೊಳ್ಳುವಲ್ಲಿ ಮೊಶೆಲು 
ಬರುಖೊದು ಭರತನ ನಾಟ್ಯಶಾಸ್ತ್ರ ಅಲ್ಲಿಂದ "ಒಡಿದು ಅನಂತರ ಬಂದ ದಶರೂಪಕ, 
ಭಾವಪಕಾಶನ, ಪ್ರಠಾಪರುದೀಯೆ, ಏಕಾವಳಿ, ಸಾಹಿತ್ಯದರ್ಪಣ ಮುಂತಾದ ಹಲವಾರು 
ಗಂಥಗಳನ್ನು ಪರಿಶೀಲಿಸಿದ ಮಹಾಪಂಡಿತರಾದ ಶಾಸಿಗಳು ನಾಟ್ಕದ ಮೇಲಣ ತಮ್ಮ 
NINN ಸಾರವನ್ನು ಕನ್ನಡ ನಾಟ್ಯರಸಿಕರ ಲೆಬಿರುಚಿ ವಿಕಾಸದ ಸಲುವಾಗಿ 
ಸಂಸ್ಕೃತ ನಾಟಕ"ವೆಂಬ ಗಂಥದಲ್ಲಿ ಭಟ್ಟಿ ಇಳಿಸಿಕೊಟ್ಟಿದ್ದರೆ. 


"ಸಲಕ್ಷಣಸರ್ವಗಾತ್ರ'ವಾದ ಪ್ರ ಪ್ರಸ್ತುತಗಂಥದ ಒಂದನೆಯ ಭಾಗದಲ್ಲಿ ಸಂಸ್ಕೃತ 
ನಾಟಕದ ಸ್ಪರೂಪ ಮತ್ತು ಉತ್ತತ್ರಿಗಳನ್ನೂ ಎರಡನೆಯದರಲ್ಲಿ ಉಚ್ಛಾ ಫ್ರಿಯಕಾಲವನ್ನೂಿ 
ಮೂರನೆಯದರಲ್ಲಿ ಮಧ್ಯಮ ಕಾಲವನ್ನೂ ನಾಲ್ಕನೆಯದಲಲ್ಲಿ ಸೇಣಕಾಲವನ್ನೂ 
ವಿಶದಪಡಿಸಲಾಗಿದೆ. ಈಗ ಅ೪ದು ಬಂದಿಕವ ಸಂಸ್ಥತ ರೂಪಕಗಳ ಅಕಾರಾದಿಯನ್ನು 
ಐದನೆಯ ಭಾಗದಲ್ಲಿ ಅನುಬಂಧವಾಗಿ ಕೊಡಲಾಗಿದೆ. 


ನಾಟ್ಕಸ್ಪರೂಪವನ್ನು ವಿವರಿಸುತ್ತ ನೃತ್ವ, ನೃತ್ಯ, ನಾಟ್ಕಗಳ ಭೇದವನ್ನು ಹೇಳಲಾಗಿದೆ. 
ಈ ನಾಟ್ಯಕ್ಕೆ ಕ ಟರ ರೂಪಕಪೆಂಬುದು ಜಾತಿವಾಚಕ. ಈ ರೂಪಕಭೇದಗಳನ್ನೇ 
ನಾವಿಂದು ನಾಟಕವೆಂದು ರೂಢಿಯಲ್ಲಿ ಹೇಳುತ್ತೇವೆ. ಮೂಲತಃ "ನಾಟಕ ರೂಪಕ 
ಜಾತಿಯಲ್ಲಿ ಒಂದು ವಿಶಿಷ್ಟ ರೀತಿಯ ಕೃತಿ. ಪ್ರೇಕ್ಷಕರಿಗೆ ರಸಾನುಭವವುಂಟಾಗುವುದೇ 
ರೂಪಕಾಭಿನಯದ ಫಲ. ಈ ಸಿದ್ದಿಗಾಗಿ ye ವಾಚಿಕ, ಆಹಾರ್ಯ, ಸಾತ್ಲಿಕಗಳಂಬ 
ನಾಲ್ಕು ಬಗೆಯ ಅಭಿನಯವನ್ನು ರೂಪಕ ಅಳವಡಿಸಿಕೊಂಡಿದೆ. ನಾಟಕದಲ್ಲಿಯ 
"ಅವಸ್ಥಾನುಕರಣ'ವನ್ನು ಉಲ್ಲೇಖಿಸಿ. ವವಿಧ ಲಕ್ಷಣಕಾರರು ಹೇಗೆ ನಾಟ್ಕಸ್ಪರೂಪವನ್ನು 


ಒಂದೇ ರೀತಿಯಾಗಿ ಹೇಳುತ್ತ ಬಂದಿದ್ದರೂ ವಸ್ತುಸ್ಸಿತಿಯಲ್ಲಿ ಅದು ಕ್ರಮವಾಗಿ 


+ ೪೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮಾರ್ಪಡುತ್ತ ಬಂದಂತೆ ಊಹಿಸಲು ಅವಕಾಶವಿದೆ ಎಂದು ಅಭಿಪ್ರಾಯಪಟ್ಟರುವುದು 
ಗಮನಾರ್ಹವಾಗಿದೆ. 

ಕೇವಲ ಲೋಕವೃತ್ತದ ಅನುಕರಣ( Imitation, Mimicry) ಅಕ್ಷರಶಃ ನಡೆದಲ್ಲಿ 
ಅದು ನಾಟಕಾಭಿನಯವೆನಿಸದೆಂಬುದು ಇಲ್ಲಿ ಅಧ್ಯಾಹೃತ. ನಾಟಕದಲ್ಲಿ "ರಸೋತ್ರತ್ರಿಗೆ 
ನೃತ್ಯಗೀತಗಳು ಪರಿಪೋಷಕಗಳಾಗಬಹುದು; ಆದರೆ ಅವಶ್ಯಕವಾಗಬೇಕಾಗಿಲ್ಲ' 
ಎಂದಿರುವುದರಿಂದ ನಾಟಕವು ಭಾವವ್ಯಂಜನೆಗೆ ವ್ಯಾವಹಾರಿಕ ಸಾಧನಗಳನ್ನಲ್ಲದೆ 
ಇತರ ಕಲೆಗಳ ಸಹಾಯವನ್ನೂ ತೆಗೆದುಕೊಳ್ಳುವುದು ಸುಸ್ಪಷ್ಟ. ಯಾವ ಕಲಾಕೃತಿಗಳೇ 
ಆಗಲಿ ರಸಿಕನ ಮನಸ್ಸನ್ನು ರಸಾವಸ್ಥೆಗೆ ಮುಟ್ಟಿಸಲು ಬಳಸಿಕೊಳ್ಳುವ ಕಾರಣ ಸಾಮಗಿಗಳಲ್ಲಿ 
ವ್ಯವಹಾರ ಸಾಧಾರಣ ಸಾಧನಗಳಲ್ಲದೆ ವಿಶಿಷ್ಟ ಸಾಧನಗಳನ್ನೂ ಒಳಗೊಳ್ಳಬಹುದು. 
ಆದುದರಿಂದ ಕಲಾಕೃತಿ ಕೇವಲ ಯಥಾ ನಕಲು ಮಾಡುವ ಪಶಿಕೃತಿಯಲ್ಲ; ನಮ್ಮ 
ವ್ಯವಹಾರ ಜೀವನದಲ್ಲಿಯ ಸನ್ನಿವೇಶ, ಸಂಗತಿ, ವ್ಯಕ್ತಿ ಭಾವಗಳ ಕಾರ್ಬನ್‌ ಕಾಪಿಯಲ್ಲ. 
ಅದರಿಂದಲೇ ರಸವು ಲೌಕಿಕವಾದ ಮಾನಸಿಕ ಸಂವೇದನೆಗಳಿಗಿಂತ ಭಿನ್ನ ಎನ್ನಲಾಗಿದೆ. 
ಲೌಕಿಕ ಸಾಧನಗಳೂ ಕವಿಪ್ರಶಿಭೆಯ ಬಲದಿಂದ ರಸನಿಷ್ಠಾದಕ ಕಾರಣ ಸಾಮಗಿಗಳಾಗುತ್ತವೆ. 

ಭರತನು ಶಾಂತರಸವನ್ನು ಹೇಳದಿರಲು ನಾಟಕದಲ್ಲಿ ಅದನ್ನು ವ್ಯಂಜಿಸುವುದು 
ಅಸಾಧ್ಯ ಎಂದು ಆತನು ತಿಳಿದುದು ಕಾರಣವಾಗಿರಬಹುದು. ಆದರೆ ಶಿಲ್ಪ, ಚಿತ್ರಗಳಲ್ಲಿ 
ಶಾಂತತೆಯನ್ನು ಮೂಡಿಸಲು ಸಾಧ್ಯವಾಗಿರುವಾಗ, ವರ್ಣಾತ್ಮಕ ಶಬ್ದಗಳಿಂದ ಅದನ್ನು 
ಸೂಚಿಸಲು ಬರುವಾಗ ಅವುಗಳಷ್ಟೇ ಸ್ಥೂಲ ಸಾಧನಗಳನ್ನು ಬಳಸುವ ನಾಟಕದಲ್ಲಿ 
ಅದೇಕೆ ಅಸಾಧ್ಯ ಎಂಬ ಪ್ರಶ್ನೆ ಉತ್ತರಕ್ಕಾಗಿ ದಾರಿ ಕಾಯುತ್ತದೆ. "ಕನ್ನಡ ಕೈಪಡಿ'ಯಲ್ಲಿ 
ಹೇಳಿರುವಂತೆ ನಾಟ್ಯದಲ್ಲಿ ಅಭಿನಯವೇ ಪ್ರಧಾನವಾದ್ದರಿಂದ, ಅನುಭಾವಗಳೇ ಇಲ್ಲದೆ, 
ಅಥವಾ ಇದ್ದರೂ ಸೂಕ್ಷ್ಮಃ ವಾಗಿಯೂ ಅಲ್ಲವಾಗಿಯೂ ಇರುವ, ಶಾಂತವನ್ನು ಅಭಿನಯಿಸಿ 
ತೋರಿಸುವುದು ಕಷ್ಟ. ಅಲ್ಲದೆ ಇದರಿಂದ ಭಾವಾಂತರಗಳು ಹುಟ್ಟುವುದಿಲ್ಲ ಎಂಬುದು 
ಪಾಕ್ಷಿಕಸತ್ಯವೆಂದು ಒಪ್ಪಬಹುದು. ಏಕೆಂದರೆ ಅಭಿನಯ ಚತುರ್ವಿಧ; ಅದರಲ್ಲಿ 
ನಟಶರೀರದ, ಸುತ್ತಲಿನ ಸನ್ನಿವೇಶದ ಮತ್ತು ಇತರ ಸಾಧನಗಳ ಮೂರ್ತತ್ತವೂ 
ಶವ್ಯಕಾವ್ಯದಲ್ಲಿಯ ವಾಚಿಕಸಾಧನವೂ ಅಡಕವಾಗುತ್ತವೆ. ಅಲ್ಲದೆ, ಅದು ಆಂಗಿರಸವಾದಾಗ 
ಅದರಿಂದ ಭಾವಾಂತರಗಳು ಹುಟ್ಟುವುದು ಅನವಶ್ಯಕ ಮತ್ತು ಅನಪೇಕ್ಷಣೀಯ. 
ಆದುದರಿಂದ ಶ್ರವ್ಯಕಾವ್ಯಕ್ಕೂ ಮೂರ್ತಿಶಿಲ್ಲಕ್ಕೂ ಶಾಂತತೆಯನ್ನು ವ್ಯಂಜಿಸಲು 
ಸಾಧ್ಯವೆಂದಾದರೆ ದೃಶ್ವದಲ್ಲಿ ಶಾಂತವನ್ನು ಪೇಕ್ಷಕನ ಮನಸಿಗೆ ತರಲು ಅಸಾಧ್ಯವೆನ್ನಲಾಗದು 
ಎಂಬ ಮಾತು ನಮ್ಮೆದುರು ಬರುತ್ತದೆ. ಈ ಸಂದರ್ಭದಲ್ಲಿ ಪೂಜ್ಯ 
ತೀ.ನಂ.ಶ್ರೀಕಂಠಯ್ಯನವರು ತಮ್ಮ "ಭಾರತೀಯ ಕಾವ್ಯಮೀಮಾಂಸೆ'ಯ ೪೧೭ನೆಯ 
ಪುಟದಲ್ಲಿ "ನಾಗಾನಂದ' ನಾಟಕದ ಉದಾಹರಣೆಯನ್ನೆತ್ತಿಕೊಂಡು ವಿವೇಚಿಸಿರುವುದನ್ನೂ 
ಅಡಿ ಟಿಪ್ಪಣಿಯಲ್ಲಿ "ಶಾಂತೋ ವಾಸ್ತು ವೀರೋ ವಾ.....ದಯೋತ್ಸಾಹಸ್ಯ 
ವಿಷಯೇಷ್ವನಾಸ್ಸಾ ಧರಾದಿಷು ನಿರ್ಬಂಧ, ಅನ್ಯತ್ರ ವಿಷಯನಿವೃತ್ತಿಃ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೦೧ + 


ಮೈತ್ರ್ಯಾದಿನಿರ್ಬಂಧ ಇತಿ ದಯೋತ್ಸಾಹಶಮಯೋಃ ನಾತೀವ ಭೇದಃ” ಎಂಬ 
ಶಿವರಾಮೋಕ್ತಿಯನ್ನು ಕೊಟ್ಟಿರುವುದನ್ನೂ ಗಮನಕ್ಕೆ ತಂದುಕೊಳ್ಳಬಹುದು. 


ಪ್ರಸ್ತುತ ಗ್ರಂಥದ ೧೯ನೆಯ ಪುಟದಲ್ಲಿ "ಆದರೆ ನಾಟಕವು 
ಗಾನನೃತ್ನಮಯವಾಗಿರುವುದ ರಿಂದಲೂ, ಗದ್ಯಕ್ಕಿಂತ ಪದ್ಯವೇ,-ಓದುಪದ್ಯಕ್ಕಿಂತ 
ಹಾಡುಪದ್ಯವೇ-ಗಾನಕ್ಕೆ ಅನುರೂಪವಾದದ್ದರಿಂದಲೂ ನಾಟಕವು ಮೊದಲು, 
ಪೂರ್ತಿಯಾಗಲ್ಲದಿದ್ದರೆ ಬಹುಮಟ್ಟಿಗಾದರೂ, ಗಾನಯೋಗ್ಯವಾದ ಛಂದಸ್ಸಿನಿಂದಲೇ 
ರಚಿತವಾಗಿದ್ದಿರಬೇಕು-ಎಂದು ಊಹಿಸಬಹುದು. ಆದರೆ ಕಾಳಿದಾಸನ ಕಾಲದಲ್ಲಿಯಾಗಲಿ, 
ಭವಭೂತಿಯ ಕಾಲದಲ್ಲಿಯಾಗಲಿ ಪದ್ಯಗಳನ್ನೆಲ್ಲಾ ಹಾಡಿ, ಕುಣಿದು, ನಾಟಕವನ್ನು 
ಪ್ರಯೋಗಿಸುತ್ತಿದ್ದರೇ ಅಥವಾ ಯಾವ ವೃತ್ತವನ್ನು ಹಾಡುತ್ತಿದ್ದರು, ಯಾವುದನ್ನು 
ಹೇಳುತ್ತಿದ್ದರು ಎಂಬುದು ಗೊತ್ತಾಗುವುದಿಲ್ಲ ಎಂದಿದೆ. ಇಲ್ಲಿ ಛಂದೋಬದ್ಧ ವಾಕ್ಯಗಳನ್ನು 
ನಾವಿಂದು ಗದ್ಯವನ್ನು ಓದುವಂತೆ ಓದುವ ಪದ್ಧತಿ ಹಿಂದಿತ್ತೇ 'ಂಬುದನ್ನು 
ನಿರ್ಣಯಿಸಬೇಕಾಗುತ್ತದೆ. ಅಂದರೆ ಓದುಪದ್ಯ, ಹಾಡುಪದ್ಯ ಅಥವಾ ಅಕಾಲಪದ್ವ, 
ಸಕಾಲಪದ್ಯ ಎಂಬ ಭೇದವನ್ನಿ ಟ್ರುಕೊಂಡು ಸೇವಲ ಸಕಾಲ ಪದ್ಯವನ್ನಷ್ಪೆ ಷ್ಟ ಹಂಡೆ 
ಹಾಡುತ್ತಿದ್ದರೇ ಎಂದು ಕೇಳಬೇಕಾಗುತ್ತದೆ. ಭಾಸಾದಿಗಳ ಯಾವ ನಾಟಕದಲ್ಲೂ ಸಕಾಲ 
ಪದ್ಯವನ್ನು ಉದ್ದೇಶಪೂರ್ವಕವಾಗಿ ರಚಿಸಿದ್ದಕ್ಕೆ ನಿದರ್ಶನ ಕಂಡುಬರುವುದಿಲ್ಲ. ವೃತ್ತವು 
ಅನುಷ್ಟುಪ್‌ ಆಗಿರಲಿ ಸಗ್ಗರಾಶಾರ್ದೂಲ ರೂಪದಲ್ಲಿರಲಿ ಅದು ಕಾಲಾನುಗುಣವಾಗಿ 
ರಚಿತವಾಗಿಲ್ಲ. ಹೀಗಿರುವಾಗ ಮತ್ತು ಸಂಗೀತಗಾರರಿಂದು ಅಕ್ಷರ ವೃತ್ತಗಳೆಲ್ಲವನ್ನೂ 
ಹಾಡಿ ತೋರಿಸುತ್ತಿರುವುದರಿಂದ ವೃತ್ತಗಳ ಅಳತೆ ಗೇಯತ್ವ ನಿರ್ಣಾಯಕವೆನ್ನಲು 
ಸಾಧ್ಯವಾಗದು; ಕೆಲ ವೃತ್ತಗಳು ಹಾಡಲು ಸುಲಭ, ಕೇಳಲು ಸರಳ, ಎಂಬಂಥ 
ಮಾತಷ್ಟನ್ನು ಆಡಬಹುದು ಎಂಬೀ ವಿಚಾರ ನಮಗೆದುರಾಗುತ್ತದೆ. 

"ಗದ್ಯ ಮೊದಲಿನಿಂದಲೂ ಇತ್ತೇ ಆಮೇಲೆ ಬಂತೇ?' ಎಂಬ ಪ್ರಶ್ನೆಯೂ 
ವಿಚಾರಣೀಯ. ಭರತನು ಎಂದು ಅಭಿನಯದಲ್ಲಿ "ವಾಚಿಕ'ವನ್ನು ಅಂಗವಾಗಿ 
ತೆಗೆದುಕೊಂಡನೋ ಅಂದೇ ಈ ಪ್ರಶ್ನೆ ನಿರ್ಣೀತವಾಗಿರಬೇಕು. ವಾಚಿಕವೆಂಬ 
ಪದಗ್ರಹಣದಿಂದ ಭರತ ಗದ್ಯ-ಪದ್ಯ ಅಥವಾ ಓದು-ಹಾಡುಗಳೆರಡನ್ನೂ 
ಅರ್ಥಯಿಸಿರಬಹುದೆಂದು ತರ್ಕಿಸಬಹುದು. ಕೇವಲ ಹಾಡಷ್ಟೇ ನಾಟಕದ 
ಸಾಹಿತ್ಯಾಂಶವಾಗಿದ್ದರೆ ವಾಚಿಕವೆಂಬ ವ್ಯಾಪಕ ಪದವನ್ನು ಬಳಸದೆ ಗೇಯವೆಂದೋ 
ಗೀತವೆಂದೋ ಛಂದೋಮಯವಾಣಿಯೆಂದೋ ಭರತನು ಉಲ್ಲೇಖಿಸುತ್ತಿದ್ದನು. ಅಥವಾ 
ವಾಚಿಕಕ್ಕೆ ಕೇವಲ ಗದ್ಯವೆಂಬ ಅರ್ಥವನ್ನೆಂದೂ ಮಾಡಲು ಸಾಧ್ಯವಿಲ್ಲ. ಆದುದರಿಂದ 
ಗದ್ಯ ಯಾವಾಗ ನಾಟಕವನ್ನು ಹೊಕ್ಕಿತೆಂಬುದಕ್ಕಿಂತ ಪದ್ಯ ಯಾವಾಗ ಹೊಕ್ಕಿತೆಂದು 
ಕೇಳಿದರೆ ಒಮ್ಮೆ ನ್ಯಾಯವಾದೀತೆಂಬ ಸಂದೇಹ ಉಂಟಾಗುವುದು ಸಹಜ. "ವಾಚಿಕ' 
ಎಂದರೆ ಳೇಂಂ1-ಶಾಬ್ದಿಕ ಎಂದೂ ಖತssag-ಸಂದೇಶ ಎಂದೂ ಅರ್ಥವಾಗುತ್ತದೆ. 
ನಮಗೆ ಉಪಲಬ್ಬವಾದ ಎಲ್ಲ ಸಂಸ್ಕೃತರೂಪಕಗಳಲ್ಲೂ ಗದ್ಯ-ಪದ್ಯಗಳರಡೂ ಕಂಡು 


+ ೪೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಬಂದ ಪ್ರಸಂಗದಿಂದ "ವಾಚಿಕ'ದಲ್ಲಿ ಅವೆರಡೂ ಅಡಕವಾಗಿವೆ ಎನ್ನಲಡ್ಡಿಯಿಲ್ಲ. ಭರತನ 
ಕಾಲದಲ್ಲಿ ಮಾತು(5ing-50ng) ಅರೆವಾಡಾಗಿತ್ತೆನ್ನಲು ಆಧಾರವಿಲ್ಲ. ಸಂಸ್ಕೃಶ 
ಪ್ರಾಕೃತಗಳನ್ನು ಪಾತ್ರ ಯೋಗ್ಯತಾನುಸಾರವಾಗಿ ಬಳಸಬೇಕೆಂಬ ಭರತನ 
ವಾಸ್ತವಿಕತಾಪ್ರಿಯತೆ ಸಷ್ಟವಾಗಿರುವಾಗ ಮಾತಿನ ಗದ್ಯಸ್ತರೂಪವನ್ನು ಯಥಾವತ್ತಾಗಿ 
ಬಳಸಬೇಕೆಂಬುದೇ "ವಾಚಿಕ'ದ ಅರ್ಥವಾಗುವುದು ನ್ಯಾಯ. ನೃತ್ಯ ನಾಟಕವಲ್ಲ; 
ಆದರೆ ಅದಕ್ಕೆ "ವಾಚಿಕ' ಸೇರಿ ನಾಟಕವಾದುದರಿಂದ, ಸಂಗೀತದ ಉಪಸ್ಥಿತಿಯ 
ಮೂಲಕ ಗೇಯವಾದ ಪದ್ಯವನ್ನು ಅದೇ ಕಾಲದಲ್ಲಿ "ವಾಚಿಕ' ಒಳಗೊಂಡಿತು 
ಎನ್ನಬಹುದು. 

ಅಶ್ವಘೋಷ, ಭಾಸ, ಕಾಳಿದಾಸ ಮುಂತಾದ ನಾಟಕಕಾರರ ನಾಟಕಗಳ ಬಗ್ಗೆ 
ಶಾಸ್ತ್ರಿಗಳು ಬರೆದ ವಿಮರ್ಶೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಅವರ ಹೃದಯ 
ಭಾಸಪಕ್ಷಪಾತಿಯಾಗಿದೆ ಎಂದು ತೋರುತ್ತದೆ. ಸ್ಪವಿಷಯವನ್ನು ಸ್ವಲವೂ ಹೇಳದಿರುವ 
ಅವನ ದಾಕ್ಷಿಣ್ಯ, ಅವನ ಪ್ರಶಿಮಾನಾಟಕ ಮತ್ತು ಸ್ಪಪ್ಪವಾಸವದತ್ತಗಳಲ್ಲಿಯ ಪಾತ್ರಗಳ 
ನಯ, ನಾಗರಿಕತೆ, ಗಾಂಭೀರ್ಯ, ಮಾರ್ದವ ಮುಂತಾದ ಗುಣಗಳ ಆಕರ್ಷಕತೆ 
ವಿಮರ್ಶಕರ ಹೃದಯವನ್ನು ಸೂರೆಗೊಂಡಂತೆ ತೋರುತ್ತದೆ. ೭೦-೭()ನೆಯ 
ಪುಟಗಳಲ್ಲಿ ಅವರು ಸ್ಪಪ್ನ ಸನ್ನಿವೇಶವನ್ನು ವಿವರಿಸುವಾಗ ವಾಸವದತ್ತಾ ವತ್ತರಾಜರ 
ಪ್ರಣಯದ ಪಕತೆಯನ್ನು ಮೆಚ್ಚಿ ಕೊಂಡಾಡಿರುವುದು ಹೃದಯಂಗಮವಾಗಿದೆ. 

"ಇದರಲ್ಲಿ ವಾಸವದತ್ತಾ ವತ್ನರಾಜರ ಪ್ರೇಮವು ಬಹು ಚೆನ್ನಾಗಿ ಚಿತ್ರಿತವಾಗಿದೆ; 
ಅವರು ಈಗ ತಾರುಣ್ಯಭರದಲ್ಲಿ ಗುರು ಹಿರಿಯರಿಗೆ ಹೇಳದೇ ಓಡಿಹೋದ ಅಂಧ 
ಪ್ರಣಯಿಗಳಲ್ಲ; ಅವರ ಪ್ರಣಯವು ತಿಳಿಯಾಗಿ ಮಧುರವಾಗಿ ಸ್ಥಿರವಾಗಿ ನಿಂತಿದೆ; 
ಅದನ್ನು ಯಾರೂ ಯಾವ ಕಾರಣದಿಂದಲೂ ಚೆಲಿಸುವಂತಿಲ ಅದು ಎಂಥ ಸ್ಪಾರ್ಥತ್ಕಾಗ 
ಮಾಡಬಲ್ಲ ಪವಿತ್ರಪ್ರೇಮವೆಂಬುದನ್ನು ಇಲ್ಲಿ ಚೆನ್ನಾಗಿ ನೋಡಬಹುದು; ವತ್ನರಾಜನು 
ಇಲ್ಲಿ ಅಂತಃಪುರದ ಪರಿಚಾರಿಕೆಯನ್ನು ಹುಡುಕಿಕೊಂಡು ಹೋಗುತ್ತಿರುವ ಧೀರಲಲಿತನಲ್ಲ 
ಪದ್ಧಾವತಿಯಂಥ ಪರಮ ಸಾತ್ಲಿಕಳೂ ಸುಂದರಿಯೂ ಯೌವನೆಯೂ ಆದ 
ಹೆಂಡತಿಯನ್ನು ಮದುವೆಯಾದರೆ ಅದು ಇತರರ ಬಲವಂತಕ್ಕೆ ವಾಸವದತ್ತೆ ಸತ್ತು 
ಹೋಗಿದ್ದಳೆಂದು; ಅಂಥ ಒಳ್ಳೆಯ ಎರಡನೆಯ ಹೆಂಡತಿ ಬಂದಿದ್ದರೂ, ಅವಳನ್ನು 
ಅತಿಯಾಗಿ ಪೀತಿಸುವುದಿರಲಿ, ಮೊದಲನೆಯ ಹೆಂಡತಿಯನ್ನು ನೆನೆಸಿಕೊಂಡು 
ಶೋಕಿಸುತ್ತಿರುವನು. ನಿದ್ರೆಯಲ್ಲಿ ಅವಳು ಅವನ ತೋಳನ್ನು ಎತ್ತಿ ಇಡುತ್ತಿದ್ದ ಹಾಗೇ 
ಅದು ವಾಸವದತ್ತೆಯ ಸರ್ಶವೆಂದು ಗಹಿಸಿ ಅವನು ದಿಗ್ಗನೆ ಏಳುವನು......” ಇತ್ಯಾದಿ. 
ಇಲ್ಲಿ ವತ್ತರಾಜನ ಗಾಢ ಪ್ರೇಮವನ್ನೂ ವಾಸವದತ್ತೆ ಅಂಥ ಪ್ರೇಮದಿಂದ ಮಾಡುವ 
ಅಮಾನುಷವೆನಿಸಬಹುದಾದ ಸ್ಪಾರ್ಥತ್ಕಾಗವನ್ನೂ ಕಂಡು ಮೆಚ್ಚುವ ರಸಿಕ ಹೃದಯ 
ವಿಮರ್ಶಕತೆಯ ಸಮೀಚಿನತೆಗೊಂದು ನಿಕಷವಾಗಿದೆ; ಕೌಟುಂಬಿಕ ಜೀವನದ 
ಪರಮಾದರ್ಶದ ಕಾಣ್ಣೆಗೆ ಸಾಕ್ಷಿಯಾಗಿದೆ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೦೩ + 


ಪ್ರತಿಮಾನಾಟಕದ ಬಗ್ಗೆ ಹೇಳುವಾಗ ಭಾಸ ಮಾಡಿದ ಪಾತ್ರ ಸ್ವಭಾವ ಪರಿವರ್ತನ 
ಇಂತಿದೆ ಎನ್ನಲಾಗಿದೆ; 

ಇಲ್ಲಿ ಕೈಕೆ ರಾಮಾಯಣದಲ್ಲಿರುವಂತೆ ಪುತ್ರಮೋಹದಿಂದ ನಿಷ್ಟುರವಾಗಿ 
ನಡೆದುಕೊಳ್ಳುವವಳಲ್ಲ; ಭರತನು ಸೋದರನ ವನವಾಸವು ಮುಗಿಯುವ ತನಕ 
ನಿಶ್ಲಲನಾಗಿದ್ದು ಅವಧಿ ಪೂರಯಿಸಿದ ನಂತರ ನಿರಾಶೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳಲು 
ಚಿಂತಿಸುವವನಲ್ಲ; ಕೈಕೆ ವನವಾಸಕ್ಕೆ ಕಾರಣಳಾದರೆ ಅದು ವಿಧಿವಿಲಾಸ; ರಾಮನಲ್ಲಿ 
ಅವಳಿಗೆ ಭರತನಿಗಿಂತ ಹೆಚ್ಚು ಪೀತಿ; ಸೀತೆ ಕೇವಲ ಪ್ರೇಮಮಯಿ; ಭರತ ಲಕ್ಷ್ಮಣರಲ್ಲಿ 
ಅವಳಿಗೆ ತನ್ನ ಮಕ್ಕಳಿಗಿಂತ ಹೆಚ್ಚು ವಿಶ್ವಾಸ; ಭರತನಿಗೆ ರಾಮನಲ್ಲಿ ಅಪಾರವಾದ 
ಗುರುಭಕ್ಕಿ.....ಈ ಪಾತ್ರಗಳ ರೂಪರೇಖೆಗಳನ್ನು ನಯವಾಗಿ ತಿದ್ದುವುದರಲ್ಲಿಯೂ 
ಅದಕ್ಕೆ ಅನುಕೂಲವಾಗುವಂತೆ ವಸ್ತುವನ್ನು ವ್ಯತ್ಯಾಸಪಡಿಸಿಕೊಂಡು ಸಂವಿಧಾನವನ್ನು 
ರಚಿಸುವುದರಲ್ಲಿಯೂ ಭಾಸನು ಅಪಾರ ಕೌಶಲವನ್ನು ತೋರಿಸಿದ್ದಾನೆ' ಎಂದು 
ಮೆಚ್ಚಿಕೊಂಡ ಶಾಸ್ತಿಗಳ ಹೃದಯ ಸುಹೃದಯ-ಸಹ್ಛ ದಯ. ಕಲೆಗಾರನ ಗುಟ್ಟು 
ಕಲೆಗಾರನೇ ಬಲ್ಲ” ಗಾ ಭಾಸ ಹೃದಯವನ್ನು” ತತ್ಸದೃಶ ಹೃದಯವೊಂದೇ 
ಅರಿಯಬಹುದಲ್ಲವೇ? 


"'ಪಂಚರಾತ್ರ'ದ ವಿಮರ್ಶೆಯಲ್ಲಿ "ವರಾಟಪರ್ವದ ಕಥೆ ಕಾಡುಮರ ಉಕ್ಕಿನ 
ತಂತಿಗಳಂತಿದ್ದರೆ, ಪಂಚರಾತ್ರವು ಭಾಸನ ಕೈಯಲ್ಲಿ ಅಮೃತ ಸ್ವರದಿಂದ ನುಡಿಯುತ್ತಿರುವ 
ವೀಣೆಯಾಗಿದೆ' ಎಂದು ಹೇಳಲಾಗಿದೆ. ಅದರಲ್ಲಿ ಬರುವ ಬೃಹನ್ನಳೆ ಅಭಿಮನ್ಮುಗಳ 
ಸಂವಾದದ ಸ್ಪಾರಸ್ಕವನ್ನು ಮೂಲದಷ್ಟೇ ಸುರಸವಾಗಿ ಕೊಟ್ಟ ಕೌಶಲ ಅಪಾರವಾದುದು. 
ಇದರ ಜೊತೆಗೆ "ಮಧ್ಯಮ ವ್ಯಾಯೋಗ'ವನ್ನು ವಿವರಿಸಿದ ಸರಸಪ್ರಿಯತೆ 
"'ಊರುಭಂಗ'ದಲ್ಲಿಯ ದುರ್ಯೋಧನನ ಪಾತ್ರಪರಿಚಯಗಳನ್ನೂ ಸೇರಿಸಬೇಕು. ಈ 
ಅಂಶಗಳ ಅನುವಾದವನ್ನು ಓದಿದರೆ ಸಂಸ್ಕೃತ ಗೊತ್ತಿಲ್ಲದವನಾದರೂ ಸಂಸ್ಕೃತ ಕಲಿತು 
ಭಾಸನ ನಾಟಕಗಳನ್ನು ಓದಬೇಕೆಂದು ಲವಲವಿಕೆಯನ್ನು ತಾಳಿಯಾನು! 

ಗುಣಗಳ ಜೊತೆಗೆ ದೋಷಗಳನ್ನೂ ಹೇಳುವ ವಿಮರ್ಶಕ ಸರಣಿಗೆ ಕೆಳಗಿನದೊಂದು 
ಮಾದರಿ; 

"ಈ ನಾಟಕದಲ್ಲಿ ದೋಷವಿಲ್ಲದೆ ಇಲ್ಲ. ಶಕಾರನು ತುಂಬ ವಿಕಾರನಾಗಿದ್ದಾನೆ; 
ದುರ್ಗುಣಗಳೆಲ್ಲವೂ ಒಂದೂ ಬಿಡದಂತೆ ಅವನಲ್ಲಿ ಮನೆ ಮಾಡಿಕೊಂಡಿವೆ... ಅವನ 
ಪುರಾಣಸಂಕರವು ಅತಿಯಾಗಿದೆ. ಚಾರುದತ್ತನು ತನ್ನು ಬಡತನಕ್ಕೆ 
ಸಂಕೋಚಪಟ್ಟುಕೊಳ್ಳುವುದೂ ನ್ಯಾಯಾಧೀಶನು ರಾಜನಿಗೆ ಹೆದರಿ ಶಕಾರನಿಗೆ ಪಕ್ಷಪಾತ 
ತೋರಿಸುವುದೂ ಅವರಲ್ಲಿ ಲೋಪವಾಗಿ ಎಣಿಸಲ್ಪಟ್ಟಿದೆ; ಇದು ಅವರಲ್ಲಿ 
ಲೋಪವಾಗಿರಬಹುದು; ಕವಿಯಲ್ಲಿ ಲೋಪವಲ್ಲ. ಈ ಲೋಪವನ್ನಿಟ್ಟು ಕವಿ ಅವರನ್ನು 
ನೈಸರ್ಗಿಕವಾಗಿ ಮನುಷ್ಯಮಾತ್ರರನ್ನಾಗಿ ಮಾಡಿದ್ದಾನೆ. ಹಾಗಲ್ಲದಿದ್ದರೆ ಅವರು 


+ ೪೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅತಿಮಾನುಷರೂ ಅಸಹಜರೂ ಆಗುತ್ತಿದ್ದರು. ವಸಂತಸೇನೆಯ ಮನೆಯ ವರ್ಣನೆಯೂ, 
ಮಳೆಯ ವರ್ಣನೆಯೂ ಅತಿ ವಿಸ್ತಾರವಾಗಿದೆ. ಇವುಗಳಲ್ಲಿ ಒಂದಾಗಲಿ ಎರಡೂ 
ಆಗಲಿ ಈಚೆಗೆ ಪಕ್ಷಿಪ್ಪವಾಗಿ ಸೇರಿವೆಯೋ ಏನೋ ತಿಳಿಯದು.” 


ಕವಿಗೆ ಅನ್ಯಾಯವೆಳ್ಳಷ್ಟೂ ಆಗದಂತೆ, ಆದರೆ ಕೇವಲ ಗುಣೈಕಪಕ್ಷಪಾತಿ ಎಂಬ 
ಬಿರುದಿಗೆ ಭಾಜನನಾಗಬೇಕೆಂದು ಹೊಗಳುಭಟ್ಟತನವನ್ನೂ ಶರಣು ಹೋಗದೆ ಮಾಡುವ 
ಗುಣದೋಷ ವಿಮರ್ಶನ ಎಲ್ಲಿಯೂ ಬಹಳ ಅಪೂರ್ವ. ಅಂಥ ಅಸಿಧಾರಾವ್ರತದ 
ಪದ್ಧತಿಯನ್ನು ಹಿಡಿದು ಗೆದ್ದ ಶ್ರೀಶಾಸ್ತಿಗಳು ಇಂದಿನ ವಿಮರ್ಶಕ ವರ್ಗಕ್ಕೆ ಅತ್ಯುತ್ತಮ 
ಮಾದರಿಯಾಗಿದ್ದಾರೆ. ಈ ಮರ್ಮಣಜ್ಯಕೆ. ರಸಾಭಿಜ್ಞತೆ ಮಹಾರಾಜಾರವರ ಕಾಲೇಜಿನ 
ಗರುಡಿಯಾಚಾರ್ಯರೂ ಆಗಿದ್ದ ಕನ್ನಡ” ಮಹಾಪ್ರಾಧ್ಯಾಪಕ ಕೃಷ್ಣಶಾಸ್ತಿಗಳಲ್ಲಿದ್ದುದರಿಂದ 
ಅವರ ಜನಪ್ರಿಯತೆ ಇಷ್ಟು ಹೆಚ್ಚಾಗಿದೆ. ಸತ್ಸಾವಾನುಕೀಲನದಿಂದೆ” ಸುಸಂಸ್ಥೃತವಾದ 
ಅವರ ಹೃದಯ ಕಾರೃಪ್ತ ಪಂಚದಲ್ಲಿ ಶಿಷ್ಠ-ಬಂಧು- ಮಿತಾದಿಗಳಲ್ಲಿ ಪ್ರಕಾಶಿಸಿದಂತೆ 
ಕಾವ್ಯ ವಿಮರ್ಶಕ ಪ್ರಪಂಚದಲ್ಲೂ ಪಡಿಮೂಡಿರುವುದು ಅನ್ಯಾದೃಶವಾಗಿದೆ. 


ಶಾಸ್ತ್ರಿಗಳ ಗದ್ಯದ ಲಾಲಿತ್ಯ, ಮಾಧುರ್ಯ, ಅರ್ಥವ್ಯಕ್ತಿ, ಮಿತಪದ ಮುಂತಾದ 
ಹೃದ್ಯಾಂಶಗಳು ಇಲ್ಲಿ ಹೇಗೆ ಸ ಷವಾಗಿವೆ ಎಂಬುದನ್ನು ಗಮನಿಸೋಣ- 


"ಇದರಲ್ಲಿ ರಾಜ್ಯವಿಪ್ಠದ ಬಂಧನ ವಿಮೋಚನ ಹೊಡೆದಾಟ ಬಡಿದಾಟ 
ಜೈತ್ರಯಾತ್ರೆಗಳ ವೀರವೃತ್ತಾಂತವು ಬಂದರೂ ಅದು ರಾಜನ ಕನ್ಯಾಸಂಪಾದನ ವೃತ್ತಾಂತಕ್ಕೆ 
ಪೋಷಕ, ಗೌಣ ಮತ್ತು ಶಾವ್ಯ. ಇವುಗಳಿಗಿಂತ ರಂಗದ ಮೇಲೆ ಕಾಮತಂತ್ರ ಸಚಿವನಾದ 
ವಿದೂಷಕನ ಕುಟಿಲ ಕಾರ್ಯಗಳಿಗೇ ಹೆಚ್ಚು ಪ್ರಾಧಾನ್ಯ. ಅವುಗಳಿಂದಲೇ 
ಮಾಳವಿಕಾಗ್ಲಿಮಿತ್ತರಿಗೆ ಪರಸ್ಪರ ಪರಿಚಯವಾಗಿ ಬೆಳೆದು ಕೊನೆಗೆ ಧಾರಿಣೀದೇವಿಯ 
ಔದಾರ್ಯದಿಂದ ಫಲಬಿಡುವುದು. ಮಹಾರಾಣಿಯಲ್ಲದಿದ್ದರೂ ಮಾಳವಿಕೆಯೇ ನಾಯಿಕ. 
ನಾಟಕದ ತುಂಬ ಅವಳೇ; ಶಕುಂತಲೆಯ ಪ್ರಾಧಾನ್ಯದಿಂದ "ಶಾಕುಂತಲ'ವೆಂದು 
ಉಚಿತವಾಗುವುದಾದರೆ, ಮಾಳವಿಕಾಗ್ಲಿಮಿತಕ್ಕೆ "ಮಾಳವಿಕಾ' ಎಂಬ ಹೆಸರು ಇನ್ನೂ 
ಉಚಿತವೆಂದು ಹೇಳಬಹುದು. 


ವಿಮರ್ಶೆಯ ಗಾಂಭೀರ್ಯ ಎಳ್ಳಷ್ಟೂ ಕೆಡದಂತೆ ಮನೆಮಾತಿನ ಸರಳತೆಯನ್ನು 
ಅಳವಡಿಸಿಕೊಂಡು ಕಥಾಸ್ಟಾರಸ್ಯ, ಪಾತ್ರ ಪರಿಚಯಗಳನ್ನೂ ಕುತೂಹಲ ಕೆರಳುವಂತೆ 
ವಿವರಿಸುತ್ತ ಹೋಗಿರುವ ಈ ಮಲ್ಲಿಕಾಬಂಧಕ್ಕೆ "ಸಂಸ್ಕೃತ ನಾಟಕ'ದಿಂದ ಇನ್ನೂ 
ಎಷ್ಟೋ ಉದಾಹರಣೆಗಳನ್ನು ಕೊಡಬಹುದು. ಪಾತ್ರಗಳ ಸ್ವಭಾವ ತಾರತಮ್ಮವನ್ನು 
ತೋರಿಸುವ ಜಾಣ್ಣೆಗೆ ಕೆಳಗಿನ ಮಾತೊಂದು ನಿದರ್ಶನ; 

"ಇರಾವತಿ 'ಧಾರಿಣಿಯರಲ್ಲಿ ಪ್ರೌಢಸ್ತಿ €ಯರ ಶೃಂಗಾರಾಭಿನಯವನ್ನು 
ನೋಡಬಹುದು; ಅದರೆ ಇವರಿವರಲ್ಲಿ ಭೇದವಿದೆ. ಧಾರಿಣಿ” ಮಹಾದೇವಿ, ಆಸ್ಥಾನಕ್ಕೆ 
ತಕ್ಕ ಗಾಂಭೀರ್ಯ, ಔದಾರ  ಉದಾತ್ರತೆಗಳನ್ನುಳ್ಳ ಳವಳು; ಇರಾವತಿ ಪ್ರಾಯಶಃ ಅವಳಿಗೆಂತ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೦೫ + 


ವಯಸ್ಸಿನಲ್ಲಿ ಇನ್ನೂ ಸ್ಪಲ್ಪ ಚಿಕ್ಕವಳು; ಗಾಂಭೀರ್ಯ ಔದಾರ್ಯ ಉದಾತ್ತತೆಗಳಲ್ಲಿಯೂ 
ಚಿಕ್ಕವಳು; ಪ್ರಮದೆ, ಮತ್ತರಿ, ಮುಂಗೋಪಿ. ಅವಳ ಸಂತೃಪ್ತಿಗೆಂದೇ ಧಾರೀಣೀದೇವಿ 
ಮಾಳವಿಕೆಯನ್ನು ಬಂಧನದಲ್ಲಿಟ್ಟಳೆಂದು ತೋರುತ್ತದೆ. ವಿದೂಷಕನು ಹಾವು ಕಚ್ಚಿತೆಂದು 
ಬಂದಾಗ ಹಿಂದು ಮುಂದು ನೋಡದೆ ಭೂತದಯೆ ಪಶ್ನಾತ್ತಾಪದಿಂದಲೇ ತನ್ನ 
ಕೈಯಿಂದ ನಾಗಮುದಿಕೆಯನ್ನು ತೆಗೆದುಕೊಡುವಳು; ಇರಾವತಿಯಾಗಿದ್ದರೆ ಹತ್ತು 
ಸಲ ಯೋಚಿಸುತ್ತಿದ್ದಳಂದು ತೋರುತ್ತದೆ.” 


ಈ ಪುಸ್ತಕದಲ್ಲಿ ಅಶ್ತಘೋಷನ ನಾಟಕದ ತುಣುಕುಗಳನ್ನೂ ಮಹಾನಾಟಕದ 
ತುಂಡುಗಳನ್ನೂ ಕೊಟ್ಟಿರುವುದು ಶಾಸ್ತಿ; ಗಳ ಸಂಶೋಧನ "ಬುದ್ಧಿಯ ಜೌಕ 
ಶುದ್ಧತೆಗ( Thoroughness) ಒಳ್ಳೆಯ ಉಪಾಹರಣೆಯಾಗಿದೆ. ಪುಟಸಂಖ್ಯೆ ಕೇವಲ 
೨೯೪ ಆಗಿದ್ದರೂ ಅಷ್ತರೊಳಗೇ ತಾವು ಹೇಳಬೇಕೆಂದಿದ್ದ ಅಂಶವೊಂದನ್ನೂ ಬಿಡದೆ 
ಹೇಳಿರುವ ಮತ್ತು ಕೊಡಬೇಕೆಂದಿರುವ ಪ್ರಮಾಣಗಳೆಲ್ಲವನ್ನೂ ಕೊಟ್ಟಿರುವ ಸಾಹಸಿಕ 
ಚಾತುರ್ಯ ಅದ್ಭುತವಾಗಿದೆ. ಇನ್ನು ಅಡಿಟಿಪ್ಪಣಿ, ಗಂಥಯಣ ಮುಂತಾದವುಗಳನ್ನು 
ಅವಶ್ಯವಿದ್ದ ಕಡೆಗಳಲ್ಲಿ ಚಾಚೂ ತಪದಂತೆ ಕೊಡಲಾಗಿದೆ. ವಿವರಗಳನ್ನು ಸಂಕ್ಷೇಪದಿಂದ 
ಕೊರತೆಗೆಡೆಗೊಡದಂಿತೆಯೂ ಸ ಸಪ್ಪತೆಗೆ ಬಾಧೆ ಬರದಂತೆಯೂ ಕೊಡುವ ಸುಸಂಯಕ 
ಸರಣಿ ಸಂಶೋಧಕರಿಗೊಂದು ಉತ್ತಮ ಆದರ್ಶವೆನ್ನಬಹುದು. 


ನಾಟಕದ ಉತ್ಪತ್ತಿಯನ್ನು ಹೇಳುವಲ್ಲಾಗಲಿ, ಛಾಯಾನಾಟಕಗಳ ಬಗ್ಗೆ 
ಬರೆಯುವಲ್ಲಾಗಲಿ ಬೊಂಬೆಯಾಟ, ಕಥಕಳಿ, ಬಯಲಾಟ, ಯಕ್ಷಗಾನ 
ಮುಂತಾದವುಗಳನ್ನು ಹೆಸರಿಸಲಾಗಿದೆಯಲ್ಲದೆ, "ಯಕ್ಷಗಾನ'ದ ಬಗ್ಗೆ ವಿಶೇಷ ಪ್ರಸ್ತಾಪ 
ಮಾಡಿಲ್ಲ. ಕಥಕಳಿ ಮೂಕ ನಾಟ್ಯ ಯಕ್ಷಗಾನ ಕೆಲವಂಶಗಳಲ್ಲಿ ಇದಕ್ಕೆ ಸದೃಶವಾದರೂ 
ಬಯಲಾಟ, ನಾಟಕಗಳ ಸ್ಹಾರಸ್ಯವನ್ನು ಒಳಗೊಂಡು ಅವುಗಳಲ್ಲಿಲ್ಲದ ಸಂವಾದದ 
ನಟಪ್ರತಿಭಾಯತ್ತತೆಯನ್ನು ಅದು ಕಾದುಕೊಂಡು ಬಂದಿದೆ. ಯಕ್ಷಗಾನವು 
ಗ್ರಾಮಸ್ಥವಾಗಿಯೇ ಉಳಿದುಕೊಂಡು ಬಂದುದರಿಂದ ಆ ಕಲೆಯ ಬಾಹ್ಯಾಂಗಗಳಲ್ಲಿ 
ಕೆಲಮಟ್ಟಿನ ಒರಟುತನ ಕಂಡು ಬರುತ್ತಿರಬಹುದು. ಅದರೆ ಕಲಾತಂತ್ರದ ದೃಷ್ಟಿಯಿಂದ 
ವಿಚಾರಮಾಡಿದರೆ ಅದು ನಾಟಕಕ್ಕಿಂತ ಹೆಚ್ಚಿನದಾಗಿ ತೋರುತ್ತದೆ; ಕಥಕಳಿಯಂತೂ 
ಯಕ್ಷಗಾನದ ಮುಂದೆ ಕೇವಲ ಶಿಶು; ಅದು ನಾಟಕವಂತೂ ಅಲ್ಲವೇ ಅಲ್ಲ, ನೃತ್ಯವಾದರೂ 
ಉತ್ತಮ ಪರಂಪರೆಯ ಯಕ್ಷಗಾನದ ನೃತ್ಯ ವೈವಿಧ್ಯದೆದುರು ಪರಿಮಿತ ಪರಿಣಾಮಕಾರಿ 
ಎಂದೇ ಹೇಳಬೇಕು. 

"ಬರುಬರುತ್ತ ನಾಟಕದ ಉದ್ದೇಶವೇ ಮರೆತುಹೋದಂತೆ ತೋರುತ್ತದೆ; ಆದ್ದರಿಂದ 
ಕೆಲವು ನಾಟಕಗಳು ಯಾವ ವಿಧವಾದ ಕಥೆಯನ್ನೂ ಅಪೇಕ್ಷಿಸದೆ ವೈದ್ಯ ವ್ಯಾಕರಣಾದಿ 
ಶಾಸ್ತ್ರ ವಿಷಯವನ್ನು ಪ್ರತಿಪಾದಿಸಿವೆ' ಎಂದು ಹೇಳಿರುವುದು ಸದ್ದದ ಸಾಟಕಕಾರರಿಗೆ 
ಒಂದು ಎಚ್ಚರಿಕೆಯಾಗಬಹುದು. ಇಂದು ವ್ಯಾಕರಣ ವೈದ್ಯಾದಿ ಶಾಸ್ತ ಸಗಳನ್ನು ವಸ್ತುವನ್ನಾಗಿ 
ತೆಗೆದುಕೊಳ್ಳುವಷ್ಟು ದೂರ ಹೋಗದಿದ್ದರೂ ನಾಟಕಕ್ಕೆ ಮುಖ್ಯವಾದೆ' ಕಾರ್ರ(ಿಂುಂಗ)ಕಿಂತ 


* ೪೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮಾತೇ(Speech) ಹೆಚ್ಚಾಗುತ್ತ ಹೋಗಿರುವುದು ಕಂಡು ಬರುತ್ತಿದೆ. ಒಂದೇ ಇಂಥ 
ಕಾರ್ಯಗತಿಯ ತೀವ್ರತೆಯನ್ನು ಲಕ್ಷಿಸಿ ಮಾತನ್ನು ಮೆರೆಯಿಸುವ ಕೃತಿಗಳನ್ನು 
ನಾಟಕವೆನ್ನಲೇಬಾರದು ಅಥವಾ ಓದು ನಾಟಕವೆಂದು ಆಡುನಾಟಕದಿಂದ ಪತ್ವೇಕಿಸಬೇಕು. 
ಹಳೆಯ ನಾಟಕಗಳ ೦೧ mಂre, ಕುಣಿತ, ಸಂಗೀತಗಳನ್ನು ವಿಡಂಬಿಸಹೋದ 
ಇಂದಿನ ಕೆಲ ನಾಟಕಕಾರರು ಕೇವಲ ಒಣಹರಟೆಯ ಸಂವಾದಗಳ ಮಾಲೆಯನ್ನು 
ನಾಟಕವೆಂದು ಪ್ರಸಿದ್ಧಿಸಿರುವುದು ಕಂಡುಬರುತ್ತದೆ. 

ಪರಂಪರಾಗತ ಯಕ್ಷಗಾನ, ಭರತನಾಟ್ಯ ನಾಟಕ ಮುಂತಾದವುಗಳ ಪ್ರಯೋಗದಲ್ಲಿ 
ಪೂರ್ವರಂಗಕ್ಕಿರುವ ಪ್ರಾಧಾನ್ಯವನ್ನು ಅಲ್ಲಗಳೆದಿರುವುದೂ ಹಾನಿಕರ. ಏಕೆಂದರೆ ಒಂದು 
ಕಲಾಕೃತಿಯನ್ನು ಅವಲೋಕಿಸ ಹೊರಡುವ ರಸಿಕನು ವ್ಯವಹಾರ ಚಿಂತನವನ್ನು 
ಬಿಟ್ರು ರಸಲೋಕಕ್ಕೆ ಹೋಗಲು ತಕ್ಕ ಮನಸಃಸ್ಸಿತಿಯನು ಪಡೆಯುವುದವಶ್ಯಕ. ಅಂಥ 
ಮನಃಸ್ಥಿತಿಯನ್ನು ತರಲು ಹಿಂದೆ ಪೂಜೆ ಪುರಸ್ಕಾರ, ನಾಂದಿ, ಸೂತ್ರಧಾರ, ವಿದೂಷಕ, 
ನಟಿ ಮುಂತಾದವರ ಸಂಭಾಷಣೆ ಇತ್ಯಾದಿಗಳಿಂದ ಪ್ರೇಕ್ಷಕರ ಮನಸ್ಸನ್ನು 
ವೃವಹಾರಬುದ್ದಿಯಿಂದ ವಿಮುಖಗೊಳಿಸಿ ಶುದ್ದಮಾಡಿ ಕಲಾರಾಧನೆಗೆ ಪವರ್ತಿಸುತ್ತಿದ್ದುದು 
ಉಪೇಕ್ಷಿಸಲ್ಲಟ್ಟು ಅವುಗಳಿಗೆ ಬದಲಾಗಿ ಏನನ್ನೂ ಸಿದ್ದಪಡಿಸಿಕೊಳ್ಳದುದರಿಂದ ರಸಿಕರಿಂದ 
ಇಂದು ನಾಟಕದ ರಸಾನುಭವ ಚೆನ್ನಾಗಿ ಆಗದೆ ಅವರು ನಾಟಕಾದಿ ಪ್ರಯೋಗಗಳ 
ಬಗ್ಗೆ, ವಲಕ್ಷಣಾಭಿಪ್ರಾಯ ಹೇಳಿ ಧಿಯೇಟರಿನಿಂದ ಎದ್ದು ಹೋಗುವುದು ಸಹಜವಾಗಿ 
ಬಿಟ್ಟಿದೆ. ಒಮ್ಮೆ ನಾಟಕ, ಸಿನಿಮಾಕಾರರು ಶೋಚನೀಯವನ್ನು, ಹಾಸ್ಕಾಸ್ತದವಾಗಿಯೂ 
ನಿಂದ್ಮವನ್ನು 'ವಂದ್ಯವನ್ನಾ ಗಿಯೂ ಚಿತ್ರಿಸಿದರೆ ಇನ್ನೋ ಂದೆಡೆ ಪದ "ತಪ್ಟುಗಳಿಲ್ಲದ 
ನಾಟಕ ಲ ರಸಿಕರು ಅಳಬೇಕಾದಲ್ಲಿ “ಗುವುದೂ, ನಗಬೇಕಾದಲ್ಲಿ 
ಅಳುವುದೂ ಎಷ್ಟೋ ಸಲ ಕಂಡುಬರುತ್ತದೆ. ಇಂಥ ವಿಪರೀತ ಲಕ್ಷಣವುಂಟಾಗಲು 
ಕೃತಿಕಾರನ ವಿಲಕ್ಷಣ ಸಂಸ್ಕಾರವೂ ವ್ಯತಿರೇಕಾಭಿರುಚಿಯೂ ಕಾರಣಗಳಲ್ಲದೆ ರಸಿಕರ 
ತೆವಲು ತೀರಿಸಿಕೊಳ್ಳುವ ಪ್ರವೃತ್ತಿಯೂ ಕಾರಣ. 

ಪದ್ಯ ಓದುವುದರ ಬಗ್ಗೆ ಹೇಳುತ್ತ ಐ.ಎ.ರಿಚರ್ಡ್‌ "Making up our minds 
about a poem’ is the most delicate of all the possible undertakings- 
ಎಂದಿದ್ದಾರೆ. ಈ ಮಾತು ನಾಟಕ, ಆಟ, ಸಿನಿಮಾದಿಗಳಿಗೂ ಅನ್ವಯಿಸುತ್ತದೆ. 
ರಸಿಕಬುದ್ದಿಪ್ರಸಾದನಕ್ಕೆ ತಕ್ಕ ಪೂರ್ವರಂಗವಿಲ್ಲದೆ ನಡೆಯುವ ಇಂದಿನ ನಿರ್ಮಂಗಲ 
ಸಮಾರಂಭಗಳೆಲ್ಲವೂ ಸಂಪೂರ್ಣ ಉದ್ದೇಶವನ್ನು ಸಾಧಿಸದೆ ಅಪೂರ್ಣಸಾಫಲ್ಯ 
ಹೊಂದಲು ಸದಸ್ಯರಲ್ಲಿ ಆರಂಭದಲ್ಲಿ ಅಗತ್ಯವಾದ ಪ್ರಾಮಾಣಿಕತೆಯು(Sincerity) 
ಹುಟ್ಟುವಂತೆ ಮಾಡುವ ಔಪಚಾರಿಕ ಆಚಾರ, ಕಟ್ಟಳ ಸಂಪೂರ್ಣ ನಷ್ಟವಾಗಿರುವುದು 
ಕಾರಣ. ನಿಷ್ಠಲ್ಲಷ ಮನಸ್ಸನ್ನು ಪಡೆದರೇ ಭಾವಗರಿ(॥ntuition) ಮನಸಿಗೆ ಹೊಳೆದು, 
ಸಹೃದಯತೆ ಬೆಳೆದು, ರಸತ್ತಕ್ಕೆ ರಸಿಕ ಮನಃ ಸಿತಿ ಮುಟ್ಟಬಲ್ಲುದು. ಅಂಥ ಭಾವಶುದ್ದಿಯನ್ನು 
ವವಿಧ ಕಾರಣಗಳಿಂದ ಫಕ್ಕ ನೆ ಪಡೆಯಲಾರದಾಗ ಬುದ್ದಿವಂತನು ತಾತ್ಕಾಲಿಕವಾಗಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೦೭ + 


ಮನಸ್ಸಿನಲ್ಲೇ ವಸ್ತುಸ್ಥಿತಿಗಿಂತ ಪೂರ್ಣತರವಾದ ಲೋಕಕ್ರಮವನ್ನು ಬಯಸುವ 
ಪವೃತಿಗಧೀನವಾಗಲೆಂದು-ಮಾನವನ ಒಂಟಿತನ, ಜನನ ಮರಣಗಳ ಅಭೇದ್ಯ ವೈಲಕ್ಷಣ್ಯ, 
ವಿಶ್ವದ ಕಲ್ಪನಾತೀತ ವೈಶಾಲ್ಯ ಕಾಲ ದೃಷ್ಟಿಯಿಂದ ಮಾನವನ ಸ್ಥಾನ ಮತ್ತು ಅವನ 
ಅಜ್ಞಾನದ ಅಪಾರತೆ-ಇವನ್ನು ಚಿಂತಿಸಿ ಒಂದು ವಿಧದ ಭಾವನೋದ್ದೀಪನ(Emotional 
glow) ಸಾಧಿಸಿಕೊಳ್ಳುತ್ತಾನೆ. ಅನಂತರ ಕಲಾಕೃತಿ ಅಂಥ ಸ್ಥಿತಿಯಲ್ಲಿಯ ಅವನ 
ಮನದ ಮೇಲೆ ಹಾಯ್ದು ಹೋದರೆ ಅದನ್ನು ಯೋಗ್ಯ ರೀತಿಯಿಂದ ಅವನ ಮನ 
ಅನುಭವಿಸಿ ಅದರ ಬಗ್ಗೆ ಸರಿಯಾದ "ಅನಿಸಿಕೆ'ಯನ್ನು ತಾಳಬಲ್ಲುದು. 
ಮೇಲಿನ ಮಾತುಗಳಿಂದ ಪೂರ್ವರಂಗದ ಪೂರ್ವಸಿದ್ದತೆಯ ಕಲಾತ್ಮಕ ಆವಶ್ಯಕತೆ 
ಮನಿದೆಟ್ರಾಗುತ್ತದ, ನಾಟ್ಯಶಾಸ್ತ್ರದಲ್ಲಿ ಭರತನು ಪೇಕ್ಷತ್ರದ ಬಗ್ಗೆ ಹೇಳಿದ್ದನ್ನು 
'ಸಂಸ್ಥತನಾಟಕೆದ-.೨೭ನೆಯ ಮೆಟದಲ್ಲಿ ಅಡಿ ಟಿಪ್ಪಣಿಯನಾಗಿ ಕೊಡಲಾಗಿದೆ. kd 
ಪುಟದಲ್ಲಿ "ಸೀ ಪಾತ್ರವನ್ನು ಸ್ತೀಯರಾಗಲಿ. ಪುರುಷರಾಗಲಿ 'ಪಹಿಸುತಿದ್ದರು' ಎಂದು 
ಹೇಳಲಾಗಿದೆ ಈ ವಷಯದ” ್‌ ಬಗ್ಗೆ ಕುಮಟದಲ್ಲಿ ಮೊನ್ನೆ ಪ್ರಕಟವಾದ ಕನಡಾವ್ಯ ತ್ರದ 
ಸಾಹಿತ್ಯ ಸಮ್ಮೇಳನಾಂಕದಲ್ಲಿಯ ಪ್ರಬಂಧದಲ್ಲಿ ನಾನು ಹೇಳಬೇಕಾದ್ದನ್ನು ಹೇಳಿದ್ದೇನೆ 
ನಂಗವ ಮೇಲೆ ಬಂದದ್ದು ನಿಜವಾಗಿಯೂ ಪುರುಷನೋ ಸ್ತೀಯೋ "ಎಂಬುದನ್ನು 
ತಿಳಿಯುವ(Morbid ಟriಂsity)ದುಷ್ಪುತೂಹಲ ಮನಃ ಕಲ್ಲಷವುಂಟುಮಾಡಿ ಪೇಕ್ತಕರ 
ಪೇಕ್ಷಣ ಯೋಗ ೈತೆಯನ್ನು ಕಡಿಮೆ ಮಾಡುತಿದೆ; ಅವರಿಗೆ ರೆಸವಿಕಾರವುಂಟಾದೀತಲ್ಲದೆ 
ರಸಸಿದ್ದಿಯಾಗದು. ಜನುಲರಂದ ಆಧುನಿಕತೆಯ ಹೆಸರಿನಲ್ಲಿ ಸ್ತೀಪಾತ್ರವನ್ನು ಸ್ತೀಯೇ 
ಮ ಜಡ ನೈತಿಕ ಬುದ್ದಿಯಿಂದ ಸರ್ವದಾ ಅದನ್ನು ಪುಪೆಷರೇ 
ಹಿಸಬೇಕೆಂಬುದಾಗಲಿ ಹೇಳುವುದು ಸರಿಯೆಲ್ಲ. ರಂಗದಲ್ಲಿ ಇಜವಾಗಿಯೂ ಇವಳು 
Rs ಸೀತೆ, ಶೂರ್ಪನಖಿ” ಎಂಬ ಇತ್ಯಾದಿ ಕಲ್ಪನೆ ರಸಿಕರಿಗುಂಟಾದರೆ ಸಾಕು- 
ಆ ಪಾತ್ರ ವಹಿಸಿದ್ದು ಹೆಂಗಸೋ ಗಂಡಸೋ ಎಂಬ ವ್ಯಾವಹಾರಿಕ ಸತ್ಯ ಶೋಧನ 
ಅವರಿಗನಗತ್ವ. 
ನಾಟಕವಿಮರ್ಶೆಯ ಕಾಲದಲ್ಲಿ ಗಣ್ಯವಾದ ಸಂಸ್ಕೃತ ನಾಟಕಗಳ ಕಥೆಯನ್ನು 
ಶಾಸ್ತ್ರಿಗಳು ತಿಳಿಗನ್ನಡದಲ್ಲಿ ಕೊಟ್ಟಿರುವ ಬಿಗೆ ತುಂಬ ಮೆಚ್ಚುಗೆಗೆ ಪಾತ್ರವಾಗಿದೆ. 
“ಎಕೆನೋರ್ವಶೀಯ' ದ ಕಥಾ ಸಾರಾಂಶದ ಮೊದಲನೆಯ ಪ್ಯಾರಾ ಇಂತಿದೆ; 


"ಕುಬೇರಭವನದಿಂದ ಹಿಂತಿರುಗಿ ಬರುತ್ತಿದ್ದ ಅಪ್ಪರೆಯರಲ್ಲಿ ಉರ್ವಶಿಯನ್ನು 
ಅವಳ ಸಖಿ ಚಿತ್ರಲೇಖೆಯನ್ನು ಕೇಶಿಯೆಂಬ ದಾನವನು ಹಿಡಿದುಕೊಂಡು ಹೋದನೆಂದು 
ಕೇಳಿ ಸೂರ್ಯೋಪಾಸನೆ ಮಾಡಿಕೊಂಡು ಬರುತ್ತಿದ್ದ ಪುರೂರವನು ಅವರನ್ನು 
ಬಿಡಿಸಿಕೊಂಡು ಬರುವನು. ಹೇಮಕೂಟ ಪರ್ವತದಲ್ಲಿ ಅಪ್ಪರೆಯರೆಲ್ಲರೂ ಮತ್ತೆ 
ಸೇರಿ ದೇವೇಂದನು ಕಳುಹಿಸಿದ ಚಿತ್ರರಥನೆಂಬ ಗಂಧರ್ವರಾಜನೊಡನೆ ದೇವಲೋಕಕ್ಕೆ 
ಹೋಗುವನು. ಉರ್ವಶೀಷುರೂರವರಿಗೆ ಪ್ರೇಮವು ಉತ್ತನ್ನವಾಗುವುದು.' 


* ೪೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಈ ಕಥನ ಶೈಲಿ ಅನಲಂಕೃತರೂಪ. ಕೇವಲ ನಡೆದ ಸಂಗತಿಯನ್ನು ಹೇಳುವ 
ಮಟ್ಟಿನಲ್ಲಿ ಹೊರಟ ಕತೆಗಾರರು ಪ್ಯಾರಾಂತ್ಕದಲ್ಲಿ ತಟಕ್ಕನೆ ಮುಗ್ಗಭಾವದಿಂದ "ಉರ್ವಶೀ 
ಪುರೂರವರಿಗೆ ಪ್ರೇಮವು ಉತ್ಸನ್ನವಾಗುವುದು' ಎಂದಿರುವುದು ಹೊರಗೆ ಕೇವಲ 
ವಸ್ತುಸ್ಥಿತಿಕನ(Matter of fact) ಎಂದು ತೋರಿದರೂ ಓದುಗರಿಗೆ ಗೊತ್ತಿಲ್ಲದಂತೆಯೇ 
ಕುತೂಹಲ ಹುಟ್ಟಿಸಿ ಮನಸ್ಸನ್ನು ಸೆರೆಹಿಡಿಯಬಲ್ಲದಾಗಿದೆ. 

ಕೆಳಗಿನದು ಪಾತ್ರಪರಿಚಯ ಕಥನದ ಒಂದು ಮಾದರಿ; (ಚಾಣಕ್ಕ) "ಇಷ್ಟು 
ಬುದ್ದಿ ಇದ್ದವನಾದ್ದರಿಂದಲೇ ಅವನು ಯಾವಾಗಲೂ ಎಚ್ಚರದಿಂದ ಇರುತ್ತಿದ್ದನು. 
ಅವನಿಗೆ ಮೈಯೆಲ್ಲಾ ಕೇಬ್ದು ಆದ್ದರಿಂದಲೇ ಅವನು ದಾರುವರ್ಮನ ಉತ್ತರದಿಂದಲೂ 
ಸನನಕಲಶನ ಪದ್ಯದಿಂದಲೂ ಶತ್ರುಗಳ ತಂತ್ರವನ್ನು ಕೂಡಲೇ ಊಹಿಸಿಬಿಟ್ಟನು; 
ಚಂದಗುಪ್ತನ ನಾಶಕ್ಕಾಗಿ ರಾಕ್ಷಸನು ಏರ್ಪಡಿಸಿದ್ದ ತಂತ್ರಗಳನ್ನೆಲ್ಲಾ ತಿಳಿದು ಅವಕ್ಕೆ 
ಪ್ರತೀಕಾರ ಮಾಡಿದನು; ಶತ್ರುಗಳ ಯುಕ್ತಿಗಳು ಅವರ ಗಂಟಲಿಗೇ ಗಾಣವಾದುವು.' 

ಇಂಥ ಶೈಲಿ ಸೌಂದರಕ್ಕೆ "ಸಂಸ್ಥ ಸ ತನಾಟಕ'ದಿಂದ ನೂರಾರು ಉದಾಹರಣೆಗಳನ್ನು 
ಎತ್ತಿಕೊಡಬಹುದು. ಶಾಸಿಗಳಲ್ಲಿ ಪಂಡಿತ ಸಹಜ ಗಾಂಭೀರ್ಯದ ಜೊತೆಗೆ ಶಿಶು ಸಹಜ 
ತಿಳಿವಳಿಕೆಯೂ ಇರುವುದೆ ಈ ' ಪುಸ್ತಕ ನಿದರ್ಶನಗಳನ್ನು ಕೊಡಬಲ್ಲದಾಗಿದೆ. ಪಾಂಡಿತ್ಸದ 
ನಿಜವಾದ ಬುದ್ದಿ ಇದೇ ಎಂದು ಬೊಟ್ಟುಮಾಡಿ ತೋರಿಸಬಹುದಾದ ಒಂದು 
ವಿವೇಚನಾಂಶ ಹೀಗಿದೆ; 


"ಗೀಕರಿಂದ ರೋಮನರೂ ಇತರರೂ ಯೂರೋಪಿನಲ್ಲಿ ಈ ಅಭಿನಯ 
ವಿದ್ಯೆಯನ್ನು ಕಲಿತಾಗ ಅವರಲ್ಲೆಲ್ಲ ಆ ಅನುಕರಣಕ್ಕೆ ನಿದರ್ಶಕವಾದ ಚಿಹ್ನೆಗಳನ್ನು 
ನೋಡಬಹುದಾಗಿತ್ತು ಇಂಥ ಅನುಕರಣ ಜಿಹ್ನೆ ಸಂಸ್ಕೃತ ನಾಟಕಗಳಲ್ಲಿ ಮಾತ್ರ 
ಎಲ್ಲಿಯೂ ಸ್ಪಷ್ಟವಾಗಿ ಕಂಡು ಬರುವುದಿಲ್ಲ; ಗೀಕ್‌ ಪ್ರಭಾವವಿತ್ತೆಂದು ಹೇಳುವುದಕ್ಕೆ 
ಇದೂ ಅಷ್ಟು ದೊಡ್ಡ ಆಕ್ಷೇಪಣೆಯೇನಾಗುವುದಿಲ್ಲ. ಏಕೆಂದರೆ ರೋಮನರೇ 
ಮೊದಲಾದವರು ಗೀಕ್‌ ಜನರ ಹತ್ತಿರವಿದ್ದವರು; ಆದರೆ ಇಂಡಿಯಾದವರು ಬೇರೆ 
ಖಂಡದವರೇ ಆದರು; ಮತ್ತು ಭರತಖಂಡದ ಒಂದು ಜಾಯಮಾನವೇನೆಂದರೆ- 
ಅದು ಅನ್ಯರಿಂದ ಎಷ್ಟೋ ಸಂಗತಿಗಳನ್ನು ತೆಗೆದುಕೊಂಡರೂ ಅವುಗಳನ್ನು ತನ್ನಲ್ಲಿ 
ಜೀರ್ಣ ಮಾಡಿಕೊಂಡು ಅವಕ್ಕೆ ಬೇರೆ ರೂಪವನ್ನೇ ಕೊಟ್ಟು ಬಿಡುತ್ತದೆ; ಇದು 
ಇಂದಿಗೂ ಕಂಡುಬರುತ್ತಿದೆ; ಆದ್ದರಿಂದ ಸಂಸ್ಕೃತ ನಾಟಕವು ಯಾವ ಯಾವ ಕಾಲದಲ್ಲಿ 
ಎಲ್ಲೆಲ್ಲಿಂದ ಯಾವ ಯಾವ ಸಂಗತಿಗಳನ್ನು ತೆಗೆದುಕೊಂಡು ಹೇಗೆ ಹೇಗೆ 
ಮಾರ್ಪಡಿಸಿಕೊಂಡು ಬಿಟ್ಟಿದೆಯೋ ಹೇಳುವುದು ಅಸಾಧ್ಯ. ಅಂತೂ ಈಗ 
ತಿಳಿದುಬಂದಿರುವ ಸಂಗತಿಗಳನ್ನು ವಿಚಾರ ಮಾಡಿದರೆ ಅದು ಯಾವ ಅಂಶವನ್ನೂ 
ತೆಗೆದುಕೊಂಡೇ ಇಲ್ಲ ಎಂದು ಖಂಡಿತವಾಗಿ ಹೇಳಲಿಕ್ಕಾಗದು.' 


“ & & 
['ಅಭಿವಂದನೆ' - ಹುಟ ೫೨, ೧೯೫೬] 


೪೦೯ + 


೫೨. ಶ್ರೀ ಬೇಂದ್ರೆಯವರ ಕನ್ನಡ ಮೇಘದೂತ 
(ಕಾವ್ಯಾವಲೋಕನ) 


"ನನ್ನ ಕನ್ನಡ ಮೇಘದೂತ ಭಾಷಾಂತರ ಎಂದು ನಾನು ಹೇಳಿಕೊಳ್ಳಲಾರೆ; ಆ 
ಗುಣ ಇದಿಲ್ಲ ನಂದು ಶ್ರೀ ಬೇಂದ್ರೆಯವರು ಬಲು ಜಾಣತನದಿಂದ ನುಡಿದಿದ್ದಾರೆ. 
"ಇದು ಸರಿಯಾದ ಭಾಷಾಂತರ” ಎಂದು, ಯಾರೂ ಕೂಡಲೆ ಭಾಷಾಂತರದ ಒಂದು 
ಒಳ್ಳಯ ಉದಾಹರಣವನ್ನು ತೋರಿಸಲಾರರು. ವೈಯಕ್ತಿಕ ಶಬ್ಧಕ್ಕೆ ಬದಲು ಶಬ್ದವಿಡುವುದು 
ಕೊನೆಯ ದರ್ಜೆಯ ಭಾಷಾಂತರವೆಂಬುದನ್ನು ವ ಒಪ್ಪುತ್ತಾರೆ. ಇನ್ನು ಹಾಗಲ್ಲದೆ 
ಬರಿಯ ಭಾವಾರ್ಥದಲ್ಲಿ ದೃಷಿಯಿಟ್ಟು, ಮೂಲಗಂಥದ ಶೈ ಲಿಗುಣ; ಭಾಷಾಗತವಾದ 
ಮಾಧುರ್ಯ; ಪದಸಂಹತಿಯ ವಿಶಿಷ್ಠವಾದ ಅರ್ಥ ಪ್ಯಕ್ರೀಕರಣ ಈ ಸಹಜ 
ಸೌಂದರ್ಯಭಾಗಗಳಲ್ಲವನ್ನೂ ಎರಡನೆಯ ಭಾಷೆಯಲ್ಲಿ ಚಾಚೂ ತಪ್ಪದೆ ಪ್ರತಿಬಿಂಬಿಸುವ 
ವಿಧೇಯತೆಯಿಲ್ಲದೆ, ಸ್ಥೂಲವಾಗಿ "ಒಟ್ಟಿನ ಮೇಲೆ ಹೀಗೆ' ಎಂದು ಹಾರಿಕೆಯ ಮೇಲೆ 
ಹೇಳುವುದೂ ಸಮಂಜಸವೆನಿಸದು. ಈ ಎರಡು ಕ್ರಮಗಳಿಂದ ಮೂಲಗಂಥದ ಸ್ಪಾರಸಕ್ಷೆ 
ಭಂಗ ಬಂದೀತೇ ಹೊರತು ನ್ಯಾಯವಾದ ಅರ್ಥಸ್ಪ; ಹಷತೆಯುಂಟಾಗಲಾರದು. ಹಾಗಾದರೆ 
ಸರಿಯಾದ ಭಾಷಾಂತರ ನನದರ ಯಾವ ರೀತಿಯದು? “ಭಾಷಾಂತರ” ಎಂಬ 
ಮಾತಿನಲ್ಲೇ ಧ್ವನಿತವಾಗುವಂತೆ ಮೂಲದ ಸರ್ವಗುಣವನ್ನೂ ಇನ್ನೊಂದು ಭಾಷೆಯಲ್ಲಿ 
ಕಡೆದಿಳಿಸಬೇಕು. ಕಾವ್ಯದಲ್ಲಿ ಶಬ್ದ, ಅರ್ಥ ಎರಡೂ ಭಾವೋದ್ಲೋಧಕವಿರುವುದರಿಂದ, 
ಶಬ್ದದ ನಾದರೂಪ, ps ಕಲನಾರೂಪ ಈ ಎರಡೂ. ರಸದ ಹೊರಮೈ- 
ಒಳೆಮೆ ಿಗಳಂತಿರುವುದರಿಂದ, ಮೂಲಕಾವೃದ ರಸೋತ್ಸರ್ಷವನ್ನು ಅನೂನಾನಶಿರಕವಾಗಿ 
ತಾನು ಬಳಸುವ ಭಾಷೆಯಲ್ಲಿ ತರುವುದು ಭಾಷಾಂತರಕಾರನ ಅಸಿಧಾರಾವತ! 
ಹೀಗಿರುವುದರಿಂದ, ಸರ್ವಗುಣ ಸಂಪನ್ನವಾದ ಭಾಷಾಂತರವೆಂದು ಯಾವುದನ್ನೂ 
ಇಂದು ಬೊಟ್ಟು ಮಾಡಿ ತೋರಿಸಲು ಸಾಧ್ಯವಿಲ್ಲ. ಭಾಷಾಂತರದಲ್ಲಿ ಮಾತು ಮಾತ್ರ 
ಬೇರೆ ಭಾಷೆಯದೇ ಹೊರತು, ನಾದದ ಮತ್ತು ಅರ್ಥದ ಎಳೆಎಳೆ-ಪಸರ ಪಸರ- 
ಪ್ರತಿಯೊಂದೂ ಮೂಲಾನುರೋಧವಾಗಿರಬೇಕು. ಇದನ್ನು ಗಮನದಲ್ಲಿಟ್ಟುಕೊಂಡೇ 
ಬೇಂದ್ರೆಯವರು ಭಾಷಾಂತರದ ಗುಣವು ತಮ್ಮ ಅನುವಾದದಲ್ಲಿಲ್ಲವೆಂದಿದ್ದಾರೆ. 


ಹಾಗಾದರೆ ಕನ್ನಡ ಮೇಘದೂತದ ವೈಶಿಷ್ಟ ವೇನು? ಅದರ ಗುಣವೆಂತಹುದು? 
ಯಾವ ಬಗೆಯಲ್ಲಿ ಅದು ಮೂಲಗಂಥಕ್ಕೆ ಉಪಕಾರಿಯಾಗಿದೆ? ಇಂತಹ ಅನುವಾದದಿಂದ 
ಕನ್ನಡಲೋಕಕ್ಕೆ ಯಾವ ಮಟ್ಟದ ಪ್ರಯೋಜನವುಂಟಾಗಿದೆ? ಮೊದಲಾದ ಪಶ್ಲೆಗಳು 
ಸಹಜವಾಗಿ ಏಳುತ್ತವೆ. ಇದಕ್ಕೆ ಒಂದೇ ಒಂದು ಮಾತಿನಿಂದ ಗಂಥಕರ್ತರು ಉತ್ತರವನ್ನು 
ಕೊಡುತ್ತಾರೆ. 'ಅಯ್ಯಾ, ಈ ಹಿಂದೆ ಮತ್ತು ಈಗ ಭಾಷಾಂತರಗಳೆಂದು ಹೇಳಿಸಿಕೊಳ್ಳುವ 


+ ೪೧೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕನ್ನಡ ಮೇಘದೂತಗಳೊಡನೆ ನನ್ನದನ್ನಿಟ್ಟು ವಿಮರ್ಶಕ ದೃಷ್ಟಿಯಿಂದ ನೋಡಿ! 
ಆದುದರಿಂದ ಭಾಷಾಂತರದ ಸಂಪೂರ್ಣತೆಯ ಮಾದರಿಯೊಂದನ್ನು ಕಣ್ಣ 
ಮುಂದಿರಿಸಿಕೊಂಡು, ಅದರೆದುರು ಈಗಾದ ಮೇಘದೂತಾನುವಾದಗಳನ್ನು ಪರಸ್ಪರ 
ಹೋಲಿಸಿ ನೋಡಬೇಕಾಯ್ತು. ಈ ಅನುವಾದಗಳಲ್ಲಿ ಯಾವುದು ಎಷ್ಟು ಅಂಶ 
ಪೂರ್ಣತೆಯ ಕಡೆಗೆ ಕೈಚಾಚಿದೆ, ಒಂದರಿಂದ ಒಂದು ಎಷ್ಟರ ಮಟ್ಟಿಗೆ ಕೃತಕೃತ್ವವೆನಿಸಿದೆ 
ಎಂಬುದನ್ನು ನಮ್ಮ ಕಲಿತ ಸರ್ವಗುಣಸಂಪನ್ನ ಮೇಘದೂತದ ಮುಂದೆ ನಿರ್ಧರಿಸಲಾಗಿದೆ. 
ಮೊದಲೇ ಹೇಳಿದಂತೆ ನಮ್ಮ ಕಲ್ಲಿತಪೂರ್ಣತೆಯಲ್ಲಿ, ಮೂಲಕ್ಕೂ ಅನುವಾದಕ್ಕೂ 
ಶಬ್ದಶಕ್ತಿ, ಅರ್ಥ ಶಕ್ತಿಗಳಲ್ಲಿ ಬಿಂಬ-ಪ್ರತಿಬಿಂಬಭಾವವಿರಬೇಕು. ಉಳಿದ ಕನ್ನಡ 
ಮೇಘದೂತಗಳಿಗೂ ಇದಕ್ಕೂ ಇರುವ ಮುಖ್ಯವಾದ ಒಂದು ವ್ಯತ್ಯಾಸವು ನುಡಿಕಟ್ಟಿನಲ್ಲಿ 
ಕಾಣಬರುತ್ತದೆ. ಶಪಥಮಾಡಿ ಕನ್ನಡ ಪದಪ್ರಯೋಗದಲ್ಲಿ ಕೈಯಿಕ್ಕಿದ ಇಂದಿನ 
ಕನ್ನಡಗರಡಿಯಾಳು ಕೂಡ ಸಂಸ್ಕೃತದ ಸಮಾಸಗಳನ್ನು ಹಾಗೆಯೆ ಎತ್ತಿ ತೆಗೆದು, 
ಅದಕ್ಕೆ ಹಳಗನ್ನಡಿಗರಂತೆ ಕನ್ನಡದ ವಿಭಕ್ತಿಯನ್ನು ಸೇರಿಸಿರುವನು! ಉದಾ : 'ಶ್ರಾವಣವು 
ಸನ್ನಿಹಿತವೆನೆ ಬಗೆದು ಪ್ರೇಯಸಿಂಯ ಜೀವಿತಾಲಂಬನದೊಳಾಸಕ್ತನಾಗಿ', 
"ಕಾಮಾರ್ತರಾದವರು ಚೇತನಾಚೇತನದೆ ಕೃಪಣರೆಂಬುದು ನೋಡೆ ಸಾಜಮಲ್ರೆ?' 
ಇತ್ಯಾದಿ ಅನರ್ಫವಾಗಿವೆ. ಅದರಂತೆ ಹಿಂದಿನ ಭಾಷಾಂತರಗಳಲ್ಲೂ ಮುಖ್ಯಗುಣ 
(2) ವೊಂದಿದ್ದರೆ ಅದು ಇದೇ. ಈ ಮಾದರಿಯ ವಾಕ್ಯಗಳಿಂದ ಪಂಡಿತರಿಗೆ 
ಪ್ರಯೋಜನವಿಲ್ಲ, ಏಕೆಂದರೆ ಅವರು ಮೂಲವನ್ನೇ ಓದಿ ಆಸ್ತಾದಿಸಿರುವುದರಿಂದ, ಈ 
ಅನುವಾದ ಅವರಿಗೆ ಬೇಡವೇ ಬೇಡಃ; ಸಾಮಾನ್ಯರಿಗೋ., ಇದು ಮೂಲಕ್ಕಿಂತ ಹೆಚ್ಚು 
ಸುಲಭ, ಸರಳ ಎಂದು ಎನಿಸುವುದಿಲ್ಲವಾದ ಕಾರಣ, ಅವರಿಗೂ ಇದು ಹೇಯ 
ಎಂದ ಮೇಲೆ ಇಂತಹ ಭಾಷಾಂತರಗಳಿಂದ ಯಾರಿಗೆ ಪ್ರಯೋಜನ? 

ಆದರೆ ಈ ಮೇಲೆ ಹೇಳಿದ ವರ್ಗದ ಬಾಷಾಂತರಕಾರರು ಹೀಗೆ 
ಪ್ರತಿಭಟಿಸಬಹುದು. "ಮೂಲಕ್ಕೆ ಪ್ರತಿಬಿಂಬರೂಪವಾಗಿರಬೇಕಾದರೆ ಹೀಗಲ್ಲದೆ ಮತ್ತೆ 
ಹೇಗೆ ಭಾಷಾಂತರ ಮಾಡಬಹುದು? ಎಂದು. ಹೌದು, ಆದರೆ ಪ್ರತಿಬಂಬವೆಂದ 
ಕೂಡಲೆ ಅದೇ ಬಿಂಬದ ನ್ಯೂನಸ್ಪರೂಪವೆಂದು ತಿಳಿಯತಕ್ಕದ್ದಲ್ಲ ಅದರ ಗುಣಗಳಿಂದ 
ಕೂಡಿದ ಬೇರೆಯ ಬಿಂಬವೆಂದು ಸಮಾಧಾನ ಹೇಳಬೇಕಾಗುತ್ತದೆ. ಪ್ರತಿಬಿಂಬವು 
ಮೂಲ ಬಿಂಬಕ್ಕೆ ಸಮ, ಆದರೆ ತದ್ದಿನ್ನ ಸಂಸ್ಕೃತದ ನುಡಿಕಟ್ಟುಗಳನ್ನು ಹಾಗೆ ಹಾಗೇ 
ಎತ್ತಿ ಕನ್ನಡ ಕಟ್ಟಿನಲ್ಲಿ ಒಗೆದರೆ, ಮೂಲಬಿಂಬದ ನ್ಯೂನರೂಪವಾಗುವುದೇ ಹೊರತು 
ಪ್ರತಿಬಿಂಬವೆನಿಸುವುದಿಲ್ಲ. (ಉದಾ : ಚೇತನಾಚೇತನದೆ ಕೃಪಣ ಎಂಬಲ್ಲಿ "ಕೃಪಣ' 
ಶಬ್ದಾರ್ಥ) ಇಂತಹ ವಿಕಟಬಿಂಬದಿಂದ ಬೇಂದ್ರೆಯವರ "ಮೇಘದೂತ? ಭಿನ್ನವಾಗಿದೆ. 
ಕನ್ನಡನುಡಿಯ ಜೀವಸೂತ್ರಬದ್ದವಾದ ಜೀವಂತ ಕನ್ನಡ ನುಡಿಕಟ್ಟಿನಲ್ಲಿ, ಮೂಲ 
ಮೇಘದೂತದ ಭಾವವು ಇವರಿಂದ ಪ್ರತಿಫಲಿತವಾಗಿದೆ. ಕಾಲಿದಾಸನ ಮೇಘದೂತದಂತಹ 
ಅತ್ಮುತ್ತಮ ಭಾವಗೀತದ ಭಾವಾನುವಾದವು. ಇಂದು ಕನ್ನಡವನ್ನು ಬಲ್ಲ ಸರ್ಮೇಸಾಧಾರಣ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೧೧ + 


ಎಲ್ಲರಿಗೂ ಗಮ್ಯವಾಗುವಂತಾಗಿರುವುದು, ಉತ್ತಮ ಗಂಥಕಾರರ ಪ್ರತಿಭಾಶಕ್ಷಿಯಿಂದ. 
ಇಂತಹ ಉತ್ತಮ ರಸಗಂಗಾವಗಾಹದಿಂದ ಸಾಮಾನ್ಯರನೇಕರು ವಂಚಿತರಾಗಿದ್ದರು; 
ಅದು ಇಂದು ತಪ್ಪಿತು. ಪಂಡಿತರ ಮೆಚ್ಚಿಗೆಯನ್ನೇ ಪಡಿನುಡಿದು. ಬರಿದೆ ತಲೆದೂಗುತ್ತಿದ್ದ 
ಸಾರ್ವಜನಿಕನಿಗೆ 'ತಾನೇ ಸ್ಪಂತ ಓದಿ ತಿಳಿದು ಆನಂದಿಸುವ ಸದವಕಾಶ ದೊರೆಯಿತು. 
ಈ ಬಗ್ಗೆ ಗಂಥಕರ್ತರಿಗೆ ಕನ್ನ ಡಿಗರು ಕೃತಜ್ಞಧಾಗಿದ್ದಾರೆ. 


ಇನ್ನು ಇವರ ಈ ಅನುವಾದವು ಉಳಿದೆಲ್ಲ ನಾಮಮಾತ್ರ ಭಾಷಾಂತರಗಳಿಗಿಂತ 
ಹೆಚ್ಚು ಭಾಷಾಂತರಗುಣ ಸಮೃದ್ದವೆಂದು ಹೇಳಬಯಸುತ್ತೇನೆ. ಅಚ್ಚಗನ್ನಡದ ಸಿರಿನುಡಿಯ 
ಸರಳ ಸುಂದರರೂಪವು ಈ ಕಾವ್ಯದಲ್ಲಿ ಮಾತ್ರವಲ್ಲ ಈ ಕವಿಯ ಉಳಿದೆಲ್ಲ ಕಾವ್ಯಗಳಲ್ಲೂ 
ವಿಶೇಷವಾಗಿ ಕಂಡು ಬರುತ್ತದೆ ಮತ್ತು ಈ ಬೆಡಗಿನ ಕನ್ನಡ ನುಡಿಕಟ್ಟು ಈ ಕವಿಗೆ 
ಸಹಜವೇ ಹೊರತು ಕೃತಕವಲ್ಲ. ಯತ್ನಕ್ಕೃತ ಸಿದ್ದಿಯಲ್ಲ ಅರ್ಥಾತ್‌ ಸಂಸ್ಕೃತಕ್ಕೆ ಬಹಿಷ್ಟಾರ 
ಹಾಕಿ ಹಠಯೋಗದಲ್ಲಿ ತಯಾರಾದ ಆಂಡಯ್ಯನ ಕಬ್ಬಿಗರ ಕಾವವಲ್ಲ! 

ಕಾವ್ಯದಲ್ಲಿ ಮೊದಲನೆಯ ಪದಾರ್ಥ ಛಂದಸು ಛಂದಸಿನ ಸುಲಭ ವ್ಯಾಖ್ಕೆಯೆಂದರೆ 
ನರ್ತನಗತಿ. ವಿರಹಗೀತೆಯ ಗತಿಯು ಮಂದಾಕ್ರಾಂತದಲ್ಲಿ ಇರುವಂತೆ ಬರೆದುದು, 
ಕಾಲಿದಾಸನ ಪ್ರತಿಭೆಯನ್ನು ಎತ್ತಿ ತೋರಿಸುತ್ತಿದೆಂಬುದನ್ನು ಸಹೃದಯರೆಲ್ಲರೂ ಬಲ್ಲರು. 
ಅಂತಹ ಮಂದಾಕಾಂತಕ್ಕೆ ಅತಿ ಹತ್ತಿರವಾಗಿ ಹೊಂದಿಕೊಳ್ಳುವ ಕನ್ನಡವೃತ್ತವನ್ನು 
ಬಳಸಿಕೊಂಡುದು ಪ್ರಕೃತ ಅನುವಾದಕಾರರ ಪ್ರತಿಭೆಯನ್ನು ಪ್ರಕಾಶಪಡಿಸುತ್ತದೆ. "ಮಂದಂ 
ಮಂದಂ ನುದತಿ ಪವನಃ? ಎಂಬ ಕಾಲಿದಾಸನ ಮಾತಿನಲ್ಲೇ ಮಂದಾಕ್ರಾಂತದ 
ಸ್ವರೂಪವು ವಿವೃತವಾಗುತ್ತದೆ. ಈ ಛಂದದ ಸಹಜಸೌಂದರ್ಯವನ್ನು ಕನ್ನಡ ಪದ್ಧತಿಗೆ 
ಇಷ್ಟು ಸಮಂಜಸವಾಗಿ ಅಳವಡಿಸಿಕೊಂಡ ಮಾದರಿ ಸದ್ಯಕ್ಕೆ ಕನ್ನಡದಲ್ಲಿ ಇನ್ನೊಂದಿಲ್ಲ. 
ಇದು ಅನುವಾದದ ಮೊದಲನೆಯ ಉತ್ಕರ್ಷಾಂಶ. 

ಮುಂದೆ ಸಾಗಿದರೆ ಕಾಲಿದಾಸನ ಬಂಧ ಕಣ್ಣೆದುರಿಗೆ ಬರುತ್ತದೆ. ಅವನದು 
'ವೈದರ್ಭಿ ರೀತಿ”, "ದ್ರಾಕಾಪಾಕ' ಎಂದು ಹೆಸರಾಗಿದೆ. ರಸೋಚಿತವಾದ "ಹಿತಮಿತ 
ಮೃದುವಚನ' ಅವನ ಸಹಜಗುಣ. ಅದರಂತೆ ಅವನು ತನ್ನ ಮೇಘದೂತದಲ್ಲಿ 
'ಲಲಿತ ಮಧುರ ಸುಂದರ'ವಾದ ಸಂಸ್ಕೃತ ಪದಸಂಹತಿಯನ್ನು ಬಳಸಿದ್ದಾನೆ. ಸಂಸ್ಕೃತ 
ಭಾಷೆಯ ಉಸಿರು, ತಿರುಳು ಎನಿಸಬಹುದಾದ ಪದಮಂಜರಿಗಳು ಅವನ ಕಾವ್ಯಗಳಲ್ಲಿ 
ಹೇರಳವಾಗಿ ಸಿಗುತ್ತವೆ. ಇಂತಹ ಭಾಷಾಸೌಂದರ್ಯವನ್ನು ಕನ್ನಡಿಸಲಾರದೆ, ಹಿಂದೆ 
ಉದಾಹರಿಸಿದಂತೆ ಅನುವಾದಕರನೇಕರು ಮೂಲದ ಪದಪ್ರಚಯವನ್ನು ಕನ್ನಡ 
ಭಕ್ತಿಗಳನ್ನು ತೊಡಿಸಿ, ಹಾಗೆಹಾಗೇ ಬಳಸಿದ್ದಾರೆ. ಇದರಿಂದ ಕಾಲಿದಾಸನ 
ದುರನುವಾದೃತ್ನವು ವ್ಯಕ್ತವಾಗುತ್ತದೆ. ಆದರೆ ಇಂತಹ ದುರನುವಾದ್ಯತ್ವವು ಯಾವ 
ಭಾಷೆಯಲ್ಲಾದರೂ ಉತ್ತಮ ಕಾವ್ಯಗಳಲ್ಲಿ ಇದ್ದೇ ಇರುವುದು. ಅದರಂತೆ ಪ್ರಕೃತ 
ಕವಿಗಳು ದುರನುವಾದ್ಯತ್ನವನ್ನು ದುರನುವಾದ್ಯತ್ನದಿಂದಲೇ ನಿವಾರಿಸಿದ್ದಾರೆಂಬುದು 
ಆಶ್ಚರ್ಯ ಮತ್ತು ಸಂತೋಷದ ಸಂಗತಿಯಾಗಿದೆ. ಎಂದರೆ ಮೂಲ ಪದಬಂಧದಲ್ಲಿ 


* ೪೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಯಾವ ರಸೌಚಿತ್ಯದ ಪೂರ್ಣತೆಯಿದೆಯೊ ಅದನ್ನೇ ಕನ್ನಡನುಡಿಗೆ ಸ್ಥಾಭಾವಿಕವೆನಿಸುವ 
ನುಡಿಕಟ್ಟಿನಲ್ಲಿ ನೂರಕ್ಕೆ ಎಂಬತ್ತರಷ್ಟು ಅನುವಾದದಲ್ಲಿ ಇವರು ತಂದಿದ್ದಾರೆ. 


ಪರಮೇಶ್ವರಭಟ್ಟರ ಮೇಘ : 

ನೃತ್ಯಸೇವಾ ಭರದಿನಡಿಯನೆತ್ತಿದುವಂದು 
ಕಟಿಯಕಾ ಕಾಂಚೀದಾಮ ರುಣರುಣವೆನೆ 
ರತ್ನವರ್ಣಚ್ಛವಿಯ ವಳಿಯ ಚಾಮರ ಮಿಸುಗೆ 
ಲೀಲೆಯಿಂ ಪಿಡಿದನು ಬೀಸುವಂದು 
ಕ್ಲಾಂತವೇಶ್ಯಾಜನದ ನಖಪದಕೆ ಸುಖವೀವ 
ಮೊದಲ ಮಳೆಹನಿಗಳನು ನೀನು ಸುರಿಯೆ 
ಮಧುಕರ ಶ್ರೇಣಿವೊಲು ನಿಡಿದಾದಪಾಂಗಗಳ 
ನಿನ್ನ ಕಡೆಗೆಸೆಯುವಳು ಪೀತಿಯಿಂದೆ 


ಶ್ರೀ ಬೇಂದ್ರೆಯವರ ಮೇಘ 
ದೇವದಾಸಿಯರು ಹೆಜ್ಜೆಹಾಕಿ. ನಡು 
ಗೆಜ್ಜೆ ಕುಣಿಸಿ ನವುರಿ 
ಬಳ್ಳಿ ತೋಳು ಬಳುಕಾಡೆ ಬೀಸುವರು 
ರನ್ನಗಾವ ಚವರಿ 
ನಿನ್ನ ಮೊದಲಹನಿ ಉಗುರುತಾಣ ತಂ 
ಗೊಳಿಸೆ ಎದೆಯ ತಾಗಿ 
ನೋಟ ಬೀರುವರು ನಿನ್ನ ಕಡೆಗೆ ತುಂ 
ತುಂಬಿ ಮಾಲೆಯಾಗಿ! 


ಇವೆರಡರಲ್ಲಿ ಕನ್ನಡ ನುಡಿಕಟ್ಟಿನ ಸ್ಹಾಭಾವಿಕತೆ ಯಾವುದರಲ್ಲಿ ಹೆಚ್ಚೆಂಬುದನ್ನು 
ಹೇಳಬೇಕಾಗಿಲ್ಲ; ನಷ್ಟಿದೆ. ಮೊದಲಿನ 'ಪ್ರತೃಕ್ಷರ ಭಾಷಾಂತರದ ವೈದರ್ಭೀರುಚಿ 
ಎರಡನೆಯ 'ಭಾವಾನುವಾದದ ಎಷ್ಟನೆಯ. ಒಂದಂಶವೆಂಬುದನ್ನು ರಸಿಕರೇ 
ಊಹಿಸಬಲ್ಲರು. ಸಂಸ್ಕೃತ ವೈದರ್ಭಿಯಲ್ಲಿ ಬಳಸಿದ ಪದಗಳು "ಕನ್ನಡದಲ್ಲಿ 
ಪ್ರಯುಕ್ತವಾದಾಗ, ಅವುಗಳ ವೈದರ್ಭಿತ್ವ್ತ ಉಳಿಯದೆಂಬುದನ್ನು ಯಾರೂ 
ಮರೆಯಬಾರದು. ಕನ್ನಡನುಡಿ ಹುಟ್ಟು ವೈದರ್ಭಿ. ಅದಕ್ಕೆ ತತ್ಸಮ ಶಬ್ದ ಬೆರೆತಾಗ 
ಹಲವು ವೇಳೆ ಗೌಡಿಯ ಓಜಸ್ಸು ಅದಕ್ಕುಂಟಾಗುತ್ತದೆ. ಎರಡನೆಯ ಉದಾಹರಣೆ 
ಕನ್ನಡ ವೈದರ್ಭಿಗೆ ಮಾದರಿಯೆನಿಸುವಂತಿದೆ. ಸಂಸ್ಕೃತ ವೈದರ್ಭಿ ಹಲವು ವೇಳೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೧೩ + 


ಕನ್ನಡ ನುಡಿಯ ವಾಕ್ಕರಚನಾ ದೃಷ್ಟಿಯಿಂದ ಗೌಡಿಯೇ ಆಗಿ ತೋರುತ್ತದೆ; ತೋರುವುದೇಕೆ, 
ಆಗುತ್ತದೆ, ಆಗಿದೆ! 

ಮುಖ್ಯವಾಗಿ ಇಲ್ಲಿ ನೋಡತಕ್ಕದ್ದು ರಸಿಕನ ಕಲ್ಪನೆಗೆ ಸುಲಭವಾಗಿ ನಿಲುಕುವ 
ಕಾಲಿದಾಸೋಕ್ತ ಚಿತ್ರಗಳು - ನಿಸರ್ಗ ಚಿತ್ರಗಳು, ಭಾವಚಿತ್ರಗಳು. ಇವು ಎಲ್ಲಿ ಸುಲಭವಾಗಿ 
ಮತ್ತು ಸಷ್ಟವಾಗಿ ರಸಿಕನ ಕಲನೆಯಲ್ಲಿ ಮೂಡುವುವೋ ಆ ಅನುವಾದ ಸಾರ್ಥಕವಾದುದು. 
ಮೂಲವನ್ನು ಮಲ್ಲಿನಾಥನಿಲ್ಲದೆ ಅರಗಿಸಿಕೊಳ್ಳುವುದು, ಪಂಡಿತರಿಗೇ 
ಸುಲಭವಲ್ಲವೆನಿಸುವಂತಿದೆ - ಇಂದಿನ ಸಂಸ್ಥೃತಜ್ಞಾನದ ಅಲ್ಪ ಪ್ರಸಾದದ ದೆಸೆಯಿಂದ. 
ಹೀಗಿರುವಾಗ, ಮೊದಲಿನ ಉದಾಹರಣೆಯನ್ನು ಕಂಡರೆ, ಸಂಸ್ಕೃತ ಮಲ್ಲಿನಾಥನಿಗೆ 
ಕನ್ನಡ ಮಲ್ಲಿನಾಥ ತಯಾರಾಗಬೇಕೋ ಎನ್ನಿಸುತ್ತದೆ. ಇಲ್ಲಿ ಇನ್ನೊಂದು ವಿಷಯ 
ಬಹುಮುಖ್ಯವಾದುದು. ಕೆಲವು ಹಾಸ್ಯಪ್ರಧಾನ ವಾಕ್ಯಗಳನ್ನು ಕೂಡಲೆ ಗಹಿಸಿದರೆ 
ಇರುವ ಸ್ಥಾರಸ್ಯ ವಿವರಿಸಿ ಹೇಳಿದ ಮೇಲೆ ತೋರದಿರುವಂತೆ, ಭಾವಗೀತದ ಜಾತಿಯ 
ಚಮತ್ಕಾರಕ ರಸಚಿತ್ರಗಳಿಗೆ ಬಹುವ್ಯಾಖ್ಯಾನ ಭಾರದಿಂದ ಅಪಕರ್ಷವೇ ವಿನಾ 
ಉತ್ಕರ್ಷವುಂಟಾಗದು. ಖಂಡಕಾವ್ಯದಲ್ಲಿ ಜಟಿಲತೆಯು ದೊಡ್ಡ ದೋಷ. ಸಂಸ್ಕೃತ 
ಮೇಘದೂತವು ಕಾಲಿದಾಸ ಕಾಲೀನ ಸಂಸ್ಕೃತ ರಸಿಕರಿಗೆ ಹೇಗೆ ಜಟಿಲವಾಗಿದ್ದಿಲ್ಲವೋ 
ಹಾಗೇ ಅದ್ಯತನ ಕನ್ನಡ ರಸಿಕರಿಗೆ ಕನ್ನಡ ಮೇಘದೂತವು ಜಟಿಲವಾಗಿ ತೋರಬಾರದು 
- ಒಂದನೆಯದು ತೋರುತ್ತದೆ, ಎರಡನೆಯದು ತೋರುವುದಿಲ್ಲ. 


ಪ್ರಸ್ತುತ ಮೇಘದೂತವನ್ನೋದುತ್ತಿರುವಾಗ, ಕರ್ತರು ಹೇಳಿರುವ - "ಕವಿಯ 
ಕಮಲಕೃತಿಯಲ್ಲಿ ಉಂಡೆ ನಾನೊಬ್ಬ ಭಾವಭ್ಯಂಗ' ಎಂಬ ನುಡಿ ಹೆಜ್ಜೆಹೆಜ್ಜೆಗೂ 
ನೆನಪಿಗೆ ಬರುತ್ತದೆ. ಕಾಲಿದಾಸನು ಚಿತ್ರಿಸಿರುವ ಭಾವದ ಹಂದರ ಇವರ ಅನುವಾದಲ್ಲಿ 
ಸಷ್ಟವಾಗಿ ಪ್ರಕಾಶವಾಗಿ ಪಡಿಯಚ್ಚಾಗಿ ಬಂದಿದೆ ಎಂಬುದು ಒಂದೇ ಒಂದು 
ಉದಾಹರಣೆಯಿಂದ ಗೊತ್ತಾಗುತ್ತದೆ. 


ಮೂಲ 
ಆಶಾಬಂಧಃ ಕುಸುಮ ಸದೃಶಂ ಪ್ರಾಯಶೋಹ್ಯಂಗನಾನಾಂ। 
ಸದ್ಯಃ ಪಾತಿಪಣಯಿಹೃದಯಂ ವಿಪ್ರಯೋಗೇರುಣದ್ದಿ॥ 
ಅನುವಾದ 
ನಾರಿಷೃದಯದಲಿ ನಾರಿನೆಳೆಯವೊಲು 
ಇಹುದು ಆಸೆಯೊಂದು! 
ಅಗಲಿದಾಗಲೇ ಕಳಚಿ ಬೀಳುವೆದೆ- 
ಹೂವ ಬಿಗಿದುಕೊಂಡು॥ 


ಮತ್ತು ಕಾಲಿದಾಸನ ವರ್ಣನೆಯ ಎಲೆ ಎಲೆ - ನರನರವನ್ನೂ ಬಿಡದೆ ಭಾವಚಿತ್ರ 
ತೆಗೆಯಲು ಪ್ರಯತ್ನಪಟ್ಟು ಹಲವರು ಕೈಸೋತರೆ, ಇವರು ಆ ವರ್ಣನೆಯ 


* ೪೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಆತ್ಮರೇಖೆಯನ್ನು ಕಂಡುಕೊಂಡು, ಅದನ್ನೇ ಒತ್ತಿ ಎತ್ತಿ ಹೇಳಿದ್ದಾರೆ. ವ್ಯಂಗ್ಯಚಿತ್ರಕಾರನು 
ಒಂದೇ ಒಂದು ರೇಖಾನ್ಯಾಸ ಮಾತ್ರದಿಂದ ಮನುಷ್ಯ್ಠನ ಮುಖಚರ್ಯೆಯನ್ನು 
ವ್ಯಕ್ತಗೊಳಿಸುವಂತೆ, ಇವರು ಕಾಲಿದಾಸನ ಕಣ್ಣಿನಮೊಳಗಣ್ಣ ಹೊಕ್ಕು ಭಾವಲಹರಿಯ 
ಪ್ರಧಾನಗತಿಯನ್ನು ಗುರುತಿಸಿ ಕನ್ನಡಿಸಿದ್ದಾರೆ. ಹೂವಿನಂತಹ ಹಲವಾರು ಸುಂದರವಾದ 
ಮಾತುಗಳನ್ನು ಕನ್ನಡದಲ್ಲಿ ಇಲ್ಲಿ ಒಡಮೂಡಿಸಲಾಗಿದೆ. ಕೊರಳ- ಗೆಳತಿ, ಪಾಮರರ 
ಅಮರಿ, ಕಣ್ಣ ಕುಡಿಲಲ್ಲೆ, ಮಳ್ಳಮುರುಕ, ಮುಕ್ಕುಮಧು, ಮೊಲ್ಲೆಗಣ್ಣು ಮುಂತಾದವು. 
ಈ ಕವಿಗಳ ಗಾರುಡಿತನವನ್ನು ಪ್ರದರ್ಶಿಸುವ ಹತ್ತಾರು ವಾಕ್ಕರಚನಾಕ್ರಮ ಇಲ್ಲಿ ಎದ್ದು 
ಕಾಣುತ್ತವೆ : 


"ಗಲ್ಲ ಬೆಮರೆ, ಕಿವಿಕಮಲಕಮರೆ, ಪಾಮರರ ಅಮರಿಯರಿಗೆ' 

"ಮತ್ತ ಹಂಸಗಳ ಮತ್ತಿನುಲಿವನೇ ಮತ್ತೆ ಎಳೆದು ಬಳಸಿ” 

“ಹೆಸರಿನಂತೆ ಗಂಭೀರೆ ಧೀರೆ ತಿಳಿಸೀರೆ ಜಲದೊಳವಳ' 

"ಈ ಗಿರಿಯ ಜೀವ, ಆ ಸೃಂದದೇವ, ಅಭಿಷೇಕಮಾಡು ಬಾಗಿ" 

'ಉದುರಿದ್ದ ನವಿಲಗರಿ ಮುತ್ತಿ ಎತ್ತಿ ಕಣ್ಣೊತ್ತಿ ಶಿವೆಯು ಕಿವಿಗೆ' 

ಕೈ ತಟ್ಟಿ ಮಾಟ ಬಳೆ ತಾಕಲಾಟ ಥಕಥೈಯ ಥಾಟಿನಲ್ಲಿ' - ಇತ್ಯಾದಿ 

ಈ ಅನುಪ್ರಾಸಲೀಲೆ ಗಂಥಕರ್ತರ ಶೈಲಿಯ ಒಂದು ವಿಶಿಷ್ಟ ಗುಣ ಈ 

ಛಂದೋನರ್ತನ ಇವರ ಕವಿತೆಯ ಒಂದು ನವೀನ ಪ್ರಾಸಾದಿಕ ಬೆಡಗು. ಹೀಗೆ 
ಶೈಲಿಯ ಗುಣಗಳಲ್ಲಿ ಪಧಾನವಾದ ಅರ್ಥವ್ಯಕ್ತಿ, ಕವಿಯ ಆಶಯವನ್ನು ಕಂಡುಹಿಡಿದು 
ಪ್ರಕಟಿಸುವ ಸೂಕ್ಷ ದರ್ಶಿತ್ವ ಎಲ್ಲವೂ ಇವರ ಅನುವಾದದಲ್ಲಿ ಕಂಡುಬರುತ್ತವೆ. ಇಷ್ಟೆಲ್ಲ 
ಕೇಳಿದ ನಂತರ ಯಾರಾದರೂ ಎದ್ದು ಕೇಳಬಹುದು - 'ಅಯ್ಯಾ ಈ ಅನುವಾದವು 
ಆಮೂಲಾಗವಾಗಿ ನಿರ್ದುಷ್ಠವೇ?' ಎಂದು. ಅಲ್ಲ; ದೋಷಗಳೂ ಇವೆ, ಆದರೆ ಅವು 
ಅಲ್ಲವಿರುವ ಕಾರಣ ಗುಣಗಳ ಮರೆಯಲ್ಲಿ ತಲೆಗರೆದು ಕುಳಿತಿವೆ! ಅಂತಹ 
ದೋಷಗಳೆಂದರೆ; 'ಒಳ್ಳವರ, ಕೊಳ್ಳದಾಗ, ಮುರಿಕೊಳ್ಳಲೆಂದು, ಕುಂತು, ಎಂಬಿ, 
ಬೀಳತಾವ, ಯಶಗೀತ”' ಮುಂತಾದ ಶಬ್ದಹೀನ ಅಥವಾ ವ್ಯಾಕರಣದೋಷಗಳು, 
ಉತ್ತರಮೇಘದ ಹಿಲನೆಯ ಪದ್ಯದ ಮೊದಲ ಸಾಲು, ಅದೇ ಮೇಘದ ೩೪ನೆಯ 
ಪದ್ಯದ ಕೊನೆಯ ಸಾಲು, ೧೬ನೆಯ ಪದ್ಯದ ಎರಡನೆ ಸಾಲು ಇಲ್ಲಿ ತೋರುವ 
ಛಂದೋವೈಷಮ್ಯ; ಪುತಪ್ರಯೋಗ ಬಯಕೆ-ಮರುಳ, ಬೆಳಕಂಡಿ ಮೊದಲಾದ 
ವಿದ್ದದುದ್ದೇಗಕರ ಪದೋಚ್ಛ್ಚಯ; ಪೂರ್ವಮೇಘದ ೫೦ನೆಯ ಪದ್ಯದ ಉತ್ತರಾರ್ಧದಲ್ಲಿ 
ಮೂಲಕ್ಕೆ ಸರಿಯಾದ ಅರ್ಥಸ್ಹಾರಸ್ಕದ ಅಭಾವ; ಅದೇ ೯೧ರ ಮೂರನೆಯ ಸಾಲಿನಂತಹ 
ಕೆಲವು ಸಪ್ರೆಸಪೆಯಾಗಿ ಕಾಣುವ ವಾಕ್ಯರಚನೆ - ಇವೇ ಕೆಲವು ದೋಷಗಳು. ಇವುಗಳಲ್ಲೂ 
ಕೆಲವನ್ನು ಕೆಲವರು ಕ್ಷಮ್ಮವೆಂದೂ, ದೋಷವಲ್ಲವೆಂದೂ. ಗುಣವೇ ಎಂದೂ ಹೇಳಿದರೂ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೧೫ + 


ಹೇಳಿಯಾರು. ಹೇಗಾದರೂ ಇವು ಅಲ್ಲ ಮತ್ತು ಗೌಣವಿರುವ ಕಾರಣ ಗಣನಾರ್ಹವಲ್ಲ 
ಎಂದರೂ ಎನ್ನಬಹುದು. 

ಕೊನೆಯದಾಗಿ ಹೀಗೆ ಕನ್ನಡ ದೇಸೀಪ್ರಧಾನವಾದ ಮೇಘದೂತದ 
ಸರಳಾನುವಾದವೆನಿಸಿ ಇದು ಬಾಷೆ, ಬಾವಚಿತ್ರಕರ್ಮ ಎರಡರಲ್ಲೂ 
ಆಶ್ಚರ್ಯಕರವಾಗುವಂತೆ ಅದ್ದಿತೀಯ ಚಮತ್ಕಾರಸಾರವುಳ್ಳದ್ದಾಗಿದೆಯೆಂದು ಹೇಳಬಹುದು. 
ಇದರ ಛಂದವು ನಿಜವಾಗಿ "ವಿರಹಿ ಛಂದ'ವೆಂದು ಹೆಸರಾಗಲು ತಕ್ಕುದಿದೆ ಎಂದು 
ಎಲ್ಲ ರಸಿಕರೂ ಒಪ್ಪುವರೆಂದು ತಿಳಿದಿದ್ದೇನೆ. ಪೂರ್ವಮೇಘದ ೩೪ನೆಯ ಪದ್ಯದ 
ಕೊನೆಯ ಸಾಲಿನಂತಹ ಭಾವಾಂತರ ಹೊಂದಿದ ಮೇಘದೂತ ವಾಕ್ಯಗಳು ಅಲ್ಲಲ್ಲಿ 
ಕಂಡುಬಂದರೂ, ಅವು ಮೂಲಭಾವಕ್ಕೆ ಸಮ ಅಥವಾ ಅದಕ್ಕೂ ಒಂದು ಬಣ್ಣ ಹೆಚ್ಚು 
ಎನಿಸುವಂತಹವಿರುವುವೇ ವಿನಾ ಮೂಲಭಾವ ವಿರೋಧಿಗಳಾಗಿಲ್ಲ. ಅದಕ್ಕಿಂತ ಒಂದು 
ಹೆಚ್ಚಿನ ಸಂಗತಿಯೆಂದರೆ, ಸಂಸ್ಕೃತದಲ್ಲಿ ಶ್ಲೀಲವೆನಿಸಿದರೂ ಕನ್ನಡದಲ್ಲಿ ಅಶ್ಲೀಲ ಅಥವಾ 
ಅರ್ಥದುಷ್ಠವೆನಿಸಬಹುದಾದ ಅರ್ಥಗಳನ್ನು ಬಹು ಗಂಭೀರವಾಗಿ ಚಾಕಚಕ್ಯತೆಯಿಂದ 
ಅನುವಾದಿಸಿ, ರಸಭಂಗ ನಿವಾರಣೆ ಮಾಡಿದ್ದಾರೆ; ಇದು ಶ್ರೀ ಬೇಂದ್ರೆಯವರ ಅನನ್ಯ 
ಸಾಧಾರಣ ಕೌಶಲ - 'ಜ್ಞಾತಾಸ್ಥಾದೋ ವಿವೃತ ಜಘನಾಂ ಕೋವಿಹಾತುಂ ಸಮರ್ಥಃ? 
ಎಂಬುದಕ್ಕೆ “ಉಂಡು ಒಮ್ಮೆ ಬಿಡಬಹುದಾದರು ಬರಿ ಬಚ್ಚ ಜೆಲುವು ಭೋಗ” 
ಎಂಬ ಒಂದು ಉದಾಹರಣವೇ ಸಾಕು. ಇಂತಹ ಉದಾಹರಣೆಗಳು ಇನ್ನೂ ಇವೆ. 
ಈ ಎಲ್ಲ ವಿಷಯಗಳನ್ನೂ ಗಮನಿಸಿ, ಒಟ್ಟು ಇವರ ಕನ್ನಡ ಮೇಘದೂತರ ಮೇಲೆ 
ದೃಷ್ಟಿಯನ್ನು ಹರಿಯಗೊಬ್ಬರೆ, ಆನಂದಾಶ್ಚರ್ಯಗಳು ಒಮ್ಮೆಲೇ ಉಂಟಾಗುತ್ತವೆ. 
ಕನ್ನಡದ ಸಿರಿಸಂಪತ್ತು ಸೂರೆಗೊಂಡಿರುವುವೋ ಎನಿಸುವ ಇವರ ಪದವಾಕ್ಕ, ಅಲಂಕಾರ 
ಚಮತ್ಕಾರಗಳ ಮತ್ತು ಇವರ ಕನ್ನಡ ವೃತ್ತದ ನಡೆ-ನುಡಿ-ಬೆಡಗು-ಬಿನ್ನಾಣಗಳ ವಿವಿಧ 
ಕೌಶಲ್ಯವು, ಕನ್ನಡ ರಸಿಕನನ್ನು ಮರುಳುಗೊಳಿಸದಿರದು. ಕಾಲಿದಾಸನಂತಹ ಇನ್ನೊಬ್ಬ 
ಕವಿ ಹಿಂದಾಗಲಿಲ್ಲ. ಮುಂದಾಗಲಾರ; ಮಲ್ಲಿನಾಥನಂತಹ ಅವನ ವ್ಯಾಖ್ಯಾನಕಾರನು 
ಹಿಂದಾಗಲಿಲ್ಲ. ಮುಂದಾಗಲಾರ ಎಂಬ ಕೀರ್ತಿಗೆ ಅರ್ಹನೇ; ಕನ್ನಡ ಅನುವಾದಕಾರರಲ್ಲಿ 
ಶ್ರೀ ಬೇಂದೆಯವರಿಗಾದರೂ ಅದೇ ಮಾತನ್ನು ಅನ್ವಯಿಸಿದರೆ ಅತಿಶಯೋಕ್ತಿ 
ಯಾಗಲಾರದೆಂದು ಭಾವಿಸುತ್ತೇನೆ. ಅಂತೆಯೇ ಪಂಡಿತ-ಪಾಮರ ಉಭಯರಂಜಕವಾಗಿ 
ಈ ಅನುವಾದ ಬಾಳಲೆಂದು ನನ್ನ ಹಾರಯಿಕೆ. 


['ಜಯಂತಿ' - ಸಂಪುಟ ೭, ಪುಟ ೧೦೮] 


* ೪೧೬ 


೫೩. ಅಭಿಜಾತ ಕೃತಿ-"ನಲ್ಲೆ' 


"ಹೊನ್ನಿಯ ಮದುವೆ', "ಮಾದ್ರಿಯ ಚಿತೆ' ಮತ್ತು “ಮುರಲೀನಾದ' ಎಂಬ 
ಮೂರು ಖಂಡಕಾವ್ಯಗಳ ಸಂಗ್ರಹವನ್ನು 'ನಲ್ಲೆ' ಎಂದು ವರಕವಿ ಶಂಕರಭಟ್ಟರು 
ಕರೆದಿರುವುದರಲ್ಲಿ ಔಚಿತ್ಯವಿದೆ. "ನಲ್‌ಮೆ' ಇಲ್ಲಿ ಕಾವ್ಯಾನಂದ ಅಥವಾ ರಸ(ಸcsthetic 
pleasure) ಭಾವಗೀತದಲ್ಲಿ ಭಾವವೆಂದರೆ(highflown sentiments) ಎದೆಗಡಲ 
ಭರತದ ಭಾವನಾವೀಚಿಗಳ ' ಸಮುದಯ; ಏರುಂಜವುನದ ಉಚ್ಚೆ ಲತೆ ಗೇಯಪದ್ಯವಾಗಿ 
ಅಲ್ಲಿ ಹರಿಯುತ್ತದೆ. ಗೀತಕಾರನ ಸ್ಪಂತದ ವಿಚಾರ ಸ ಭಾವನೆಗಳು 
ಭಾವಗೀತಗಳಲ್ಲಿರಬೇಕಂತೆ. ಈ ಮಾತು" "ನನಗೆ ಹೀಗಾಯ್ತು, ಹೀಗೆನಿಸಿತು ಅಥವಾ 
ಹೀಗಾಗುತ್ತಿದೆ, ಹೀಗೆನಿಸುತ್ತಿದೆ' ಎಂಬ ಉತ್ತಮಪುರುಷ ಕಥನಶೈೈಲಿಗೆ ಪರಿಸೀಮಿತವಾದ 
ಒಂದು ಭಾವವಿವೃತಿಯ ಯಾಂತ್ರಿಕ ನಿಯಮ. ಇದನ್ನು ಕಾಳಿದಾಸನ ಮೇಘದೂತ 
ಕೂಡಾ ಪಾಲಿಸಿಲ್ಲ. ಹಾಗೇ ಭಟ್ಟರೂ "ನಲ್ಲೆ'ಯಲ್ಲಿ ಈ ನಿಯಮವನ್ನು ಪಾಲಿಸಿಲ್ಲ. 
ಭಾವಗೀತದ ಭಾವವಿವೃತಿಯು ಬಹಳ ಉದ್ದವಾಗಿರಬಾರದೆಂಬುದು ಖಂಡಕಾವ್ಯದ 
“ಖಂಡ” ಎಂಬ ಪದದಿಂದ ಸಮರ್ಥಿತವಾಗಿದೆ. 


"ಹೊನ್ನಿಯ ಮದುವೆ'ಯಲ್ಲಿ ಹೊನ್ನಿ ಕಥಾನಾಯಿಕೆ ಮತ್ತು ಚೆನ್ನ ಕಥಾನಾಯಕ. 
ಅವರಿಬ್ದರ ಆತ್ಯಂತಿಕ ವಿರಹವು ಕಥಾವಸ್ಸು ಅಂಥ ಕೊನೆಯಿಲ್ಲದ ವಿರಹಕ್ಕ ಹೊನ್ನಿಯ 
ಇದಿರಿದಿರಾಡುವ ಪದ್ಧತಿಯಿಲ್ಲದ' ದುರಂತಕಾರಕ ಮನೋದೌರ್ಬಲ್ಲವೇ ಬ 
ಎಂಬುದು ಅವಳ ತಂದೆಯ. ಮಾತಿನಿಂದ ತಿಳಿದುಬರುತ್ತದೆ. "ಚೆನ್ನ ನನ್ನು ತಾನು 
ಪ್ರೀತಿಸುತ್ತೇನೆ, ಊರ ಗೌಡನ ಮಗನನ್ನಲ್ಲ' ಎಂದವಳು ತನ್ನ ತಂದೆಗೆ "ಹೇಳದೆ 
ಆತ್ಮಹತ್ಯೆಗೆ ಇಳಿದುದು ಅವಳ ತಪ್ಪು. ಅದರಿಂದ ತನಗೂ ಚೆನ್ನನಿಗೂ ತನ್ನ ತಂದೆಗೂ 
ಪರಿಹಾರವಿಲ್ಲದ ಸಮಸ್ಯೆಯನ್ನವಳು ತಂದಿಟ್ಟಳು. ಅವಳು ಹಾಗೆ ಹೇಳದೆ ಹೋದುದು 
ತನ್ನ ತಂದೆಯು ತನ್ನಂಥ ಸಿರಿವಂತರ ಮಗಳು ಬಡಚೆನ್ನನನ್ನು ಮದುವೆಯಾಗಲು 
ಒಪ್ಪಲಾರ ಎಂದು ತಿಳಿದೇ ಎಂಬುದು ಕವನದಲ್ಲಿ ಸಷ್ಟವಾಗುತ್ತದೆ. ಅಪ್ಪನ ಕಟ್ಟಳೆಯ 
ಅಥವಾ ರೂಢಿಯ ದಾಸ್ಯ ಅವಳಿಗೆ ಗೊತ್ತಿತ್ತು. ರೂಢಿದಾಸನಿಗೆ ರೂಢಿವಿರುದ್ದವಾದ 
ಅಭಿಪ್ರಾಯವನ್ನು ಹೇಳಿದರೆ ಒಂದೋ ಸಿಟ್ಟು ಬರುತ್ತದೆ ಅಥವಾ ದುಃ ಖವಾಗುತ್ತದೆ. 
ತಂದೆಯ ಮನಸನ್ನು ನೋಯಿಸುವುದು ತನ್ನ ಹಾಗೂ ಚೆನ್ನನ ಮನಸ್ಸುಗಳನ್ನು 
ನೋಯಿಸುವುದಕ್ಕಿಂತ ಹೆಚ್ಚು ಅನ್ಮಾಯವೆಂದು ಹೊನ್ನಿ ನಿಣ್ಣಯಿಸಿದಳು. ಇದೇ 
ಅವಳ ದುರಂತ ಹೇತು. 


ಈ ಚಿಕ್ಕ ಆತ್ಮಹತ್ಯೆಯ ಕಥೆಯನ್ನು ಹೇಳಿದ ರೀತಿಯು ಕವಿಯ ಶಕ್ತಿಯನ್ನೂ 
ಔಚಿತ್ಯಜ್ಞತೆಯನ್ನೂ ಬಿಂಬಿಸುತ್ತದೆ. ಶೋಕಸ್ಥಾಯಿಯಾದ ಕರುಣರಸವಿಲ್ಲಿ ಅಭಿವ್ಯಕ್ತ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೧೭ + 


ಅಥವಾ ಪರಂಪರೆಯ ಪರಿಭಾಷೆಯಲ್ಲಿ ಹೇಳಬೇಕಾದರೆ ರತಿಸ್ಥಾಯಿಯಾದ ಕರುಣ 
ವಿಪಲಂಭವಿಲ್ಲಿ ಚಿತಿತವಾಗಿದೆ ಎನ್ನಬೇಕು. ಮಾಧುರೃವಿಲ್ಲಿ ಕಾವ್ಯಗುಣ. ಪ್ರಸಾದಕವಿತೆಯಲ್ಲಿ 
ಸರ್ವತ್ರವ್ಯಾಪಿ. 

ಪ್ರೇಮವೊಂದು ಬಹಳ ಕೋಮಲವಾದ ಭಾವ. ಅದು ಅಂಕುರಿಸಿದ್ದು ಹೊನ್ನಿಯ 
ಹೊನ್ನೆದೆಯಲ್ಲಿ. ಅದರ ಪಾತ್ರ ಚೆನ್ನನಂಥ ಹಿತಮಿತ ಮಧುರ ವರ್ತನೆಯುಳ್ಳ ನಮ್ರ 
ಸರಳ ತರುಣ. ಈ ತರುಣತರುಣಿಯರು ನಿಸರ್ಗದ ಮಾನಸಪುತ್ತರು; ಮಾವು 
ಮಲ್ಲಿಗೆಯಂಥವರು. ಪಾವಿತ್ಯದ ಸೌಂದರ್ಯ ಪುಷ್ನಗಳು. ಒಂದು ಕಾಳ್ದುರ ಎರಡು 
ಸೀಳಾಗಿ ಒಟ್ಟಿಗೇ ಹರಿದು ಒಂದಾಗಲು ಯತ್ನಿಸುತ್ತಿದ್ದ ಚಿತ್ರ. 


"ರೂಢಿಯು ಬಾಳ ನ್ಯಾಯಾಧೀಶ” ಎಂಬುದು ಸಹಜವಾಗಿರುವಾಗ ಹೊನ್ನಿಯ 
ತಂದೆ ಸಾಮಾಜಿಕ ಆರ್ಥಿಕ ಮಟ್ಟಗಳನ್ನು ಗಣ್ಕವೆಂದು ತಿಳಿಯುವುದೂ ಹೊನ್ನಿಯು 
ನಾಚಿಕೆ ಹೆದರಿಕೆಗೆ ತಂದೆಗೆ ಬೇಸರ ಉಂಟಾಗಬಾರದೆಂದು ವಾತ್ನಲ್ಕಗಳಿಂದ ಹೇಳದೆ 
ಕೇಳದೆ ಆತ್ಮಹತ್ಯೆ ಮಾಡಿಕೊಳ್ಳುವುದೂ ಸ್ಥಾಭಾವಿಕವೆನ್ನಿಸುತ್ತದೆ. ಹೊನ್ನಿಯ ಚಾರಿತ್ರ 
ಮನೋಧರ್ಮಗಳ ಸ್ವರೂಪವು ಕಾಳಿದಾಸನ ಶಕುಂತಲೆಯ ಚಾರಿತ್ರ 
ಮನೋಧರ್ಮಗಳಂತಿದೆ. ಗಾಂಧರ್ವ ಸಂಬಂಧಕ್ಕೆ "'ಶಾಕುಂತಲ'ದಲ್ಲಿ 
ಅಪಾಯವೊದಗಿದರೂ ಕೊನೆಗೆ ಅಪಾಯ ನಿವಾರಣೆಗೆ ಇಲ್ಲಿ ಅವಕಾಶವೇ 
ಇಲ್ಲದಂತಾಗಿದೆ. ಶಕುಂತಲೆಯು ನಿಸರ್ಗ ಕಡೆದ ಸಾತ್ಲಿಕ ಮೂರ್ತಿಯಾಗಿರುವಂತೆ 
ಹೊನ್ನಿಯಾದರೂ ಹಾಗೇ ನಿಸರ್ಗದ ಪುತ್ತಳಿಯೆಂದೇ ಭಾಸವಾಗುತ್ತದೆ. ಆದರೆ 
ಒಂದೇ ಒಂದು ವ್ಯತ್ಯಾಸವಿದೆ. ಕಾರ್ಗಾಲದ ನಿರ್ಗುರಿಯಂತೆ ಹೊನ್ನಿ ಮಾನಸಿಕ 
ಘರ್ಷಣದಿಂದ ಬಹಳ ಕಾಲ ತೊಳಲದೆ ಬಹುಬೇಗ ಆತ್ಮಹತ್ಯೆಯ ನಿರ್ಣಯ ಮಾಡಿ 
ಅದರಂತೆ ಆಚರಿಸಿಬಿಡುತ್ತಾಳೆ. ಶಕುಂತಲೆಯು ಗಾಂಧರ್ವವಿವಾಹಕ್ಕೆ ಒಮ್ಮೆಲೇ ಒಪ್ಪಳ್ಳು; 
ಅವಳ ವಿರಹ, ದುಃಖಗಳು ದೀರ್ಪ; ಅವಳಿಗೆ ಆತ್ಮಹತ್ಯಾ ನಿರ್ಧಾರದ 
ಅವಕಾಶವೊದಗಲಿಲ್ಲ. ಅವಳು ಇವಳಂತೆ ಶ್ರೀಮಂತನ ಸುತೆಯೆಂದು ಗಣಿತಳಲ್ಲ. 

ನಿಸರ್ಗದ ಮುಖಗಳೆರಡು; ತಾಮಸ, ಸಾತ್ಲಿಕ ಅಥವಾ ದಿವ್ಯ. ಒಂದು ಪ್ರಕೃತಿ, 
ಇನ್ನೊಂದು ಪರಾಪಕೃತಿ. ಕಥಾನಾಯಿಕೆ ಪರಾಪ್ರಕೃತಿಯ ವ್ಯಕ್ತಮೂರ್ತಿ, ಅವಳು 
ಪ್ರಸನ್ನ ಯಜು, ಕೋಮಲ ಹೃದಯವನ್ನುಳ್ಳವಳು. ಆದುದರಿಂದ ಅಖಂಡ ಪುಣ್ಯದ 
ಫಲದಂತಿದ್ದ ಶಕುಂತಲೆಗೆ ಅವಳು ಸಮ. ಆದರೆ ಅವಳ ಅಪ್ಪ ಮೃದುಹೃದಯದಲ್ಲಿ 
ಮಾತ್ರ ಕಣ್ಣಸಮ. ಕಣ್ಣನ ದಿವ್ಯ ಚಕ್ಷುಸ್ಪು ಅವನಿಗಿಲ್ಲ. ಅವನೊಬ್ಬ ಸಾಮಾನ್ಯ ಸಾಮಾಜಿಕ 
ತಂದೆ. ಅವಳ ಪ್ರಿಯತಮ ಚೆನ್ನನು ದುಷ್ಕಂತ ಸಮನೆನ್ನಿಸುವುದು ಕೇವಲ ಶುದ್ಧಪೇಮದ 
ಆವೇಶದಲ್ಲಿ, ಸದ್ದುಣಗಳಲ್ಲಿ, ಮತ್ತಾವುದರಲ್ಲೂ ಅಲ್ಲ. ೨೦ನೆಯ ಶತಮಾನದ ಬಯಕೆ 
ಸಾಮಾನ್ಯ ಸ್ತೀಪುರುಷರ ಜೀವನದ ಕಷ್ಟಸುಖಗಳನ್ನು ಬಣ್ಣಿಸುವುದೇ ಅಲ್ಲವೇ? 
ಶಂಕರಭಟ್ಟರು ಇಲ್ಲಿ ಯುಗಮನೋಧರ್ಮವನ್ನು ಸಾತ್ಮ್ಯಗೊಳಿಸಿಕೊಂಡಿದ್ದಾರೆ. 


* ೪೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸಾಮಾನ್ಯರಲ್ಲಿಯ ಮಾನ್ಯಗುಣಗಳ ಅಭಿವ್ಯಕ್ತಿ ಇಂದಿನ ನಾಗರಿಕತೆಯ ಒಲವಿಗೆ 
ಒಪ್ಪಿಗೆಯಾದದ್ದು "ಅಭಿಜಾತ'ರಲ್ಲದ ಪಾರಿಜಾತಹೃದಯರು ಅವರ ಈ ಶುದ್ಧ ಪಯಿಗಳು. 
ಅದರೆ ಅಭಿಜಾತ್ಯದ ಸರ್ವನೈತಿಕ ಸಂಪತ್ತೂ ಅವರಲ್ಲಿದೆ. ಕವಿಗಳ ಕೃತಿ "ಅಭಿಜಾತ? 
ಎಂದು ಕಾಳಿದಾಸಾದಿಗಳ ಕಾವ್ಯದೊಂದಿಗೆ ಇಡಲು ಒಮ್ಮೆ ಕೆಲವರು 
ಹೆದರಬಹುದಾದರೂ ಅವರ ವಸ್ತುವಿನ್ಯಾಸ, ಪಾತ್ರಸ್ಥಭಾವದ ಅಭಿವ್ಯಕ್ತಿ ಮತ್ತು 
ರಸವಂತಿಕೆಗಳು ಶೈಲಿಯಲ್ಲಿಯ ತತ್ನಮ ಅಭಿಜಾತ ಗುಣಗಳಿಂದ ಸ್ಥುಟವಾಗಿವೆ. 

ಜೊತೆಗೆ ಕಥಿತ ವಸ್ತುವೂ ವರ್ಣಿತ ಭಾವವೂ ೨೦ನೆಯ ಶತಮಾನವು ಗಣ್ಯವೆಂದು 
ಭಾವಿಸಿದ ಸಾಮಾಜಿಕ ಅಥವ ಕೌಟುಂಬಿಕ ಸಮಸ್ಯೆಯನ್ನೂ ಈ ಖಂಡಕಾವ್ಯದಲ್ಲಿ 
ನಮ್ಮೆದುರಿಡುತ್ತವೆ. ಕುಲಪ್ರತಿಷ್ಠೆ ಶ್ರೀಮಂತಿಕೆಯ ಗೌರವ ಮಾನಗಳು ಹಳಬರಿಗೆ 
ಸರ್ವತ್ರ ಗ್ರಾಹ್ಮವೆಂದೂ ಹೊಸರಬರನೇಕರಿಗೆ ಅಷ್ಟೇನೂ ಗಣ್ಯವಲ್ಲವೆಂದೂ 
ಕಾಣಿಸತೊಡಗಿದ್ದರಿಂದ ಉಂಟಾದ ಭಾವಸಂಘರ್ಷವನ್ನೀ ಕೃತಿ ಪಡಿಮೂಡಿಸಿದೆ. 
ಆಧುನಿಕ ಕನ್ನಡದ ಗಾಮಜೀವನದ ಒಂದು ರಸವತ್ತಾದ ಚಿತ್ರವಿದೆಂದು ಹೇಳಬಹುದು. 
ಆ ಜಾನಪದ ಶೈಲಿ ಲಕ್ಷಣಗಳಿರುವುದರಿಂದಲೂ ಛಂದಸ್ಸು ವ್ಯಾಕರಣ ಅಲಂಕಾರಗಳಲ್ಲಿ 
ಸ್ವಾಚ್ಛಂದ್ಯ ಕಂಡು ಬಾರದುದರಿಂದಲೂ ಶೈಲಿಯ ಅನನ್ಯತೆಯ ದೆಶೆಯಿಂದಲೂ ಈ 
ಕೃತಿ ಹೊಸಗನ್ನಡದ ಒಂದು ಅಭಿಜಾತ ಕೃತಿಯೆಂದು ಕಂಗೊಳಿಸುತ್ತದೆ. ಹೊಂಗಬ್ಬವೆಂದು 
ಹೊಳೆಯುತ್ತದೆ. ಸಂಸ್ಕೃತದಲ್ಲಿ "'ಮೇಘದೂತೆ'ವಿದ್ದ ಹಾಗೆ ಹೊಸಗನ್ನಡದಲ್ಲಿದು ಅಗೇಸರ 
ಭಾವಗೀತ ಎಂದರೆ ಅತಿಶಯೋಕ್ತಿಯಾಗಲಾರದು. 

"ಮಾದಿಯ ಚಿತೆ'ಯ ಕತೆ ಮಹಾಭಾರತದಿಂದ ತೆಗೆದುಕೊಂಡದ್ದು. ಈ ಯಣಿತ್ಸವು 
ಸರ್ವಸುಕವಿ ಸಾಧಾರಣ, ಮಾದ್ರಿಯ ಪಾತ್ರದ ಅಭಿಜಾತ್ಯವು ಸ್ವತಃಸಿದ್ದ, ಅವಳು 
ಸೀತೆಯಂತೆ ಕಷ್ಟಜೀವಿ. ಆದರೆ ಸೀತೆಯಂತೆ ಪರಿತ್ಯಕ್ಷೆಯಾಗಿ ಭೂಗರ್ಭ ಸೇರಿಕೊಳ್ಳುವ 
ಬಗೆಯ ದುರಂತಜೀವನ ಅವಳದಲ್ಲ. ಸಹಗಮನಕ್ಕೆ ಧರ್ಮಶ್ರದ್ದೆಯ ಸಾಂತ್ಸನ ಗುಣವಿದೆ. 
ಆದರೆ ಸಹಗಮನಕ್ಕಿಂತಲೂ ಹೆಚ್ಚಾಗಿ. ತನ್ನ ಸಹವಾಸವು ಪತಿಗೆ ಅಪಮೃತ್ಯುಕಾರಕ 
ಎಂಬುದು ಗೊತ್ತಾದಾಗ ಪತಿ ತನ್ನ ಸಹವಾಸವನ್ನು ಬಯಸುವಾಗ ಮತ್ತು ತನಗದು 
ಅತ್ಯಂತ ಪ್ರಿಯವೆನ್ನಿಸಿಯೂ ಇರುವಾಗ, ಮಾದಿಗುಂಟಾದ ಹೃದಯವಿದ್ರಾವಕವಾದ 
ಸಮಸ್ಕಾಹತ ಸಂಕಟ ಜಗತ್ತಿನಲ್ಲಿ ಅದ್ವಿತೀಯ. ಕರುಳನ್ನು ಕರಗಿಸುವ ಕಥಾ 
ಸಂದರ್ಭಗಳಲ್ಲಿದಕ್ಕೆ ಅಗಪಟ್ಟ ಸಲ್ಲಬಹುದೆಂದು ತೋರುತ್ತದೆ. ದಶರಥನಿಗೆ ಒದಗಿದ 
ಮುನಿಶಾಪಕ್ಕಿಂತಲೂ ಪಾಂಡುವಿಗೆ ಕೊಟ್ಟ ಮುನಿಶಾಪವು ಕ್ರೂರತರವೆಂದು 
ಕಂಡುಬಾರದಿರದು. ಪತಿಗೆ ಬಂದದ್ದರಲ್ಲಿ ಪತ್ನಿಗೆ ಪಾಲು. ಈ ಪಾಲುಗಾರಿಕೆಯಲ್ಲಿವರು 
ರಾಮಸೀತೆಯರಿಗೆ ಸಮನಾದವರು. ಈ ಸುಖದುಃಖಾದ್ವೈತಿಗಳ ದುರಂತವು 
ದುರಂತಗಳೆಲ್ಲವಕ್ಕಿಂತಲೂ ಹೆಚ್ಚಿನ ದುರಂತ ಎಂಬಂತಿದೆ. ಇದನ್ನು ಗಹಿಸಿದ ಶಂಕರಭಟ್ಟರ 
ವಸ್ತುವರಣಕ್ಕೆ ಶಹಭಾಸೆನ್ನಬೇಕು. 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೧೯ + 


ದುರಂತಕ್ಕೊಯ್ಯುವ ಮಾದ್ರಿಯ ಸಿಂಗಾರದ ವರ್ಣನೆ ಶಂಕರಭಟ್ಟರ ಶೈಲಿ 
ಸಾಮರ್ಥ್ಯದ ಸಾರ್ವಕಾಲಿಕ ಪ್ರಥಮ ಶ್ರೇಣಿತ್ಛಕ್ಕೆ ನಿದರ್ಶನವಾಗಿದೆ. ಅಂಥ 
ಸೌಂದರ್ಯಚಿತ್ರಣ ಹೊಸಗನ್ನಡದಲ್ಲಿ ಅತ್ಯಂತ ವಿರಳ; 


ಎನ್ನು ದೇವರ ಗುಡಿಗೆ ನಂದಿದಾಸೆಯ ದೀಪ; 

ನಿಟ್ಟುಸಿರ ಮಂತ್ರ; ಉಮ್ಮಳದ ತಂತ್ರ ; 

ಕೈಮುಗಿದು ಕರೆದರೂ ಬಾರದಿಹ ಸೌಖ್ಯಗಳ 

ನೆನಪದುವೆ ಮೀಸಲಾಗಿಟ್ಟ ಕುಸುಮ, 

ಮೌನದಲಿ ಜಾನ, ಕಣ್ಣೀರಿನೊಂದಭಿಷೇಕ, 

ಹೊಗೆವೆದೆಯ ಕರ್ಷ್ಹೂರದಾರತಿಗಳು, 

ವೇದತತ್ವಗಳ ನಿರ್ಮಾಲ್ಯ-ಉಳಿ ಬಾಳುವೆಯು 

ಒಂದೆ ಮೃತ್ಯುವ ಮೂರ್ತಿಪೂಜೆಯಹುದು 

ಎಂಬ ಪಾಂಡುವಿನೆದುರು 

ಜವ್ಪನವೇ | ಬಿಡುವುದೆನ್ನ 

ಸಿಂಗರವೇ ! ಸುಡುವುದೆನ್ನ 

ಇಂದ್ರಿಯವೇ, ಕೆಡಹು ನನ್ನ ಅರಸ ಕೆಡೆದ ಚಿತೆಯಲಿ 

ಜೀವ ಕುಳಿತ ಮಣೆಯ ಮಣ್ಣ 

ದೇಹವಿದನು ಕೊಂಡು ನಿನ್ನ 

ಮಡಿಲೊಳಿಟ್ಟು ಮುಚ್ಚು ಮಾತೃಭೂಮಿ ! ಕಾಣದಂದದಿ 

ಎ೦ಬ ಅನಂತದುಃಖಿನಿಯಾದ ಮಾದ್ರಿಯ ಪಾತ್ರ, ಈ ಉದಾತ್ತ ನಾಯಕ 

ನಾಯಿಕೆಯರ ದಾರುಣ ದುರಂತ ವಿಹ್ನಲ, ಚಿತ್ತವೃತ್ತಿಗಳ ಅನುಭವಕಥನದ 
ಮರ್ಮಸರ್ಶಿತ್ವವನ್ನು ಹೊತ್ತು ಎಡೆಬಿಡದೆ "ಭಾವೋ ಭಾವಂ ನುದತಿ ವಿಷಯಾದ್‌ 
ರಾಗಬಂಧಃ ಸ ಏವ್‌ ಎಂಬಂತೆ ಹರಿವ ಕಡೆದ ನುಣುಪಿನ ಈ ಕಾವೃಪವಾಹಾಕಾರವನ್ನು 
ಅಖಂಡ ಪುಣ್ಯಫಲವೆಂದು ಎದೆಗೊತ್ತಿಕೊಳ್ಳಬೇಕೆಂದೆನ್ನಿಸದಿರದು. 

ಸುಗ್ಗಿ ಕುಣಿಯುತ ಬಂತು-ಬಗ್ಗಿ ಮಾಮರ ನಿಂತು 

ಹಿಗ್ಗುತಿದೆ ಕಮ್ಮಲರ ಮಕುಟವಾಂತು 

ನೋಡಲಾಗದೆ? ತುಂಬಿ ಗಾನರಸದಿಂ ತುಂಬಿ 

ನಾಡಿಗೋಕುಳಿ ಮಾಡುತಿರುವುದಿಂತು 


+ ೪೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಚಿತೆಯ ಬೂದಿಯ ಕೆಂಡದೊಳಗು ಪ್ರೇಮದ ಖಂಡ 
ಸೌಂದರ್ಯವೇ ಕಿಡಿಯ ಸೂಸುತಿಹುದು 
ಮುಗ್ಗಿ ಮುದುರಿತು ಮಾಗಿ ಚೈತನ್ಯವನು ನೀಗಿ 
ಹೊಸತನದ ಯತುವಿನಲಿ ಮರೆಯಾದುದು 
ಎಂಬ ಸಾಲಂಕಾರ ಪದ ಪದ್ಧತಿಯ ಸಾಂದಭಾವ ಸಮುನ್ನಯವು ಅದ್ವಿತೀಯ 
ಸತ್ವತೇಜೋಬಲ ಧೃತಿಗಳಿಂದ ರಸಿಕಹೃದಯವನ್ನು ಹೊಡೆದೆಚ್ಚರಿಸುವಂತಹದಾಗಿದೆ. 
ನಿಸರ್ಗದ ಉತ್ಸಾಹ, ಉತ್ಸವ, ಉತ್ಸೇಕಗಳ ಮನಂಬುಗುವ ಆಶೋತ್ತೇಜಕವಾದ 
ಆವರಣದಲ್ಲಿ; 
ಸೃಷ್ಟಿಯಿಂತುತ್ತವದ ಗೊಟ್ಟೆಗುಣಿತದೊಳಿರಲು 
ಎನ್ನ ಜೀವನವೊಂದು ಮೌನವಾಂತು 
ಕಾಡಮೂಕತೆಗೊಂಡು, ಗವಿಯ ಕತ್ತಲೆಯುಂಡು, 
ಆವ ತಾಳಕೆ ಮೇಳಕೊದವದಾಯ್ತ 
ಮನಕೆ ಕೂರಲಗಿಟ್ಟು ಹೊಡೆವಳಲ ಗಾಯಕ್ಕೆ 
ಎನ್ನ ಮುಗುದೆಯ ಸವಿಯ ತುಟಿಯ ಮದ್ದು 
ಅದುವೆ ದೊರಕದು ನನಗೆ ! ದೊರಕಿದರು ನಂಜದುವೆ ! 
ಅಹಹ ವಿಧಿಯೇ ! ನಂದುತಿಹ ಜೀವಿಗೆ 
ಮುನಿಶಾಪಸಂತಪ್ತನಾಗಿ ಮಲಮಲ ಮರುಗಿ ಕೊರಗಿ ಕರಗುತ್ತಿರುವ 
ತೃಕ್ಷರಾಜ್ಯನಾದ ಪಾಂಡುವಿನ ಮನದ ಅಂಡಲೆದಾಟ। ಅವರ ಅಮೋಘ ಶೈಲಿ ಅವರದೇ. 
ಅದು ಜಗತ್ತಿನ ಯಾವ ಪ್ರಥಮ ಶೇಣಿಯ ಕವಿಯ ಶೈಲಿಗೂ ಕೀಳನ್ನಿಸದು. ಉದ್ದರಿಸಲು 
ಹೊರಟರೆ ಪದ್ಯದ ಪ್ರತಿಯೊಂದು ಸಾಲೂ ಚೆನ್ನಾಗಿರುವಾಗ, ಜಾಗ ಸಾಕಾಗಲಾರದು. 
ಇಡಿ ಕಾವ್ಯದ "ಕಾವ್ಯಮಯತ್ನ' ಅನ್ಯೂನ, ಅನತಿರಿಕ್ತ ಎನ್ನಿಸಿದೆ. ಕವಿತಾ 
ಗುಣಾರ್ಣವತ್ವಕ್ಕವರನ್ನು ಮಾದ್ರಿಯ ಚಿತ್ರವು ಅರ್ಹರನ್ನಾಗಿ ಮಾಡಿದೆ. ಪದವಿ ಕೊಡಲು 
ಬರುವ ಉದ್ದತರಿಗಿದು ಜಿದ್ದಿನ ಆಹ್ನಾನ ! ಕವಿಸ್ಥಾನ, ಕವಿತಾಮಾನಗಳನ್ನು ಅಳೆದು 
ವರ್ಗೀಕರಿಸ "ಬರುವವರ ಧಾಷ್ಟ್ಯ ೯ಕ್ಕಿದು ನಾರಾಯಣಾಸ್ತ್ರ ಅಂತಾರಾಷ್ಟ್ರೀಯವಾಗಿ 
ಬೆಳಕಿಗೆ ತರಲು ಹೊರಡುವ ಆಂಗಭಾಷಾ ಕೋವಿದನಾದ ಸಹ ದಯನಿಗಿದು ಅತ್ಯುತ್ತಮ 
ಕಲಾವಸ್ಸು. 
ಪೇಮದ ಸುಕುಮಾರ ಪ್ರಹರಣದ, ಕಂಟಕ ಪರಿಣಾಮದ, ದುರ್ನಿವಾರ್ಯ ದುರಂತದ 
ಮೊನಜಿನ, ಸಂಮೋಹನಾಂತರ್ಗತ ಮೃತ್ಯುತ್ತದ, ಪಾರಿಜಾತಗರ್ಭಗತವಾದ 
ವಜಸೂಚಿಯ ಹಿನ್ನಲೆಯೆಂದರೆ ಪಾಂಡುವಿನ ವಿಧಿಯಾಗಿ ನಿಂತ ಅಜಾಗರೂಕತೆಯೆಂಬ 
ದುರಂತದ ದೋಷವು ಅವನಿಗೆ ತಂದಿತ್ತ ಮುನಿಶಾಪ. ದುರಂತಪೂರ್ವದ ಬಾಳಸಂಜೆಯ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೨೧ + 


ಚಿತ್ತಾಕರ್ಷಕತೆಯಲ್ಲಿ ಈ ಕಾವ್ಯವು "ಕುಮಾರಸಂಭವ'ದಲ್ಲಿ ಕಾಮನು ಜಗತ್ತನ್ನು 
ವಸಂತಮಯವನ್ನಾಗಿ ಮಾಡಿದ ವರ್ಣನೆಯನ್ನು ನೆನಪಿಗೆ ತರುತ್ತದೆ. "ಹ್ಯಾಮ್ಲೆಟ್‌' 
ರುದನಾಟಕದ ರುದಗಂಭೀರ ದುಃಖಾಂತ ಸಂದರ್ಭಗಳು ಧ್ಧನಿಸುವ ಶಾಂತತೆಯ 
ಗರ್ಭದ ಕಾರುಣ್ಯ ಭಯ ಅದ್ಭುತ ಸರ್ಶಗಳು ಈ ಕೃತಿಯಲ್ಲಿ” ಮೂಡಿವೆ. ಇಲ್ಲಿಯ 
"ಅಳಲ ಮಸೆತ' ಅಂತ್ಯವ ಕಾಣದ್ದು ಮೇರೆಯನ್ನ: ರಿಯದ್ದು ಅಲ್ಲದೆ ಅತ್ಯಂತ ಕ್ರೂರವಾದ 
ವಿಧಿಯ ವಿಲಾಸದ ಪಟ ಎಂಬಂತಹದು. 

ಇಲ್ಲಿ ಶೈಲಿಯ ಇಷ್ಟಾರ್ಥ ವ್ಯವಚ್ಛೆ €ದಕವಾದ ಪದಾವಳಿಯು ಇಷ್ಟರಸವನ್ನು 
ಅತ್ಯಂತ ರ ರಸಿಕರಲ್ಲಿ ಮೂಡಿಸಬಲ್ಲ ವೈದರ್ಭಿತ್ಸವನು ಿಳ್ಳದ್ದಾಗಿದೆ. ನಾದದ 
ಅಥ. ಅಲಂಕಾರದ ಅರ್ಥಪೋಷಕತ್ವ ನ, ಭಾವಗಾಂಭೀರ್ಯ ಸಂವರ್ಧಕತ್ವ 
ಮತ್ತು ಭಾವಗಳ ರಸಪರಿಣಾಮಿತ್ತಗಳು ಒಂದನ್ನೊಂದು ಅನುಸ್ಕೂತವಾಗಿ 
ಹೊಂದಿಕೊಂಡಿವೆ. 

ಎಲ್ಲಿ ಕಾಂಬುದಿನಿತು ನಲ್ಮೆ 2 

ಎಲ್ಲಿ ಎದೆಯ ಕೂರ್ಮೆ ಬಲ್ಲೆ 2 

ಮಾದ್ರಿ ನುಡಿದಳೇನು ? ಅವಳ ಕಡಿದ ಮೃತ್ಯು ಮಡಿದುದು 
ಮಡಿಯಲಾರದವಳ ಕೀರ್ತಿ, 

ಮಾಸಲಾರದವಳ ಕೀರ್ತಿ, 

ಜವನ ಕೈಯ ಸೊಡರ ಬೆಳಗಲವಳ ಚಿತೆಯ ಕೆಂಡವು 

ಎಂಬ ಕೊನೆಯ ನುಡಿ "ಸಾ ಹಿ ದಗ್ಬಾಪ್ಯದಗ್ಗಾ' ಎನ್ನಿಸಿದ ವಾಸವದತ್ತೆಯ 
ಕಥೆಗಿಂಥ ಮೂರು ಪಟ್ಟು ಹೆಚ್ಚು ಅಮರ ಈ ಕಥೆ ಎಂಬುದನ್ನು ಧ್ಹನಿಸುತ್ತದೆ. ಈ 
ಧ್ವನಿಯೆತ್ತಿದ ಪ್ರಶ್ನೆ ಅನುರಣನಾತ್ಮಕವಾಗಿ ಎಂದಿಗೂ ರಸಿಕರಿಗೆ ಉತ್ತರಿಸಲಾರದ 
ಸವಾಲಾಗಿ ಉಳಿಯುತ್ತದೆ. ಕಥೆಯ ಕೀರ್ತಿ ಕತೆಗಾರನಾದ ಕವಿಯ ಕೀರ್ತಿಯಲ್ಲವೇ? 
ಮಹಾಕಾವ್ಯದ ಅಭಿಜಾತ್ಯವನ್ನು ಸಾರತಃ ಒಳಗೊಂಡಿರುವ "ಮಾದ್ರಿಯ ಚಿತೆ' ಒಂದು 
ರಸದ ಘಟ್ಟ, ಘಟಿಕೆ, ಕಲ್ಲುಸ್ಕಕರೆಯ ಹೋಳು! 

"'ಮುರಲೀನಾದ'ವೂ ಭಟ್ಟರ ಒಂದು ಧ್ಯಾನಮಯ ಚಿಂತನದ ಉತ್ತುಲ್ಲರಸೋಲ್ಲಾಸ. 
ವಿಚಾರನಿರ್ಭರವೂ ನಿರ್ವೇದಚ್ಛಾ ರ ಯಾಗಸ್ಪವೂ ಗಂಭೀರವೂ ಮಂಡೆಗತಿಯುಕ್ತವೂ 
ಗೌರವಗರ್ಭ್ಬ್ಭಿತವೂ ಅಜ್ಞಾವಾಂಧಕಾರಭೇದಕವೂ ಆದ ಒಂದು ಅಂತರಾತ್ಮ ಗೀತ. 
ಆದರೆ ಅದರ ಅಂತರ್ಗತ ಭಾವ, ವಿನಿರ್ಣಯ ಜ್ಞಾನಸೂತ್ರವು 

ಯೂಯಂ ವಯಂ ವಯಂ ಯೂಯಂ 


ಎಂಬ ಸಹಜೀವನದ ಅದ್ವೈತ, ಜೀವನದ ಕಾಮ್ಯವಿಮುಖ ಕರ್ಮಯೋಗ, 
ತಾರೆಯರ ಬೆಳಕನ್ನು ಮೀರುವ ಪ್ರಕಾಶವನ್ನುಳ್ಳ ಪ್ರೇಮಮಯ ಇರವು! ನಲ್ಮೆಯ 
ಸೂತ್ರವಿದು, ರಸ ಯಷಿಯ ದೃಷ್ಟಿಯಿದು, ಲೌಕಿಕವಾಗಿಯೂ ಲೋಕೋತ್ತರಸ್ಥಿತಿಯಲ್ಲಿರುವ 


* ೪೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


“ವನೌಕಸೋಪಿ ಸಂತೋ ಲೌಕಿಕಜ್ಞಾವಯಲಂ' ಎಂಬ ಕಣ್ಣನ ದರ್ಶನವಿದು ಎಂದು 
"ಮುರಲೀನಾದ' ಬಗೆಬಗೆಯಾಗಿ ಭಟ್ಟರ ಸುಂದರ, ಶುದ್ಧ ಸುಮಧುರ ಜೀವನ 
ನೀತಿಯನು ್ಸಿ ಧ್ಹನಿಸುತ್ತದೆ. 
ಕಾವ್ಯದಲ್ಲಿಯೂ ಜೀವನದಲ್ಲಿಯೂ ಗುಣದ ಗುಣತ್ಸವೂ., ದೋಷದ ದೋಷತ್ವವೂ 
ಸಂದರ್ಭಾಧೀನ. ವಿಲಿಯಮ್‌ ಮೆಕ್‌ಡೂಗಲ್‌ ಹೇಳಿರುವಂತೆ ಸರಳವೂ ಶುದ್ಧವೂ 
ಆದ ಸುಂದರವರ್ಣ, ಸುಂದರರಾಗ, ಸುಂದರರುಚಿ, ಸುಂದರಸ್ಪರ್ಶ ಎಂಬುದಿಲ್ಲ. 
ಸಾಕ್ಷಿತ್ಸದಿಂದ ನೋಡುವ ಪುಸಾದಗುಣ ಮಾತ್ರ ಮನುಷ್ಠನಲ್ಲಿದೆ. ಆದುದರಿಂದ ಜೀವನದಲ್ಲಿ 
ರಸವನ್ನು ಕಾಣುವುದು ಅದರ ಹಿನ್ನಲೆಯ ದೆಸೆಯಿಂದ, ಒಂದು ವಸ್ತುವಿನ ಅಥವಾ(ಇತರ 
ವಸ್ತುಭಾವಗಳೊಡನೆ ಇರುವ) ಸಂಬಂಧಗಳ ದೆಸೆಯಿಂದ, ಹಿನ್ನಲೆಯಿಂದ, ಅಚ್ಚಿನಿಂದ., 
ಕಟ್ಟನಿಂದ ಒಂದು ಕಾವ್ಯದ ರಸವತ್ತೆಯು ಪರಿಬದ್ಧ. ಅದರ ಅರ್ಥವತ್ತೆ ಗತೆ, ಆಸಕ್ತಿ 
ಪಜೋದಕತೆ ಅದರ ಪರಿಬಂದದ' ಮೂಲಕ ನಿದೆವಾಗಿ ಅದರ ಪೂರ್ಣಾಭಜ್ಯತೆಯತ್ತ 
ನಾವು ಹೊರಳಿ ಪ್ರಯತ್ನಶೀಲರಾಗುವಂತೆ ಮಾಡುತ್ತದೆ. ಆದುದರಿಂದ ರಸಪ್ರಜ್ಞಾ 
ಪಧಾನರಾದ ವರಕವಿ ಶಂಕರಭಟ್ಟರು ಮನುಷ್ಠನು ಸಮಾಜಜೀವಿ ಎಂಬ ಮೂಲಭೂತ 
ಸತ್ಯವನ್ನವಲಂಬಿಸಿ ಶುದ್ಧ ನಿವೃತ್ತಿ ಮಾರ್ಗವನ್ನು ಹಿಡಿಯಲು ನಿರ್ಧರಿಸದೆ 
ನಿವೃತ್ತಿಗರರ್ಭಿತವಾದ ಪ್ರವೃತ್ತಿಮಾರ್ಗವನ್ನು "ಮುರಲೀನಾದ'ದಲ್ಲಿ ಪುರಸ್ಕರಿಸಿದ್ದಾರೆ. 
ವೃಷಿಯ ಅರ್ಥವತ್ರೆಯು ಸಮಷ್ಟಿಯ ಚೌಕಟ್ಟಿನಲ್ಲಿಯೇ ಗುರುತಿಸಲಡುವುದು. ಗೆದ್ದು 
ಕ ಮತ್ತು" ಸೋತು ಗೆಲ್ಲುವ ಪುಂಸ್ಲೀಯರ ಪ್ರಣಯಾಭಿವ್ಯಕ್ತಿಮಾರ್ಗಗಳ 
ಸೂಚನೆಯ ಮೂಲಕ ಕವಿಗಳಿಲ್ಲಿ 'ಜೀವನದ 'ಫಾರಸರಿಕತೆಯನ್ನು ಬಿಂಬಿಸಿದ್ದಾರೆ. 
ಗುಣಗಳಾದ ರಾಗದ್ವೇಷಗಳು ಸಂದರ್ಭಾಧೀನ ಅರ್ಥವತ್ತೆಯನ್ನುಳ್ಳ 
ಮನೋಭಾವಗಳು. ಸಂದರ್ಭದಿಂದ ಹೊರದೆಗೆದಾಗ ಅವು ಅರ್ಥಹೀನ. ವಿಶಿಷ್ಟ 
ಆವರಣ ಪರಿಬಂಧದಿಂದ ನಿಸರ್ಗಪ್ರಿಯ ಮುರಲೀನಾದಲೋಲನಾಗಿದ್ದ ಕಥಾನಾಯಕನ 
ನಾದಕ್ಕೆ ಅರ್ಥ ಕೊಡಲು ಕಥಾನಾಯಿಕೆ ಬಂದಾಗ ಅವನ ಅಂತಃಕರಣವನ್ನು ಕವಿದಿದ್ದ 
ನಿರ್ಮೇದ ನಾದವಡಗಿ ಸಹಜೀವನದ ಸಂದರ್ಭ ಬಲದಿಂದ 
ಒಲವಿನೊಳುಕ್ಕದ ರಾಗದ ಹೊನಲು 
ಮಳಲಿನ ರಾಶಿಯ ಬತ್ತಿನ ಹೊನಲು 
ಎಂಬ ಕಾಂತಾ ಸಂಮಿತಿಯನ್ನು ಸ್ವೀಕರಿಸುವಂತಾಗುತ್ತದೆ. ನಿವೃತ್ತಿ 
ಮಾರ್ಗೋನ್ಮುಖತೆ ಬದಲಾಗಿ ಅವನು ಪವೃತ್ತಿಗೆ ಉನ್ಮುಖವಾಗುತ್ತಾನೆ. ಅವನ 
ನಿವೃತ್ತಿಯೂ ಹೃದಯಹೀನವಾಗಿದ್ದಲ್ಲ. ಅದು 
ಸುಗ್ಗಿಯ ಚಿಗುರಿನ ರಾಗವ ಕಂಡು 
ಹಿಗ್ಗುವನೀ ಮುನಿ ಸಂತಸಗೊಂಡು 
ಮುಗ್ಗುವ ಮುಗುಳಿನ ಮೋಹದ ಚಿಂತೆ 
ಕುಗ್ಗಿಪುದಿವನನು ಲೌಕಿಕನಂತೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೨೩ + 


ಎಂಬಂತ್ರಿತ್ತು ಅಂದರೆ ದುಷ್ಯಂತನನ್ನು ಮೊದಲ ಸಲ ಕಾಣುವುದಕ್ಕೆ ಮುಂಚೆಯೇ 
ಶಕುಂತಲೆಯ ಮನಸಸ್ಥಿತಿ ಇದ್ದಂತೆ ಇತ್ತೆಂದು ಹೇಳಲು ಇಲ್ಲಿ ಅವಕಾಶವಿದೆ. ಮನುಷ್ಯ 
ಪ್ರಪಂಚದ ನೇಹಮೋಹಗಳ ಬಗ್ಗೆ ಅವನಿಗೆ ಅನಾದರವಿತ್ತೆಂಬಷ್ಟರ ಮಟ್ಟಿಗೆ ಅವನು 
ಶಕುಂತಲೆಯಿಂದ ಭಿನ್ನ. "ನೇಹ ನಶ್ವರ, ಮೋಹ ನಂಜು” ಎಂಬುದನ್ನರಿತ ಅವನು 
ನಿಸರ್ಗಪ್ರಿಯನಾಗಿ ಬಾಳುತ್ತಿದ್ದ, ಆದರೆ ಮೊದಲ ಸಲ ದುಷ್ಯಂತನನ್ನು ಕಂಡಾಗ 
ಶಕುಂತಲೆಗೆ ತಪೋವನ ವಿರೋಧಿಯಾದ ಯಾವುದೋ ಒಂದು ತರಹದ 
ಮನೋವಿಕಾರ ಉಂಟಾಯಿನ್ನಿಸಿತಂತೆ. ಹಾಗೇ(ಆದರೆ ನೂರಕ್ಕೆ ನೂರು ಅದೇ ಆಗಿಲ್ಲ) 
ಅನಾಥತೆಯನ್ನು ತೋಡಿಕೊಂಡು ಮೊದಲ ಸಲ ತರುಣಿಯೊಬ್ಬಳು ಅತ್ತ ಕೂಡಲೇ 
ಕಾಡಿನ ಏಕಾಂತ ಜೀವನಪ್ರಿಯತೆಯ ಪರದೆಯನ್ನು ಭೇದಿಸಿಕೊಂಡು ಹೊರಬಂದು 
ಆ ತರುಣ ಮುನಿಯ ಹೃದಯವು ಎರಡನೆಯ ಸಹೃದಯದಲ್ಲಿ (ಸಮಹೃದಯದಲ್ಲಿ) 
ಐಕ್ಯ ಹೊಂದುತ್ತದೆ. ದಾಂಪತ್ಯಪ್ರೇಮದ ಪರಿಚಯ ಶಕುಂತಲೆಗೆ ಮೊದಲು 
ಕಲ್ಲನಾತೀತವಾಗಿದ್ದಂತೆ ಈ ಕಥಾನಾಯಕ ಮುನಿಗೆ ಕೂಡ ಅದರ ರಸ್ಯ್ಕಮಾನತೆ 
ಕೇವಲ ಕಲ್ಪನೆಯಾಗಿದ್ದುದರಿಂದ ಅದು ಅನವಲಂಬನೀಯ ಎಂದು ಅವನು 'ಶ೪ದಿದ್ದ. 
ಶಕುಂತಲೆ” ಮೊದಲು ಸ್ಯಪ್ರಾಕಿ ವರ್ಗಗಳನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚೆಂದು 
ಪೀತಿಸುತ್ತಿದ್ದಂತೆಯೇ ಈ ಹ ಕಾಡಿನಲ್ಲಿ ತನ್ಮಯನಾಗಿ ಕಾಲಹಾಕುತ್ತಿದ, ಶಕುಂತಲೆಯ 
ಮುಗ್ಗತೆಗೂ ಈ ತರುಣ ಮುನಿಯ ಮುಗ್ಗತೆಗೂ ಅಂತರವಿದ್ದರೂ ಸಾಕಷ್ಟು ಸಾಮ್ಯವಿದೆ. 
ಬಹುಶಃ ಶಕುಂತಲೆ ಗಂಡಾಗಿದ್ದರೆ(ಶಕುಂತಲೆಯ ಮುಗ್ಧತೆ ಹುರುಷಸಹಜವಾದ 
ವಿಶಿಷ್ಟ ಜ್ಞಾನಪ್ರಿಯತೆ) ಈ ತರುಣ ಮುನಿಯ ತರಹದವಳೇ ಆಗುತ್ತಿದ್ದಳೋ ಏನೋ 
ಅನ್ನಿಸುವಂಥ ಸನ್ನಿವೇಶ ಧ್ದನಿ ಇಲ್ಲಿದೆ. 


ಜಡವಾದ ಮುರಲೀನಾದದಲ್ಲಿ ಲೀನನಾಗುವುದಕ್ಕಿಂತ ಚೈತನ್ಯವುಳ್ಳ ತರುಣಿಯ 
ಆತ್ಮದಲ್ಲಿ ಲೀನನಾಗುವುದುತ್ತಮವೆಂದು ತನ್ನ ಗಾನಕ್ಕೆ ಮರುಳಾಗಿ ಶರಣು ಬಂದ 
ರಸಿಕ 'ಸ್ತೀಯನ್ನು ಮೊದಲು ದಯೆಯಿಂದ ಸ್ಪೀಕರಿಸ ದ ಕಥಾನಾಯಕನ 
ಜೀವನವೆ; ಶಾಂತದ ಮೂಲಕ ಕವಿಗಳು ಲೋಕಪ್ರೀತಿಯಿಂದ ಯಾವ ಜೀವಿಯೂ 
ಮುಕನಲ್ಲ. ಮನುಷ್ಯ ಸಂಬಂಧವನ್ನು ಬಿಟ್ಟರೂ ಒಬ್ಬ ಮನುಷ್ಯ ಎಂತಾದರೂ ನಿಸರ್ಗದ 
ಸಂಬಂಧವನ್ನೆಂದೂ ಬಿಡಲಾರ; ಹೀಗಿರುವಾಗ ಸಂಬಂಧಗಳಲ್ಲಿ ಶ್ರೇಷ್ಠವಾದ ಮನುಷ್ಯ 
ಸಂಬಂಧವನ್ನೇ(ಅದರಲ್ಲೂ ಸ್ವಯಂಸ್ಪೂರ್ತಿಯಿಂದ ಮೆಚ್ಚಿ ಬಂದವಳನ್ನೇ) 
ಹಚ್ಚಿಕೊಳ್ಳಬಾರದೇಕೆ ಎಂಬ ಸಂದೇಶವನ್ನೇ ಬೀರಿದ್ದಾರೆ. ಅಂಥ ಒಲಿದು ಬಂದ 
ಪೂರಕ ಲಿಂಗದ ಜೀವಾತ್ಸದೊಡನೆ ಸ್ನೇಹದ ಸರಿದೊರೆತನದಿಂದ ಬೆರೆತು ಬಾಳುವ 
ರೋಮಾಂಚಕ(ರಂಜಕ) ನಲ್ಲೆಯನ್ನು ಕಾವ್ಯಮುರಲಿಯ ಮೂಲಕ ಧ್ಲನಿಸಿದ್ದಾರೆ. 
ಕಾಡಾಡಿಗಳಾದ ತರುಣತರುಣಿಯರಿಬ್ಬರೂ ಪರಸ್ತರ ಅಗಲಿ ಕೊನೆಗೆ ಕಾಡಿನಲ್ಲೇ 
ಕೂಡಿ ಉಳಿದ ಕಥಾವಸಾನದ ಪ್ರಕಾರ ಕಾಡಾದ ಊರಿಗಿಂತ ಊರಾದ ಕಾಡೇ 
ಉತ್ತಮ ಎನ್ನುವ ಅರ್ಥವೂ ಹೊಳೆಯುತ್ತದೆ. ನಿರ್ವಾಜ ಪ್ರೇಮದ ಬೌಕಟ್ಟಿಲ್ಲದ 


* ೪೨೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಊರ ಬಾಳು ಕಾಡ ಬಾಳಿಗಿಂತ ಕನಿಷ್ಠ. ನಿರ್ವಾಜ ಪ್ರೇಮವಿದ್ದಲ್ಲಿ ಕಾಡ ಬಾಳು 
ಊರಿನ ಬಾಳಿಗಿಂತ ಶ್ರೇಷ್ಠ ಊರು ಕಾಡಿನಂತೆ ತೋರಿದವರಿಗೆ ಕಾಡು ಊರಾಗಿ 
ತೋರುತ್ತದೆ; ಕಾಡು ಊರಿನ ಪ್ರೇಮಬಾಂಧವ್ಯವನ್ನೊದಗಿಸಿದರೆ ಅರಮನೆಯೇ 
ಆಗಿಬಿಡುತ್ತದೆ! ಆದುದರಿಂದ ಕಥಾನಾಯಕ ನಾಯಿಕೆಯರು ಕಾಡು ನಾಡುಗಳ ಅಂಚಿನಲ್ಲಿ 
ಕುಳಿತಿದ್ದವರು ಬೆಳಗಾಗುತ್ತ ಬಂದ ಕೂಡಲೇ ಅಡವಿಯ ಎದೆಯನ್ನು ಸೇರುತ್ತಾರೆ. 


ಲೋಕದಲ್ಲಿ ಆದರ್ಶ ದಾಂಪತ್ಯಕ್ಕೆ ಗಂಡಿನ ಮರುಕವನ್ನು ಪ್ರಚೋದಿಸುವ 
ಹೆಣ್ಣಿನ ನಡತೆ ಅವಶ್ಯಕ ಎಂಬ ಜೀವನ ಸೂತ್ರವನ್ನು ಹಿಂದಿನ ಮಹಾಕವಿಗಳು ಅನೇಕ 
ಸಂದರ್ಭಗಳಲ್ಲಿ ಸೂಚಿಸಿದ್ದುಂಟು. ಊರ್ವಶೀ ಪೂರೂರವರ ಕಥೆಯನ್ನು ಕಾಳಿದಾಸ 
ಹಾಗೇ ಆರಂಭಿಸಿದ್ದಾನೆ. ಅವಳ ಅತ್ಯಸೂಯೆಯಿಂದ ಉಂಟಾದ ಸಂಶಯದಿಂದ 
ಇಬ್ಬರಿಗೂ ವಿರಹವುಂಟಾದ್ದನ್ನು ಚಿತ್ರಿಸಿದ್ದಾನೆ. ಆದರೆ "ಮುರಲೀನಾದ'ದಲ್ಲಿ ವಿರಹದ 
ಕಾರಣವನ್ನು ಸ್ಪಷ್ಟವಾಗಿ ಹೇಳಿದ್ದು ಕಂಡುಬರುವುದಿಲ್ಲ. ಅದು ಊಹ್ಯ. "ದೇವರ 
ಹೃದಯವನ್ನು ಆತನ ಭಾವರಸ ಉದ್ದೇಶಗಳನ್ನು ಹುಡುಕುವುದೇ ಧರ್ಮ” ಎಂಬ 
ಮಾತಿನಂತೆ ಹುಡುಕುವ ಪ್ರವೃತ್ತಿಗೆ ಸಮಾಧಾನ ದೊರೆಯುವುದೇ ಧರ್ಮಫಲ, 
ದೈವಸಾಕ್ಷಾತ್ಸಾರ. ಮೊದಲು ಇಲ್ಲವೆಂದು ತೋರಿದಲ್ಲೇ ಅಂಥ ಸಮಾಧಾನವು 
ಕಾಲಾಂತರದಲ್ಲಿ ಸಂದರ್ಭವಶಾತ್‌ ದೊರಕಬಹುದು. ಹಾಗೆ ಕಧಿತ ವಿರಹಿಗಳು 
ಮೊದಲು ಕಾಣದ ಶುದ್ಧಪ್ರಣಯವನ್ನು ಆಮೇಲೆ ಪರಸ್ಪರರಲ್ಲಿ ಕಂಡುಕೊಂಡು 
ತನ್ನಯರಾಗುತ್ತಾರೆ. 


"“ಏಕೋರಸಃ ಕರುಣ ಏವ' ಎಂಬ ಭವಭೂತಿ ಸೂತ್ರದಂತೆ ಕರುಣಾರ್ಹತೆ- 
ಕರುಣವರ್ಷಣಗಳೇ ಹೃದಯ ಸಂಬಂಧಗಳ ಐಕ್ಕವನ್ನು ಸ್ಥಾಯಿಗೊಳಿಸಬಲ್ಲವು. 
ಪ್ರೇಮದ ಉದಾತ್ತೀಕರಣದ ಪರಾಕಾಷ್ಟೆ ಕರುಣ. ಕಾರುಣ್ಯದ ದಿವ್ಯತೆ ಕೇವಲ ರತಿಗೆ 
ಅಥವಾ ಪ್ರೇಮಕ್ಕಿಲ್ಲ. ಅದರಿಂದ ಅದು ಅನೇಕ ವೇಳೆ ವಿರಹಕ್ಕೆಡೆಗೊಡುತ್ತದೆ. ಕಾರುಣ್ಯದ 
ಮಾರ್ದವವು ಹೃದಯಗಳ ಪ್ರೇಮಸಂಬಂಧದ ವಜಗಾರೆ. ಏಕೆಂದರೆ ಅದು ಪರೇಂಗಿತ 
ಜ್ಞಾನದ ಪ್ರಾತಿಭ ಸ್ವರೂಪ. ಪೇಮ(ಕಾಮ) ಅಂಥ ಇಂಗಿತಜ್ಜತೆಯ ಕೇ್ದಳ್ಳದ್ದಲ್ಲ. 
"ಕಾಮೀ ಸ್ಪತಾಂ ಪಶ್ಯತಿ” ಎಂಬುದು ಕಾಮಿಗೆಪ್ಲೋ ಅಷ್ಟೇ ದೇವಕಾಮಿಗೂ ಅನ್ವಯಿಸುತ್ತದೆ. 
ಕಾಮ್ಯಹೃದಯದೆದುರು ದೈನ್ಯ ತೋರುವುದು ಒಂದು ಮುಖ, ದಾನಿತ್ವ ತೋರುವುದು 
ಇನ್ನೊಂದು ಮುಖ. ಈ ದ್ವಿಮುಖಗಳ ಸಾಮ್ಮುಖ್ಯವು ಹೃದಯಾದ್ವೈತಕ್ಕೆ ಸಾಧನ; 
ಧಾರ್ಟ್ಯ್ಯ. ಶಾಠ್ಯ, ಅಸೂಯೆ, ಅಹಂಕಾರ ಇದಕ್ಕೆ ವಿಘ್ನಗಳು. ಲಿಂಗ ಸಂದರ್ಭದಂತೆ, 
ಅನುಸಂದರ್ಭದಂತೆ ಉಕ್ತ ದ್ವಿಮುಖಗಳ ವಿಶಿಷ್ಟ ರೀತಿಯ ಅನ್ವಯ ಪರಸ್ತರರಲ್ಲಿ 
ಉಂಟಾಗುವುದು ಲೋಕದ ಔಚಿತ್ಯ ವಿವೇಕಕ್ಕೆ ಸೇರಿದ್ದು. 

"'ಮುರಲೀನಾದ'ದ ಇಂಪಿನೊಡನೆ ಸಚೇತನ ಪೇಮ ಸೇರಿದಾಗ "ನಲ್ಲಿ. ಮುರಲಿಗೆ 
ನಾದವು ಆತ್ಮ ನಾದಕ್ಕೆ ಪೇಮ ಆತ್ಮ ಸಹಾನುಭೂತಿ, ತ್ಯಾಗ ದಾನಶೀಲಗಳು ಪ್ರೇಮದ 
ಪಕೃತೆಯ ಚಿಹ್ನೆಗಳು. ಕಾರುಣ್ಯವು ಅಂಥ ಪಕೃತೆಯ ಅಂತ್ಕದೆಶೆ. ಅನುಗಹೋನ್ಮುಖ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೨೫ + 


ಕಾರುಃಣ್ಯವು ಸುಂದರತಮ. "ರಸೋ ವೈಸ ಸಳ ಎಂಬಲ್ಲಿ ಹೇಳಿದ ತನ್ನ ರಸತ್ವದ(ಚಾರುತ್ತದ) 
ಪಜ್ಜೆಯನ್ನು ಜಾಗರಿಸಲು ದೊರೆತ ಪೇರಣೆಯನ್ನು ಅವಲಂಬಿಸಿ ತರುಣನು ತಾನು 
ಹಿಂದೆ ಬಿಟ್ಟು ಬಂದಿದ್ದ ತನ್ನ(ಅಪ್ರಿಯಳಾಗಿದ್ದ) ಪತ್ನಿಯನ್ನು ಪುನಃ (ಪ್ರಿಯಳಾಗಿ 
ಬಂದಾಗ) ಸೇರಿಕೊಳ್ಳುತ್ತಾನೆ. ಪ್ರೇರಣೆಗೆ ತಕ್ಕ ಅನುಕ್ತಿಯೆಯಿದು. ಅವನ ಅನುಗ್ರಹವೃತ್ತಿ 
ಅವನಾತ್ಮದ ರಸತ್ಸದ ಚರ್ವಣ(ರಸನ) “ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ, 
ಕಣ್ಣಿಗೂ ಕಣ್ಣಾಗಿ ಒಳಗಿಹುದು' ಎಂಬ ಭಾವಗೀತೋಕ್ತಿಯಲ್ಲಿ ಸ್ಮಾರ್ಯ. 
ಪದ್ಮದ ಆಕರ್ಷಣ ಅದರ ಆರಂಭದಿಂದ ಇದೆ. ದಾರಿಗನ(ಗಂಡಸಿನ) ವೇಷದಲ್ಲಿ 
ಭಾವ್ಯಪತಿಯ ಅನ್ವೇಷಕ್ಕೆ ಹೊರಟ ದುಃಖಾರ್ತ ಪ್ರಣಯಿನಿಯನ್ನು ತಾನು ಗಂಡನೆಂದು 
ಗುರುತಿಸಲಾರದೆ ಯಶ್ಯಶೃಂಗನಂತಾದ ಗೋವಳನ ಸಂಬೋಧನ ಶೈಲಿಯೊಂದು 
ಕಡೆ; ಇನ್ನೊಂದು ಕಡೆ ಗೋವಳನಾಗಿ ಕೊಳಲು ಬಾರಿಸುತ್ತಿದ್ದ ತನ್ನ ಪ್ರಿಯತಮನು 
ಮುನಿಪತಿಯ ವೇಷದಲ್ಲಿ ತನ್ನನ್ನು ಮಾತನಾಡಿಸುತ್ತಿದ್ದುದನ್ನು ಅರಿಯದೆ, ಅವನನ್ನು 
ಮುನಿಪತಿ ಎಂದೇ ತಿಳಿದು ಉತ್ತರ ಕೊಡುತ್ತ ಹೋದ ಗೋವಳಿತಿಯ ಪಾಡು 
ಪದ್ಯದ ಮೂರನೆಯ ಖಂಡದ ಆದಿಯಲ್ಲಿ ಮುನಿಪತಿಗೆ ತಾನು ಹಿಂದೆ ಕೊಳಲನ್ನು 
ಊದುತ್ತಿದ್ದಾಗ ಅದಕ್ಕೆ ಮರುಳಾಗಿ ಅವಳು ಪ್ರೇಮಭಿಕ್ಷೆಯನ್ನು ಬೇಡಿದುದನ್ನು ತಾನು 
ನೀಡದೆ ತಿರಸ್ಕರಿಸಿ ನಡೆದುದನ್ನೂ ಅರಿತು ತನ್ನ ನಿಜವನ್ನು ಅಕಸ್ಲಿಕ ಆಲಿಂಗನದ 
ಮೂಲಕ ವ್ಯಕ್ತಪಡಿಸಿ ಅವಳನ್ನು ಸ್ವೀಕರಿಸುತ್ತಾನೆ. ಬಹಳ ದಿನಗಳವರೆಗೆ 
ಉಪವಾಸದಲ್ಲಿದ್ದವರಿಗೆ ಮೃಷ್ಠಾನ್ನಪಾರಣೆ ದೊರೆತಂಥ ನಲ್ಮೆ ಆ ಪ್ರೇಮಿಗಳಿಗೆ 
ಉಂಟಾಗುತ್ತದೆ. ಅವಳಿಗಾಗ ಅವನೇ ತನ್ನನ್ನು ಮರುಳಗೊಳಿಸಿ ತಿರಸ್ಕರಿಸಿ 
ಹೊರಟುಹೋಗಿದ್ದ ಪ್ರಿಯತಮನೆಂಬುದು ಗೊತ್ತಾಗುತ್ತದೆ. ಅವಳ ವಿರಹೀಕೀತ್ಸವೊಂದು 
ತಪಸ್ಸು; ಪತಿ ಸಂಶೋಧನೆಯೊಂದು ಆತ್ಮಸಂಶೋಧನೆ. ಆತ್ಮವು ನಚ್ಚುವ, ಮೆಚ್ಚುವ 
ಮತ್ತು 'ಇಜೆಗೆ ನೆಲೆಯಾಗುವ ಪದಾರ್ಥಗಳಲ್ಲಿ ಅತಿ ಹೆಚ್ಚಿನದು. ಲೋಕದಲ್ಲಿ ಪತಿಗೆ 
ಪತ್ನಿಯು ಅತ್ಯ ಪತ್ನಿಗೆ ಪತಿಯು ಅತ್ಮ ಎಂಬುದು ಮಾನಸಶಾಸ ಸಸಿದ್ಧ. ನಿಸರ್ಗತಃ 
ಒಂಟಿಯಾದ ಸೋವಳನು ನಿಸರ್ಗ ತನ್ನನ್ನು ಕರೆದುಕೊಂಡಾಗ ಉರಿಟಾದ ತೃಪ್ತಿಯು 
ತನ್ನ ಪೇಯಸಿಗೂ ಉಂಟಾಗಲೆಂದು ಅವಳನ್ನು ತಾನು ಕರೆದುಕೊಂಡ ವರ್ಣನೆಯಲ್ಲಿ 
ಹೃದಯಂಗಮವಾಗಿದೆ. ಒಂದಾಗುವುದು ನಲ್ಲೆಯ ಸಾಧನ. ಪ್ರಕೃತಿ-ಪುರುಷರ ಐಕ್ಕದಿಂದ 
ಪ್ರಪಂಚಕ್ಕೆ ಸುಖ. 
ಇಂದು ಒಂದು ವಿವಾಹ ಯಶಸ್ವಿ ಅಥವಾ ಅಯಶಸ್ವಿ ಎಂದು ಲೆಕ್ಕಹಾಕುವ 
ಹ ಉಂಟು. ಆದರೆ ಆ ಲೆಕ್ಕಾಚಾರದವರು ಆತ್ಸಸ್ಪರಗತವಾದ "ಇಕ್ಷವು ಪತಿಪತ್ನಿಯರಲ್ಲಿ 
ಸಿದೆ ಅಥವಾ ಇಲ್ಲ ಎಂಬುದನ್ನು ಅರಿತುಕೊಳ್ಳಬಲ್ಲರೆಂಬುದು ಆಧಾರವಿಲ್ಲದ 
ಈ ದೃಷ್ಟಿಯಿಂದ ನೋಡಿದರೆ ಪಣಯನಿರೂಪಕ ಚಲಚ್ಛಿತ್ರದ ರಸಿಕರಲ್ಲಿ 
ಬಹಳ ಜನರು ತಮ್ಮ ಜೀವನದಲ್ಲಿ ಸಾಧಿಸಲು ಯತ್ನಿಸಿದ ಅಥವಾ ಆ ಯತ್ನಿಸಿಯೂ 
ಸಾಧಿಸಲಾರದೆ ಸೋತ ಕಾರಣದಿಂದ ಚಿತ್ರದರ್ಶನದಿಂದ ತಾತ್ಕಾಲಿಕ ಸಮಾಧಾನವನ್ನು 


ಫ್‌ 


* ೪೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಹೊಂದುತ್ತಿದ್ದಾರೆಂದೇ ಹೇಳುವುದು ವಾಸ್ತವಿಕವಾದೀತು. ಅನೀತಿವಂತ ಪ್ರಜೆಗಳೇ 
ಅಯಶಸ್ಸಿ ದಾಂಪತ್ಯದ ಫಲಗಳು ಎಂಬುದನ್ನು ಬಹಳ ಜನ ಗಹಿಸಿದಂತಿಲ್ಲ. ಹಾಗೆ 
ಗಹಿಸಿದ್ದರೆ ಮಹಾಕವಿಗಳ ಕೃತಿಗಳಲ್ಲಿ ಬರುವ ಉದಾತ್ತ ಶೃಂಗಾರ ಜೀವನದ 
ಆದರ್ಶಗಳನ್ನು ತಮ್ಮ ಜೀವನದಲ್ಲೂ ತಮ್ಮ ಮಕ್ಕಳುಮರಿಗಳ ಜೀವನದಲ್ಲೂ ಜಾರಿಗೆ 
ತರಲು ಸತತ ಪ್ರಯತ್ನವನ್ನು ಕ್ರಮಬದ್ಧವಾಗಿ ಮಾಡದೆ ಇರುತ್ತಿರಲಿಲ್ಲ; ವೈವಾಹಿಕ 
ಜೀವನವನ್ನು ಇಡಿಯಾಗಿ ಒಂದು ಜೂಜಿನಂತೆ ನಡೆಸಿಕೊಂಡು ಹೋಗುತ್ತಿದ್ದಿಲ್ಲ. 
"ಮುರಲೀನಾದ'ವು ಜೀವನದ ಐಕ್ಕದ ಆದರ್ಶವನ್ನು ಮತ್ತೊಮ್ಮೆ ತೋರಿಸಿ ಸಾಮಾಜಿಕರ 
ಹೃದಯಗಳನ್ನು ಸಂಸ್ಕರಿಸಲು ಯತ್ನಮಾಡಿದೆ. ಈ ಬಗ್ಗೆ ಶಂಕರಭಟ್ಟರು 
ಧನ್ಯವಾದಾರ್ಹರು. 

ಆದರ್ಶಪೇಮವು ಒಂದು ಯೋಗ; ಅದಕ್ಕೆ ತ್ಯಾಗ ಬೇಕು, ತಪಸ್ಸು ಬೇಕು. ಕಷ್ಟ 
ಸಹಿಷ್ಣುತೆ ಬೇಕು. ಅದರ ಸಿದ್ದಿಯಿರುವುದು ಸದ್ಯದ ಚಿಲ್ಲರೆ ಲಾಭಾಲಾಭ 
ಜಯಾಪಜಯಗಳನ್ನು ಕಡೆಗಣಿಸಿ ವತಸ್ಥರಂತೆ ಸಾಧನೆ ಮಾಡುತ್ತ ಹೋಗುವುದರಲ್ಲಿ. 
ಅದರ ಸಾಧನೆ ಗೌಣವೆಂದು ತಿಳಿದ ಕುಟುಂಬಿಗಳಾದ ಲೌಕಿಕರು ನಿಜವಾದ 
ಕುಟುಂಬಪ್ರೇಮಿಗಳಲ್ಲ. ದೇಶಪ್ರೇಮಿಗಳಂತೂ ಅಲ್ಲವೇ ಅಲ್ಲ! ಪ್ರತಿಯೊಬ್ಬರೂ ತಾವು 
ಆದರ್ಶ ಪೇಮಿಗಳೆಂದೂ ತಮ್ಮ ಪೇಮವಸುಗಳು ಅಷ್ಟು ಪೂರ್ಣವಲ್ಲವೆಂದು ಕೆಲವೊಮ್ಮೆ 
ಸರಿಯಾಗಿ ಮತ್ತೆ ಕೆಲವೊಮ್ಮೆ ತಪ್ಪಾಗಿ ಭಾವಿಸುವ ಪರಿಸ್ಥಿತಿ ಬಹಳ ಕಡೆಗಳಲ್ಲಿದೆ. 
ಅಂಥ ಆತ್ಮವಂಚಕ ಹಾಗೂ ಲೋಕ ವಂಚಕ ಮಾತಾಪಿತೃಗಳ ಮಕ್ಕಳು 
ಭಷ್ಟಾಚಾರಪರಾಯಣರಾಗದೆ ಇನ್ನೇನಾದಾರು? ದೇಶದಲ್ಲಿ ನಲ್ಮೆ ನೆಲೆಸಬೇಕಾದರೆ 
ಸತ್ಯವಾದ ಕೀರ್ತಿಯನ್ನು ತರುವ ಉದಾತ್ತ ಆದರ್ಶಗಳನ್ನು ಪಾಲಿಸುವಂತೆ ಇಡೀ 
ಕುಟುಂಬವನ್ನು ನಡೆಸಿಕೊಂಡು ಹೋಗುವ ಧರ್ಮಶ್ರದ್ದೆಯು ಯಜಮಾನ- 
ಯಜಮಾನಿತಿಯರಿಗಗತ್ಯ ಅವರ ಸುಖ ದುಃಖಗಳು ಸಹಾನುಭೂತ. ಅಂಥ ಏಕಭಾವದ 
ದಂಪತಿಗಳ ಪ್ರೇಮವು ಶುದ್ಧ, ಪೂರ್ಣ ಸತ್ಯನಿಷ್ಠ ಎನ್ನಿಸಿದಾಗ ಅದರ ಪಾರಿಜಾತ 
ಗಂಧವು ಕುಟುಂಬವನ್ನೂ, "ಸಮಾಜವನ್ನೂ ದೇಶವನ್ನೂ ವ್ಯಾಪಿಸಿ ಕೊನೆಯಲ್ಲಿ 
ದೈವತತ್ವವನ್ನು ಅಥವಾ ವಿಶ್ವವನ್ನು ವ್ಯಾಪಿಸಲು ಸಮರ್ಥವಾದೀತು. ಧಲ್ವೆಯು' ಧ್ಲನಿಸುವ 
ಈ ದೂರಸ್ಪರ್ಶಿಯಾದ "ಪರಿಣಾಮವನ್ನು ಪ್ರಣಿಧಾನಿಸಿದಾಗ ಅದರ ಪೇರಣಾ 
ಸಂಯೋಜನೆಯ ಶಕ್ತಿಯ ಪೂರ್ಣ ಪರಿಜೆಯವಾಗುವುದು. ಜಗತ್ತಿಗೆ ನಲ್ಮೆ ತರುವ 
ಒಲ್ಲೆಯೇ ಒಲ್ಲೆ! 


['ವಾಜ್ಮಯ ತಪಸ್ಥಿ' - ಹುಟ ೧೫೮, ೧೯೭೭] 


೪೨೭ + 


ಜಳ. ರಂಗ ಬಿನ್ನಪ 


ರಂಗ ಬಿನ್ನಪವು ೫ಲಿ೨ ಪುಟಗಳಿಷ್ಠಿರುವ ಒಂದು ಸಾಹಿತ್ಯ ಗಂಥ. ಮೈಸೂರಿನ 
ಕಾವ್ಯಾಲಯವು ಇದನ್ನು ಪ್ರಕಾಶಿಸಿದೆ. ಇದರ ಪ್ರಥಮ ಮುದಣದ ಇಸವಿ ೧೯೬೩; 
ಇದರ ಕಾಗದದ ಮುಚ್ಚೋಲೆಯ ಪ್ರತಿಯ ಬೆಲೆ ೧೫ ರೂಪಾಯಿಗಳು ಮತ್ತು 
ಬಟ್ಟೆಯ ಮುಚ್ಚೋಲೆಯ ಪ್ರತಿಯ ಬೆಲೆ ೨೦ ರೂಪಾಯಿಗಳು. 

"ರಂಗ ಬಿನ್ನಪ'ವು ಗಂಥಕರ್ತರ ಪ್ರಕಾರ ಅವರ "ಕನ್ನಡ ವಾಂಛಲ್ಕದ ಫಲ, 
"ವಚನ' ದಾಸ್ಯದ ಪರಿಣಾಮ, ಚೆನ್ನಪಟ್ಟಣದ ಪರಿಸರದ ನಿಸರ್ಗ ಕೊಟ್ಟ ಪ್ರೇರಣೆಯ 
ಅನುಕ್ರಿಯೆ. "ಮಚ್ಚರಿಲ್ಲದ ಮಾಂದ್ಯವಿಲ್ಲದ ಶುದ್ಧ ಸಂತೋಷವೇ ಸ್ವರ್ಗ, ಆ 
ಸಂತೋಷದೊಳು ನೀನಿಹೆಯಯ್ಯ, ಮಾವಿನಕೆರೆಯ ರಂಗಯ್ಯ' ಎಂಬುದು ಗಂಥಕರ್ತರ 
ದರ್ಶನ, ಮೂಲತತ್ವ ಅಥವಾ ಮಹಾವಿಚಾರ. 

ಈ ಗ್ರಂಥ ೧೨೧೨ "ವಚನ, "ಗದ್ಯಗೀತೆ' ಅಥವಾ ಪದ್ಯಗಂಧಿ ಗದ್ಯಗಳಿಂದ 
ಕೂಡಿದೆ. ಇದು ಗಂಥಕರ್ತರ "ಮೇಧಸ್ಸಿನ' ಮಗು. ಏಕೆಂದರೆ ಅವರ ಹೇಳಿಕೆಯಂತೆ 
ಇದು ಮೂರು ನಾಲ್ಕು ಆವರ್ತಿ "ರೂಪಪಲ್ಲಟ'ವನ್ನು ಹೊಂದಿದೆ. ಇದರಲ್ಲಿ "ಭಾವ- 
ಭಾವನೆಯ ಅನುಭವ” ತುಂಬಿದೆ ಎಂದಿದ್ದಾರೆ ಅವರು. ನುಡಿದ ಒಂದೊಂದು ನುಡಿಯೂ 
"ಇಷ್ಟದೈವದ ಸ್ವೀಕಾರ ತಿರಸ್ಕಾರಕ್ಕೆ ಅಧೀನವಾದದ್ದು' ಎಂಬುದು ಅವರ ದೃಢನಿಶ್ಲಯ. 
"ಸಂಶಯಾತ್ಮಾ ವಿಶಿಷ್ಯತೆ' ಎಂಬ ರಸೆಲ್ಲೀನ ಉದ್ದಾರವೂ ಅವರದೇ. 

ಗಂಥಕರ್ತರ ಪ್ರಕಾರ ಈ ಬಿನ್ನಪವು ಗೀತೆ. ಕಥನ, ವರ್ಣನೆ, ಹೇಳಿಕೆ, ಚಾಟೂಕ್ತಿ 
ನಾಟುನುಡಿ, ಸಂಭಾಷಣೆ, ಶಬ್ದ ಚಮತ್ನಾರ, ವಿಡಂಬನೆ ಪರಿಹಾಸ ಮುಂತಾದವುಗಳಿಂದ 
ಕೂಡಿದ "ಉಪದೇಶ'. ಈ ಉಪದೇಶವನ್ನು ಭಗವಂತನಿಗೆ ವಿಜ್ಞಾಪಿಸಿದ್ದೇನೆಂದು ಅವರ 
ಹೇಳಿಕೆ. ಒಮ್ಮೊಮ್ಮೆ ವ್ಯಕ್ತಿ ಅಥವಾ ಘಟನೆಯು ಗಾಢಸತ್ವದ ಉಜ್ಜಲ ಕಾಂತಿಯಿಂದಹೊಳೆ 
ಹೊಳೆದು ನಮ್ಮ ಕಣ್ಣನ್ನು ಕೋರೈಸಿ, ಹೃದಯವನ್ನು ಕಲಕಿ, ತೀವ್ರ ರಾಗವನ್ನು 
ಪ್ರಚೋದಿಸಿ, ಮನಸ್ಸನ್ನು ಹೊಕ್ಕು ಭಾವನಾತರಂಗ ಎಬ್ಬಿಸಿ, ಆತ್ಮದೊಳಕ್ಕೆ ಪ್ರವೇಶಿಸಿ 
ಆವುದೊ ಅಧಿಷ್ಠಾನ ಸತ್ಯದ ಮೇಲೆ ಹಲಕೆಲವು ಕಿರಿಣಗಳ ಬೆಳಕನ್ನು ಚೆಲ್ಲುತ್ತದೆ- 
ಎಂಬುದು ಅವರ ಅಭಿಪ್ರಾಂರು. ಹಾಗೇ "ಸತ್ಯಂ ಜ್ಞಾನಮನಂತಂ 
ಬಹ್ನ್ಮಮಾನಂದರೂಪಮಮೃತಂ ಯದ್ದಿಭಾತಿ' ಎಂಬುದೊಂದು "ಸೃಷ್ಟಿಕಾರಕ ಅನುಭವ 
ವಿಶೇಷ”; ಅದಕ್ಕೆ ಕಾವ್ಯವಸ್ತುವಾಗುವ ಅರ್ಹತೆಯುಂಟು-ಎಂದಿದ್ದಾರೆ ಅವರು. ಅದರೆ 
ಭಾವಗೀತೆ ಪ್ರಬಂಧ, ಮುಕ್ತಕ, ನಾಟುನುಡಿ, ಪ್ರಗಾಥ, ಹಳ್ಳಿಯ ಹಾಡು, ವಚನ 


* ೪೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮೊದಲಾದುವೆಲ್ಲ "ಸ್ವವಿಷಯಿಕ ಸಾಹಿತ್ಯ"” (Subjective Literature) ಎಂದಿರುವುದು 
ರಸಿಕರ ಅನುಭವ ಒಪ್ಪಲಾರದ ಮತ್ತು ಸೌಂದರ್ಯ ಶಾಸ್ತ್ರದ ತರ್ಕದ ಒರೆಗಲ್ಲಿಗೆ 

ಹತ್ತಲಾರದ ಒಂದು ಉದ್ದಾರ. ಅನುಭಾವಿಯಾಗಲಿ, ಯಾವನೇ ಆಗಲಿ, 
ಅಂತಃಕರಣದಲ್ಲಿ ಉದಯವಾದ ಸ್ಪಂತ ಭಾವೋದೇಕವು ವಾಕ್ಕವಾಗಿ ಹೊರಬೀಳಲು 
ಅವಕಾಶ ಕೊಡುವುದು ಅಲೌಕಕ ಅಥವಾ ಲೌಕಿಕ ಅನುಭವದ ಅಭಿವ್ಯಕ್ತಿಯಾಗುವುದಲ್ಲದೆ. 
ಕಲಾಕೃತಿ(ಕಾವ್ಯಕೃತಿ)ಯಾಗದು. ಕಲಾನುಭವವು ಅಲೌಕಿಕ(Supramundne) ಮತ್ತು 
ಲೌಕಿಕ(Worldly) ಅನುಭವಗಳಿಂದ ಭಿನ್ನವಾದುದು. ಪಕೃತಿ-ಕಲಾಕೃತಿಗಳು ಭಿನ್ನಜಾತಿಯ 
ಅನುಭವ ಪ್ರೇರಕಗಳು; ಭಿನ್ನಕಾರಣಗಳಿಂದ ಭಿನ್ನ ಕಾರ್ಯಗಳುಂಟಾಗುವುದು ವಿಚಾರ 
ಸಾಧು. 

ಆಮೇಲೆ ಆತ್ಮಸಮರ್ಥನೆಗಾಗಿ ಗಂಥಕರ್ತರು "ವಿರೋಧ”ವೆಂಬ ನಿಂದೆಯನ್ನು 
ವಿಮರ್ಶಕರು ಸುಮ್ಮ ಸುಮ್ಮನೆ ಆಡಕೂಡದು-ಎಂದು, ಆಗಾಗ ಚಿಮ್ಮುವ 
ಮನೋಭಾವಗಳೇ ತಿರುಳಾಗಿರುವ ಸಾಹಿತ್ಯದಲ್ಲಿ ಪೂರ್ಪ್ಥಾಪರ ವಿರೋಧ ಅಲ್ಲಲ್ಲಿ 
ಕಂಡುಬರುವಂತೆ ತೋರಿದ್ದರ ಬಗ್ಗೆ ಹೇಳಿದ್ದಾರೆ. ಸೌಂದರೃತರ್ಕ ಮತ್ತು ತರ್ಕಸೌಂದರ್ಕಗಳ 
ಭೇದವನ್ನು ಬಲ್ಲ ಯಾವ ವಿಮರ್ಶಕನೂ "ವಿರೋಧಾಭಾಸ'ವನ್ನು “ವಿರೋಧ'ವೆಂದು 
ಆಪಾದಿಸಲಾರ ಎಂದು ಅವರಿಗೆ ಆಶ್ಚಾಸನವನ್ನು ಕೊಡಬಹುದಾಗಿದೆ. 

ಪ್ರಾರ್ಥನೆ, ದೈನ್ಯ, "ಆನಂದರೂಪಮಮೃತಂಯದ್ದಿಭಾ ಪರಿಹಾಸ, ಸಂದೇಹ, 
ವಿಧವೆಯ ಮುಂಡನ ವಿಧಿಯನಿಂದೆ, ಸ್ನೇಹದ ಆಶ್ಚರ್ಯಚರ್ಯ, ಹೆಣ್ಣ ಜಾತಿಯ 
ಸಹಜಾಪೇಕ್ಷೆ ಎನ್ನಿಸಿದ ಬಹುಪುತ್ತವತಿತ್ವದ ನಿಂದೆ, ಕೃತಘಪ್ನರ ಜೀವನರಹಸ್ಯದ ಬಗ್ಗೆ 
ಪ್ರಶ್ನೆ ಕರ್ತ್ರದೋಷವನ್ನು ಕರಣದ ಮೇಲೆ ಆರೋಪಿಸುವ ರೂಢಿಯ ವಿಡಂಬನ, 
ಉತ್ತಮಮಧ್ಯಮ ಅಧಮ ವರ್ತನೆಗಳ ವಿವೇಕ, "ನ ಕದಾಚಿದನೀದೃಶಂ ಜಗತ್‌” 
ಪ್ರಾರ್ಥನೆ, ಬಾಲಾವಿವಾಹ ನಿಂದೆ, ದೈವಸಾಕ್ಷಾತ್ವಾರವಾಗದುದಕ್ಕಾಗಿ ಚಿಂತೆ, 
"'ಕಾಮಧೇನುವಿರ್ದುಮೂಟಕೆ ಗೋಡ್ಡಾಕಳನಾಳ್ಸರೇ?', ಆತ್ಮವಿಜಯಪ್ರಶಂಸೆ, 
ಮೂಕಪ್ಪಶಂಸೆ, ಸಂತೋಷಪ್ಪಶಂಸೆ, ಉತ್ತಮಕಲಾನುಭೂತಿ ವಿಸ್ನಯೋದೇಕಾಂತವಾದುದು 
ಮತ್ತು ದೈವವು ಅಸದೃಶ ವಿಸ್ಮಯಕಾರಕ ಪದಾರ್ಥ, "ಆತ್ಮಜ್ಞಾನವಿಹೀನಾ ಮೂಢಾಳಿ, 
ಭಾರತೀಯರ ಧೈರ್ಯಹೀನತೆಯ ವಿಡಂಬನ, "ದುರ್ಜನಂ ಪ್ರಥಮಂ ವಂದೇ' ಮತ್ತು 
ದೇವನಿಗೆ ನಿಂದೆಯೊದು ವ್ಯಾಜನಿಂದೆ ಎನ್ನಿಸುತ್ತದೆ; ಆದುದರಿಂದ ದುರ್ಜನರ ಮೇಲೆ 
ದೇವರಿಗೆ ದಯೆ ಉಂಟಾಗುವುದೆಂಬುದು ಧ್ಲನಿತ; ದೇವನಿಂದಕರು ದುರ್ಜನರು- 
ಎಂಬುದೂ ಹಾಗೇ ವಾರುಣೀವರ್ಣನ, ವ್ಯಧಿಕರಣಾನುಮಾನ ವಿಡಂಬನ, 
ವಿಧವಾವಹೇಳನವಿಂದೆ, ಹಳೆತು-ಹೊಸತುಗಳ ಸಮದರ್ಶಿತ್ಸದ ಜೋಧೆ, ಹೇಳುವುದು 
ಶಾಸ್ತ್ರವನ್ನು ಮತ್ತು ಹಾಕುವುದು ಗಾಳವನ್ನು, ದಾಸ್ಯಕ್ಕಿಂತ ಸ್ವಾತಂತ್ಯ ಮೇಲು, 


೧. The opposition between objective scientific fact and subjective poetic 
experience cannot be maintained to day-Sanskrit poetics, p.249) 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೨೯ + 


ಅನುಭವಕ್ಕಿಂತ ಅನುಭಾವಿ ಮುಖ್ಯ-ಅನುಭವವುಳ್ಳವನು ಅನುಭಾವಿ, ಕನ್ನಡಕ್ಕೆ 
"ಹೆಸರಾದರೂ ಕೂಡ ಹೇಳ ಹೆಸರಿಲ್ಲ' ಎಂಬ ಚಿಂತೆ ಶೋಕಪರಿಮಾರ್ಜನವು 
ಮಾತೃಗುಣ ಮತ್ತು ಭಯನಿವಾರಣವು ಪಿತೃಗುಣ, ನಗರಸ್ಥರಾದ ಮಿತ್ರಿತವಸ್ತುಗಳ 
ವ್ಯಾಪಾರಿಗಳ ವಿಡಂಬನ, ಮಿಥ್ಯೆಯ ಸತ್ಯವೇಷಧಾರಿತ್ರ ಮತ್ತು ಸತ್ಯದ ದಿಗಂಬರತ್ವ 
ಪ್ರಾಪ್ತಿಗಳ ಪರಿಹಾಸ, ಸ್ಥಾವಲಂಬನ ಪ್ರಶಂಸೆ, "ಸಾಲಿಗನು ಬಂದು ಎಳವಾಗ ಕಿಬ್ಬದಿಯ 
ಕೀಲು ಮುರಿದಂತೆ', ಗಂಥಗಳ ಗಾತ್ರ ಮಾತ್ರ ಪ್ರಾಧಾನ್ಯದ ವಿಡಂಬನ, ಪ್ರಕೃತಿಯ 
ಮಾನವಾತೀತ ಪರಿವರ್ತನೆಗಳ ಅಧಿಕಚೋದ್ಯತೆ-ಗಂಥದಲ್ಲಿರುವ ೧೨೧೨ ವಚನಗಳಲ್ಲಿ 
ಗಾಹ್ಯವಾದ ಭಾವಸಾರ-ವಸ್ತುಸಾರಗಳನ್ನು ಹೀಗೆ ಗಹಿಸುತ್ತ ಹೋಗಬಹುದಾಗಿದೆ. 
ಮಾದರಿಗಾಗಿ ಮೊದಲಿನ ೪೦ ವಚನಗಳ ಬೆಣ್ಣೆ ಮುದ್ದೆಗಳನ್ನು ಇಲ್ಲಿ ಕಡೆದು 
ಕೊಡಲಾಗಿದೆ. 


ಇಂಥ ಸಾರಾಂಶಗಳನ್ನು ಉಳ್ಳ ರಂಗಬಿನ್ನಪಗಳನ್ನು ಗಮನಿಸಿದಾಗ ನಮಗೆ 
ಭಾರತೀಯ ಸಾಹಿತ್ಯದ ಶಿರೋಮಣಿ ವರ್ಗಗಳಲ್ಲಿ ಒಂದಾದ ಸುಭಾಷಿತಗಳ ಭಂಡಾರದ 
ನೆನಪಾಗದೆ ಉಳಿಯದು, ವಚನಸಾಹಿತ್ಯದ ಸ್ಮರಣೆ ಉಂಟಾಗದಿರದು, ಉಪನಿಷತ್ತಿನ 
ಉದ್ದಾರಗಳು ಹೊಳೆಯದಿರವು. ಸರ್ವಜ್ನವಚನ ಮತ್ತು ಸೋಮೇಶ್ವರಶತಕಗಳು 
ಮನೋಮುಕುರದ ಮೇಲೆ ಹಾಯ್ದು ಹೋಗದಿರಲಾರವು, ನೀತಿ-ವೈರಾಗ್ಯ-ಶೃಂಗಾರ- 
ಭಕ್ತಿಗಳ ಶತಕ ಸಾಹಿತ್ಯ ಮನಸಿನೆದುರು ಸುಳಿದು ಹೋಗದಿರದು ಮತ್ತು ದಾಸರ 
ಪದಗಳು ಹೃದಯದಲ್ಲಿ ಒಮ್ಮೆ ಉದ್ದೀಪ್ರವಾಗದೆ ಇರಲಾರವು! ಗಂಥಕರ್ತರ ಸಂಸ್ಕಾರದಲ್ಲಿ 
ಉಕ್ತ ಹಾಗೂ ಇತರ ಸದೃಶ ಸಾಹಿತ್ಯ ಕೃತಿವರ್ಗಗಳ ಅಂಶಗಳು ಅಡಗಿರುವುದು 
ಇಂದಿನ ಐತಿಹಾಸಿಕ ಸಂದರ್ಭದ ಬಲದಿಂದ ಸುಲಭೋಷಹ್ಯವಾಗಿದೆ. ಈ ಗಂಥದಲ್ಲಿ 
ಮೇಲೆ ಹೇಳಿದ ಗಂಥರಾಶಿಗಳಲ್ಲಿವ್ಯಕ್ತವಾದ ಅಲ್ಪ ಅಥವಾ ಮಹಾವಿಚಾರಗಳು, ನೀತಿ 
ತತ್ನಗಳು ಮತ್ತು ಭಾವನಾ ಪ್ರಕಾರಗಳು ಅಡಕವಾಗಿರುವುದು ಕಾವ್ಯ ಕಲಾ ಪ್ರಪಂಚದ 
ಒಂದು ಅಪ್ರಶಿಹತ ಸೂತ್ರವನ್ನು ನಿದರ್ಶಿಸುತ್ತದೆ; 
ನಿರಂತರ ರಸೋದ್ದಾರ ಗರ್ಭ ಸಂದರ್ಭನಿರ್ಭರಾಃ 
ಗಿರಃ ಕವೀನಾಂ ಜೀವಂತಿ ನ ಕಥಾಮಾತ್ರಮಾಶ್ರಿತಾಃ 


ಸುಂದರರಾದ ತಂದೆ-ಮಕ್ಕಳಿಬ್ಬರಲ್ಲಿ ಸರ್ವಗುಣಗಳ ಸಾದೃಶ್ಯವಿದ್ದಾಗಲೂ ಶರೀರ 
ಸೌಂದರ್ಯದ ನಾವೀನ್ಯದ ಭೇದವು ಕಂಡು ಬರಬಹುದಲ್ಲವೆ? ಆತ್ಮವು ಶುದ್ಧ ಬಹ್ಯ 
ಅದು ಸರ್ವವ್ಯಕ್ತಿ ಸಾಧಾರಣ; ಆದರೆ ಇಂದ್ರಿಯ-ಮನಸ್ಸು ಅಹಂಕಾರಗಳಿಂದ ಕೂಡಿದ 
ವ್ಯಕ್ತಿಶರೀರಗಳು ಭಿನ್ನವಲ್ಲವೇ? ಈ ವೇದಾಂತ ನಿದರ್ಶನದ ಪ್ರಕಾರ ಆಕಾರಬೇದಗಳಿರುವ 
ಒಂದು ವಚನವರ್ಗದಲ್ಲಿ ಅಂತಃಸಾರ ಭೇದವು ಬುದ್ಧಿಗೆ ಗೋಚರಿಸುವಂತೆ 
ಇಲ್ಲವಾಗಿರಬಹುದು. ವಚನವು 'ಗಿರಃ' ಅಥವಾ ಕಾವ್ಯವಾಣಿ. ಆದುದರಿಂದ 
ಮಹಾಭಾರತದ ರಸಿಕಪರಂಪರೆಗೆ ಅನುಗುಣವಾಗಿ ಬೆಳೆದ ಪ್ರಾಚೀನ ಕನ್ನಡ ಧಾರ್ಮಿಕ 
ಚಂಪೂ ಕಾವ್ಯಗಳಿಂದ ಆರಂಭಿಸಿ ಹೊಸಗನ್ನಡದಲ್ಲಿ ಇಂದು ಪ್ರಚಲಿತವಾಗಿರುವ 


+ ೪೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಚುಟುಕು ಕಾವ್ಯಗಳವರೆಗೆ ಭಿನ್ನರೂಪಗಳ(Fಂrm)ಕಾವ್ಯ ಕೃತಿಗಳು ಅನೇಕ ಕಡೆಗಳಲ್ಲಿ 
ಒಂದೇ ಎಂದು ಬುದ್ದಿಯು ಗಹಿಸಬಹುದಾದ ಅರ್ಥಪ್ರಣಾಲಿಯನ್ನು (Content) 
ಗರ್ಭೀಕರಿಸಿಕೊಂಡಿರಬಹುದು; ಅವುಗಳಲ್ಲಿ ಒಂದಕ್ಕಿಂತ ಇನ್ನೊಂದು ಒಂದಲ್ಲ ಒಂದು 
ಕಲಾಗುಣದಲ್ಲಿ ಹೆಚ್ಚು ಅಥವಾ ಕಡಿಮೆ ಎಂದು ರಸಿಕರಿಗೆನ್ನಿಸಬಹುದು. ಆದರೂ 
ಅವೆಲ್ಲವೂ ಹೃದ್ಯಗಳೇ ಆಗಿರುವುದು ಸೌಂದರ್ಯಾನುಬ'ವ( Aesthetic 
Realisation)ದಲ್ಲಿರುವ ನಿತ್ಯನೂತನತೆಯ ಎರಡು ರಹಸ್ಯವನ್ನು ಎತ್ತಿ ತೋರಿಸುತ್ತದೆ; 
೧. ಶರೀರದ ಹೊಸತನದ ಆಕರ್ಷಕತೆಯೊಂದು, ೨. ಶರೀರದ ಅವಯವವಿನ್ಮಾಸವು 
ಅಕ್ಷಯ ಪಾತ್ರೆಯಂತೆ ಸೂಕ್ಷ್ಮವಾಗಿ ಮತ್ತು ಆಳವಾಗಿ ನೋಡುತ್ತ ಹೋದ ಹಾಗೆ 
ರಸಿಕನ ಹೃದಯದಲ್ಲಿ ಹೊಸ ಹೊಸ ಆಕರ್ಷಕಾಂಶಗಳು ಪಳಚ್ಚನೆ ಹೊಳೆಯುವಂತೆ 
ಮಾಡುವ ಆವತಾರಿಕ ಹೊಸತನದ ಆಕರ್ಷಕತೆ ಇನ್ನೊಂದು-ಈ ಎರಡು ಬಗೆಗಳ 
ಹೊಸತನವನ್ನೂ ಕೆಳಗಿನ ಸೂತ್ರದಲ್ಲಿ ಕಾಣಬಹುದು; 

ಪ್ರತಿಕ್ಷಣಂ ಯನ್ನವತಾಂ ವಿಧತ್ತೇ 

ತದೇವರೂಪಂ ರಮಣೀಯತಾಯಾಃ ! 


ಆದುದರಿಂದಲೇ ನಾವಿಂದು ಗಂಥಕರ್ತರಿಗೆ ಸ್ಪೂರ್ತಿಯನ್ನು ಕೊಟ್ಟ ಹಿಂದಿನ 
ಗಂಥಗಳನ್ನೂ ಅವರ ಈ ಇಂದಿನ ಗಂಥದ ಜೊತೆಗೇ ಸಮದರ್ಶನದಿಂದ ಓದಿ 
ಆನಂದಿಸಬಲ್ಲವರಾಗಿದ್ದೇವೆ. ಇಬ್ಬಣಗಳಲ್ಲಿ ಒಂದನ್ನು ಬಿಟ್ಟು ಇನ್ನೊಂದಕ್ಕೇ 
ಅಂಟಿಕೊಳ್ಳಬೇಕಾದ ಅನಿವಾರೃತೆ ಇಲ್ಲ. ಭಾವಗಳಂತೆಯೇ ಎಷ್ಟೋ ಸಲ ವಿಚಾರಗಳೂ 
ಇವುಗಳಲ್ಲಿ ಬಹಳ ಭಿನ್ನವಾಗಿರದೆ ಇದ್ದರೂ ಆ ಈ ಪಕ್ಷಗಳಲ್ಲಿ ಒಂದರ ಬಗೆಗೆ 
ಜುಗುಪೆಯುಂಟಾಗದು. ಏಕೆಂದರೆ- 
ಇಕ್ಸುಕ್ತಿ €ರ ಗುಡಾದೀನಾಂ ಮಾಧುರ್ಯಸ್ಯಾಂತರಂ ಮಹತ್‌ 
ತಥಾಪಿ ನ ತದಾಖ್ಯಾತುಂ ಸರಸ್ಪತ್ಯಾಪಿ ಶಕ್ಯತೇ 
ಬುದ್ದಿಗಮೃತೆ-ಹೃದ್ಗಮ್ಮತೆಗಳ ವಿವೇಕ ಇಂತಿದೆ. ಆದುದರಿಂದ ಹಳತು- 
ಹೊಸತುಗಳವಾದವು ಉತ್ತಮ ಕಾವ್ಯ ಕೃತಿಗಳಲ್ಲಿ ಗಣ್ಯವಾಗುವುದಿಲ್ಲ. ಇಲ್ಲಿ ಉತ್ತಮತ್ತವು 
ಒಂದೇ ಮೌಲ್ಕವಲ್ಲ. ಸಮಾನ ಮೌಲ್ಮಗಳ ಒಂದು ಸಮಪಂಕ್ತಿ. ಬುದ್ದಿಗಮ್ಯ ಮೌಲ್ಯದಲ್ಲಿ 


ಐಕ್ಕ ಕಂಡಲ್ಲಿಯೂ ಹೃದ್ಗ್ದಮ್ಯ ಮೌಲ್ಯದಲ್ಲಿ ಅನನ್ಯತೆ ಇದೆ. 


ಇದು ಉಪದೇಶಗಳಿಂದ ತುಂಬಿದ ಗಂಥ ಎಂದು ಗಂಥಕರ್ತರು 
ಹೇಳಿಕೊಂಡಿದ್ದಾರೆ. ರಾಮದಾಸರು "ಮನಾಚೇ ಶ್ಲೋಕ” ಎಂಬ ಗ್ರಂಥದಲ್ಲಿ ತಮ್ಮ 
ಮನಸಿಗೇ ತಾವು ಉಪದೇಶ ಮಾಡಿಕೊಂಡ ಶೈಲಿಯನ್ನು ಹಿಡಿದಿದ್ದಾರೆ; ದಾಸರ ಪದ 
ಮತ್ತು ಶರಣರ ವಚನಗಳಲ್ಲಿ ಮಂದಿಗೆ ಉಪದೇಶ ಮಾಡುವ ಶೈಲಿ ಇದೆ. ಇಂಥ 
ಲಕ್ಷಣ ಕಂಡುಬಂದಲ್ಲಿ ಒಂದು ಸಾಹಿತ್ಯ ಕೃತಿಯನ್ನು dacti-ಉಪದೇಶ 
ಪ್ರಧಾನವಾದದ್ದು ಎಂದು ಅದಕ್ಕೆ ಪ್ರಥಮ ಶ್ರೇಣಿಯಲ್ಲಿ ಸ್ಥಾನ ಕೊಡದೆ ಇರುವ ಒಂದು 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೩೧ + 


ಸಂಪ್ರದಾಯವಿದೆ. ಈ ಸಂಪ್ರದಾಯವು ಭಾರತೀಯ ರುಚಿಮಾರ್ಗದ ದೃಷ್ಟಿಯಿಂದ 
ವಿವಾದಾಸ್ಪದವಾದದ್ದು. ಮಹಾಭಾರತವೊಂದು ಮಹಾಕಾವ್ಯ; ಹಾಗೇ ಪಂಪ, ರನ್ನ 
ಹೊನ್ನ ಜನ್ನ ಮುಂತಾದವರು ಬರೆದ ಕೃತಿಗಳಲ್ಲಿ ಆ ಪಂಚಮವೇದದ ಪದ್ಧಶಿಯಂತೆಯೇ 
ಧಾರ್ಮಿಕ(ತಾತ್ತಿಕನೈತಿಕ) ಅಂಶಗಳಿಂದ ತುಂಬಿದ ಕೃತಿಗಳಿವೆ. ಅವು ಉತ್ತಮ 
ಮಹಾಕಾವ್ಯಗಳೆಂಬುದು ನಮ್ಮ ಪರಂಪರೆ. ಏಕೆಂದರೆ ಅವುಗಳಲ್ಲಿ ನೈತಿಕ, ಬೌದ್ಧಿಕ. 
ತಾತ್ಲಿಕ ವಿಚಾರಗಳೆಷ್ಟೇ ತುಂಬಿದ್ದರೂ ಅವು ಅವುಗಳಲ್ಲಿ ರಸಾಪಕರ್ಷಕಗಳಾಗಿ 
ಪರಿಣಮಿಸಲಿಲ್ಲ. ರಸಾಪಕರ್ಷಕಗಳು ಮಾತ್ರ ಅಕ್ಷಮ್ಯ ದೋಷಗಳು-ಎಂಬುದು 
ಭಾರತೀಯ ವಿಮರ್ಶ ಮಾರ್ಗದ ಧುವತಾರೆ. ಈ ನ್ಯಾಯದ ಪ್ರಕಾರ "ರಂಗಬಿನ್ನಪ' 
ಉತ್ತಮ ಕಾವ್ಯವೆಂದೆನ್ನಿಸಲು ಯಾವ ಅಡ್ಡಿಯೂ ಇಲ್ಲ. 

ರೂಪೋಕ್ತಿ ಅಥವಾ ಅಲಂಕೃತವಾಣಿ ಹೇಗೆ ಪ್ರಸಿದ್ಧವಾದ ಒಂದು 
ಕಾವ್ಯಭಾಷೆಯೋ ಹಾಗೇ ಹಾಸ್ಯ, ರೌದ್ರ ಶೃಂಗಾರ, ವೀರರಸಗಳು ಹೊರ ಕವಚವಾಗಿ 
ಕೆಲಸಮಾಡುವಂತೆ ರಚಿತವಾದ ಕೃತಿಗಳಲ್ಲಿ ಕೆಲವೊಮ್ಮೆ ಅವು(ರಸಗಳು, ಕಾವ್ಯಾರ್ಥಗಳು) 
ವಿಶಿಷ್ಠವಾದ ಕಾವ್ಯಭಾಷೆಗಳೆನ್ನಿಸಿಕೊಳ್ಳುತ್ತವೆ. ಹಾಗೆನ್ನಿಸಿದಾಗ ಅವು ಗಭೀರವಾದ 
ಯಾವುದಾದರೊಂದು ಕಲಾಪೋಷಕ ಅಭಿಪ್ರಾಯವನ್ನೋ ಕಲಾತ್ಮಕ ಭಾವನೆಯನ್ನೋ 
ವ್ಯಕ್ತಪಡಿಸುತ್ತವೆ. ಭಕ್ತಿಯು ಪ್ರಧಾನ ಸ್ಥಾಯಿಯಾಗಿರುವ ಕೃತಿಗಳಲ್ಲಿ ಅನೇಕ ಕಡೆಗಳಲ್ಲಿ 
ಇದಕ್ಕೆ ತಕ್ಕ ಉದಾಹರಣೆಗಳು ಸಿಕ್ಕುತ್ತವೆ. ಭಕ್ತಿಯನ್ನು ವ್ಯಕ್ತ ಮಾಡುವ ಕಾವ್ಯಭಾಷೆ 
ಅಥವಾ ಮಾಧ್ಯಮ ಎನ್ನಿಸಿದ ವ್ಯಾಜನಿಂದೆಯು ಅಂಥ ಮತ್ತೊಂದು ತಂತ್ರ ಗಂಥದಲ್ಲಿ 
ಪ್ರತಿಯೊಂದು ವಚನವೂ ಮಾಡಿಕೊಳ್ಳುವುದು ದೇವರಲ್ಲಿ ವಿಜ್ಞಾಪನೆಯನ್ನು ಆದುದರಿಂದ 
ಅದರ ಕಾವ್ಯಾರ್ಥವು ಪ್ರಧಾನವಾಗಿ ಭಕ್ತಿ. ಆದರೆ ಭಕ್ತಿಯ ವ್ಯಕ್ತೀಕರಣಕ್ಕೆ ಅದು ಹಿಡಿದ 
ಮಾರ್ಗ ಅಥವಾ ತಂತ್ರ ವಿಶಿಷ್ಟವಾದುದು: "ಹೊಂದಿ ಬಂದ ಹಳೆ ಎಕ್ಕಡದಂತೆ ಕ್ರೋಧ 
ದ್ವೇಷ ಕಾಣಿಸುವುವು; ಹೆಜ್ಜೆಯಿಕ್ಕಿದರೆ ಹಿತ, ನಡೆದಾಡುವುದು ಸುಲಭ-ಎನ್ನುತ್ತ ಮೋಹ 
ಬೀರುವುವು. ಎನ್ನ ಅಂತರ್ಯವೇತಕ್ಟೋ ಅವನ್ನು ಮೆಟ್ಟಲು ನಾಚಿಕೊಂಡು ಹಿಮ್ನೆಟ್ಟುವುದು 
ಬರಿಗಾಲಿನಲ್ಲಿ. ಸರಿಯೋ ತಪೋ ನಿನಗೆ ಗೊತ್ತು ಮಾಸಾಮಿ ರಂಗ'-ಎಂಬ ವಚೆನದಲ್ಲಿ 
ಎಕ್ಕಡದ ಹಾಸ್ಯ ಪ್ರೇರಕ ಉಪಮೆಯು ಛದ್ಮವೇಷಧಾರಿಯಾದ ಅಜ್ಞಾನ ಪ್ರಕಟನಾ 
ತಂತ್ರದ ಮೂಲಕ ಪ್ರಲೋಭನದಲ್ಲಿ ಸಿಲುಕಿಕೊಳ್ಳದೆ ಉಳಿದ ಒಂದು ಪಾತ್ರದ 
ದೇವತರ್ಪಣದ ಒಲವನ್ನು ಪ್ರಥಮ ಪುರುಷದ ವಾಕ್‌ಪಣಾಲಿಯಿಂದ ವ್ಯಕ್ತ ಪಡಿಸಲಾಗಿದೆ. 
ಸರಿ-ತಪ್ಪುಗಳನ್ನರಿಯೆನೆಂಬ ಸಂದೇಹೋಕ್ತಿಯ ಆಭಾಸಿಕತೆಯು ಸರಿಯಾಗಿಯೇ 
ನಡೆದುಕೊಂಡ ನಿರ್ದಾರ ಬುದ್ದಿಯ ಬಗ್ಗೆ ಅಭಿವರಾನವಿರುವುದನ್ನು 
ಲಘುಹಾಸ್ಕಚ್ಚನ್ನತೆಯಿಂದ ವ್ಯಕ್ತ ಮಾಡುತ್ತದೆ. ಇದರ ಸ್ವಾರಸ್ಯ ಹೀಗೆ; ಇಲ್ಲಿ ಹೊಳೆಯುವ 
ಭಕಿಭಾವದ 'ಇಕಟನೆಗೆ ಈ 'ರಂಗಿದೆ: ಇದೇ ರಂಗಣ್ಣನವರ ರಂಗು! 


ಮೇಲೆ ಹೇಳಿದ ಪರಿಹಾಸ ವಿಜಲ್ಲನದ ತೈಲಿಯ ಭಕ್ತಿ ಧಾರೆಯನ್ನೊಳಗೊಂಡ 
ವಚನಗಳೇ ಗಂಥದಲ್ಲಿ ಹೆಚ್ಚು; ಇದು ಗಂಥಕರ್ತರ ವ್ಯಕ್ತಿತ್ತದ ಪ್ರಸಾದ ಗಾಂಭೀರ್ಯವನ್ನು 


+ ೪೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಹೊರಗೆಡಹುತ್ತದೆ. "ಪ್ರಾಪ್ತ ವಯಸಿನ ಪುರುಷ ಹೃದಯ ವಾದಿಸುವುದು ಹೀಗೆ 
ಹಾಡು ಹಾಡುತ್ತ ಮುಂದೊಂದು ದಿನ ತೇಜವಡಗಿ ಹಳಯ ಗಾಜಿನಂತಾಗುವುದೆಂದು, 
ಈ ಹೊತ್ತು ಮಿಂಚಿನ ಮಾಯ ಜಾಲದ ಮೀನಲೋಚನಕ್ಕೆ ಮನಸೋಲದಿರಬಹುದೆ? 
ಮುಂದೊಂದು ದಿನ ಶುಷ್ಠ ದವಡೆಯ ಮೂಳೆಗೆ ಅಂಟಿಕೊಂಡು ವಿಕಾರ ಪ್ರೇತ 
ನಗುವಿನಿಂದ ಘೋರವಾಗುವುದೆಂದು, ಈ ಹೊತ್ತು ಪೂರ್ಣೇಂದು ಥಾಳಥಳ್ಯ್ಕದ 
ದಂತಪಂಕ್ತಿಯ ಮೆಚ್ಚದಿರಬಹುದೆ? ಮುಂದೊಂದು ದಿನ ಮಣ್ಣಿನಲ್ಲಿ ಮಣ್ಣಾಗುವುದೆಂದು, 
fol ಹೊತ್ತು ಮೃದುವಾದ ಮುದ್ದು ಮಾಂಸಲದೇಹವನ್ನು ಮುಟ್ಟಬಯಸದಿರಬಹುದೆ? 
ವ್ಯಾಮೋಹದ ವಾದಕ್ಕೆ ಉತ್ತರವೇನಿದೆ, ರಂಗ? ಉತ್ತರದಿಂದ ವಾದಿಗೆ 
ಉಪಯೋಗವೇನಿದೆ ರಂಗ9-ಎಂಬಂತಹ ವಚನಗಳಲ್ಲಿ ತರ್ಕಾಭಾಸದ ಸೊಗಸಿದೆ; 
“ದ್ರು ಸವಾಲ್ಲೇನೇಳ್ಲೀರಣ್ಣ?” ಎಂಬ ರೀತಿಯ "ಯೆಂಡ್ಸುಡ್ಕ ರತ್ನ'ತನವಿದೆ. ಇದೊಂದು 
ರಂಗು; ಇದರಲ್ಲಿ ಉತ್ತರಿಸಲಾರದ ಯಾವ ತತ್ನಸಮಸ್ಯೆಯೂ ಇಲ್ಲ; ಆದರೆ ಅಂಥ 
ಸಮಸ್ಯೆ ಇದೆಯೋ ಏನೋ ಎಂಬಂತಹ ಊಹೆ ಬರುವಂತೆ ಮಾಡಿ, ಹಗರಣ 
ಮುಡಿಯ ಮೂಲಕ ಬುದ್ದಿಮತ್ತೆಯ ಪೌರುಷದ ನಿಶ್ಚಯಾತ್ಮಕತೆಯಿಂದ ದೇವರನ್ನು 
ಮೂದಲಿಸುವಂತೆ ಪ್ರಶ್ನಿಸುವ ಸಖ್ಯಭಕ್ತಿಯು ವ್ಯಕ್ತವಾಗಿದೆ. 

ಗಂಥಕರ್ತರ ಕವಿತ್ವ ಶಕ್ತಿಗೆ ೬೦೭ನೆಯದಾದ ಮೈಸೂರಿನ ಚಾಮುಂಡಿಬೆಟ್ಟದ 
ವರ್ಣನೆಯನ್ನುಳ್ಳ ವಚನವು ಒಳ್ಳಯ ನಿದರ್ಶನವಾಗಬಲ್ಲುದು: ಈ ವಚನವು ೨೪೮ 
ಸಾಲುಗಳನ್ನುಳದ್ದು. ಇಂಥ ಲಲಿತ(ಶಾಸ್ತೀಯವಲ್ಲದ) ಕೃತಿಯಲ್ಲಿ ನೂರಕ್ಕೆ ೪೨ರಷ್ಟು 
ಸಂಸ್ಕೃತ ಪದಗಳೂ ಬಲಿರಷ್ಟು ತದ್ಧವ(ಸಂಸ್ಕೃತ ಜನ್ಯ) ಮತ್ತು ದೇಶ್ಯ ಹಾಗೂ 
ಆಂಗ್ಲಜ ಪದಗಳೂ ಇವೆ. ಪ್ರತೀತಿ, ಅಶ್ಯ ಪರುಷತ್ವ ಹಿಮವದ್‌ ಗೋಪಾಲ, ಪ್ರಪಾತ, 
ಗಿರಿಸಾನು, ಉತ್ತಮಾಂಗ, ನವವತ್ತರ, ದುಕೂಲ ಮುಂತಾದವು ಸಂಸ್ಕೃತ(ತತ್ಸಮ 
ಅಥವಾ ಸಮಸಂಸ್ಕೃತ ಪದಗಳನ್ನು ಈವರ್ಗದಲ್ಲಿ ಗಹಿಸಿದೆ); ಕುವರ, ಸೀರೆ, ಹಬ್ಬ, 
ಸಂತಸ ಮುಂತಾದವು ತದ್ದವಗಳು; ನನಗು. ಒಡಬಾಳು, ಮುಗಿಯಿತು, ಉಂಟಾಯ್ತು, 
ಐದು, ಹಿಂದಕ್ಕೆ ಮುಂತಾದವು ದೇಶ್ವಗಳು(ಶುದ್ದ ಕನ್ನಡ ಪದಗಳು) ಟಾರು, ಜಲ್ಲಿ, 
ಮಿಲಿಯ-ಎಂಬಂತಹ ಒಂದೆರಡು ಆಂಗ್ಲಜ ಪದಗಳು; ಮತ್ತು ಜಾನುವಾರು, 
ಮೊಗಲಾಯಿ-ಎಂಬಂತಹ ಒಂದೆರಡು ಇತರ ದೇಶ್ಯಪದಗಳು. ಇಂಥ ವೈವಿಧ್ಯವುಳ್ಳ 
ಪದ ಪದ್ಧತಿ ಇಂದಿನ ಕನ್ನಡಕ್ಕೆ ಸಹಜ-ಎಂಬುದನ್ನು ಈ ವಚನಗಳು ಸಾರಿ ಹೇಳುತ್ತವೆ. 
"ನವತೊೋರ್ಕೆಗಳ ತವರೂರು ಚಾಮುಂಡಿ, ನವೀನ ಭಾವೋತ್ಸರ್ಷಗಳ ಪವಿತ್ರ ವರ್ಷ 
ಚಾಮುಂಡಿ!” ಅರುಣೋದಯದ ನೋಟ ಒಂದು; ನಸು ಕಪ್ಪು ಅವ್ಯಕ್ಷತೆಯ ಬೇದಿಸುತ 


೨. ‘There is no constant nature of things, so far as poetry is concerned. For 
the poets mind and poetic expression conceive of things in alll sorts of 
ways’ -Avanti Sundari 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೩೩ + 


ಸೂಚನೆಯೀವನೋಟ. ಸೂರ್ಕೋದಯದ ಕಾಣ್ಯೆ ಇನ್ನೊಂದು: ಎಚ್ಚೆತ್ತು ಮೈ ಕೊಡಹುತ್ತ 
ಕಣ್ಣು ತೆರೆಯುವ ಕಾಣ್ಣೆ ಜೆಳಗಿನ ದಶೆ ಬೇಗ ಬೇಗ ಲವಲವಿಕೆ ಹೆಚ್ಚಾಗಿ ಉಲ್ಲಣವಾಗುವ 


ಲರ 
ಚಲಕಾಂತಿ. ಮಟ ಮಟ ಮಧ್ವಾಹ್ನ, ಸ್ಲಿರಬದ್ದ ಹಠಯೋಗದಲ್ಲಿ ಆಸನ ಕುಳಿತಿರುವ 


ಪರಮ ಬಿಗುಮಾನ. ಅಪರಾಹ್ನದಲ್ಲಿ ಒಂದು'ಗುಡ್ಡದ ನೆರಳು ಮತ್ತೊಂದರ ಮೇಲೆ 
ಬಿದ್ದು ತನ್ನೂಲಕ ಬೆಳೆಯುವ ಧ್ಯಾನ ಮಗ್ಗತೆಯ ಮೃದು ಸೊಬಗು. ಪಶ್ಚಿಮ ದಿಗಂತದ 
ಮೇಲೆ ದಿವಾಕರ ಸೊಗಯಿಸುವಾಗ, ಅತ್ಯುತ್ಕೃಷ್ಟ ಕ್ರಮದಲ್ಲಿ ದಿವಸ ಸವೆದು ಹೋದದ್ದಕ್ಕೆ 
ನಲಿನಲಿವ ಹಸನ್ನುಖದ ಉಲ್ಲಾಸ. ಸಾಯಂಕಾಲ ಸಮೀಪವಾದಂದು ಉಚಿತ ವಿಶ್ರಾಂತಿಗೆ 
ಸಜ್ಜುಗೊಳ್ಳುವ ರಭಸರಹಿತ ಸಡಗರ. ಚೆನ್ನಾಗಿ ಹೊತ್ತಿಸಿ ಮೇಲಕ್ಕೆತ್ತಿ ಹಿಡಿದ ಪಂಜಿನಂತೆ 
ಕುಮುದ ಬಾಂಧವ ಬೆಳ್‌ದಿಂಗಳನು ಹರಡುವ ಸಮಯಗಳಲ್ಲಿ ಕನಕ ಮಂಡಲದ 
ಪರಾತ್ತರ ಪ್ರಭೆಯೊಂದು ಕಂಗೊಳಿಸುವುದು ಬೆಟ್ಟದ ಶರೀರದಿಂದ. ರಾತ್ರಿ ಪೂರ್ತ 
ವಿದ್ಭುದ್ದೀಪ ಮತ್ತುಗಳಿಂದ ಕರೆಕಟ್ಟಿದ ಕರಿ ರೇಸಿಮೆ ಹಚ್ಚಡವ ಹೊದ್ದು ಶಯನಿಸುವ 
ಶಾಂತ ವಿಲಾಸ. ಮಹಾಮೇಘವೊಂದು ತಳಕ್ಕಿಳಿದು ಹೆಪುಗಟ್ಟಿ ತಿರುಗಿ ಮೇಲಕ್ಕೇರಲಾರದೆ 
ಮೈಸೂರು ಬಳಿಯೆ ಉಳಿದು ಬಿಟ್ಟಿತೋ ಏನೊ ಎಂಬಂತೆ ಭಾಸವಾಗುವುದು ಈಗ. 
ಸ್ಪರ್ಗ ಸಾಗರದ ತಿಮಿಂಗಿಲವೊಂದು ಭೂಮಿಗೆ ಬಂದು ಮೈಮರೆತು ಮಲಗಿದೆಯೋ 
ಎಂಬ ಅನುಮಾನ ಏಳುವುದು ಆಗ. ನಿನ್ನೆಯ ಬೆಡಗಿನ ಗಾಡಿ ಬದಲಾವಣೆಯಾಗಿರುವುದು 
ಇವೊತ್ತು ಒಂದು ಘಳಿಗೆಯ ಭಂಗಿಗೆ ಮುಂದಣ ಘಳಿಗೆಯಲ್ಲಿ ಮಾರ್ಪಾಟು; 
ಈಕ್ಷಿಸುವ ಅಕ್ಷಿಗಳಿಗೆ ಎನಿತೆನಿತೊ ಹೊಸ ಹಬ್ಬ; ಚಿಂತನಗೈವ ಚಿತ್ತಕ್ಕೆ ಎಷ್ಟೆಷ್ಟೊ 
ನೂತನ ಹರ್ಷ; ಚೇತನಕ್ಕೆ ಯಾವಾಗಲು ಸವಿಸಮಾಧಾನ ಸಮೃದ್ದಿ!” ಈ ಅವತರಣಿಕೆ 
ಕೃತಿಕರ್ತರ ವಾಚ್ಯಲಕ್ಷ್ಕವಾದ ಅಲಂಕೃತ ಶೈಲಿಯ ಪದ್ಯಗಂಧಕ್ಕೆ ಸೂಕ್ತ 
ಉದಾಹರಣೆಯಾಗಿದೆ. ಇಲ್ಲಿ ಕ್ಷಿಷ್ಠತೆಯಿಲ್ಲ. ಪ್ರಸಾದವಿದೆ; ಸಮಬಂಧ ಸಾಗಿದೆ, 
ಭಾವಮಾಧುರ್ಕದ ಧ್ವನಿಯು ಲಕ್ಷಿತವಾಗಿದೆ, ಸಮಾಧಿ ಸನ್ನಿಹಿತವಾಗಿದೆ! ಪಂಡಿತ 
ಸಂಸ್ಥೃತದ ಶುದ್ಧತೆಯೊಡನೆ ಅಲ್ಲಲ್ಲಿ ನಾಜೂಕು, ಮಖಮಲ್ಲು, ಕಾರ್ತೀಕ, ತಯಾರಿಕೆ, 
ಇವೊತ್ತು ಜಾನುವಾರು, ನಕಾಶಿರಹಿತ, ನವಾಯಿ ಮುಂತಾದ ಆಡುನುಡಿಗಳ 
ಗಾಮಾಭಿರಾಮತೆಯೂ ಕೂಡಿದೆ. ಈ ವರ್ಣನಾತ್ಮಕ ವಚನದಲ್ಲಿ. ಚಾಮುಂಡಿಯನ್ನು 
ಗಂಥಕರ್ತರು ಅಮರ ತತ್ವದ ಸಂಕೇತವೆಂದಿರುವುದು ಶುದ್ಧ ಸಂಕೇತ. ನಿಃಶಬ್ಬ 
ವಿಡಂಬನೆ ರೂಪುಗೊಂಡಂತೆ ಚಾಮುಂಡಿ ಇರುವುದು ಸುಂದರ ಪ್ರತಿಮೆ. ಅಶ್ವ 
ಶಿಲೆ, ಕಲ್ಲು, ಬಂಡೆ, ಹರಳು, ಮಣ್ಣು, ಮಜ್ಜಿಗೆಹುಲ್ಲು ಕೊತ್ತಿ, ಕಳ್ಳಿ ಕತ್ತಾಳೆ, ಕಾರೆ, ಎಕ್ಕ, 
ಮುಳ್ಳು ಮೆಳೆ, ಗಂಟೆ ಗಣಿಗಲ, ಲತೆ ಗುಲ್ಕ್ಯ ಚದುರಂಗ, ತುತ್ತೂರಿ ಹೂಗಿಡ, 
ಕಾಡುನೇರಿಳ, ಬೇವು, ಸರ್ವೆ, ಹುಳಿಮಾವು, ಈಚಲು, ಬಿಲ್ವ ಆಲ, ಪಣಿಯಾಲ, 
ಮಳವೃ್ಯಕ್ಷ, ಸೀಬೆ, ಬಸುರಿ, ಸೀತಾಫಲ, ಪೊದೆಗಾಡು, ಮರಗಾಡುಗಳಿಂದ ಚಾಮುಂಡಿ 
ಬೆಟ್ಟ ತುಂಬಿಹೋಗಿದೆ-ಎಂಬ ಕಾವ್ಯಮಯ ವರ್ಣನೆಯು ವ್ಯಾಸ-ವಾಲ್ಮೀಕಿಗಳ ಗಿರಿ 
ವನ ವರ್ಣನೆಗಳನ್ನು ನೆನಪಿಗೆ ತಂದು ಕೊಡುತ್ತದೆ. ಅವತರಣಿಕೆ ಕೊನೆಯ ವಾಕ್ಯಗಳಲ್ಲಿ 


* ೪೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕಂಡು ಬರುವ ಉತ್ಪೇಕ್ಷೆಗಳು ಗಂಥಕರ್ತರ ಕಲ್ಪನಾಶಕ್ತಿಯ ಸೌಂದರ್ಯಕ್ಕೆ ಒಳ್ಳೆಯ 
ನಿದರ್ಶನಗಳಾಗಿವೆ. “ತಾಮುಂಡಿಗು ನನಗು "ಒಡಬಾಳು' ನಿಷ "ವಚನವು 
ಮುಗಿದಿರುವುದು ಕವಿಮನದ ಪಕೃತಿ ಪ್ರೇಮವನ್ನು ಸಾರುತ್ತದೆ. 


೬೧೪ನೆಯ ವಚನವು ಅಜಾತಶತ್ರುತ್ವ್ತದ ಅಮರ ಸಂದೇಶವನ್ನು 
ಪೌರುಷವಾಣಿಯಿಂದ ಸಾರುತ್ತದೆ. "ಅವರಿಗುಂಟಿ ನನ್ನ ವೈರಿಗಳೆನ್ನಿಸಿಕೊಳುವ ಯೋಗ್ಯತೆ? 
ಯಾರೆನ್ನ ರಿಪು?....ನನ್ನ ಮಾನಸ ಸರೋವರಕ್ಕೆ ಕ್ಷುದ್ರ ಕ್ಷೋಭೆಯ ಭಯವಿಲ್ಲ 
ಎಂಬ ಮೇಘನಾದವೂ ಇಲ್ಲಿ ಭಕ್ತಿ ಪಕಾಶನದ ಮಾಧ್ಯಮವಾಗಿದೆ. ಅಭಯ ಸಿದ್ದಿಯು 
ಯೋಗಿಯ ಮಹಾದರ್ಶ. "ಭಯವೂ ನಾನೂ ಸೋದರರು; ನಾನು ಹಿರಿಯ, ಅದು 
ಕಿರಿಯ' ಎಂದು ಜೂಲಿಯಸ್‌ ಸೀಸರನ ಉದ್ದಾರದ ಧಾರ ಇದರಲ್ಲಿದೆ. ಈ ಕೆಚ್ಚು 
ಅಚ್ಚಾಗಿ ಮೂಡಿದ ಚುಟುಕವು ಭಕ್ತಿ ಕಾವ್ಯಕ್ಕೆ ಹೊಸ ಮೆರುಗನ್ನು ಕೊಡುತ್ತದೆ. 


೬೧೬ನೆಯ ವಚನವೊಂದು ಕಾಲಜ್ಞಾನ, ಸಾಮಾಜಿಕರ ಟೀಕೆ. ಅದು ಇಂದಿನ 
ಜನೋದ್ಗಾರಗಳ ಅಸ್ಪಷ್ಟ ತಾತ್ರರೃವಂತಿಕೆಯನ್ನು ನಿಂದಿಸುತ್ತದೆ.'ಅಸ್ನಾಕೂಣಂ ತಾರ್ಕಿಕೇಷಾಂ 
ಅರ್ಥರ್ಯೇವನ ಶಬ್ದರಿ' ಎಂಬಂತಹ ವಿಚಾರ ವಾದವನ್ನು ಬೋಧಿಸುತ್ತದೆ. ಮಾತಿನಿಂದ 
ಮನೆ ಕಟ್ಟುವ ರಾಜಕೀಯ ನೇತೃತ್ವದ ಮೇನಕಾ ನರ್ತನವು ವಿಚಾರವಂತರಿಗೆ 
ಉಂಟುಮಾಡಿದ ಜುಗುಪ್ಲೆಯನ್ನು ಅವರ ದನಿಯಾಗಿ ಇದು ಪ್ರಕಟ ಮಾಡುತ್ತದೆ. 
ಇಂಥ ವಚನಗಳು ವಿಚಾರವಂತ ಓದುಗರ ಸಹಾನುಭೂತಿಯನ್ನು ಸುಲಭವಾಗಿ 
ಪಡೆಯುತ್ತವೆ. “ಬೇಜಾರು ಬರೆಹ ಬಲ್ಲೆಯ ವಚನವಾದೀತೆ, ರಂಗೇಶ?' ಎಂಬ 
೬೨೦ನೆಯ ವಚನಕ್ಕೆ ಬೇಜಾರವನ್ನು ಧ್ವನಿಸಿದ ಮೇಲಿನ ವಚನವು ಪತ್ಯುತ್ತರದಂತೆ 
ತೋರುವುದು ಒಂದು ಚಮತ್ವಾರ! "ಬ್ರಾಹ್ಮಣ ಮಾಡುವುದೆಲ್ಲ ಆಚಾರವಲ್ಲ; ಜಂಗಮ 
ಹಾಡುವುದೆಲ್ಲ ಶೀಲವಲ್ಲ; ಕವಿ ತೋರುವುದೆಲ್ಲ ಸಮರ್ಪಕವಲ್ಲ; ಸಚಿವ ಸಾರುವುದೆಲ್ಲ 
ಒಪ್ಪತಕ್ಕದ್ದಲ್ಲ; ಎಚ್ಚರಿಕೆ ಪರಿಶೀಲನ ಎರಡೂ ಅಗತ್ಯ, ರಂಗಯ್ಯ ಪ್ರಜಾಸ್ತಾತಂತ್ರ್ಯ 
ಇರುವ ರಾಷ್ಟದಲ್ಲಿ' ಎಂಬ ವಚನವು “Eternal Vieilance is the watchword of 
Liberty’ ಎ೦ಬ ರಾಜಕೀಯ ಸಂದೇಶವನ್ನು ಬೀರುತ್ತದೆ; "ಸಂತಃ ಪರೀಕ್ಷಾನ್ಯತರದ್‌ 
ಭಜಂತೇ” ಎಂಬ ಮಹಾಬೋಧವನ್ನು ಸ ಸಾರುತದೆ; ಬುದ್ಧಿ ಜೀವಿಗಳ ಕೈದೀಪವಾಗಿ 
ನಿಲ್ಲುತ್ತದೆ. 

“ನಿಜವಾದ ದೈವ ಶ್ರದ್ಧೆಯನ್ನು ಮೀರಿಸುವ ನರಾಸಕ್ತಿ ಅದೆಲ್ಲಿದೆ, ಸೋಲಿಸುವ 
ನರಶಕ್ತಿ ಅದಾವುದು?' ಎಂಬ ವಚನೋದ್ಗಾರವು ದೈವಶ್ರದ್ದೆಯ ಅಜಯ್ಯಸತ್ವವನ್ನು 
ಘೋಷಿಸುತ್ತದೆ. "ಸಂಶಯಾತ್ಮಾ ವನಶ್ಯತಿ' ಎಂಬುದರ ಸರಿಯಾದ ಸಾಂದರ್ಭಿಕ 
ತಾತರೃವನ್ನಿದು ನಿದರ್ಶಿಸುತ್ತದೆ. ಹಾಗೇ ಅದರ ಮುಂದಿನ ವಚನವು(೬೨೦) 
"ಹೊಗಳಿದವರೆನ್ನ ಹೊನ್ನ ಶೂಲಕಿಕ್ಕಿದರು ಕೂಡಲ ಸಂಗಮದೇವ” ಎಂಬ ವಚನವನ್ನು 
ನೆನಪು ಮಾಡಿಕೊಡುತ್ತದೆ. ಸ್ತುತಿ ಪರವಶತೆಯು ಮನುಷ್ಠರಿಗೆ ಅಪರಿಹರಣೀಯವಾಗುತ್ತದೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೩೫ + 


ಎ೦ಬುದು ಒಂದು ಉತ್ಪರ್ಗ ಸತ್ಯ. "ಮಕ್ಕಳ ನಲಿವು ರಂಗ, ಮಕ್ಕಳಿಗೆ ಸಾಧ್ಯ' ಎಂಬ 
ಮುಂದಿನ ಏಕವಾಕ್ಯ ವಚನವು ಇನ್ನೊಂದು ವಿಶ್ವವಾಣಿ. 


೬೩ ನೆಯ ವಚನವು "ಕಾಕಸ್ಕ ಕತಿವಾ ದಂತಾ ಮೇಷಸ್ಕಾಂಡಂ ಕಿಯತ್ನಲಂ? 
ಕಂಬಲೇ ಕತಿ ರೋಮಾಣಿ ಕಾ ವಾರ್ತಾ ಚೋಳ ಮಂಡಲೇ?” ಎಂಬ ಸುಭಾಷಿತದ 
ತಾತ್ತರೃವನ್ನು ಬಿಂಬಿಸುತ್ತದೆ. ಶುಷ್ವ ಪಾಂಡಿತ್ಯವನ್ನು "ರೀಸರ್ಚಿ'ನ ಹೆಸರಿನಲ್ಲಿ ಮೆರೆಯಿಸುವ 
ವಕೃತ ಕುತೂಹಲ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲವೆಡೆ ಬೆಳೆಯುತ್ತಿರುವುದನ್ನು 
ಖಂಡಿಸುತ್ತದೆ. ಹಾಗೇ ೬೪೦ನೆಯ ವಚನವು ಬೆಳ್ಳಕ್ಕರಿಗರನ್ನು ನಿಂದಿಸುತ್ತದೆ. ಮುಂದಿನ 
ವಚನ ಪ್ರಜಾಪಭುತ್ನದ ಬಹುಮತ ಮಾಡಿದ್ದೆಲ್ಲವೂ ನ್ಯಾಯವೆಂಬ ನಂಬಿಗೆಯನ್ನು 
ಖಂಡಿಸುತ್ತದೆ. ಇದೇ ಪ್ರಕಾರ ಸ್ಪಾರ್ಥನಿಂದೆ ಮುಂತಾದವುಗಳನ್ನು ಮಾಡುತ್ತ ಹೋಗಿರುವ 
ವಚನಗಳ ಗುಂಪೊಂದು "ಲೋಕ ಶಿಕ್ಷಣ ಟ್ರಸ್ಟ್‌' ಎನ್ನಬಹುದಾಗಿದೆ, "ನೀತಿ ಸಹಸಕ' 
ಎಂದೆನ್ನಬಹುದಾಗಿದೆ. 

೬೪೭ನೆಯ ವಚನವು-ಠಈ ವಚನಾದಿ ಸಾಹಿತ್ಯರೂಪಗಳು ಅಪ್ರಾಮಾಣಿಕತೆಯನ್ನು 
ಬಿಂಬಿಸದಿದ್ದರೆ ಸಾಕು, ಅಷ್ಟರಿಂದ ಅವು ಗಾಹ್ಯ-ಎಂಬ ರೂಲನ್ನು ಹೇಳಿರುವುದು 
ವಿಮರ್ಶಕನಿಗೆ ಕೊಟ್ಟ ಒಂದು ಎಚ್ಚರಿಕೆಯ ಧ್ವನಿಯೂ ಆಗಬಹುದು, ಕೃತಿರಚನೆ 
ಮಾಡಿದುದರ ಸಮರ್ಥನೆಯೂ ಆಗಬಹುದು, ವಿನಯೋಕ್ಷಿಯೂ ಆದೀತು, "ರಂಗ 
ಬಿನ್ನಪ”'ವೆನ್ನಿಸಲೂ ಬಹುದು! ಇಂಥ ವಿವಿಧ ಪ್ರಪಂಚವೆನ್ನಿಸುವ ಕೃತಿಯನ್ನು ಕುರಿತೇ 
ಅಭಿನವ ಪಂಪನು "'ಪರಮಬಹ್ಮ ಶರೀರ ಪುಷ್ಟಿ, ಜತಾಂತರ್‌ ದೃಷ್ಟಿ, ಕೈವಲ್ಯ ಜೋಧರಮಾ 
ಮೌಕ್ತಿಕ ಹಾರಯಷ್ಟಿ ಕವಿತಾವಲ್ಲೀ ಸುಧಾವೃಷ್ಟಿ ಸರ್ವರಸೋತ್ಪಾದ ನವೀನ ಸೃಷ್ಟಿ 
ಬುಧ'ಹರ್ಷಾಕೃಷ್ಟಿ ಸರ್ವಾಂಗ ಸುಂದರಿ ವಿದ್ಯಾನಟಿ ನಾಟ್ಯಮಂ ನಲಿಗೆ 
ಮತ್ಯಾವ್ಯಸ್ಥಲೀರಂಗದೊಳ್‌' ಎಂದು ಹೇಳಿರಬೇಕೆನ್ನಿಸುತ್ತದೆ. "ಎನ್ನಪ್ಪ ಸತ್ಯನಾರಾಯಣ” 
ಎಂದು ಉಕ್ತ ವಚನದಲ್ಲಿ ಬಂದಿರುವುದಾದರೂ "ಸತ್ಯೇನ ವಿಧೃತಂ ಸರ್ವಂ ಸರ್ವಂ 
ಸತ್ಯೇ ಪ್ರತಿಷ್ಠಿತಂ” ಎಂಬ ವ್ಯಾಸವಾಣಿಯ “ಸೃ ೈ' ಪದದ ವಿವಿಧಾರ್ಥಗಳನ್ನು ಧ್ಲನಿಸಲೆಂದೇ 
ಎಂದು ತೋರುತ್ತದೆ. "ಸತ್ಯ' ಎಂದರೆ ಏಳನೆಯ ಊರ್ಧ್ವ್ಗಲೋಕ, ಅಶ್ನತ್ವವ್ಯಕ್ಷ, ರಾಮ, 
ವಿಷ್ಣು, ನಾಂದೀಮುಖ ಶ್ರಾದ್ಧದ ಅಧಿದೇವತೆ, ಸತ್ಯತೆ, ಪ್ರಾಮಾಣಿಕತೆ, ಒಳ್ಳಯತನ, 
ಪಾವಿತ್ಯ, ಶಪಥ, ವಚನದಾನ, ನಿದರ್ಶಿತ ಸತ್ಯ ಅಥವಾ ನಂಬಿಗೆ, ಕೃತಯುಗ, 
ದೇವಾಧಿದೇವ-ಎಂದು ಮುಂತಾಗಿ ಅನೇಕ ಅರ್ಥಗಳುಂಟು; ಇವುಗಳಲ್ಲಿ ಯಾವ 
ಒಂದನ್ನು ಉಳ್ಳವನೂ ಸತ್ಯವಂತ, ಪ್ರಾಮಾಣಿಕ ಎನ್ನಿಸಬಲ್ಲ! Poetic sincerity and 
sincerity of the factual world ಕಾವ್ಯ ಸತ್ಯ, ಲೋಕ ಸತ್ಯ*-ಎಂಬ ಯಾವ ಸತ್ಯ 


a. The proper and immediate object of Science is the acquirement or commu- 
nication of truth; the proper and immediate object of Poetry is the communi- 
cation of pleasure-Coleridge 


* ೪೩೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅಥವಾ ಪ್ರಾಮಾಣಿಕತೆಯಾದರೂ ಸರಿ-ಎಂಬಂತಹ ಉದ್ದಾರವು ಮೇಲಿನ ವಿಮರ್ಶ 
ನಿರ್ಧಾರವನ್ನು ಸಮರ್ಥಿಸದಿರದು. ಅವರವರಿಗೆ ಬೇಕಾದ ಅರ್ಥವನ್ನು ಅವರವರು 
ತೆಗೆದುಕೊಳ್ಳಬಹುದಾಗಿರುವಂತೆ ರಚಿತವಾಗಿರುವುದೇ ಮಹಾಕಾವ್ಯ ಅಥವಾ ಬಹ್ಮಕಾವ್ಯ- 
ಎಂದೊಮ್ಮೆ ಕನ್ನಡದ ಉದ್ದಾಮ ವಿಮರ್ಶಕರೊಬ್ಬರು ನುಡಿದದ್ದಿಲ್ಲಿ ಸರಣೀಯ! 

ಕಲಾಕೃತಿಗಳಲ್ಲಿ ಭಾಸವಾಗುವ ಜೀವನ ಸತ್ಯಗಳು ಸಾದೃಶ್ಯ ಸಂಬಂಧವುಳ್ಳವುಗಳಲ್ಲದೆ 
ತಾದಾತ್ಮ್ಯ ಸಂಬಂಧವುಳ್ಳವುಗಳಲ್ಲ; ಲೌಕಿಕವಾದ ವಸ್ತು ಸತ್ಯಗಳಿಗೆ ಅವು ಸದೃಶವಲ್ಲದೆ 
ಸಾಕ್ಷಾತ್‌ ವಸ್ತುಸತ್ಯಗಳಲ್ಲ. ಆದುದರಿಂದ ಅವುಗಳನ್ನು ಕಲೇತರ ದೃಷ್ಟಿಯಿಂದ 
ಯಾರಾದರೂ ನಂಬಿದರೆ ನಂಬಬಹುದು, ಬಿಟ್ಟರೆ ಬಿಡಬಹುದು. ರಸವಿಮರ್ಶೆಗೆ 
ಅಂಥ ನಂಬಿಗೆ-ಅಪನಂಬಿಗೆಗಳು ಪ್ರೇರಕಗಳಲ್ಲ. ಕಲಾಕೃತಿಗಳಲ್ಲಿರುವ ಸಂಗತಿಗಳು 
ಕಲಾಸಂಗತಿಗಳು, ವಸ್ತುಸಂಗತಿಗಳಲ್ಲ. ಮನುಷ್ಯರ ಆಸೆ, ಭಾವನೆ, ವಿಚಾರ ಹಾಗೂ 
ಅವರ ಪರಿಸ್ಥಿತಿಗಳೆಲ್ಲವೂ ಭಾವಗಳು, ಕಲಾಸಂಗತಿಗಳು ಅಥವಾ ರಸಪ್ಪೇರಕ ಪ್ರಶಿಮೆಗಳು- 
ಕಲಾಕೃತಿಗತವಾದಾಗ. ಆದುದರಿಂದ "ರಂಗ ಬಿನ್ನಪ” ಒಂದು ಕಲಾಕೃತಿಯೇ ಆದರೆ 
ಅದಕ್ಕೆ ವಸ್ತು ಸತ್ಯಗಳನ್ನುಪ್ರಾಮಾಣಿಕವಾಗಿ ಕೋರ್ಟಿನಲ್ಲಿ ಹೇಳಿದಂತೆ ಹೇಳಬೇಕೆಂಬ 
ಹೊಣೆ ಇಲ್ಲ. ಆದರೆ ಬರೆವವನಲ್ಲಿ ವಸ್ತು ಸತ್ಯಗಳ ತೂಕವಿದ್ದಷ್ಟೂ ಕಲಾಸತ್ಯಗಳು 
ಹೆಚ್ಚು ಹೆಚ್ಚು ಪ್ರಭಾವಿ ಸ್ವರೂಪಗಳಿಂದ ರಸ ಪ್ರೇರಣೆಯನ್ನು ಮಾಡುವುವು. 

ಈ ಅಂಶಗಳೆಲ್ಲವನ್ನೂ ಗಮನಿಸಿದರೆ ದಾಸರ ಪದಶರಣ ಸಾಹಿತ್ಯಗಳಲ್ಲಿರುವಂತಹ 
ವಸ್ತು ಸತ್ಯಗಳ ಹಿನ್ನಲೆ ಇದಕ್ಕೂ-ಇರಬಲ್ಲುದಾಗಿದೆ; ಅಷ್ಟರ ಮಟ್ಟಿನ ವಾಸ್ತವಿಕತೆಯ 
ಆಭಾಸವನ್ನಿದು ಉಂಟುಮಾಡಬಲ್ಲುದು. ಅಂದರೆ ಗಂಥಕರ್ತರು ಅನುಭಾವಿಗಳೋಗ? 
ಅನುಭಾವಿಗಳು ಯೋಗಿಗಳಾಗಿರಬಹುದು ಅಥವಾ ಭಕ್ಷರಾಗಿರಬಹುದು; ಅನುಭಾವಿ 
ಕವಿಗಳು ಅಂಥ ಅವತಾರಗಳನ್ನು ಅಲ್ಪಕಾಲ ತಾಳಬಲ್ಲರು. ಈ ದಿನೆಯ ವರ್ಗದಲ್ಲಂತೂ 
ಗಂಥಕರ್ತರಿಗೆ ಸ್ಥಾನವಿದೆ. “ಭೋ ಶರಣು, ಶರಣು ದೇವರ ದೇವ ರಂಗನಾಥ! ನಾಥ 
ನೀನೊಬ್ಬನೆ ಅನಾಥ ಸನಾಥರಿಗೆಲ್ಲ. ಎಲ್ಲೆಲ್ಲು ನೀನಿದ್ದೆ ಇದ್ದೀಯೆ; ಇದ್ದೀಯೆ ಮುಖ್ಯವಾಗಿ 
ಮಾವಿನಕೆರೆಯ ಬೆಟ್ಟದ ಮೇಲೆ. ಬೆಟ್ಟದ ಮೇಲಣ ಗವಿಯೊಳಗೆ ನಿನ್ನದು ಸಾತ್ತಿಕ 
ಲಿಂಗರೂಪ; ಸಾತ್ತಿಕ ಲಿಂಗರೂಪದ ರಾಜಸ ವೆಂಕಟರಮಣ ನೀನು. ವೆಂಕಟರಮಣ 
ನೀನು ಅಪೇಕ್ಷಿಸಿದೆ ರಂಗನಾಥನೆಂಬ ಸವಿಹೆಸರ. ರಂಗನಾಥನೆಂಬ ಸವಿಹೆಸರೆ ನನ್ನ 
ವಂಶಕ್ಕೆ ನನಗೆ ಇಷ್ಟ ದೈವ! ದೈವಕೃಪೆ ಎಂಬುದಿದ್ದರೆ ನೋಡಬೇಕು ಅದನ್ನು ನಿನ್ನಲ್ಲಿ. 
ನಿನ್ನಲ್ಲಿ ತಾನೆ ನಮ್ಮ ಕಷ್ಟ ಸುಖ ನಷ್ಟ ನಲಿವು, ನಮ್ಮೆಲ್ಲ ಕಾಯಕ ವಚನ ಧ್ಯಾನ? 
ಧ್ಯಾನಕ್ಕೆ ಮಾತ್ರ ನಿನ್ನ ರಹಸ್ಯ ಅಷ್ಟಿಷ್ಟು ಗೋಚರ, ಜರಾಚರದ ಸೃಷ್ಟಿ ಸ್ಥಿತಿ ಲಯ 
ಕರ್ತೃ; "ಯ ಕರ್ತ” ಶಿವ ಸೃಷ್ಟಿಕಾರಕ" ಬಹ್ಮ ಎರಡು ನೀನೆ. ನೀನೆ ಎರಡು ಮೂರು 
ಧಿ ವಿಡಂಬದ ದೊಡ್ಡ ಪಟಗಾರ. ಆಟಗಾರನಾಗಿ, ಮಾಟಗಾರನಾಗಿ ಜೀವಿಗಳ 
ಮುಸುಕಿರುವೆ ಮಾಯೆಯಿಂದ. ಮಾಯೆಯಿಂದ ಬಿಡುಗಡೆಯ ನಮಗೆ ದಯಪಾಲಿಸು, 
ದಯಪಾಲಿಸು ರಂಗಯ್ಯ. ಪಾಲಿಸು ರಂಗಯ್ಯ ರಂಗಯ್ಯ, ಅಯ್ಯ! ಈ ವಚನ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೩೭ + 


ನಿದರ್ಶಿಸುವಂತೆ ಗಂಥಗತ ವಚನಗಳಲ್ಲಿ ಅರ್ಥ ಸ್ಪಷ್ಟತೆ, ತಾರ್ಕಿಕ ಹೊಂದಿಕೆ, 
ಉದ್ದೇಶಸ್ಸುಟತೆ ಮತ್ತು ಭಕ್ತಿಮಾಧುರ್ಯಗಳು ಅನುಸ್ಯೂತವಾಗಿವೆ. ಆದುದರಿಂದ ಇವು 
"ಪ್ರತೀತಿಸುಭಗ' ವಚನಗಳು. ಇವುಗಳಲ್ಲಿ ನವ್ಯಂಮನ್ಯರ ಅಥವಾ ಯೋಗಿಮಾನಿಗಳ 
ಒಡಪುನುಡಿಗಳ ಸೀಗೆ ಬಲ್ಲೆಗಳಿಲ್ಲ. ಇವುಗಳದು "ಸೀದಾರಾಸ್ತಾ'. ಈ 
ಮಿತ್ರಸಂಮಿತಗರ್ಭಿತವಾದ ಕಾಂತಾಸಂಮಿತಿಯು" "ಕನ್ನಡನಾಡಲ್ಲಿ ಹೊಕ್ಕ ಕಲಿಯುಗವನ್ನು 
ಹೊಡೆದೋಡಿಸಿ” ಶುಭವನ್ನು ತರಬಲ್ಲ ಜನಶಕ್ಷಿಯನ್ನು ಪ್ರೇರಿಸುವ ಪ್ರಯತ್ನಗಳಲ್ಲಿ 
ಗಣ್ಯವಾದ ಒಂದು-ಎಂದು ಭಾಸವಾಗುವಷ್ಟು ಕಲೆಗಾರಿಕೆಯಿಂದ ತುಂಬಿದೆ. ಇಂಥ 
ಸಾಹಿತ್ಯ ಶಕ್ತಿಯಿಂದ ತುಂಬಿದ ಗಂಥಗಳು ಕನ್ನಡದಲ್ಲೀಗ ವಿರಳ. 

ಧರ್ಮಾರ್ಥಕಾಮಮೋಕ್ಷಾಣಾಂ 

ವೈಚಕ್ಷಣ್ಯಂ ಕಲಾಸು ಚ 

ಕರೋತಿ ಕೀರ್ತಿಂ ಪ್ರೀತಿಂ ಚ 

ಸಾಧು ಕಾವ್ಯನಿಷೇವಣಂ 

ಎಂಬ ಸೂತ್ರವನ್ನು ನಿದರ್ಶಿಸುವ "ಹಳಗನ್ನಡದ ಧಾರ್ಮಿಕ ಮಹಾ ಚಂಪೂ 

ಕಾವ್ಯಗಳಂತೆ ಗುಣ ಗಾತ್ರಗಳಲ್ಲಿ ಬೃಹತ್ತಾಗಿರುವ ಪ್ರಸ್ತುತ ಗಂಥವನ್ನು ಒಂದು 
ಭಕ್ತಿಸಂಪುಟಗರ್ಭಿತವಾದ ಮಹಾ ನೀತಿಕಾವ್ಯವೆನ್ನಬಹುದು. ಇಲ್ಲಿಯ ನೀತಿಮುಖವಾದ 
ವಿಚಾರವು "ಗೃಹಸ್ಥ ಸಂನ್ಯಾಸಿ'ಗೆ ಸಹಜವಾದುದು; ಅಂದರೆ ಯೋಗೋನ್ನುಖ 
ಬುದ್ದಿಯಿಂದ ಭೋಗದೊಡನೆ ರಾಜಿಮಾಡಿಕೊಂಡು ಸಂತುಷ್ಣಿಯನ್ನು ಕಾಣುವ ನಮ 
ಪ್ರವೃತ್ತಿ, ಕಾಳಿದಾಸನ ಪವೃತ್ತಿ ಹೀಗೇ ಇತ್ತು-ಎಂದು ಅವನ ಕೃತಿಗಳನ್ನೋದಿದ ಕೆಲ 
ವಿದ್ದಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ಇದು ಒಂದು ವಿಧದ "ರಾಜಯೋಗ'. ಪಪಂಚದಲ್ಲಿ 
ಬದುಕುವಾಗ ಕಷ್ಟಗಳಿಗಿಂತ ಸುಖಗಳನ್ನು ಹೆಚ್ಚಾಗಿ ಅನುಭವಿಸಿದ ಶಾರೀರಕನು ತನ್ನ 
ಇಂದಿನ ಸಾಮಾನ್ಯ ನಾಗರಿಕ ಜೀವನದ ಬಗ್ಗೆ ನೂರಕ್ಕೆ ೬೦-೭೦ರಷ್ಟು ಅಸಂತೃಪ್ಪನಾಗಿ, 
ಹಿರಿಯರು ಹೇಳಿದ ಮುಕ್ತಿ ಸುಖವುಬಹಳಕಾಲದ ಮೇಲೆ(ಜನ್ಮಾಂತರಗಳು ಉರುಳಿದ 
ಮೇಲೆ) ಹೇಗಾದರೂ ಸುಲಭವಾಗಿ ಸಿಕ್ಕುವಂತಾಗಲಿ-ಎಂದು ದೇವರನ್ನು ಪಾರ್ಥಿಸುವ 
"ಗರತಿತನ' ಈ ಪ್ರವೃತ್ತಿಯಲ್ಲಿ ಕೆಲವೆಡೆ ಗುಪ್ತಗಾಮಿನಿಯಾಗಿಯೂ ಮತ್ತೆ ಕೆಲವೆಡೆ 
ಪ್ರಕಟಗಾಮಿನಿಯಾಗಿಯೂ ಹರಿಯುತ್ತದೆ. ಇದು ಸಾಮಾನ್ಯ ಸುಸಂಸ್ಕೃತ ಭಾರತೀಯ 
"ಜೆಂಟ್ಲ್‌ಮೆನ್‌ಗಿರ'ಯ ಮಧ್ಯಮಮಾರ್ಗ, ನರನ ಅಯನ, ನಾರಾಯಣ. ಈ 
ನಾರಾಯಣೀಯವು ವೇದಾಂತ ಹೇಳಿರುವ ಸಾಧನ ಚತುಷ್ಟಯದಲ್ಲಿ ಒಂದಾದ 
"'ಶಮದಮಾದಿ ಸಾಧನ ಸಂಪತ್ತಿ'ಯನ್ನು ಗಳಿಸಲು ಹೊರಡುವ ಮಂದವಾದ ಖಚಿತ 
ಗತಿಯನ್ನು ಪಡಿನುಡಿಯುತ್ತದೆ. ಮುಕ್ತಿರೂಪದ ಪರಾತ್‌ ಪರದ ಬೆಲೆಯನ್ನು ಇಹದ 
ಬೆಲೆಗಿಂತ ಸ್ವಲ್ಪ ಮಾತ್ರ ಹೆಚ್ಚೆಂದು ಹೃದಯದಲ್ಲಿ ನಂಬಿ, ಇಹವನ್ನು ಧರ್ಮಾವಿರುದ್ದವಾಗಿ 


9, The criticism inherent in art has a moral component...- Thomas Maun 


* ೪೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅನುಭವಿಸುತ್ತ ಕ್ರಮೇಣ, ಚಿರಕಾಲದಲ್ಲಿ-ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮುತ್ತ 
ಭೋಗವಿರಾಗ ಮತ್ತು ದೃಢವಾದ ಮುಮುಕ್ಕುತ್ತಗಳನ್ನು ಸಾಧಿಸುವ ಆದರ್ಶೋನ್ಮುಖ 
ಮಹತ್ಪಾಕಾಂಕ್ಷೆಯುಳ್ಳ ಲೌಕಿಕ ಗೃಹಸ್ಥನ ನಿತ್ಯಜೀವನದ ಆಧಾರ ಶ್ರ ಶ್ರದ್ಧೆಯನ್ನು ಪ್ರತಿಬಿಂಬಿಸುವ 
ಈ ವಚನಗ್ರಂಥವು ವಿದ್ಯಾರ್ಥಿಗಳ ಚಾರಿತ್ರ ನಿರ್ಮಿತಿಗೆ” ಫೇರಕವಾಗುವ ಒಳ್ಳೆಯ 
ಶೈಕ್ಷಣಿಕ ಪಠ್ಯವಾಗಬಲ್ಲುದು. “ಭಾರತೀಯತೆ” ಎಂದರೇನೆಂದು ತಿಳಿಯದೆ ಯದ್ದಾತದ್ವಾ 
ವಾದಿಸುವ ಆಧುನಿಕತಾಭಾಸದ ವ್ಯಾಮೋಹಕ್ಕೆ ಸಿಲುಕಿದ ಅನೇಕ ಪದವೀದರರೆ 
ಅಭಾರತೀಯ ಸ್ವರೂಪವು ಅನುಕರಣೀಯವೆಂದು ತರುಣತರುಣಿಯರಿಗೆ ತೋರಿದಾಗ 
ಅಂಥ ಧೃತರಾಷ್ಟ್ರ ದೃಷ್ಟಿಯ ಮಾಲಿನ್ಯಕ್ಕೆ ಮದ್ದರೆಯಬಲ್ಲ WisdomPills-ವಿವೇಕದ 
ಗುಳಿಗೆಗಳು ಈ ಜನಗಳ ಕಪಾಟಿನ "ಅರೆಗಳಲ್ಲಿವೆ. “ತೆಂಬಿನಲಿ ಗಾಳಿ ತುಂಬಿರಲು 
ನೀರೆಂದು ಕುಡಿಯಲಾದೀತೇ? ಮೋಡಗಳ ಉಂಡೆಗಟ್ಟಿ ಭಕ್ಷಿಸಿ ಹಸಿವು ನೂಕಬಹುದೆ? 
ಸೌಖ್ಯವೀಯುವುದೆಂದು ನೆರಳನ್ನು ಅಪ್ಪಿಕೊಳ್ಳುವುದು ಸಾಧ್ಯವೇ? ಸಂಜಿನ ದಿಗಂತದಲ್ಲಿ 
ಹೊಳೆವ ಹೊಂಬಣ್ಣವನು ಹಣದಂತೆ ಎಣಿಸಿಡಬಹುದೆ, ರಂಗೇಶ? ಬರಿಭಕ್ತಿಯನು 
ನೆಚ್ಚಿ ಕುಳಿತುಬಿಟ್ಟಲ್ಲಿ ಭಾರ ಇಳಿಯುವುದೆ ಬದುಕು ಸಾಗುವುದೆ ಸಮಾಜಜೀವಿಗೆ?' 
ಎಂಬ ವಚನವು ಮೇಲಿನ ಅಭಿಪ್ರಾಯಕ್ಕೆ ಒಂದು ಆಧಾರ ನಿದರ್ಶನ. ವ್ಯಾವಹಾರಿಕವನ್ನು 
ಬಿಟ್ಟು ಪಾರಮಾರ್ಥಿಕದಲ್ಲಿ ಮುಳುಗುವುದು ಸಮಾಜಜೀವಿಗೆ ಅವಿವೇಕ- ಎಂಬುದೇ 
ಈ ವಚನವು ಹೇಳುವ ವಿವೇಕ. ಪಾರಮಾರ್ಥಿಕವು "ನಾನು ತಾನು ಗುಡಿ ದೀಪ 
ಅರ್ಚಕ ಎಂಬುದೊಂದೂ ಗೋಚರಿಸಲಿಲ್ಲ ದೇವಿಯ ಧ್ಯಾನದಲ್ಲಿ ಲೀನನಾದೆನಗೆ' 
ಎಂಬ ಒಂದು ವಚನಾಂತ ವಾಕ್ಕದಲ್ಲಿರುವ ಹಾಗೆ ಇರುತ್ತದೆ; ಅದು ಅಪರೂಪದ 
ಹಬ್ಬದ ಅಡಿಗೆಯನ್ನುಂಡಂತೆ ಇರಬೇಕು, ನಿತ್ಯವೂ ಉಣ್ಣ ತಕ್ಕ ಅಡಿಗೆಯಲ್ಲ; ಅಥವಾ 
ಇಡಿ ದಿವಸದಲ್ಲಿ ಒಂದು ಕ್ಷಣ ದೇವರ ತೀರ್ಥವನ್ನು ಕುಡಿದು ತೃಪ್ತಿ ಹೊಂದುವ 
ಹಾಗಿರಬೇಕು, ೨೪ ತಾಸುಗಳಲ್ಲೂ ಕುಡಿಯತಕ್ಕ ವಸ್ತುವಲ್ಲ-ಎಂಬುದು ವಚನಗಳ 
ವಿವಿಧ ಸಂದರ್ಭಗಳನ್ನು ಕೂಡಿಸಿ ಓದುವುದರಿಂದ ಅನುಮಿತವಾಗುವ ತಾತ್ತರ್ಯ. 
ಹಾಗಾದರಿದು ಕಪಟ ಸಂನ್ಯಾಸಿತನವೋ? ಅಲ್ಲ; ಅದಕ್ಕೆ ಸಾಕಷ್ಟು ವಿರುದ್ಧವಾದುದು. 
ಅಲ್ಪ ಕಾಲಿಕವಾದರೂ ಇಲ್ಲಿಯ ಪಾರಮಾರ್ಥಿಕತೆ ಅಪ್ರಾಮಾಣಿಕವಲ್ಲ; ಅದಿದ್ದಾಗ 
ಇದಿಲ್ಲ, ಇದಿದ್ದಾಗ ಅದಿಲ್ಲ-ಅಷ್ಟೆ. ಆದರೆ ಪಾರಮಾರ್ಥಿಕ ಪ್ರಜ್ಞೆಯ ಆಳ-ಅಗಲಗಳು 
ಹೆಚ್ಚಾಗುತ್ತ ಹೋಗುತ್ತಿದ್ದರೆ ಮಾತ್ರ ಈ 'ಗ್ಗ ೈಹಸ್ಥ ಸಂನ್ಯಾಸ' ಸ್ಟೀಕಾರ್ಯ; ಹಾಗಲ್ಲದೆ 
ಕಡಿಮೆಯಾಗುತ್ತ ಹೋದರೆ ಅತಿ ವ್ಯಾವಹಾರಿಕತೆಯ ಈ ಸಾಮಾಜಿಕತೆ 
ಟೊಳ್ಳುಗಟ್ಟಿಯಾಗುವುದು; ಪಾರಮಾರ್ಥಿಕತೆ ಇದ್ದಷ್ಟೇ ಇದ್ದರೆ ಮುಂದಿನ ಜನ್ಮದಲ್ಲಿ 
ಸುಧಾರಿಸೀತು-ಎಂದು ಊಹಿಸಬಹುದು; ಆದರೆ ಯಾಂತಿಕವಾದರೆ ಪ್ರಯೋಜನ 
ಕಡಿಮೆ; ಜಾಗರಿತವಾಗಿದ್ದರೆ ಮಾತ್ರ ಇದ್ದಷ್ಟಕ್ಕೆ ಇದ್ದಷ್ಟು ಬೆಲೆ ಇರುತ್ತದೆ. 


೫. The great poets are judged by the frame of mind they induce-Emerson 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೩೯ + 


ಪರಮಾರ್ಥದ ಯಾಂತಿಕತೆ ಸಾಧಕನಿಗೆ ಪಾರಮಾರ್ಥಿಕವಾಗಿ ನಿರ್ಮೂಲ್ಯವಾದ 
Conditioned Reflex-ಕ್ಷೇಪ ಕ್ರಿಯಾಪ್ರಕಾರ; ಹದಿನಾರಾಣೆ ಇಂದ್ರಿಯ ದಾಸ್ಯದ 
ಭೋಗಕ್ಕಿಂತ ಉತ್ತಮ-ಅಷ್ಟೆ. 

"ಶುದ್ಧ ಸಂತೋಷವೇ ಸ್ಪರ್ಗ' ಎಂಬುದು ವಚನ ವಕ್ತಾರರ ಪಾರಮಾರ್ಥಿಕ 
ಆದರ್ಶ. ಕಾಮಕ್ರೋಧಾದಿ ಅರಿಷಡ್ಡರ್ಗದಿಂದ ಮುಕ್ತವಾದದ್ದು ಶುದ್ಧ. ಹಾಗೆ 
ಕಾಮಕ್ರೋಧಾದಿಗಳ ಛಾಯೆಯಿಂದ ಕೂಡ ತನ್ನ ಮನಸ್ಸು ಪ್ರಚಲಿತವಾಗುತ್ತಿಲ್ಲ- 
ಎಂಬುದನ್ನು ಸತ್ಯವಾಗಿ ಪರೀಕ್ಷಿಸಿ ತಿಳಿದುಕೊಳ್ಳಬಲ್ಲ ಜ್ಞಾನವಂತಿಕೆಯು ಆರ್ಜನೀಯ. 
ಮುಗ್ಧತೆಯಿಂದ ಬರುವ ಆನಂದವು ಹದಿನಾರಾಣೆ ಶುದ್ಧ್ದವೆಂದು ನಿತ್ಯವಾಗಿ ಗಹಿಸಲು 
ಸಾಧ್ಯವಿಲ್ಲ; ಮುಗ್ಗತೆಯಲ್ಲಿ ನಿಪ್ರಾಪತೆಯು ಮೌಢ್ಯವನ್ನು ಆಧರಿಸಿರುತ್ತದೆ; ಪಾಪತ್ವವು 
ಜ್ಞಾನ ಹೆಚ್ಚಾದ ಹಾಗೆ ಸಾಕ್ಷಾತ್ಸಾರವಾಗುತ್ತದೆ. ಆದುದರಿಂದ ಅರ್ಥಕ್ರಿಯಾಕಾರಿಯಾದ 
ಪೂರ್ಣ ಪ್ರಜ್ಞತೆಯೇ ಸಾತ್ಮ್ಯ ಹೊಂದಿದ ಬ್ರಹ್ಮಜ್ಞಾನ ಅಥವಾ ಶುದ್ಧ ಸಂತೋಷಸ್ಥಿತಿ 
ಅಥವಾ ಜೀವನ್ನುಕ್ತಿ ರಮಣಮಹರ್ಷಿತ್ವ. ಈ ಔಪನಿಷದಿಕತೆಯು ಭಾರತೀಯ 
ನಾಗರಿಕತೆಯ ಗೌರೀಶಂಕರ ಶಿಖರ, ವ್ಯಕ್ತಿವಿಕಾಸದ ಪರಾಕಾಷ್ಟೆ ಇದನ್ನು ತಿಕರಣಶುದ್ದವಾಗಿ 
ಅನುಭವಿಸದಿರುವಾಗ ನಿಂದೃವಾದ ಬಾಯಬಹ್ನ್ಮದ ಬರಡುವೇದಾಂತ ಪ್ರಕಟವಾಗುತ್ತದೆ. 
ಅದನ್ನು ಪ್ರಸ್ತುತ ವಚನಕಾರರೂ ತೆಗಳಿದ್ದಾರೆ. ಆದುದರಿಂದ ಅಯ್ಯಣ್ಣ ದೀಕ್ಷಿತರು 
'ವ್ಯಾಸತಾತ್ಸರ್ಯ ನಿರ್ಣಯ'ದಲ್ಲಿ ಅಬಾಧಿತವಾಗಿ ಸಿದ್ದಮಾಡಿರುವಂತೆ ನಾವಾದರೂ 
ಇಲ್ಲಿ ಗಂಥಕರ್ತರ ಮಹಾಸಿದ್ದಾಂತವನ್ನು ಮೇಲೆ ಹೇಳಿದಂತೆ ನಿಗಮನಿಸಬಹುದು. 
ಈ ಃeat 14-ಮಹಾವಿಚಾರವನ್ನು ಗುಪ್ತ-ಪ್ರಕಟ ಮಹಾವೀಚಿಗಳಿಂದ ಈ 
ವಚನಸಾಗರದಲ್ಲಿ ಗುರುತಿಸಬಹುದು. ಹೀಗೆ ಪ್ರಯತ್ನಿಸಿ ಗುರುತಿಸಬೇಕಾಗಿ ಬಂದಿರುವುದು 
ಕಾವ್ಯವಾಣಿಯ ಕಾಂತಾಸಂಮಿತಿಸ್ಥರೂಪದ ದೆಸೆಯಿಂದ. ಇದರಿಂದ ಪ್ರಸ್ತುತ ಗಂಥದ 
ಕಾವ್ಯತ್ತವು ಸಮರ್ಥಿಸಲ್ಲಡುತ್ತದೆ. 

ಉದ್ದಕ್ಕೂ Rambling Stye-ಸ್ಪಚ್ಛಂದ ಲಘು ವೃತ್ತಿಯ ಶೈಲಿ" ಎದ್ದು ಕಾಣುವ 
ಈ ವಚನಗಳಲ್ಲಿ ಬಂದಿರುವ ಅಭಿಪ್ರಾಯ ಪ್ರಕಟನೆಗಳು ಒಂದಲ್ಲ, ಎರಡಲ್ಲ. ಲೋಕದ 
ಆಚಾರ-ವಿಚಾರಗಳಲ್ಲಿ ಡೊಂಕೆಂದು ತೋರಿದವುಗಳೆಲ್ಲವನ್ನೂ ಗಂಥಕರ್ತರು 
ಟೀಕಿಸಿದ್ದಾರೆ. ಗಂಥಕ್ಕೆ ಕಾ ವೃತ್ಸವಿರುವುದರಿಂದ(ಶಾಸ್ತ್ರ ಶೈಲಿ ಇಲ್ಲದುದರಿಂದ) ಅವುಗಳಲ್ಲಿ 
ಹಲವೆಡೆ ಸೌಂದರ್ಯ ತರ್ಕವೇ. ಎದ್ದು ಕಾಣುವಂತಾಗರೆ” ಧಾರ್ಮಿಕ ಕಾವ್ಯಕ್ಕೆ ಲೌಕಿಕವಾದ 
ಕಾವ್ಯ ಎಂಬ ಪರಿಭಾಷಾನಾಮ ಬೇಕಾಗಿಲ್ಲ- ಎಂಬ ಅಭಿಪ್ರಾಯ ಪ್ರಕಟನೆಯೊಂದು 
ಉದಾಹರಣೆ. ಕಾವ್ಯವೂ ಅಲ್ಲ ಶಾಸ್ತ್ರವೂ ಅಲ್ಲ-ಎನ್ನಿಸುವಂತಹ ಕೃತಿಗೆ ಸುಕ್ಕ ೈತಿತ್ಸವನ್ನು 
ಕೊಡಲು ಸಾಧ್ಯವಾಗದುದರಿಂದ ಧರ್ಮ(ದೆ 5 ವಕತೆಸ ನೈತಿಕತೆ ಗರ್ಭಿತವೂಕಾವ; ಗುವ 

ಪಧಾನವೂ ಆದ ಕೃತಿಯನ್ನು ಧಾರ್ಮಿಕ ಕಾವ್ಯವೆಂದು ಕರೆಯುವುದು ರೂಢಿ. ಭಕ್ತಿಯು 
ಭಾವನಾಂತರ್ಗತ, pS NES ತದನುಯಾಯಿಗಳು-ದಾರ್ಮಿಕ ಕಾವ್ಯದಲ್ಲಿ 


೬. Style is a way of seeing things-Flaubert 


+ ೪೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ದೈವಿಕ, ನೈತಿಕ ವಿಚಾರಗಳು ಬೌದ್ದಿಕ ವಿಚಾರಗಳಂತೆಯೇ ವಿಚಾರಗಳು" 
ಸಮರ್ಥಿತವಾಗಿರಲಿ, ಅಸಮರ್ಥಿತವಾಗಿರಲಿ. ಗಂಥಕರ್ತನಿಂದ ಕೃತವಾದೊಡನೆಯೆ 
ಇವೆಲ್ಲವೂ ಗ್ರಾಂಧಿಕ ಸಂಗತಿಗಳು(Fಷcts). ಕಾವ್ಯಗ್ರಂಥದ ಸಂಗತಿಗಳು 
ಕಾವ್ಯರಸದ (Aesthetic Perception) ಆಸ್ಟಾದಕ ಪ್ರೇರಕಗಳು( Stimulants). 
ಆದುದರಿಂದ ಧಾರ್ಮಿಕ ಕೃತಿಯೊಂದು ಕಾವ್ಯವರ್ಗಕ್ಕೆ ಸೇರಬಲ್ಲುದಾಗಿದೆ. ಗದ್ಯ- 
ಪದ್ಯಗಳರಡೂ ಕಾವ್ಯಗಳಾಗಬಲ್ಲವು. 

ಆದುದರಿಂದ "ರಂಗಬಿನ್ನಪ'ದ ಗದ್ಯವು ವಚನಸಾಹಿತ್ಯದಂತೆ ನವ್ಯಕಾವ್ಯದಂತೆ, 
ಚೂರ್ಣಿಕಾ ಮಾಲೆಯಂತೆ ಧಾರ್ಮಿಕ ಅಥವಾ ನೈತಿಕ ಕಾವ್ಯವೆಂದೆನಿಸಿದೆ. ಈ ಕಾವ್ಯದಲ್ಲಿ 
ಕಂಡುಬರುವ ರೂಪಕ ಸೌಂದರ್ಯ ಹೀಗಿದೆ; (೧) ಕಂದವೃತ್ತದ ಗಂಧವೀಳ್ಯ, 
(೨) ರಗಳೆ ಷಟ್ಟದಿಯ ಹಾರ ತುರಾಯಿ, (೩) ಮಣ್ಣ ಕಣ ನಾನು, (೪) ಚಿಂತೆ 
ರಾಕ್ಷಸಿಗೆ ಸಂತಾನ ಸಾವಿರ, (೫) ಸಾಲವದು ವೇದನೆಯ ಕಣಜ, (೬) ವಿವೇಕದಲ್ಲಿ 
ಬಲ್ಲಿದಗೆ ದುಡ್ತು ಕೊರತೆ ಕಂಟಕವ ಛೇದಿಸಲು ಕರವಾಳು, (೭) ವೈರಾಗ್ಯ ಒಳ್ಳೆಯದಣ್ಣ. 
ಕೆರೆಯ ತೂಬು; ಅದರಿಂದ ಹೊರ ಹೊರಟ ಕಾಲುವೆಯೆ ತೃಪ್ತಿ ಹುಲುಸಾಗಿ 
ಬೆಳೆಸುವುದು ಸಂತೋಷಪಯಿರ, (೦) ನಿನ್ನೆ ನಾಳೆಗಳು ವೇಶೈಯರು. ನಿರ್ಬಲದ 
ನರನ ಇಕ್ಕಲದಿ ಪಿಡಿದು ತಮ್ಮ ಥಳುಕಿನ ಬೆಡಗಿನಲಿ ಸೆಳೆದು ಬಳುಕಿಸಿ ತಬ್ಬಿಬ್ಬು 
ಮಾಡುವರು, (೯) ಕುಲವಧು ಕಲೆಯ ದುರ್ಭೇದ್ಯ ಹೃದಯವನು ಕದಿಯಬಲ್ಲ 
ಕಾದಲನೆ ರಸಜ್ಜ (೧೦) ಕನ್ನಡವೆ ಮನೆಯ ಮಾಣಿಕ, (೧೧) ಬಡವನಿಗೆ ಹಸಿವು 
ನೀರಡಿಕೆಯ ಹಾವು ಚೇಳು, (೧೨) ಸಕಲರಿಗೂ ಜಾತಿ ಪದವಿ ಚರ್ಮ ತಾರತಮ್ಯಗಳ 
ವೈತರಣಿ, (೧೩) ಕಾಯ ಮನಸ್ಸುಗಳು ಕತ್ತರಿಯ ಕಾಲುಗಳು; ಎರಡೊಂದಾಗಿ 
ಕೂಡದಿದ್ದರೆ ಅಡ್ಡಿ ತೃಣವನು ಕತ್ತರಿಸುವುದೆಂತು? (೧೪) ಚಿತ್ತವೆಂಬುದು ಅತಿ 
ನಸನಸೆಯ ಪದಾರ್ಥ. ತೃಪ್ತಿ ಉಡಿಗೆಯ ಧರಿಸಲೊಪುದು; ಶಾಂತಿ ತೊಡಿಗೆಯ 
ಒಲ್ಲೆನೆಂಬುದು, (೧೫) ಯೌವನ ದಶೆಯ ಬಹು ಜಲಾವರ್ತಗಳ ಈಜಿ ದಾಟಲು 
ತರುಣನಿಗೆ ಕುಟುಂಬಿನಿಯ ಹಿತಬೋಧೆಗಳೆ ಬೆನ್ನಿನ ಬೆಂಡು, ಉಳಿಸುವ ಸೊಂಟ 
ಪಟ್ಟಿ (೧೬) ಲಕ್ಷ್ಮಿಯ ಕಟಾಕ್ಷ ಬಹುವಾಗಿ ಯಾರ ಮೇಲಿದೆಯೋ ಅವ ಯಥಾವತ್ತು 
ಲೋಕವ ಅರಿಯಲಾರ ಎಂದಿಗೂ, (೧೭) ನಾಲ್ಕು ಬಿಂದಿಗೆ ನೀರು ಸಣ್ಣ ಮೀನಿಗೆ 
ಸರೋವರ, (೧೮) ಲೇಖನಿ ಬರಿ ಕರಿಯ ಕಡ್ಡಿಯಲ್ಲ; ಎಚ್ಚರಿಕೆ ಛದ್ಗವೇಷದ 
ಕಾಳಿಂಗ ಸರ್ಪ; ಅಚ್ಚಿನ ಹುಚ್ಚಿನಲಿ ಪಿಡಿದಲ್ಲಿ ಕಚ್ಚದೆ ಬಿಡದು, (೧೯) ಅನ್ಯ ಭಾಷೆಯ 


&. Literature is ofits nature involved with ideas because it deals with man in 
society...-Trilling 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೪೧ + 


ಅನ್ಯಾಯ ಕಾಮವೆನ್ನುವ ಸಾಂಕ್ರಾಮಿಕ ಜಾಡ್ಯ ಸೋಂಕದಿರಲು, ಆರು ತಿಂಗಳು 
ತೀರುವುದರೊಳಗೆ ಕನ್ನಡ ಸಿಡುಬು ಹಾಕಿಸಬೇಕು, (೨೦) ಕೆಲಸ ಮಾಡುವ ಹಂಬಲವೆ 
ಹೆಂಡತಿ, (೨()) ತನ್ನ ಮಡದಿಯೆ ತನಗೆ ರಂಭೆ, ತಿಲೋತ್ತಮೆ, ರತಿ, ದ್ರೌಪದಿ, 
ದಮಯಂತಿ, ಸೀತೆ, ಶಾರದೆ, ಲಕ್ಷ್ಮಿ ಗೌರಿ-ಎಂದುಕೊಳ್ಳುತ್ತ ಯಾವನು ಒಲಿಯುವನೊ 
ನಲಿಯುವನೊ ಬಲವಾಗಿ ನಂಬುವನೊ ರಂಗನಿಗೆ ನಮಸ್ಕರಿಸುವನೊ ಅವನ 
ನೆಮ್ಮದಿಯೊಂದು ನಂದಾದೀಪ; ಎಂದೆಂದು ನಂದುವುದಿಲ್ಲ. 


ಮೇಲೆ ಕೊಟ್ಟ ಉದಾಹರಣೆಗಳಲ್ಲಿ ಹಲವಾರು ಲೋಕಾನುಭವದ ಉಕ್ತಿಗಳು; 
ಕೆಲವು ಗಾದೆ, ಕೆಲವು ಬೋಧೆ, ಕೆಲವು ವಾದ, ಕೆಲವು ಸ್ಥಾದ. ಭಾರತದ ಸಂತ 
ಸಾಹಿತ್ಯದಲ್ಲಿ ಈ ಬಗೆ ಸ್ಹಾಭಾವಿಕ. ಮನುಷ್ಯನು ತನ್ನ ಅನುಭವಗಳನ್ನು ಅನ್ಯರಿಗೆ 
ಹೇಳಬೇಕೆಂದು ಲವಲವಿಕೆ ತಾಳುವುದು ಸ್ಪಾಭಾವಿಕ; ಆದರೆ ಇಂದು ಅಂಥವುಗಳನ್ನು 
ಕೇಳಬೇಕು, ಓದಬೇಕು ಎಂಬ ಕುತೂಹಲ ಅಷ್ಟು ಎದ್ದು ಕಾಣುವುದಿಲ್ಲ. ಇದೊಂದು 
ಆಧುನಿಕ ರೋಗ. ಒಬ್ಬನ ಆಯುಷ್ಯ ನೂರರ ಪರಿಮಿತಿಯುಳ್ಳದ್ದಾದುದರಿಂದ; ಅವನಿಗೆ 
ಬಾಲ್ಯ, ಕೌಮಾರ, ಯೌವನ, ಮತ್ತು ವಾರ್ಧಕ್ಯಗಳೆಂ೦ಬ ದೈಹಿಕ-ಮಾನಸಿಕ 
ಅವಸ್ಥಾಂತರಗಳು ಉಂಟಾಗುವುದರಿಂದ “॥t is many times too late to mend- 
ಎಷ್ಟೋ ಸಲ ತಿದ್ದಿಕೊಳ್ಳುವ ಕಾಲಮೀರಿ ಹೋಗಿರುತ್ತದೆ' ಎಂಬುದು ಆನುಭವಿಕ 
ಸತ್ಯವಾಗಿರುವಾಗ ಕೇಳುವ ಕುತೂಹಲ, ಶುಶೂಷೆ, ಕಲಿಯುವ ಆಶೆ ಎಂಬ ರೂಪದ 
ಶಿಕ್ಷಣವು “Prevention is better than cure-ರೋಗ ಬಂದ ಮೇಲೆ ಚಿಕಿತ್ಸೆ ಮಾಡಿ 
ಗುಣಪಡಿಸಿಕೊಳ್ಳುವುದಕ್ಕಿಂತ ರೋಗ ಬಾರದಂತೆ ಮುಂಜಾಗತೆ ವಹಿಸುವುದೇ ಮೇಲು” 
ಎಂಬ ತತ್ನವೊಂದರಿಂದಲೇ ಸಮರ್ಥಿತವಾಗಿದೆ. ಆದುದರಿಂದ ಉಪದೇಶ ಸಾಹಿತ್ಯದತ್ತ 
ಮೂಗು ಮುರಿಯುವ ಆಧುನಿಕತೆಯು ಆತ್ನಗ್ರಾನಿಗೆ ಕಾರಣವಾಗಿದೆ. “Education 
makes you a polished ass-ಶಿಕ್ಷಣಂವು ನಿನ್ನನ್ನೊಂದು ಉಜ್ಜಿ ಜೊಕ್ಕ ಮಾಡಿದ 
ಮೈಯನ್ನುಳ್ಳ ಕತ್ತೆಯನ್ನಾಗಿ ಮಾಡುತ್ತದೆ' ಎಂಬ ಮಾತಿನಂತೆ ಇಂದಿನ ಶಿಕ್ಷಣವು 
ಅಸಮರ್ಥ ಭಾರತೀಯತೆಯಿಂದ ಕೂಡಿದ ತರುಣ ತರುಣಿಯರನ್ನು ಶಿಕ್ಷಣದ 
ಕಾರಖಾನೆಗಳಲ್ಲಿ ರೂಪಿಸಿ ಹೊರಗೆ ಹಾಕುತ್ತಿರುವುದಕ್ಕೆ ಉಪದೇಶ ವಿಮುಖತೆಯನ್ನು 
ಪ್ರಶಂಸಿಸುತ್ತ ಅಥವಾ ಅಲಕ್ಷಿಸುತ್ತ ಬಂದುದೇ ಕಾರಣ. ಉಚ್ಚ ವೃತ್ತಗಳಲ್ಲಿ ಈ 
ಅಲಕ ಕೃ್ಯಪರಾಧೀನರು ತುಂಬಿರುವಾಗ "ರಂಗ ಬಿನ್ನಃ ಪ್‌ದಂಥ ಸಮಾಜ ಶಿಕ್ಷಣ ಮಾಧ್ವಮಗಳು 
ಅಲ್ಲಿ ಇಲ್ಲಿ ಪ್ರಶಂಸಿಸಲ್ಪಟ್ಟರೂ, ಹಾರ್ದಿಕವಾಗಿ ಆಸ್ತಾದ್ಯವಾಗಿ ಮತ್ತು ಬೌದ್ಧಿಕವಾಗಿ 
ಪೇರಕ ಕಾರ್ಯವನ್ನು ಮಾಡಬಲ್ಲವು ಎಂಬುದು ಸಂದೇಹಾಸದ. ಲೇಖನಿ ಇಂದು ಬರಿ 
ಕರಿಯ ಕಡಿ ಅದು ಕತ್ತಿಗಿಂತ ಬಲಿಷ್ಠವಲ್ಲ ಎಂಬಂತಾಗಲು ಕಳೆದ ೨೦ವರ್ಷಗಳಲ್ಲಿ 
ನಮ್ಮ ದೇಶವು ಆಂಗ್ನ ಮಾಧ್ಯಮದ, ಆಂಗ ಗಂಥಗಳ ಮೂಲಕ ಪಡೆಯುತ್ತ ಬಂದ 
ವೈಜ್ಞಾನಿಕವೆಂದುಕೊಂಡ ನೀತಿಪಾಠಗಳೇ ಕಾರಣ. ಆಂಗ್ಗ ವಿಚಾರಗಳಷ್ಟೇ” ಹೊಸ, 
ಸ್ಪತಂತ್ರ ವಿಚಾರಗಳು ಎಂಬ ಮೋಹದಲ್ಲಿ ಭಾರತದಲ್ಲಿ ಸ್ಪತಂತ್ರವೂ ತರ್ಕಶುದ್ದವೂ 


* ೪೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಆದ ವಿಚಾರವನ್ನು ಮೂಲಭೂತವಾಗಿ ಮಾಡುವ ಪವೃತ್ತಿ ಶಿಕ್ಷಿತರಲ್ಲಿ ಮಾಯವಾಗುತ್ತೆ 
ಹೋದದ್ದೇ ಹೆಚ್ಚು. ಹೀಗಿರುವಾಗ ಆಂಗ್ಲಪಂಡಿತರಾದ ಗಂಥಕರ್ತರು ತಮ್ಮ ಕನ್ನಡತವನ್ನು 
ವಾಕ್ಕಶೈಲಿಯಲ್ಲಿ ಎಂದೂ ಕೊರತೆಗೀಡು ಮಾಡದೆ ಬಳಸಿಕೊಂಡು ಬಂದುದಲ್ಲದೆ, 
ಅನೇಕ ಕಡೆಗಳಲ್ಲಿ ಆಭಾಸಿಕವಲ್ಲದ(ನಿಜವಾದ) ತರ್ಕಶುದ್ಧತೆಯ ಕಾವಿನಿಂದ ನಮ್ಮ 
ಸಮಾಜ ಜೀವನದಲ್ಲಿ ಹಾಗೂ ಕುಟುಂಬ ಜೀವನದಲ್ಲಿ ಕಂಡುಬರುವ ಭಾರತೀಯ- 
ಅಭಾರತೀಯ "ಹೊಲೆ'ಗಳೆಷ್ಟ್ಠನ್ನೋ ಎತ್ತಿ ತೋರಿಸಿ, ಭಾರತೀಯ ಸಂತರ ಸಹಜ 
ಠೀವಿಯ ಒಕ್ಕಣೆಯ ಮೂಲಕ ಸುಸಂಸ್ಕೃಶರ ಮನಸ್ಸನ್ನು ಸೂರೆಗೊಳ್ಳಲು ಈ ಗಂಥದ 
ಮೂಲಕ ಸಮರ್ಥರಾಗಿರುವುದು ಬಹಳ ಅಭಿನಂದನೀಯ. ಹಿತಮಿತವಾದ ಮೃದು 
ಮಧ್ಯಮ ಮಾರ್ಗ ಹಿಡಿದು ಬದುಕಬೇಕೆಂಬವರು ತಿಳಿದುಕೊಳ್ಳಬೇಕಾದ ಕಲಾಮೌಲ್ಕ, 
ನೀತಿಮೌಲ್ಯ ಮತ್ತು ಭೋಗಮೌಲ್ಯಗಳ ತಾರತಮ್ಯ ಜ್ಞಾನವನ್ನು ಆರೋಗ್ಯಕರವಾಗಿ 
ಕೊಡುವ "ರಂಗಬಿನ್ನಪ'ವು ಒಂದು ದೃಷ್ಟಿಯಿಂದ ಒಂದು "Book of knowledge - 
ಜ್ಞಾನಗಂಥ”್‌ವಾಗಿರುವುದು "ಭಾರತ ಪಂಚಮೋ ವೇದಃ” ಎಂಬ ಸೂತ್ರದಂತೆ 
ಸಮರ್ಥನೀಯ. ಸದ್ದುರುಗಳನ್ನಿಸಿ ಬಾಳಿದ ಗಂಥಕರ್ತರ ಅಪಾರ ಅನುಭವಗಳನ್ನು 
ಪ್ರತಿಬಿಂಬಿಸುವ ಈ ಗಂಥವನ್ನು ಅವರ ಸಚ್ಚಿಷ್ಯ ಲೋಕವಂತೂ ಶಿರಸಾವಹಿಸದಿರದು. 
"'ರಂಗಬಿನ್ನಪ'ದ ಮಾತಿನಲ್ಲೇ ಹೇಳಬೇಕಾದರೆ ಇದರ ವಚನಗಳು ಚಾಮುಂಡಿ ಉಡುವ 
ಅಸಮಾನ ಸೀರೆಗಳಂತಿವೆ; "ಮುಸುಕು ಬಿಳಿವಸನ, ಥಾಳಥಳ್ಯದ ಬೂದುರೇಸಿಮೆ, 
ಘಟ್ಟಿನೀಲಿಯ ಮುಖಮಲ್ಲು. ಹಸನು ಹೊಂಬಣ್ಣದ ಸಕಂಲಿಕೆ, ತೊಳಗಿ ಬೆಳಗುವ 
ನೀರಾಜಿ, ಜೇಡಬಲೆಯಂತೆ ತೆಳುವಾದ ನೂಲು, ಭಸ್ಥವರ್ಣದ ಕೈಮಗ್ಗ ಕವುದಿ; ಕಣ್ಣು 
ಮುಚ್ಚಾಲೆಯ ಚಂಚಲ ಶಾಲೆ; ಸರಸ್ವತಿ ಬಣ್ಣದ ನಿರ್ಮಲ ದುಕೂಲ; ಒಂದೊಂದಕ್ಕೆ 
ಒಂದೊಂದು ಕಳೆಯಿರುವುದನ್ನು ಕಂಡಿಹೆನಯ್ಯ, ರಂಗೇಶ.' 


['ಪ್ರಬುದ್ಧ ಕರ್ನಾಟಕ್‌- ಹುಟ ೧೨೦೭, ೧೯೬೯] 


©. From the point of view of the embodied beings, true knowledge is defined 
by Krishna as the awareness of all the aspects, fundamental and evoutionary, 
ofthe material world and of the spirit that abides as the ground of the world- 
Krishna chaitanya. 


೪೪೩ + 


೫೫. ಗೊಂದಲಪುರ 


“ಪದ್ಯವು ಐಂದಜಾಲಿಕ ಸೌಲಭ್ಯದಿಂದ ಹೊರಜಗತ್ತಿನ ಮುಖಲಕ್ಷಣವನ್ನೂ 
ಚಲನವಲನಗಳನ್ನೂ ಅರ್ಥಯಿಸಿ ಹೇಳುತ್ತದೆ; ಇತಿಹಾಸಕ್ಕಿಂತಲೂ ಹೆಚ್ಚಿನ ಸತ್ಯವನ್ನು 
ಅದು ನಮ್ಮ ಮುಂದಿಡುತ್ತದೆ” ಎಂಬ ಮಾತು ಅನುಭವಸಿದ್ದವಾದುದು. "ಇಂದಿನ 
ಪ್ರಪಂಚದ ಆಧುನಿಕತೆಯ ಲಕ್ಷಣಗಳನ್ನು ಗುರುತಿಸುವುದು ಕಷ್ಟವಲ್ಲ. ಮೊದಲಿನ ಲಕ್ಷಣ 
ಅಶಾಂತಿ, ಪ್ರಕ್ಷುಬ್ದ ವಾತಾವರಣ' ಎಂದ ಶ್ರೀ ಯಾಮುನಾಚಾರ್ಯರ ಮಾತನ್ನು 
ಮನದಂದರೆ "ಸದ್ಯದ ಪದ್ಯ ಸಂಸ್ಕ ತ ಮನದ ಗೊಂದಲವನ್ನು ಚಿತ್ರಿಸುವುದು 
ಸಹಜವೆನಿಸುತ್ತದೆ. "ಅಂಥ ಪದ್ಧಗಳ' "ಒಂದು ಮಾದರಿಯೆಂದರ ಶ್ರೀ ಅಡಿಗರ 
'ಗೊಂದಲಪುರ'. 

"ಗೊಂದಲಪುರ' ವನ್ನೊಂದು "ನವ್ಯ ಕಾವ್ಯ'ವೆನ್ನುತ್ತಾರೆ. "ಶಾಕುಂತಲದ ನಾಲ್ಕನೆಯ 
ಅಂಕದ ನಾಲ್ಕು ಪದ್ಯಗಳು ಧುವ ಕೀರ್ತಿಯನ್ನು ಪಡೆದಿವೆಯಲ್ಲವೆ? ಆ ಪದ್ಯಗಳನ್ನೇ 
ಬೇರೆ ಮಾಡಿ ಶಕುಂತಲೆಯನ್ನು ಗಂಡನ ಮನೆಗೆ ಕಳುಹಿಸುವಾಗ ಕಣ್ಪರು ಆಡಿದ 
ಮಾತುಗಳೆಂದು ಬರೆದರೆ ಅದು ಭಾವಗೀತೆ” ಎಂದ ಶೀ ವಿ.ಸೀ. ಅವರ ಮಾತುಗಳನ್ನಿಲ್ಲಿ 
ನೆನೆದುಕೊಳ್ಳಬೇಕು. ಗೊಂದಲಪುರದ ಆವರಣ ಇಂದಿನ ಗೊಂದಲಿಗ ಪ್ರಪಂಚ. 
ಪ್ರಪಂಚದಲ್ಲಿ ಎದ್ದು ಕಾಣುವ ಇಂದಿನ ಗೊಂದಲಗೇಡಿತನವೇ ಮೂರ್ತಿಮಂತ 
ಗೊಂದಲಾಸುರ. ನವ್ಯಕಾವ್ಯದ ತಂತ್ರದ ವಾಸ್ತವಿಕತೆಗೇನಾದರೂ ಸಾರ್ಥಕವಿದ್ದರೆ ಅದು 
ಈ ವಸ್ತುವಿನ ಕಾವ್ಯಮಯ ಮಂಡನದಲ್ಲಿ. ಕಾವ್ಯದ ತಾತ್ತರ್ಯ "ಗೊಂದಲ'. ಅದನ್ನು 
ಮುಟ್ಟಲು ಬಳಸಿದ ರೀತಿ, ಆ ರೀತಿಯ ಅಂಗಗಳು ಆ ಅಂಗಗಳ ಸಂಯೋಗ ಈ 
ಎಲ್ಲವೂ ಕಲಾ ನಯಕ್ಕೆ ಅನುಗುಣವಾಗಿರಬೇಕಾದರೆ ಅವು "ಗೊಂದಲ'ವನ್ನೇ 
ಅಂತಸ್ಥಾರವನ್ನಾಗಿ ಇಟ್ಟುಕೊಂಡಿರಬೇಕು. ನವ್ಯ ಕಾವ್ಯದ ಗಾಡಿಗೆ ರೂಪಕಗಳೇ ಗಾಲಿಗಳು. 
ಅಂಥ ರೂಪಕ ಚಕ್ರಗಳ ಸಂತತಿ ಕಾವ್ಯವಸ್ತುವನ್ನು ಮುಂದೂಡಿಕೊಂಡು, ವಿಸ್ತರಿಸಿಕೊಂಡು, 
ಭಾವಸಾಂದ್ರತೆಯನ್ನು ಬೆಳೆಸಿಕೊಂಡು ಸಾಗುತ್ತದೆ. 

ಸೃಷ್ಟಿಯ ಆದಿಯಲ್ಲಿ ಕತ್ತಲಿತ್ತು ಎಂಬ ಹಳೆಯ ಸೃಷ್ಟಿಕಥೆಗಳಂತೆ 
ಗೊಂದಲಪುರಲ್ಲಾದರೂ ಮೊದಲಿದ್ದುದು ಕಾಮಾಲೆ ಕತ್ತಲು. ಆ ಕತ್ತಲು ಕುಡಿದು 
ಕೊಬ್ಬಿ ತಾನೇ ತಾನಾಗಿ ಸ್ವರ ಸಂಚಾರವನ್ನು ಕೈಗೊಂಡಿದೆ. ಅದು ತನ್ನ ಮಾಯೆಯಿಂದ 
ಆಸೇತುಹಿಮಾಚಲವನ್ನು ವ್ಯಾಪಿಸಿದೆ. ಆ ಅಜ್ಞಾನಾಂಧಕಾರಕ್ಕೆ ಥಂಡಿಯೊಂದು ಸಹಾಯಕ. 
ಆ ಕತ್ತಲ. ಥಂಡಿಯ ಆವರಣದಲ್ಲಿ ಉಪನಿಷತ್ಕಾಲದಿಂದ ಪರಂಪರಾಗತವಾಗಿ ಬಂದ 
ಯಷಿಮುನಿ ಆಚಾರ್ಯರ ಸಿದ್ದಾಂತಗಳ (ಜ್ಞಾನದ) ಶುಷ್ವಾಂಶ ಕಾಣಿಸುತ್ತದೆ - 
ತಿರುಳಲ್ಲ, ಸಿಪ್ರೆ ಪರಲೋಕಕ್ಕೆಂದು ದುಡಿಯುತ್ತಿದ್ದುದು ಇಂದು ಭೂಗತವಾಗಿದೆ; 


* ೪೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅನ್ನಬ್ರಹ್ಮ ಅಂತರ್ಧಾನನಾಗಿ "ಪಹಿಲೇ ಪೇಟೋಬಾ ಮಾಗಾ ವಿಶೋಬಾ' ಎಂಬ 
ಸ್ಥಿತಿ ಉದಯಿಸಿದೆ. ಅಂಥ ಹೆಣನೆಲದ ವಿಕಟ ದೃಶ್ಯವನ್ನು ಬಣ್ಣಿಸಲು ಬಳಸಿದ 
ವಿಕಟರೂಪಕಗಳಿಗಿದೊಂದು ನಿದರ್ಶನ: 

“ಮುಸುಕಿತು ಅಮಾಸೆ ಲೋಕಸ್ತು ದಬದಭೆ ಗಲಭೆ 

(ಜಗ್ಗಿ ಕಿತ್ತವರಾರು ತಮದ ತೂಬಿನ ಬೂಚು? 

ನುಗ್ಗಿ ಬಂದಿತ್ತೇನು ಯಮನ ಕೋಣನ ಕೋಚು?) 

ಕೆಲಸವಿಲ್ಲದ ಗಿರಣಿ ಹಾಕಿಸುಳ್ಳೇ ಸೀಟಿ ಹೂಸುತಿದೆ ಹುಡಿಗಲಾಟಿ 

ಇರುಳ ಚಕ್ರವ್ಯೂಹದಲ್ಲಿ ಬೀಸುತ್ತಲಿದೆ ಕರ್ಣ ಕೈ ಕುರುಡು ಸೋಟೆ” 

ವಸ್ತುಸ್ಥಿತಿಯ ವಿಕಟತೆಯನ್ನು, I ಕಣ್ಣಿಗೆ ಕಟ್ಟುವಂತೆ 


pr) 
ಮಾಡುತ್ತದೆ ಇಲ್ಲಿ ಮೂಡಿದ ನಿಕಟವಾದ NS ಸಷ್ಟ. ಮೊದಲಿನ 


pe] 


ಸಾಲು ಎಷ್ಟು (Psychologically natural) - ಮಾನಸ ಕ್ರಿಯಾ ಸಹಜ - ಎಂಬುದು 
ಅಲ್ಲಿಯ ಸಂಕ್ಷೇಪಗಳ ಸಂಗತವಾದ ವಿಸಂಗತಿಯಿಂದ ಗೊತ್ತಾಗುತ್ತದೆ. ಅದರ R- 
torical eಗೀಂ! - ವಕ್ರೋಕ್ತಿ ಪ್ರಭಾವ - ಸಹೃದಯ ಹೃದಯಕ್ಕೆ ಕ್ಷಣಾರ್ಧದಲ್ಲಿ 
ಖಚಿತವಾಗುತ್ತದೆ. 

ಮೇಲಿನ ಉದಾಹರಣೆಯಲ್ಲಿ ನವ್ಯಕಾವ್ಯ ಅಂತ್ಯಪ್ರಾಸವನ್ನು ಬಿಡದೆ ಇರುವುದು 
ಅದರ ಅರ್ಥವನ್ನು ರಪ್ಪನೆ ಅಚ್ಚುಹೊಡೆವ ಸಂಕೇತಗಳ ಸಾಮರ್ಥ್ಯಕ್ಕೆ 
ಹೋಷಕವಾಗಿರುವುದು ಗಮನಾರ್ಹ. ರೂಪಕಗಳ ಅಸ್ಲಿಪಂಜರಗಳಂತಿರುವ ಈ 
ಸಂಕೇತಗಳ ಭಯಾನಕತೆಗಿನ್ನೊಂದು ಉದಾಹರಣೆಯನ್ನೆತ್ತಿಕೊಳ್ಳಬಹುದು. 


“ಮೂವತ್ತುಕೋಟಿ ದೇಗುಲ ಶೂನ್ಯ; ಶೂನ್ಯ ಗರ್ಭಗುಡಿ; 

ಭಗ್ನವಿಗಹ ಸ್ತಬ್ದ ದೀಪನಾಡಿ; 

ಅಂಧಕಾಸುರ ಕೆದರಿ ಕೇಶ ಬಾರಿಸುತಿರುವ 

ರುಗ್ಗಗಂಟೆಯ ನಗ್ನ ಘಂಟಾಮಣಿ!” 

ಅರ್ಥದ ಖಾರವನ್ನು ಶೈಲಿಯ ಓಜಸ್ಸು ಇಲ್ಲಿ ಹೃದಯಸ್ಪರ್ಶಿಯಾಗಿ ಚಿತ್ರಿಸಿದೆ. 

ಭಯಾನಕತೆ ಬೀಭತ್ತದೊಡನೆ ಕೂಡಿಕೊಂಡದ್ದನ್ನು ಇಲ್ಲಿ ಕಾಣಬಹುದು. 

"ಗಳಿಗೆಗಿಪುತ್ತು ಅಪಘಾತ ಆಕಾಶದಲ್ಲಿ, ನೆಲದಲ್ಲಿ, 

ಪಾತಾಳದಲ್ಲಿ 

ಸಿಡಿದ ಮಿದುಳಿನ ಚೂರು ಪಡೆದು ಭೂತಾಕಾರ 

ಕೊರಳ ರೋಡೆಂಜಿನ್ನ ನೇರಿ ಕುಳಿತು 

ನೆಗೆದೆದ್ದು ಚಿಮ್ಮುತಿದೆ ಹಳ್ಳಿ ಪಟ್ಟಣದಲ್ಲಿ ಗುಡಿ ಮಠ, 

ಸೀದಿ ಈಗರ್ಜಿಯಲ್ಲಿ' 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೪೫ + 


ಇಲ್ಲಿಯ ಸರಳ ರಗಳೆಯ ಗತಿ, ಅಂತಃಪ್ರಾಸಬಂಧ, ಆಧುನಿಕ ಬಳಕೆಯ 
ಸಾಮಾನುಗಳ ಸಾಂಕೇತಿಕ ಬಳಕೆ, ರೂಪಕಚಿತ್ರದ (ಇಮೇಜಿನ) ಮಿಶ್ರಸ್ತರೂಪ ಮತ್ತು 
ಅದರಿಂದಾದ ಕಲ್ಪನಾ ವಿಸರಣ ಶಕ್ತಿ, ಉದ್ದಿಷ್ಠವಾದ "ಗಲಭೆ, ಕೂಗು, ಕಾಡುಕಿರಿಚಾಟ' 
ಎಂಬರ್ಥದ ಬೃಹತ್ವದ ಸಿದ್ದಿ ಇವು ಸಷ್ಟವಿವೆ. ಈ ಶತಕಂಠರಾವಣನ ಮೊರೆತವನ್ನು 
ಹೀಗೆ ಶತಚ್ಛಿದ್ರ ಪ್ರತಿಮಾ ರಚನೆ ವ್ಯಂಜಿಸುವುದು ಸಮುಚಿತ. 
ಒಂದನೆಯ ಖಂಡದಲ್ಲಿ ಇದೇ ಮೇರೆಗೆ ಓಡಾಟ, ಚೀರಾಟ, ಹಾರಾಟ, ಬಡಿದಾಟ, 
ಭಂಡಾಟಗಳನ್ನು ಪುನಃ ಪುನಃ ಹೊಸ ಹೊಸ ಪ್ರತಿಮಾ ಸಂಕೇತಗಳಿಂದ ವಿಸ್ತರಿಸಿ 
ಬಿತ್ತರಿಸಲಾಗಿದೆ. ಒಂದೇ ಮೂಲ ಕಲ್ಪನೆಯ ವಿಶ್ವರೂಪದರ್ಶನವನ್ನು ಮಾಡಿಕೊಡಲಾಗಿದೆ. 
ಆ ರೂಪಗಳೆಲ್ಲ ಎಷ್ಟು ವಿಕಟವೆಂದರೆ: 
“ಗೆದ್ದವಗು ಸಿದ್ದವಿದೆ ಹೊಂಡ ಆಳುದ್ದ; 
ಇದು ವಿಧಿಯ ವಹಿವಾಟಿಗಿಂತಲು ಆಬದ್ಧ” 


|0| 


ಎರಡನೆಯ ಖಂಡದಲ್ಲೂ ಕತ್ತಲಿನ ಆವರಣವೇ ಇದೆ. "ಮೋಡಪಟದಾಚೇನೋ 
ಮೇಜವಾನಿ. ಕೆಳಗೋ ವೃಥಾ ಜೀವ ಭಾವ ಹಾನಿ'. ಬರಿಗುಲ್ಲು ನಿದ್ದೆ ಗೇಡು; 
ಭೇದಭಾವ, ಪಕ್ಷಪಾತ, ಅನ್ಯಾಯ; ಅಸಮಾಧಾನ ಹೊರತು ಮತ್ತೊಂದಿಲ್ಲ. ಎಲ್ಲ 
ಕ್ರಾಮಕ್ರೋಧಗಳ ಅಸಹ್ಯತಾಂಡವ - 
“ಸುತ್ತಮುತ್ತಲ ರುಂಡಬುರಡೆಯಲಿ 
ನೊರೆಗಳ್ಳು ಕುಡಿದು ಕುಣಿದಿದೆ ಕೆಂಪುಕುಂಡೆ ಕೋತಿ 
ಹೆಣ್ಣ ತೊಡೆಯರಸುತಿದೆ ಅದರ ಮೂತಿ' 
ಕಂಡರೆ ಯಾರಿಗಾದರೂ ಅಂಥ ಕಿಷ್ಠಿಂದೆಗಿಂದು ರಾಮಚಂದ್ರ ಬರುವುದು 
ಅಸಂಭವ ಎನ್ನಿಸುವುದಂತೆ! ಏಕೆ? ಎಲ್ಲ ಹೊಲಸು! 
ಕತ್ತಲಾಯ್ಯು; ಅದರೊಡನೆ ಗೌಜು; ಅದರಲ್ಲಿ ಗಡಿ ಬಿಡಿ, ಘರ್ಷಣ, ಅನ್ಯಾಯ, 
ಅಸಹ್ಯ 'ಅಸಂಬದ್ಧತೆ. ಬೇತಾಳಗಳ ಕುಣಿತ; 'ಭೂತಲೀಲೆಯ ಓಡಾಟ; ಪೇಗ; 
ಎದುರುಬದುರು. ಢಕ್ಕಾ ಢಿಕ್ಕಿ! 


Ill 
ಮೂರನೆಯ ಖಂಡವೂ ಕಾಮಬೀಭತ್ತವನ್ನು ಚಿತ್ರಿಸುತ್ತಲೇ ಪ್ರಾರಂಭಿಸುತ್ತದೆ. 
ಈ ಕಾಮರಾಜ್ಯವನ್ನು 


* ೪೪೬ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


“ವನದ ಜಘನಸ್ಥಳದ ವಿವೃತ ಸುಖಜಾಲದಲ್ಲಿ 
ತುಟಿ ದಡಕ್ಕಂಟಿ ಮೊಲೆಬಳಿಲಂಗರಿಟ್ಟಾಡಿ 
ಹೊಕ್ಕುಳಿನ ಸುಳಿಯಲ್ಲಿ ಹೊಕ್ಕು ಜಾರಿ 

ಸೊಂಟ ಸುಂಟರಗಾಳಿಯಲ್ಲಿ ಗಿರಗಿರ ಬುಗುರಿ; 
ತೊಡೆಬಂಡೆಗಪ್ಪಳಿಸಿ ಭಗ್ಗನೌಕೆ: 

ಕನಸು ರಾಬಿನ್ಸನ್‌ ಕ್ರಸೋ ದ್ವೀಪದಲ್ಲಿದ್ದು ಕರಗಿದೆ 
ಸ್ವಯಂಪುಭೆಯ ಕುಹರದಲ್ಲಿ' 


ಎಂಬ ತುಂಡು ಅದರಲ್ಲಿಯೂ ಆದ ನಿರಾಶೆಯ ಇರಿಚೂರಿಯ ಅಲಗಿನ 
ರುಳತ್ವಾರದೊಂದಿಗೆ ಹೊಳೆಯಿಸಿದೆ. ಬಾಲ್ಕ ಕಳದು ಕೌಮಾರ, ತಾರುಣ್ಯಗಳಲ್ಲಿ 
ಕಾಲಿಟ್ಟ ಇಂದಿನ ಸಂಸ್ಕೃತ ಜೀವಿಯ ಸುತ್ತಲಿನ ಆವರಣದಲ್ಲಿ ಕ್ರಮವಾಗಿ ಆಗುವಂಥ 
ಮಾನಸಿಕ ಬದಲಾವಣೆಗಳು ಪ್ರತಿಕ್ರಿಯೆಗಳು ಮುಂತಾದವನ್ನು ಸ್ಥೂಲಮಾನದ 
ಮೆಟ್ಟಿಲಳತೆಯಿಂದ ಕವಿ ಚಿತ್ರಿಸುತ್ತ 


“ನಾರ್ಸಿಸಸನ ಡೆಸ್ಬು ಹಾಕಿ ಇದ್ದೆನು' ಖಾಲಿ 
ಕಳೆದಿತ್ತು ಹತ್ತು ವರ್ಷ 
ಆಗ ಬಿದ್ದಿತ್ತು ಭಾರೀ ಏಟು; ಚಿಪ್ಲೊಡೆದು ಆಗಿ 
ಚೆಲಾಪಿಲಿ ತಲೆಜಜಿ ಮೈ ಅಜಿಬಜಿ 

(=) ದು ಜ ಜ ಜ 
ಎಂಥ ಬಿರುಗಾಳಿ ಮಾರಾಯ, ಅದು ದೈತ್ಯ 
ರಖಾಡಮಾಲಿಯೆ ಥೇಟು' 


ಎಂದು ವ್ಯಕ್ತಿಯ ಜೀವನದ ಗೊಂದಲಗಳನ್ನು ಕತ್ತಲಲ್ಲಿ ಕೈ ತಡಹುತ್ತ ಎದ್ದುಕೊಂಡು 
ಬಿದ್ದುಕೊಂಡು, ಯದ್ವಾತದ್ವಾ ಅನುಭವಗಳನ್ನು ಪಡೆಯುತ್ತ ನಡೆವ ಅದರ ಗೊತ್ತುಗುರಿ 
ಇಲ್ಲದ ಬಾಳಗತಿಯನ್ನು ಕವಿ ಮಾರ್ಮಿಕವಾಗಿ ಸಂಕೇತಿಸಿದ್ದಾನೆ. ಆತ ಜಗತ್ತಿನಲ್ಲಿ 
ಕಾಡುವ ಶೋಷಣದ ದೃಶ್ಯವನ್ನು 


“ಬೂಟುಗಳ ಕೆಳಗೆ ಹಾಸಿತ್ತು ಹಪ್ಪಳ ಹೊಟ್ಟಿ ಸಾಲು ಸಾಲು” 


ಎಂಬ ಚುಚ್ಚು ಸಾಲಿನಲ್ಲಿ ಸೂಚಿಸಲಾಗಿದೆ. 


"ಉಳುವವರ ಎದೆಗೆ ಹಾಕಿತ್ತು ರಬ್ಬರ್‌ ಟ್ಯೂಬು 
ಒಂದೆರಡು ಮೈಲಿ ಉದ್ದ 

ಅದರಂತೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ 
ರಕ್ತಮದ್ಯವನೊಬ್ಬ' 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೪೭ + 


ಎಂಬುದು ಅದನ್ನು ಪುಷ್ಲೀಕರಿಸಿದೆ. ಈ ಸ್ಪಾರ್ಥ, ಶೋಷಣ, ದಮನ, ದೌರಾತ್ಯ, 
ದುರ್ಮದ, ದುರಹಂಕಾರಗಳುಳ್ಳ ಜೀವಿಗಳಿಗೆ ನಾಯಕನಾದ ವ್ಯಕ್ತಿಯೊಂದು ನರಯಂತ್ರ 
— Robot Man! 


IV 


ನಾಲ್ಕನೆಯ ಖಂಡದಲ್ಲಿ ಜೇಬಿನಲ್ಲಿಯೇ ಮಿದುಳಿರುವ ರೊಕ್ಕದ ಹುಳುಗಳ 
ನಾಯಕ ಅವತರಿಸುತ್ತಾನೆ. ಆತನ ಅಸುರೀ ಸಂಪತ್ತಿನ ಗಂಭೀರ, ಭೀಷಣಚಿತ್ರ ಇಂತಿದೆ- 

“ಚಂಡೆ ಮದ್ದಳೆ ಭೇರಿ ದುಂದುಭಿ ತಮ್ಮಟೆ ಶತಗಾರ್ದಭ ಕಂಠಪ್ರಾಣ 

ಸಂತೆಸಂತೆಯ ಅಧಿನಾಯಕ; ಸದ್ದೆಂತೆಂಬರ ಗಂಡ; 

ಮೌನಿ ಮುನಿ ಯಷಿಧ್ಯಾನಿ ವಿಜ್ಞಾನಿ ಎಂತೆಂಬ ಬೆಂತಕ ಹಂತಕ ಜನ ಮಿಂಡ, 

ಜನ ಜಾತ್ರೆಯ ಜೀವಾಧಾರ! 

ಇಂಥ ಅಸುರೀರೂಪ ತಳೆದ ಜಗತ್ತಿನ ವ್ಯವಹಾರ ಪುರುಷನ ದರ್ಬಾರಿನಲ್ಲಿಯ 
ಜನರು - 

“ಹಾಕಿದ ಗೆರೆಯ ಮೀರಲಾರದವರು; 
ಮನ ಮುಚ್ಚಿ ನಮಗೆ ಕೈ ಎತ್ತುವವರು 

ಅವರವರ ಎದೆಯನ್ನು ಕಿತ್ತು ಖಾಲಿ ಬುರುಡೆಯೊಳಿಟ್ಟು ಹೊಲಿದರಷ್ಟೆ ರಿಪೇರಿ; 
ಹೆಚ್ಚಿಗಿಲ್ಲ'. 

“ನಿರ್ಮೀರಮುರ್ಮೀತಳಂ' ಎನಿಸಿ ದೈತರಂಥ ಗುಂಡರೂ, ಪುಂಡರೂ ಪಟಿಂಗರೂ 
ಮನಸಿಗೆ ಬಂದಂತೆ ಕೈ ಚಲಾಯಿಸುವ ಅರಾಜಕ ಪರಿಸ್ಥಿತಿ ಕವಿಕಂಡ ಇಂದಿನ 
ದರ್ಶನ. ಹಳೆಯ ಮೂರ್ತಿಯನ್ನು ಕಿತ್ತುಹಾಕಿ ಹೊಸಮೂರ್ತಿಯನ್ನು ಸ್ಥಾಪಿಸಿಕೊಳ್ಳದ 
ನಮ್ಮ ಜನದ ಹೃದಯವನ್ನು ದೈತ್ರ ಹೊಕ್ಕು ದಾಳಿ ಮಾಡುತ್ತಿರುವುದು ಸ್ಪಭಾವಿಕ. ಆ 
ದಾಳಿಯ ಬಿರುಗಾಳಿಯ ವೇಗ, 'ವಜಾಹತಿಯುಂತಹ ಕೌರ್ಯ, ಪೇತತಾಂಡವದಂತಹ 
ಜುಗುಪ್ಲಾಜನಕತೆಗಳನ್ನು ಚೆನ್ನಾಗಿ ಗಮನಕ್ಕೆ ತಂದುಕೊಡುವ ಕಾರ್ಯವನ್ನು ಈ 
"ಗೊಂದಲಪುರ' ರಸಾವಹವಾಗಿ ಮಾಡಿಕೊಟ್ಟಿದೆ. ("Pain is in some wise the 
artist of the world, which creates us, fashions us, sculptures us with 
the fine edge of a pitiless chisel-) - ಕಷ್ಟ ಎಂಬುದು ಒಂದು ಬಗೆಯಿಂದ 
ಜಗತ್ತಿನ ಶಿಲ್ಲಿ ಎನ್ನಬೇಕು; ಅದು ನಮ್ಮನ್ನು ಹುಟ್ಟಿಸುತ್ತದೆ, ರೂಪಿಸುತ್ತದೆ, 
ಮೂರ್ತಗೊಳಿಸುತ್ತದೆ - ಯಾವುದರಿಂದ? ನಿರ್ದಯವಾದ ಉಳಿಯ ಹರಿತವಾದ 
ಅಲಗಿನಿಂದ!' ಎಂಬ ಮಾತಿನಿಂದ ಈ ದೈತ್ಯಧ್ಧಾನದ ಇಂದಿನ ಕುಲುಮೆಯಲ್ಲಿ 
ಕರಗುತ್ತಿರುವ ಭಾರತ, ಜಗತ್ತು ಅಗ್ನಿ ಪರೀಕ್ಷಯಲ್ಲಿ ಪ ಪಾರಾಗಿ ತನ್ನ ಶುದ್ಧತೆಯನ್ನು 
ಮೆರೆದ ಸೀತೆಯಂತೆ ನಾಳೆ ಯಶಸ್ವಿಯಾಗಬಹುದು. ಅದಕ್ಕೆ ಕವಿ ಹೇಳುವ ಮದ್ದೆಂದರೆ 


* ೪೪೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ದೇವರಲ್ಲಿ S॥fSurrender ಆತ್ಮ ಸಮರ್ಪಣೆ. ಈ ದೇವ ಕವಚವೊಂದೇ ಶರಣಲ್ಲದೆ 
ಪ್ರಾಮಾಣಿಕನಿಗಿನ್ನೊಂದಿಲ್ಲ ಎಂಬುದನ್ನು ಕವಿ ಕೊನೆಯಲ್ಲಿ ದೈತ್ಯ ಎದೆಯಮೇಲೆ 
ಕುಳಿತು ಕುತ್ತಿಗೆ ಹಿಸುಕುವ ಚಿತ್ರವನ್ನು ಬಿತ್ತರಿಸಿ ಸೂಚಿಸಿದ್ದಾನೆ. 

ಇಡೀ ಕಾವ್ಯದ ಶರೀರದಲ್ಲಿ, ಅದರ ಬ್ರಹ್ಮಾಂಡ ಭಾಂಡೋದರದಲ್ಲಿ ಉಂಟಾದ 
ವಶ್ಷವ್ಯಾಪಕವಾದ ಹೊಟ್ಟೆನೋವಿನ ಸಾಟೋಪಕೂಟಕಪಟಾ ನೃತ್ಯ ತಾಂಡವದ ಫಲವಾದ, 
ರುಾಡಿಸರಲಾರಂಭಿಸಿ ಬಂದ ಹುಳು ನೊಳ ಕಿಮಿಕೀಟಗಳ ಬೀಭತ್ಸ ಪಾಯಸದ 
ನಾತವೇ ಕಾವ್ಯದ ಸತ್ತವಾಗಿದೆ, ಸಾರವಾಗಿದೆ. ಈ ರಾಡಿಯ, ರೋಡೆಂಜೆನ್ನಿನ, ರಭಸದ. 
ತುಮುಲದ ಯದ್ಧಾತದ್ದವನ್ನು ಕವಿತೆಯ ಛಂದ, ಬಂಧ, ಸಂಕೇತ, ಸನ್ನಿವೇಶ ಚಿತ್ರ, 
ಭಾಷೆ, ಶೈಲಿಗಳು ಭಾವ ಸಾಯುಜ್ಯ ಪಡೆದು ಬಿಂಬಿಸಿದ್ದೇ ಕವಿತೆಯ ಯಶಸಿನ, 
ಕೃತಕೃತ್ಯತೆಯ, ಸಾಮರ್ಥ್ಯದ ಗುಟ್ಟು. ಇದೇ ನವ್ಯತಂತ್ರ, ತೋರಿಕೆಗೆ ಸಂಕೇತಗಳ 
ವಿಸಂಗತತೆಯಿದ್ದರೂ ಅವುಗಳಲ್ಲಿ ಸಮನ್ವಯ. ಏಕೋದ್ದೇಶ ಇರುವುದು ನಿಗ್ರಹ 
ಬುದ್ದಿಗೆ ಥಟ್ಟನೆ ಹೊಳೆಯುವುದು. German Food Pills ನಂತೆ ಘುಟಿಕಾರೂಪದ 
ಅರ್ಥಸಾಂದ್ರ ಸಂಕೇತಗಳು ಸಹೃದಯನ ಹೃದಯದ ಮೇಲೆ ಒಮ್ಮಲೇ 
ಮುಸಲಧಾರೆಯಿಂದ ವರ್ಷಿಸತೊಡಗುವುದರಿಂದ ಶೈಲಿಯ ಜಂರಖಾಮಾರುತತಾಡನ 
ಕ್ಷಣಕಾಲ ಅವನನ್ನು ಗೊಂದಲಕ್ಕೀಡುಮಾಡಬಹುದಾದರೂ 


"ನನ್ನ ಕಿರುಮನೆ ಕಿಟಕಿ ಬಳಿ ಹಿಡಿದು ಕೈದೀಪ 
ನಾನು ಸಾಕ್ಷೀಭೂತ ನಿಂತೆ ನಡುಗದ್ದೆಯಲ್ಲಿ' 


ಎಂಬ ಕವಿವಾಣಿಯಂತೆ ಕ್ಷಣಕಾಲ ಅಲಿಪ್ಪನಾಗಿ ಕಕ್ಷಿಸಿದರೆ ಕಾವ್ಯ ಕಣ್ಣೆದುರಿಡುವ 
ಭಯಂಕರ ಗೊಂದಲದ ಆರ್ಭಟರಸ್ಕಮಾನವಾಗುತ್ತದೆ; “Life is a gulfof troubled 
waters, where the soul, like a vexed bark is tossed upon the waves of 
pain and pleasure by the wavering breath of passions - ಜೀವನವೆಂದರೆ 
ಒಂದು ಗಲಿಬಿಲಿ ನೀರಿನ ಖಾರಿ. ಅದರಲ್ಲಿ ಆತ್ಮವು ಒಂದು ಹದಗೆಟ್ಟ ತೊಗಟೆಯಂತೆ 
ಭಾವೋದ್ರೇಕಗಳ ಬಲದಿಂದ ಸುಖದುಃಖಗಳ ಅಲೆಗಳ ಮೇಲೆ ಅತ್ತಿತ್ತ ನೂಕಲಡುತ್ತದೆ' 
ಎಂಬ ಅಂಶ ಸಹೃದಯನಿಗೆ ಹೊಳೆದು ಆತನಿಗೆ ಸದ್ಯದ ಜೀವನ ಗತಿಯ 
ಸಾಕ್ಷಾತ್ಕಾರವಾಗುತ್ತದೆ. ಹೀಗೆ ಪ್ರಸ್ತುತ ಜೀವನದ ಸತ್ಯವನ್ನು ಸೌಂದರ್ಯದ ವಾಹನದ 
ಮೂಲಕ ಅಚ್ಚುಕಟ್ಟಾಗಿ ವ್ಯಕ್ತೀಕರಿಸಿದ ಈ "ಗೊಂದಲಪುರ' ಚಿತ್ತವುಳ್ಳ ಯಾರನ್ನಾದರೂ 
ಸೆರೆ ಹಿಡಿಯದಿರದು. 


[ಆಕರ: "ಕನ್ನಡ ನುಡಿ' - ಜನವರಿ ೧೯೫೫] 


೪೪೯ + 


೫೬. ಮುದ್ದಣನಿಗೆ ಸಂಬಂಧಿಸಿದ ಒಂದು ಹೇಳಿಕೆ 


ಮುದ್ದಣ ಅಥವಾ ನಂದಳಿಕೆ ಲಕ್ಷ್ಮೀನಾರಾಣಪ್ಪ ಎಂಬವನು ಕನ್ನ ಡದಲ್ಲಿ ಹೆಸರಾದ 
ಕವಿ. ಈತನ * "ಶ್ರೀರಾಮ ಪಟ್ಟಾಭಿಷೇಕ”, ''ದ್ದುತ ರಾಮಾಯಣ” ಮೊದಲಾದ ಕಾವ್ಯಗಳು 
ಸುಪಸಿದ್ಧವಾಗಿವೆ. ಆದರೆ pf ಕವಿಯ ಜೀವನದ ಬಗ್ಗೆ ಸಷ್ಟವಾದ ಅಭಿಪ್ರಾಯ 
ಉಳ್ಳವರು ಕಡಿಮೆ. ಈಗ ಈತನ ಬಾಲ್ಕದ ಗೆಳೆಯರೊಬ್ಬರು 'ದೊರೆತಿದ್ದಾರೆ. ಇವರು 
ಶ್ರೀ. 'ಬವಲಾಡಿ ವೆಂಕಟರಮಣ ಹೆಬ್ಬಾರರು. ಕನ್ನಡ ಸಂಸ್ಕ ತಗಳಲ್ಲಿ ಇವರ ವದ್ಧತ್ತು 
ಅಸಾಧಾರಣವಾದುದು. ಸ್ವಯಂ ಉತ್ತಮ ಕವಿಗಳೂ "ಹೌದು. ಠದರೆ ದುರದ ;ಪವಶದಿಂದ 
ಅವರ ಪ್ರತಿಭೆಗೆ ಸರಿಯಾದ ಪ್ರಕಟನಾವಕಾಶ ದೊರಕದಿದೆ. ಈ ವೆಂಕಟರಮಣ 
ಹೆಬ್ಬಾರರು ಈಗ ಶಿವಮೊಗ್ಗ ಜಿಲ್ಲೆಯ ಸೊರಬ ಎಂಬಲ್ಲಿ ವಾಸವಾಗಿದ್ದಾರೆ. ಇವರು 
ದಕ್ಷಿಣ ಕನ್ನಡದ ಬವಲಾಡಿಗೆ (ಬೈಂದೂರಿನ ಸಮೀಪ) ಬಂದಾಗ ಇವರೆದುರು 
ಕುಳಿತು ತಾರೀಖು ೪-೫-೪೪ರಲ್ಲಿ ಕೆಳಗೆ ಕಾಣಿಸಿದ ಹೇಳಿಕೆಯನ್ನು ಬರೆದುಕೊಂಡೆ: 


“ಕಳೆದ ೧೮೯೦ನೆಯ ಇಸ್ಲಿಯಲ್ಲಿ ನಾನು ೧೭ ವರ್ಷ ವಯಸ್ಸಿನವನಾಗಿದ್ದೆ. 
ಬೈಂದೂರಿನ ಸಮೀಪದ ಬವಲಾಡಿ ಗಾಮವು ನನ್ನ ವಾಸ ಸ್ಥಳವಾಗಿತ್ತು. ಆ ಕಾಲದಲ್ಲಿ 
ಬೈಂದೂರು ಪೇಟೆಯಲ್ಲಿ ಒಬ್ಬ ರೆವಿನ್ಯೂ ಇನ್‌ಪೆಕ್ಷರರಿದರು. ಅವರು ಬ್ರಾಹ್ಮಣರು. 
ನಾನು ಬಡವನಿದ್ದ ಪ್ರಯುಕ್ತ "ಅವರಲ್ಲಿ "ಹೋಗಿ ಖಾಸಗಿ ಗುಮಾಸ್ತನಾಗಿ ಸೇರಿದೆ. 
ಸದರಿ ಆಫೀಸರರಿಗೆ ಕುಂದಾಪುರ ತಾಲ್ಲೂಕು ಕಛೇರಿಯಲ್ಲಿ ಕೆಲಸವಿದ್ದು ಅಲ್ಲಿಗೆ 
ಆಗಾಗ ಹೋಗಿಬರುವ ವಾಡಿಕೆಯಿತ್ತು ಹೋದಾಗ ಅಲ್ಲೊಂದು ಹೋಟೆಲಲ್ಲಿ 
ನಿಲ್ಲುತ್ತಿದ್ದರು. ಆಗ ಅವರ ಜೊತೆಗೆ ನಾನೂ ಇರುತ್ತಿದ್ದೆ. ಹೀಗೆ ನಾನು ಪ್ರಥಮದಲ್ಲಿ 
ಹೋದಾಗ ಆ ಹೋಟೆಲಲ್ಲಿ ವಾಸಮಾಡಿಕೊಂಡಿದ್ದ ನನಗಿಂತ ಹಷಿ-೪ ವರ್ಷ ಹೆಚ್ಚು 
ವಯಸಿನ ಅರೆಗಪುು ಬಣ್ಣದ ಒಬ್ಬ ನಾಗರಿಕ ವ್ಯಕ್ತಿಯನ್ನು ನೋಡಿದೆ. ಆಗ ಅವರು 
ಯಾರೆಂದು ವಿಚಾರ ಮಾಡಲಿಲ್ಲ. "ಹಾಗೆ ಒಂದೆರಡು ಸಲ “ನೋಡಿದನಂತರ ಅವರು 
ಕುಂದಾಪುರ ಇಂಗ್ಲಿಷ್‌ ಶಾಲೆಯ ಕುಸ್ಲಿಮಾಸ್ಸರ'ರೆಂದೂ ರತ್ನಾವತೀ ಕಲ್ಯಾಣ, ಕುಮಾರ 
ವಿಜಯ ಎಂಬ ಎರಡು ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿ ಅಚ್ಚು ಹಾಕಿಸಿ, ಪ್ರಕೃತ 
"ಕನ್ನಡ ಜೈಮಿನಿ ಭಾರತ'ದ ಮಾದರಿಯಲ್ಲಿ “ರಾಮಾಶ್ವಮೇಧ” ಎಂಬ ಒಂದು ದೊಡ್ಡ 
ಗಂಥ ಬರೆಯಲು ಪ್ರಾರಂಭಿಸಿರುವರೆಂದೂ ತಿಳಿದುಬಂತು. ಆಗ ನನಗೆ ಹಳಗನ್ನಡ 
ಗಂಥಗಳಲ್ಲಿ ತಕ್ಕಮಟ್ಟಿನ ಪರಿಶಮವಿದ್ದದ್ದಲ್ಲದೆ ಪೂರ್ವದ ಮಾದರಿಯ ಗಂಥಗಳನ್ನು 
ಆಗ ಯಾರೂ ಬರೆಯಲಾರರೆಂಬ ನಂಬಿಗೆಯಿತ್ತು ಅವರು ಅಂತಹ ಒಂದು 
ಉದ್ದಂಥವನ್ನು ಆರಂಭಿಸಿರುವರೆಂದು ತಿಳಿದ ಮೇಲೆ ಅದನ್ನು ನೋಡಬೇಕೆಂಬ 
ಕುತೂಹಲ ಹುಟ್ಟಿತು. ಆಗ ಅವರನ್ನು ನೋಡಿ "ಆ ಗಂಥ ನನಗೆ ತೋರಿಸುವಿರಾ; 


+ ೪೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಎಂದು ಕೇಳಿದೆ. ಅದಕ್ಕವರು ಸ್ವಲ್ಪ ಉದಾಸೀನ ಭಾವದಿಂದ ಆದರೂ ತನ್ನ ಗಂಥ 
ಉಭಯರಂಜಕವಾಗಬೇಕೆಂಬಾಸೆಯಿದ್ದುದರಿಂದ ಹಳ್ಳಿಯವನಂತೆ ತೋರುತ್ತಿದ್ದ ನನಗೆ 
ತೋರಿಸಲೊಪ್ಪಿ ಹಾಗೆ ತಂದು ನನ್ನ ಮುಂದೆ ತಾವೇ ಸ್ಪತಃ ಓದಿ ಹೇಳಲಾರಂಭಿಸಿದರು. 
ನಾನೇನೋ ಜೈಮಿನಿ ಭಾರತದಂತಿರುವ ಒಂದೇ ಪ್ರೌಢ ಶೈಲಿಯನ್ನು ನನ್ನದಾಗಿ 
ಮಾಡಿಕೊಂಡಿದ್ದೆನು. ಆದುದರಿಂದ ಅವರ ಗ್ರಂಥವನ್ನು ಕ್ಷೇಳುತ್ತಿರುವಾಗ ಬಂಧದಲ್ಲಿ 
ಅಲ್ಲಲ್ಲಿ ರಸಹೀನತ್ವವನ್ನು ಹೇಳುತ್ತಲೂ ಕೆಲವು ಅಪರೂಪ ಪ್ರಯೋಗಗಳಿಗೆ ಆಧಾರ 
ಕೇಳುತ್ತಲೂ ಇದ್ದೆ. ಹಾಗೆ ಕೇಳುವಲ್ಲಿ ನನ್ನ ಆಕ್ಷೇಪಣೆಗಳು ಬಹುಶಃ ಪ್ರತಿ ಪದ್ಯದಲ್ಲೂ 
ಎಂಬಷ್ಟು ಜಾಸ್ತಿಯಾಗಿತ್ತು. ಅದರ ಕಾರಣ, ಅವರ ಶೈಲಿ ನನಗೆ ಮಂದಟ್ಟಾಗಿರದುದೇ. 
ಅದೊಂದು ಕುರುಡು ಶೈಲಿ ಎಂತಲೂ ಕೇವಲ ಶಬ್ದಮಾಲೆ ಎಂತಲೂ ಭಾಸವಾಗುತ್ತಿತ್ತು. 
ಇಷ್ಟರಲ್ಲಿ ಆ ಸಲದ ಸಂದರ್ಶನ ಕೊನೆಗಂಡಿತು. ಅವರು ತನ್ನ ಶೈಲಿಯನ್ನು ಮೆಚ್ಚಲು 
ಈತ ಅಶಕ್ವ ಆದರೂ ಕೆಲವು ಸಂಗತಿಗಳಲ್ಲಿ ಗಾಹೃವಾದ ವಿಮರ್ಶೆಯನ್ನು ಮಾಡಿದ್ದಾನೆ 
- ಎಂದು ತಿಳಿದುಕೊಂಡಂತೆ ತೋರಿತು. ಆ ಪ್ರಕರಣ ಅಲ್ಲಿಗೆ ಮುಗಿಯಿತು. 

ಹೀಗೆ ೩-೪ ವರ್ಷಗಳು ಸಂದುವು. ಬೈಂದೂರನ್ನು ಬಿಟ್ಟು ನಾನು ಕುಂದಾಪುರದ 
ಸಮೀಪದಲ್ಲಿ ಶಾನುಭೋಗನಾಗಿ ಕೆಲಸ ಮಾಡಪತ್ತಿದೆ. ಬಳಿಕ ಪೂರ್ಮ್ವೋಕ್ತ ಹೋಟೆಲಲ್ಲಿ 
೪-೫ ದಿನ ಉಳಿಯುವ ಸಂದರ್ಭ ಒದಗಲು ಪ್ರಾರಂಭವಾಯ್ತು. ಆದರೂ ಕೆಲಕಾಲ 
ಅವರ ನಮ್ಮ ಸಾಹಿತ್ಯ ಸಮಾಲೋಕನ ಒದಗಿಬರಲಿಲ್ಲ. ಒಂದು ಸಲ ಅವರು 
ಕಾರಣಾಂತರದಿಂದ ನನ್ನ ಬಗ್ಗೆ ಮುಂಚೆ ಇದ್ದ ಉಪೇಕ್ಷಾಭಾವವನ್ನು ಬಿಟ್ಟು - ಈತ 
ತೀರ ಸಾಮಾನ್ಯ ಎಂದು ಅಲ್ಲಗಳಯತಕ್ಕವನಲ್ಲವೆಂದು ತಿಳಿದು - ನನ್ನ ಬಗ್ಗೆ ಆದರ 
ಭಾವವನ್ನು ತೋರಿ ತಮ್ಮ ಗಂಥವನ್ನು ನಾನು ನೋಡಬೇಕೆಂಬುದಾಗಿ ಅಪೇಕ್ಷಿಸಿದರು. 
ಹಾಗೆಯೇ ನನ್ನ ಒಪ್ಪಿಗೆಯ ಮೇರೆಗೆ ಯಥಾಪೂರ್ವ ತಂದು "'ರಾಮಾಶ್ವಮೇಧ' 
ಎಂಬ ಹೆಸರಿನ ವಾರ್ಥ್ಧಿಕಷ್ರುದಿ ಗಂಥವನ್ನು ಓದತೊಡಗಿದರು. ಸುಮಾರು ೨-೩ 
ಸಂಧಿಗಳು ತಯಾರಾಗಿದ್ದವು. ಪುನಃ ಮೊದಲಿನಂತೆ ಭಿಡೆಯಿಲ್ಲದೆ ನನ್ನ ಖಂಡಿತವಾದ 
ಆಕ್ಷೇಪಣೆಗಳಿದ್ದರೆ ಹೇಳುತ್ತ ಬರಬೇಕೆಂದು ಕೇಳಿಕೊಂಡರು. ಹಾಗೆ ಮಾಡುತ್ತಿರುವಲ್ಲಿ 
ನನ್ನ ಆಕ್ಷೇಪಣೆಗಳಿಗೆ ರಸ ಸಂಬಂಧ ಭಾಗಗಳಲ್ಲಿ ಖಾಲಿ ಸಮಜಾಯಿಶಿಗೆ ಎಂದು 
ನಾನು ತಿಳಿದುಕೊಳ್ಳುತ್ತಿದ್ದ ಕೆಲವು ಸಮಾಧಾನಗಳನ್ನು ಹೇಳುತ್ತಿದ್ದರು. ಆದರೂ ಅವರ 
"ಗೈದಿದುದಂ' ಮೊದಲಾದ ವ್ಯಾಕರಣ ವಿರುದ್ಧ ಪ್ರಯೋಗಗಳನ್ನು ಖಂಡಿಸಿದಾಗ 
ಅವರು ತಿದ್ದಿಕೊಂಡು ಅನಂತರ ನನ್ನ ಅಭಿಪ್ರಾಯಗಳಿಗೆ ಹೆಚ್ಚು ಹೆಚ್ಚು ಬೆಲೆ ಕೊಡುತ್ತ 
ಬಂದರು. ಹೀಗೆ ಎರಡನೆಯ ಸಂದರ್ಶನ ಕೊನೆಗೊಂಡಿತು. 


ಆದರೆ ಆ ಕಾಲದಲ್ಲೂ ನನಗೆ ಮುಂಚಿನಷ್ನಲ್ಲದಿದ್ದರೂ ಕೆಲಮಟ್ಟಿಗೆ ಅವರ 
ಗಂಥದ ಬಗ್ಗೆ ಉಪೇಕ್ಷಾಭಾವವಿದ್ದುದರಿಂದ ಪುನಃ ಅವರ ಗೊಡವೆಗೆ ಹೋಗಲಿಲ್ಲ. 
ಆದರೆ ಆಗಾಗ ನಾನು, "ನೀವು ಹೀಗೆ ಬರೆಯುವುದಕ್ಕಿಂತ ಛಂದಸ್ಸಿನ ಗೊಡವೆ ಬಿಟ್ಟು 
ವಚನರೂಪದಲ್ಲಿಯೇ ಏಕೆ ಬರೆಯಬಾರದು?” ಎಂತ ಹೇಳುತ್ತಿದ್ದುದುಂಟು. ಹೀಗಿರುವಲ್ಲಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೫೧ + 


ಮೂರು ವರ್ಷಗಳ ನಂತರ ಆಕಸ್ಥಾತ್ತಾಗಿ ಒಂದು ದಿನ ತನ್ನ ಅಚ್ಚಾದ ಅದ್ಭುತ 
ರಾಮಾಯಣದ ಒಂದು ಪ್ರತಿಯನ್ನು ನನಗೆ ಕೊಟ್ಟರು ಮತ್ತು ನಾವು ಹೀಗೆ ಒಂದು 
ಗಂಥವನ್ನು ಬರೆದುದಾಗಿಯೂ ಹೇಳಿದರು. ಅದಕ್ಕೆ ನಾನು ಒಳ್ಳೆಯ ಅಭಿಪ್ರಾಯ 
ಕೊಟ್ಟಿದ್ದೆ. 

ಮತ್ತೆ ಮೂರು ವರ್ಷ ಸಂದುವು. ಅನಂತರ ಒಂದು ಸಲ ತಾವು 
"ರಾಮಾಶ್ವಮೇಧ'ವನ್ನು ಪೂರ್ತಿಯಾಗಿ ನಾನು ಹೇಳುವ ಆಕ್ಷೇಪಣೆಗಳಿಗೆ ಗಮನಕೊಟ್ಟು 
ಬರೆಯುವುದಾದರೆ ತಮಗೆ ಸಾಮರ್ಥ್ಯ ಸಾಲದೆ ಹೋದರೂ ಸರಿ, ಇಲ್ಲವೆ ಪ್ರಯಾಸ 
ಹೆಚ್ಚಾದರೂ ಆದೀತು; ಆದ್ದರಿಂದ ರಾಮಪಟ್ಟಾಭಿಷೇಕದವರೆಗೆ ಕಥೆ ಮುಗಿದಿರುವುದರಿಂದ 
ಕಾವ್ಯಕ್ಕೆ ಅದೇ ಹೆಸರಿಟ್ಟು (ಅಂದರೆ ರಾಮಪಟ್ಟಾಭಿಷೇಕವೆಂದು ಹೆಸರಿಟ್ಟು) ಅಲ್ಲಿಗೆ 
ನಿಲ್ಲಿಸಿ, ಮುಂದಿನ ಕಥೆಯನ್ನು ಗದ್ಯದಿಂದಲೇ ಬರೆಯಬೇಕೆನಿಸಿದೆ. ಆದರೆ ಪಟ್ಟಾಭಿಷೇಕ 
ಕಾಲದಲ್ಲಿ ರಾಮನ ಸ್ತುತಿಪರವಾದ ಕೆಲವು ಪದ್ಯಗಳನ್ನು ನಾನು ಮಾಡಿಕೊಡಬೇಕೆಂದೂ 
ಕೇಳಿಕೊಂಡರು. ಅದಕ್ಕೆ ಒಪ್ಪಿ ಏಳೆಂಟು ದಿನಗಳಲ್ಲಿ ನಾನು ರಾಮಸ್ತುತಿ ಪರವಾದ 
೩೩ ಪದ್ಯಗಳನ್ನು (“ಭೂರಮೆಭುಜಾಗ್ರದೊಳ್‌ .” ಎಂಬ ಪದ್ಯವನ್ನಾರಂಭಿಸಿ 
“ಇಂತುಚಿತಮೃದುಮಧುರ ವಚನರಚನೆಗಳಿಂದ” ಎಂಬ ಪದ್ಯದ ವರೆಗೆ ಅಂದರೆ 
ನಡುವಿನ ೩೩ ಎಂದು ಜ್ಞಾಪಕ) ಮಾಡಿಕೊಟ್ಟೆ. ಅವುಗಳನ್ನು ತಮ್ಮ ಗಂಥಕ್ಕೆ ಸೇರಿಸಿ 
ಅವರು ಛಾಪಿಸಿದರು ಮತ್ತು ಮುಂದಿನ "ಇಂತುಚಿತ ' ಎಂಬಲ್ಲಿಂದ ಅಂತ್ಕಭಾಗದ 
೪-೬ ಪದ್ಯಗಳನ್ನೂ ಶುರುವಿನ “ಭೂರಮೆಭುಜಾಗ್ರದೊಳ್‌ .” ಎಂಬ ಪದ್ಯವನ್ನೂ 
ತನ್ನ (ವೆಂಕಟರಮಣ ಹೆಬ್ಬಾರನ) ಶೈಲಿಯಲ್ಲೇ ಮಾಡಿದುದಾಗಿಯೂ ಹೇಳಿ, ಅದು 
ಸರಿಯಾಗಿದೆಯೋ ನೋಡಿ ಎಂತಲೂ ಕೇಳಿದ್ದರು. ಹೀಗೆ ಆ ಗಂಥ, ಅಚ್ಚಾದ 
ಮೇಲೆ ಮುಂದಿನ ಕಥಾಭಾಗವನ್ನು "ಶೇಷರಾಮಾಯಣ' ಎಂಬ ಹೆಸರಿಟ್ಟು 
ಬರೆಯುತ್ತಿದ್ದರು. ಆ ಕಥೆಯಲ್ಲಿ ಸೀತೆ ವನವಾಸಕ್ಕೆ ಹೋಗುವಾಗ, ಚಂದ್ರಮತಿಯೆಂಬ 
ದಾಸಿಯೊಡನೆ ಹೇಳುವ ಮಾತುಗಳನ್ನು ಬರೆವವರೆಗೆ ನಾನು ಆಗಾಗ ಅವರ ಆ 
ಗಂಥವನ್ನು ನೋಡುತ್ತಿದ್ದೆ. ಬಳಿಕ ಅವರು ಮಿಷನ್‌ ಶಾಲೆಗೆ ಕನ್ನಡ ಪಂಡಿತರಾಗಿ 
ಅಗಲಿ ಹೋದುದರಿಂದ ಮುಂದಿನ ಸಂಗತಿ ನನಗೆ ಗೊತ್ತಾಗಿರಲಿಲ್ಲ. ಆದರೂ 
ಸದ್ಯದಲ್ಲೇ ಸಂಭವಿಸಿದ ಅವರ ಮೃತಿಯ ನಂತರ ಕೆಲಕಾಲವಾದ ಮೇಲೆ ಅವರ 
ಗಂಥ ಪೂರ್ಣವಾಗಿ ಅಚ್ಚಾಗಿರುವುದನ್ನು ನೋಡಿದೆ”. 


ಶ್ರೀ ಹೆಬ್ಬಾರರ ಕೆಲವು ಟಿಪ್ಪಣಿಗಳು 

೧. “ಶ್ರೀರಾಮ ಪಟ್ಟಾಭಿಷೇಕ” ಎಂಬ ಗಂಥ ಮುಂಚೆ “ರಾಮಾಶ್ವಮೇಧ” ಎಂಬ 
ಹೆಸರಿಂದ ಆರಂಭಿಸಲ್ಲಟ್ಟಿದ್ದುದರಿಂದ ಪದ್ಯಗಳಲ್ಲಿ ಅದಕ್ಕೆ ಸರಿಯಾದ ಶಬ್ದಗಳಿದ್ದ 
ಕಾರಣ ಅಲ್ಲಲ್ಲಿ ಅದನ್ನು ತಿದ್ಧಬೇಕಾಯಿತು ಮುತ್ತು ಅದು 
“ಕನ್ನಡಿಗನೊರೆದನುಡಿಯೆಂದಿದಂಭಾವಿಸದೆ। ಕಣ್ಣಡಿಗನೊರೆವ ನುಡಿಯೆಂದಿದಂ 


* ೪೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕೈಕೊಳ್ಳುದು ” ಇತ್ಯಾದಿ ಮೊದಲು ಪುರುಷರ್ತ್ಯಕವೆಂದು ಮಾಡಿದ್ದು ಬಳಿಕ 
ಅದು ಮೈಸೂರವರಿಂದ ಮೆಚ್ಚಿಗೆ ಪಡೆಯದೆ ಹೋದರೆ ಸ್ತ್ರೀ 
ಕರ್ತ್ರೃಕವಾಗಿಯಾದರೂ ನಡೆದುಹೋಗಲಿ ಎಂಬ ಭಾವನೆಯಿಂದ ಮಹಾಲಕ್ಷ್ಮೀ 
ಕರ್ತ್ರೃಕವಾಗಿ ಮಾಡಿ ಮೊದಲಿನದನ್ನು - "ಕನ್ನಡಿತಿಯೊರೆದ ನುಡಿ'ಯೆಂದು 
ತಿದ್ದಿದರು. ಅದಲ್ಲದೆ "ಕಣ್ಷಡಿಗ' ಎಂಬುದರ ಭಾವವೇನು, "ಕ್ಲಡಿಗ' ಎಂಬುದರಿಂದ 
ನಣಕಾರಗಳಿಗೆ ಪ್ರಾಸದಲ್ಲಿ ಸನಿಯಮ ಎಣಿಸಿದ್ದು ಸರಿಯೇ ಎಂದು ಕೇಳಲು 
ಅವರು “ಕನ್ನಡಿಗನಾದ ಒಬ್ಬ ಸಾಮಾನ್ಯ ಕವಿ ಹೇಳಿದ್ದೆಂದು ಉಪೇಕ್ಷಿಸದೆ ಕಣ್‌ 
+ ನಡಿಗನಾದ ಪರಮೇಶ್ವರನೇ ಪಾರ್ವತಿಗೆ ಹೇಳಿದ ಪುಣ್ಯ ಚರಿತ್ರೆ ಎಂಬ 
ಅಭಿಮಾನದಿಂದ ವಾಚಕರು ಭಕ್ತಿಯಿಂದ ಸ್ಪೀಕರಿಸಬೇಕು” ಎಂಬುದು ಅದರ 
ಭಾವವೆಂತಲೂ ಕಣ್‌ನಡಿಗ ಎಂಬಲ್ಲಿ ಪ್ರಾಸದ ಸನಿಯಮ ಸಾಧುವೆಂದು 
ಒಂದೆರಡು ಗೊಡ್ಡು ಉದಾಹರಣೆಗಳಿಂದ ಸಮಾಧಾನಪಡಿಸಿದ್ದರು. ಹೀಗೆ 
ತಿದ್ದಿದ್ದರಲ್ಲಿ “ಶ್ರೀಕಾಂತನದ್ದರದ ಚಾರಿತಮಂ” ಎಂಬ ಒಂದು ವಿಷಯ ತಿದ್ದಲಡದೆ 
ಹಾಗೆ ಉಳಿದುದನ್ನು ನಾನು ಒಂದು ಸಲ ನೋಡಿ ಅದನ್ನು ಏಕೆ ತಿದ್ದಲಿಲ್ಲವೆಂದು 
ಕೇಳಿದಾಗ ಹೌದೆಂದು ನಾನು ಕೊಟ್ಟ “ಅಭ್ಯುದಯ ಚಾರಿತ್ರಮಂ” ಎಂಬ 
ತಿದ್ದುಪಡಿಯನ್ನೇ ಸ್ವೀಕರಿಸಿದರು. 

೨. ಮೇಲೆ ಹೇಳಿದ “ಶೀರಾಮಪಟ್ಟಾಭಿಷೇಕದ ಅಂತ್ಮಪದ್ಯವಾಗಿ ರಚಿಸಿದ - 
“ಪಡುಗಡಲ್ಲಡೆಯೊಳೇಳೆಡೆಯಂ .” ಎಂಬ ಪದ್ಯದಲ್ಲಿ ಗಂಥಕರ್ತೆ "ಮಹಾಲಕ್ಷ್ಮೀ' 
ಎಂತ ರಚಿಸಿರುವುದನ್ನು ನೋಡಿ ನಾನು. “ನನ್ನ ತಾಯ ಹೆಸರು "ಮಹಾಲಕ್ಷ್ಮೀ. 
ಅದನ್ನೇ ಹಾಕಿದ್ದೀರಾ?” ಎಂದು ಪರಿಹಾಸ ಮಾಡಿದ್ದಕ್ಕೆ ಅವರು, “ನನ್ನ ತಾಯ 
ಹೆಸರೂ "ಮಹಾಲಕ್ಷ್ಮಿ ಆದುದರಿಂದ ನಮಗೂ ನಿಮಗೂ ಇಕ್ಕರ್ತರಿಗೂ 
ಸರಿಯಾದ ಹಾಗಾಯ್ತು” ಎಂದು ಹಾಸ್ಯವಾಗಿ ಮಾತಾಡಿದ್ದರು. 

೩. ಒಂದು ಸಲ ಮೇಲಣ ಗಂಥದಲ್ಲಿ ಪ್ರಾರಂಭದ ೮ ಪದ್ಯಗಳನ್ನು ಪ್ರತ್ಯೇಕ 
ತೋರಿಸಿ, ಇವುಗಳ ಪ್ರತಿಯೊಂದು ಆದ್ಯಕ್ಷರವನ್ನೂ ಕ್ರಮವಾಗಿ ಜೋಡಿಸಿದರೆ 
"ಶ್ರೀರಾಮಚಂದ್ರಾಯನಮ' ಎಂದು ಆಗುವ ಹಾಗೆ ಗೂಢವಾಗಿ ರಚಿಸಿದ್ದೇನೆಂದು 
ಹೇಳಿದರು. “ಇಂತಹ ಗೂಡಿ'ವೆನ್ನು ಯಾರಿಗೂ ನೋಡಲು 
ಸುಲಭಸಾಧ್ಯವಲ್ಲದುದರಿಂದ ಇದು ವ್ಯರ್ಥಶ್ರಮವಲ್ಲವೇ?” ಎಂದು ಕೇಳಿದ್ದಕ್ಕೆ 
“ಯಾವುದಾದರೂ ಕಾಲದಲ್ಲಿ ಯಾರಾದರೂ ತಿಳಿದುಕೊಂಡರೆ ಸರಿ, 
ಇಲ್ಲವಾದರಿಲ್ಲ” ಎಂದಿದ್ದರು. 


೪. ಇದೇ ಕವಿಕೃತವಾದ "ಕುಮಾರ ವಿಜಯ' ಎಂಬ ಯಕ್ಷಗಾನ ಗಂಥದ ಕಂದ 
ಪದ್ಯಗಳಲ್ಲಿ ಅಲಕ್ಷಣವಾಗಿ ಅಂದರೆ ೬ನೆಯ ಗಣದ ಯತಿ ವ್ಯವಸ್ಥೆ ಸರಿಯಾಗಿರದೆ 
ರಚಿತವಾಗಿರುವುದನ್ನು ಆಗಾಗ ನಾನು ಆಕ್ಷೇಪಿಸಿದರೆ - "ಏನೋ ಮಾಡಿದ್ದೇನೆ, 
ಅದು ಅಲ್ಲ ಗಂಥ, ಹೇಗೂ ಇರಲಿ' ಎಂದು ಹೇಳಿದ್ದಲ್ಲದೆ ಅದನ್ನೇ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೫೩ + 


6; 


ಮನಸಿನಲ್ಲಿಟ್ಟುಕೊಂಡು "ಶೇಷರಾಮಾಯಣ' ಗಂಥದಲ್ಲಿ ಒಂದು ಕಂದಪದ್ಮವನ್ನು 
ಸಲಕ್ಷಣವಾಗಿ ಮಾಡಿ ಅದನ್ನು ವಚನಗಳಲ್ಲಿ ಅಡಗಿಸಿ ಬರೆದು ನನಗೆ ತೋರಿಸಿದ್ದರು. 
ಮತ್ತು "ಶೇಷ ರಾಮಾಯಣ'ದ ಯಾವುದೋ ಒಂದು ವಾಕ್ಯದಲ್ಲಿ ಪಥಮೆಯ 
ಮೇಲೆ ಅವಧಾರಣೆಯ "ಎ' ಕಾರ ಹಚ್ಚಿ "ರಾಮನೆ ಗೆತ್ತು' ಎಂಬಂತೆ "ಗೆತ್ತು' 
ಎಂಬ ಪದವನ್ನು ಪ್ರಯೋಗಿಸಿದ್ದರು. ಅದನ್ನು ನಾನು ನೋಡಿ ಅವಧಾರಣೆಯ 
ಮುಂದೆ "ಗೆತ್ತು ಎಂಬ ಶಬ್ದವನ್ನು ಪ್ರಯೋಗಿಸಿದುದು ಸರಿಯೇ ಎಂದು 
ಕೇಳಲು ಅವರು "ಶಬ್ದಮಣಿದರ್ಪಣ'ದಲ್ಲಿ ಕೇಶಿರಾಜನು ಉದಾಹರಿಸಿರುವ 
"ಮುಗಿಲಂ ಮಾನೆ ಗೆತ್ತರ್‌' ಎಂಬುದನ್ನು ಉದಾಹರಿಸಿ ಅವಧಾರಣೆಯ 
ಮುಂದೆ ಅಲ್ಲಿ "ಗೆತ್ತು' ಪ್ರಯೋಗವಾಗಿದೆಯೆಂದಾಗ ನಾನು, "ಮಾಅನೆ ಗೆತ್ತರ್‌' 
ಎಂದರೆ ಅರ್ಥವಿಲ್ಲ ಅದು "ಮಾಜಾನೆ ಗೆತ್ತರ್‌' ಎಂತಲೇ ಇರಬೇಕು, ಅದು 
ಮುದ್ರಾದೋಷವಿರಬೇಕು. ಇನ್ನೊಂದು ಉದಾಹರಣೆಯನ್ನು ಹೇಳಿ ಎಂದಾಗ 
ಬೇರೆ ಉದಾಹರಣೆ ಸಿಕ್ಕದೆ ಅವರು ಸಹ ನನ್ನಂತಲೇ ಅಭಿಪ್ರಾಯಪಟ್ಟು 
ಅವಧಾರಣೆಯ "ಎ' ಕಾರವನ್ನು ಕಿತ್ತೇ ತೆಗೆದು ತಿದ್ದಿದರು. 

"ಅದ್ಭುತ ರಾಮಾಯಣ'ದ ಅಂತ್ಯದಲ್ಲಿ ಸಮಾಪ್ತಿ ರೂಪಕವಾದ ಗದ್ಯವು - 
ತಿರುಗಣ್ನಡಿಗನಡಿದಾವರೆಯ ಬಂಡುಣಿಗಳಪ್ಪ ಕನ್ನಡಗಬ್ಬಿಗರ 
ಮನೆಯೂಳಿಗದವನೋರ್ವಂ ಕನ್ನಡಿಗಂ ಬರೆದ ಕೃತಿ” - ಎಂದಿದೆ. ಇಲ್ಲಿಯೂ 
"ಕಣ್ನಡಿಗ' ಶಬ್ದಕ್ಕೆ ಮೇಲಿನಂತೆಯೇ "ಪರಮೇಶ್ವರ ಎಂದೇ ಅರ್ಥ ಹೇಳಿದ್ದರು. 


ವನದಿ, ಭಯದಿ, ಕೋಪದಿ ಮೊದಲಾದ "ದಿ' ಕಾರಾಂತ ಶಬ್ದಗಳಾಗಲಿ, 
ಬಿಂದು ಅಥವಾ ಅರ್ಧಾಕ್ಷರಗಳಾಗಲೀ ಷಬ್ರದಿ ಸಿದ್ಧ ಉದ್ದಂಥಗಳಲ್ಲಿ 
ಬರಲೇಬಾರದು, ಬಂದರೂ ಚರಣಾಂಶದಲ್ಲಿ ಬರಲೇಬಾರದು, ಬಂದರೆ 
ರಸಭಂಗವಾದೀತೆಂದು ನಾನು ಅವರಿಗೆ ಹೇಳಿದ್ದೇ; ಅವರು ಅದಕ್ಕೆ ಸಮ್ಮತಿಸಿದ್ದರು. 
ಲಕ್ಷ್ಮೀನಾರಣಪ್ಪನವರು ಕನ್ನಡ ಮತ್ತು ತುಳು ಎರಡೂ ಭಾಷೆಗಳನ್ನು 
ಬಲ್ಲವರಾಗಿದ್ದರು. ಕನ್ನಡ ಅವರ ಮಾತೃಭಾಷೆ. ಈ ಎರಡು ಭಾಷೆಗಳ ಗ್ರಾಮ್ಯ 
ಶಬ್ದಗಳಿಗೆ ಹಳಗನ್ನಡ ಸಂಸ್ಕಾರ ಕೊಟ್ಟು ತಮ್ಮ ಕಾವ್ಯಗಳಲ್ಲಿ ಬಳಸಿದ್ದಾರೆ. 
ಅವರ ಕಾವ್ಯಗಳಲ್ಲಿ ಮುದ್ದುಮುದ್ದಾದ ಮಾತುಗಳನ್ನು ಬಳಸಿರುವುದರಿಂದ 
"'ಮುದ್ದಣ' ಎಂಬ ಹೆಸರನ್ನು ಇಟ್ಟುಕೊಂಡರು. 


೧೦. ಅವರ ಮರಣಾನಂತರ ಅಂದರೆ ನನಗೆ ಸುಮಾರು ೨೬-೨೭ ವರ್ಷ ವಯಸಿನಲ್ಲಿ 


ಅವರ ಗಂಥಗಳನ್ನು ಪುನಃಪುನಃ ಪರಿಶೀಲಿಸಿದಾಗ ಅವರು ಈಗ ಕಾಣುವಷ್ಟು 
ಪಸಿದ್ಧಿಗೆ ಯೋಗ್ಯರೇ ಎಂದು ತಿಳಿದು ಅವರ ಮರಣದ ಬಗ್ಗೆ ನಾನು 
ದುಃಖಪಟಿನು. 


ಊ 


* ೪೫೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಈ ಮೇಲಿನ ವಿವರಗಳಿಂದ ಮುದ್ದಣನ ವಿಮರ್ಶಕರಾದ ಅವನ ಈ ಗೆಳೆಯರು 
ಎಂತಹ ಪಂಡಿತ ರಸಿಕರೆಂಬುದೂ ಇವರ ವಿಮರ್ಶೆಯ ಅಗ್ಲಿಕುಂಡದಲ್ಲಿ ಹೇಗೆ 
ಮುದ್ದಣನ ಕೃತಿಗಳು ಹೊಕ್ಕುಬರುತ್ತಿದ್ದವೆಂಬುದೂ ಸ್ಪಷ್ಟವಾಗುತ್ತದೆ. 

ಮುದ್ದಣನ ವಿಮರ್ಶಕರಲ್ಲಿ ಒಬ್ಬರು "ಶೀರಾಮಪಟ್ಲಾಭಿಷೇಕ'ದ ಮುದ್ದಣ 
ಕರ್ತ್ಯಕತ್ವವನ್ನು ಅಲ್ಲಗಳೆದಿರುವರೆಂದು ನೆನಪು. ಅವರು ಅನ್ನುವುದೇನೆಂದರೆ, ಈ 
ಗಂಥದಲ್ಲಿ ಪ್ರೌಢ ಸಂಸ್ಕೃತ ಶಬ್ದಗಳ ಬಳಕೆ ಅಲ್ಲಲ್ಲಿ ಕೆಲವೆಡೆ ಕಂಡುಬರುವುದರಿಂದ 
ಇದು ಮುದ್ದಣನ ಇತರ ಕಾವ್ಯಗಳಲ್ಲಿ ಕಂಡುಬರುವ ಶೈಲಿಯಿಂದ ಭಿನ್ನ ಆದಕಾರಣ 
ಎಷ್ಟರ ಮಟ್ಟಿಗೂ ಇದು ಮುದ್ದಣ ಕೃತವೆನಿಸಲಾರದು ಎಂದು. ಆದರೆ ಆ 
ಮಹಾಶಯರಿಗಾಗಲಿ ಇತರರಿಗಾಗಲಿ ಈ ಶೈಲಿಭೇದದ ಮರ್ಮವೇನು ಗೊತ್ತು? ಈ 
ಶೈಲಿ ಭೇದಕ್ಕೆ ಈ ಹೆಬ್ಬಾರರ ಕೈವಾಡವೇ ಕಾರಣವಲ್ಲದೆ ಮತ್ತೇನು? ಇವರ 
ಮೂವತ್ತಮೂರು ಪದ್ಯಗಳು ಆ ಕಾವ್ಯದಲ್ಲಿ ಕುಳಿತು ವಿಮರ್ಶಕನ ಮುಂದೆ 
ಒಗಟನ್ನೊಡ್ಡಿದವಲ್ಲವೆ? ಇಂತಹ ಪ್ರಸಂಗಗಳು ಪ್ರಾಚೀನ ಕಾವ್ಯಗಳ ವಿಮರ್ಶನ ಕಾಲದಲ್ಲೂ 
ಸಿಗಬಹುದು. ಇದರ ವಿವರಣೆ ತಿಳಿಯದಿದ್ದಾಗ ಇದೊಂದು ಮಾಯದ ಗಂಟಾಗಿ 
ತೋರಿದರೂ ಹೇಳಿದ ಮೇಲೆ ಎಲ್ಲ ಹಗುರು; ಇದು ಕೇವಲ ಸ್ವಾಭಾವಿಕ ಎನಿಸುತ್ತದೆ. 
ಲಕ್ಷ್ಮೀಶನಂತಹ ಸಂಸ್ಕೃತ ಪದವನ್ನು ಲೀಲೆಯಿಂದ ಬಳಸುವ ಪ್ರಾಚೀನಪೌಢ ಶೈಲಿ 
ಮುದ್ದಣನದಲ್ಲ; ಹೆಬ್ಬಾರರದು. ನನಗೆ ತಿಳಿದಿರುವಂತೆ ಹೆಬ್ಬಾರರ ಜೀವನದ ವಿಲಕ್ಷಣ 
ಘಟನೆಗಳಿಂದ ಅವರ ಕಾವ್ಯವಾಣಿ ಅವರಲ್ಲೇ ಉಳಿವಂತಾಯ್ತು. ಆದರೂ ಈ ಅತಿವೃದ್ದರು 
ತಮ್ಮ ಗೆಳೆಯನಾದ ಮುದ್ದಣನು ರಸಿಕಲೋಕದ ಮುದ್ದಾಗಿ ಮೆರೆವನೆಂಬುದನ್ನು 
ತಿಳಿದು ಆನಂದವನ್ನು ವ್ಯಕ್ತಪಡಿಸಿದನು. 

ಮುದ್ದಣನ ಕವಿಜೀವನದಲ್ಲಿ ಕವಿ ವಿಮರ್ಶಕನೆನಿಸಿಕೊಂಡು ಜೊತೆಗಿದ್ದ ಹೆಬ್ಬಾರರ 
ಮಾತುಗಳಿಂದ ಆತನ ವಿಷಯದಲ್ಲಿ ಹೆಚ್ಚಿನ ಸಂಗತಿಗಳೂ ಮೇಲೆ ಹೇಳಿದ ಒಗಟಿನ 
ಸ್ಲೋಟವೂ ಒದಗಿಬಂದು ಆತ, ಆತನ ಕಾವ್ಯ ಇವುಗಳ ಬಗ್ಗೆ ಕನ್ನಡ ಲೋಕ 
ಸಷ್ಪಾಭಿಪ್ರಾಯ ಉಳ್ಳದ್ದಾಗಲೆಂಬುದೇ ಈ ಪ್ರಕಾಶನದ ಉದ್ದೇಶ. 


ಬ ಊ 


[ಆಕರ: "ಕನ್ನಡ ನುಡಿ', ಸಂಪುಟ ೬, ಸಂಚಿಕೆ ೪೪, ಆಗಸ್ಟ್‌ ೨೫, ೧೯೪೪] 


೪೫೫ + 


೫೭. ಯಕ್ಷಗಾನ ಬಯಲಾಟ 


"ಅನ್ಯ ದೇಶೀಯ, ಅನ್ಯ ಪ್ರಾಂತೀಯ ಸಂಸ್ಕಾರಗಳ ಹೋಹ ನಾವೀನ್ಯದ 
ಮೋಹ ಜನಗಳ ಮೇಲೆ ಬೀಸತೊಡಗಿದೆ. ಸಂಪ್ರದಾಯಗಳ, ಸ್ಪಸಂಸ್ಕಾರಗಳ ಅರಿವು 
ಕಡಿಮೆಯಾಗಿರುವ ಕಾಲದಲ್ಲಿ, ಹೊಸ ಆಗಮಗಳ ಮೇಲಿನ ks ಅಧಿಕವಾಗುತ್ತದೆ. 
ಇಂದು ಅಂಥ ಮೋಹ ಬೆಳೆದು, ಬದನಿಕೆಗಳ ಸಮುದಾಯದಂತೆ ಯಕ್ಷಗಾನ ಕಲೆಯ 
ಜೀವಹಿಂಸೆಗೆ ಕಾರಣವಾಗಿವೆ” ಎಂದು ಗಂಥಕರ್ತರು ೧೧ನೆಯ ಅಧ್ಯಾಯದಲ್ಲಿ 
ಹೇಳಿರುವುದು ನಮ್ಮ ಸಾಹಿತ್ಯ, ಕಲೆ, ಮತಾಚಾರ, ಶಾಸ್ತ್ರ ವಿಜ್ಞಾನ ಮುಂತಾದ ಎಲ್ಲ 
ಸಾಂಸ್ಥೃಫಿಕ ಅಂಗಗಳಿಗೂ ಅನ್ನಯಿಸುವಂಥ ಮಾತಾಗಿದೆ. ಪೊಸ ಮಡಿಕೆಯ ಕಂಡೆಯಾ, 
ಕಿಸಿದೆಯಾ ಬಾಯ ಎಂಬ ಗಾದೆ ಇಂದಿನಷ್ಟು ಎಂದೂ ಕನ್ನಡ ನಾಡಿನಲ್ಲಿ 
ಸತ್ಯವಾಗಿರಲಿಕ್ಕಿಲ್ಲ. ಆದ್ದರಿಂದ ರಾಜಕೀಯ ಶಿಕ್ಷಣಾದಿ ಸರ್ವವ್ಯವಹಾರಗಳಿಂದಲೂ 
ಕನ್ನಡನಾಡು ಹಿಂದುಳಿದವರ ರಾಜ್ಯವೆನ್ನಿಸಿರುವುದು ಐತಿಹಾಸಿಕ ವಿಮರ್ಶಕನ ಕಣ್ಣಿಗೆ 
ಬೀಳದೆ ಇರಲಾರದು. 

'ಸಂಸ್ಕೃಶ ನಾಟಕ ಪದ್ಧತಿಯನ್ನು ನೋಡಿಯೇ ಇದು (ಬಯಲಾಟ ಮುಂತಾದ 
ನಾಟಕ ಪದ್ಧತಿಗಳ ಗುಂಪು) ಬೆಳೆದುದಿರಬೇಕು' ಎಂದು ಯಕ್ಷಗಾನ ನಾಟಕದ 
ಮೂಲವನ್ನು ಅನ್ಹೇಷಿಸುವಾಗ ಹೇಳಿದ್ದು ಗಮನಾರ್ಹ. ಸಂಸ್ಕೃತದ ರೂಪಕ- 
ಉಪರೂಪಗಳಲ್ಲಿ ಲವು ಯಕ್ಷಗಾನ ನಾಟಕಗಳನ್ನು ಹೋಲುವುದು ಸ್ಪಷ್ಟ ಹೀಗಿರುವಾಗ 
ಸಂಸ್ಕೃತ ನಾಟಕಗಳು ಪಂಡಿತ ಪ್ರಿಯ, ಯಕ್ಷಗಾನ ನಾಟಕಗಳು ಪಾಮರಪ್ರಿಯ- 
ಆದುದರಿಂದ ಅಭಿಜಾತವಲ್ಲ, ಜಾನಪದ-ಎಂಬ ಊಹೆ ಯಕ್ಷಗಾನದ ಉಗಮಯುಕ್ಕೆ 
ಪರಿಸೀಮಿತವಾಗಬಲ್ಲುದಲ್ಲದೆ, ಅದರ ಬೆಳವಣಿಗೆಯ ಎಲ್ಲ ಯುಗಗಳಿಗೂ ಅಲ್ಲ. 
ಆಭಿಜಾತ್ಯ-ಜಾನಪದತ್ವಗಳು ಜಾತ್ಯಾ ಭಿನ್ನವೆಂಬಷ್ಟು ಧುವಾಂತರವಾದುದನ್ನು ಒಂದು 
ಯುಗ ತೋರಿಸಿ ಕೊಟ್ಬರೆ, ಅವುಗಳಲ್ಲಿ ಡಿಗಿಭೇದ ಕೂಡ ಬಹಳ ಉಳಿಯದಷ್ಟು 
ಹತ್ತಿರಕ್ಕೆ ಬಂದುದನ್ನು ಮತ್ತೊಂದು ಯುಗ ತೋರಿಸಿ ಕೊಡಬಹುದು. ಇದು ಭಾಷಾದಿ 
ಸರ್ವವ್ಯವಹಾರಗಳಿಗೂ ಅನ್ವಯಿಸುವ ಮಾತು. ಯಕ್ಷಗಾನ ನಾಟಕವು ಈ ಸೂತಕ್ಕೆ 
ಅಪವಾದವಾಗಿಲ್ಲ. 

ಯಕ್ಷಗಾನ ಸಂಗೀತ ಪದ್ಧತಿಯ ಹಾಗೂ ನಾಟಕ ಪದ್ಧತಿಯ ಸಂಪತ್ತು ಮಲೆನಾಡಿನ 
ಸೆರಗಿನಲ್ಲಿ ವಿಶೇಷವಾಗಿದೆಯೆಂಬ ವಾಸ್ತವಿಕತೆಯನ್ನು ಗಂಥಕರ್ತರು ಉಲ್ಲೇಖಿಸಿದ್ದಾರೆ. 
ಉ.ದ.ಕನ್ನಡ ಜಿಲ್ಲೆಗಳು, ಹಾಸನ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಗಳೇ ಆ ಸೆರಗು ಮತ್ತು 
ನಾಡು. 


* ೪೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ನಾಗಮಂಡಲದಂಥ ಮತೀಯ ನೃತ್ಯದಿಂದ ಅಥವಾ ತಾಂತ್ರಿಕ ನೃತ್ಯದಿಂದಲೇ 
ಯಕ್ಷಗಾನ ಬಯಲಾಟಕ್ಕೆ ಬೇಕಾದ ಪ್ರೇರಣೆ ಬಂದಿರಬೇಕು-ಎಂಬ ಗ್ರಂಥಕರ್ತರ 
ಅಭಿಪ್ರಾಯವು ಸಂಭವವಾದ ಊಹೆ. ಕನ್ನಡನಾಡಿನ ಬಹುಭಾಗವು ಒಮ್ಮೆ "ಸುಬ್ರಾಯ, 
ನಾಗಪ್ಪ, ಸುಬ್ರಹ್ನಣ್ಯ'ನ ಆರಾಧನೆಗೆ ಅಗಸ್ಥಾನ ಕೊಲ್ಟಿತ್ತೆಂಬುದಕ್ಕೆ ಆ ಹೆಸರಿನವರು 
ಇಂದಿಗೂ ನಾನಾ ಭಾಗಗಳಲ್ಲಿರುವುದು ಪ್ರಮಾಣ. ಸುಬಹ್ಮಣ್ಯವೆಂಬ ಊರಿನ ಜೊತೆಗೆ 
ಶಿರಾಳಕೊಪ್ಪದ ಸನಿಹದ ಬಂದಳಿಕೆಯು(ಬಾಂಧವಪುರವು) ನಾಗರಖಂಡವೆಂಬ ಚಿಕ್ಕ 
ರಾಜ್ಯದ ರಾಜಧಾನಿಯಾಗಿದ್ದ ಇತಿಹಾಸವೂ ನಾಗನ ಕಲ್ಲುಗಳು ಮಲೆನಾಡಿನ ತುಂಬ 
ಇಂದಿನವರೆಗೂ ಲಭ್ಯವಾಗಿರುವುದೂ ಸೇಂದಕಾದಿ ಪ್ರಾಚೀನ ಕನ್ನಡ ಅರಸರು, 
ನಾಗರೆಂದು ಚರಿತ್ರೆ ಹೇಳುವುದೂ ನಾಗ ಪ್ರಾಧಾನ್ಯವಿದ್ದದ್ದಕ್ಕೆ ಸಾಕ್ಷಿಗಳು. 

ಕೆಲವೆಡೆ ಯಕ್ಷಗಾನದ ಭಾಗವತಿಕೆಗೆ ದಕ್ಷಿಣಾದಿಯ ರೋಗ ಹಿಡಿದಿರುವುದನೂ, 
ವೇಷ ಭೂಷಣಗಳಿಗೆ ಕೇರಳದ ಕಥಕ್ಕಳಿಯ ಅನುಕರಣ ಶೀಲ ಅಂಟಿರುವುದನ್ನೂ 
೨ನೆಯ ಅಧ್ಯಾಯದಲ್ಲಿ ಖಂಡಿಸಿರುವುದು ವಿದಗ್ಗಪ್ರಿಯವಾಗಿದೆ. ಏಕೆಂದರೆ, ಅವು 
"ಯಕ್ಷರ' ವಿಕಟಪ್ರತಾಪಗಳು. 

"ಯಕ್ಷಗಾನದ ದಾನವ, ಗಂಧರ್ವ, ಅದ್ಭುತ ಪರಾಕ್ರಮಿಗಳಾದ ಕರ್ಣಾರ್ಜುನರಂಥ 
ಮಹಾನುಭಾವರೊಡನೆ, ನಮ್ಮ ನಾಟಕಗಳ ಅವೇ ಪಾತ್ರರೂಪಗಳನ್ನು ಹೋಲಿಸಿ 
ನೋಡಿದರೆ-ನಮ್ಮ ಸಿನೇಮ-ನಾಟಕಗಳು ಮಾಡಿ ತೋರಿಸಿರುವ ಪಾತ್ರಗಳ ಚಿತ್ರಣ 
ತೀರ ದುರ್ಬಲವೆಂದು ನಮಗೆ ಕಾಣಿಸೀತು' ಎಂದು ಹಿನೆಯ ಅಧ್ಯಾಯದಲ್ಲಿ 
ಗಂಥಕರ್ತರೆಂದಿರುವುದು ಅವರ ವಿಮರ್ಶಕತ್ವಕ್ಕೆ ತಕ್ಕ ಒರೆಗಲ್ಲಾಗಿದೆ. ಆದರೆ ಕನ್ನಡ 
ನಾಡಿನಲ್ಲಿ ಅರತುಹೋದ ರಸಿಕತೆಯ ಕಣ್ಣಿಗೆ ಅಂಥ ಸೂಕ್ಷ್ಮ ಸತ್ಯವು ಹೊಳೆಯಬೇಕಾದರೆ 
ಇನ್ನೆಷ್ಟು ದಶಕಗಳು ಕಳೆಯಬೇಕೋ ತಿಳಿಯದು. ವಾಸ್ತವಿಕತೆಯ ವಾದವನ್ನು ಹಿಡಿದು 
ಅವಾಸ್ತವವನ್ನು ಪಡಿಮೂಡಿಸುವ ನವ್ಯತಾ ವ್ಯಾಧರ ಕಣ್ಣಿಗೆ ಕಲ್ಲವಾದ್ಭುತ ಚಿತ್ರಣ 
ಪದ್ಧತಿಯನ್ನು ಹಿಡಿದ ಯಕ್ಷಗಾನ ನಾಟಕವು ಅ೦ಜನವನ್ನು ಹಚ್ಚಬೇಕಾಗಿದೆ. ಆದರೆ 
ನಿದೆ ಬಂದವರನ್ನು ಎಬ್ಬಿಸಬಹುದು; ನಿದ್ರೆ ಬಂದಂತೆ ನಟಿಸುವವರನ್ನು ಎಬ್ಬಿಸಲು 
ಸಾಧ್ಯವಾದೀತೇ? 

"ಮಾತು ಅಥವಾ ಭಾಷೆ ಎಷ್ಟೇ ಚೆನ್ನಾಗಿ ಭಾವ ಬಿಂಬವನ್ನು ಕೊಡಲು ಹೋದರೂ 
ಅಮೇ ಬಾವ್‌ರಸಗಳಿಗೆ(ಸAesthetic Emotions) ತೀಕ್ಸತೆ ಮೆತ್ತು 
ಆಳಗಳನ್ನೊದಗಿಸುವುದರಲ್ಲಿ ಸಂಗೀತಕ್ಕಿರುವ ಶಕ್ತಿ ಇಲ್ಲಿಯ ಇತರ ಸಾಧನಗಳಿಗೆ 
ಬರಲಾರದು” ಎಂಬ ಗ್ರಂಥಕರ್ತರ ಮತವು ವಿವೇಚನೀಯ. ವಾಕ್‌ ಸಾಹಿತ್ಯಕ್ಕೆ 
ಸಂಗೀತದಂತೆಯೇ ನೃತ್ಯವೂ ಇಲ್ಲಿ ಸಮ ಪ್ರಾಧಾನ್ಯದಿಂದ ತೈಕ್ಷ್ಯವನ್ನೂ ಗಾಂಭೀರ್ಕವನ್ನೂ 
ಅಳವಡಿಸಿಕೊಡುವುದು ಮರೆಯತ್ವಕದ್ದಲ್ಲ. ಆಂಗಿಕ, ವಾಚಿಕ ಆಹಾರ್ಯ, ಸಾತ್ತಿಕಗಳಂಬ 
ಅಭಿನಯ ಚತುರಂಗಗಳ ಪರಸರ ಸಹಕಾರ ನಾಟಕ ಸಾಧಾರಣ. ಆದುದರಿಂದಲೇ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೫೭ + 


ನಾಟಕಕ್ಕಿರುವ ಭಾವಾಭಿವ್ಯಂಜನ ಶಕ್ತಿಯ ಸೌಲಭ್ಯವು ಸಾಹಿತ್ಯದ ಇತರ 
ರೂಪಗಳಿಗಿಲ್ಲವೇನೋ ಎಂದು ಒಮ್ಮೆ ಅನ್ನಿಸಬಹುದು! ಮಹಾಕವಿಗಳ ಕೃತಿಗಳು 
ಮಾತ್ರ ಇಂಥ ಅನಿಸಿಕೆಗಳಿಗೆ ಕೆಲವು ಸಲ ಅಪವಾದಗಳಾಗಬಹುದು-ಅಷ್ಟೆ. ಕವಿಶಕ್ತಿ- 
ಕಲಾಶಕ್ಷಿಗಳ(ಪ್ರತಿಭೆ-ಕಲಾಮಾಧ್ಯಮಗಳ) ಅಳತೆಗಳು ಭಿನ್ನ ಸಂದರ್ಭಗಳಲ್ಲಿ, 
ಭಿನ್ನಪ್ರಮಾಣಗಳಲ್ಲಿ ಪಕಟವಾಗುವುದರಿಂದ ಅವುಗಳ ಪರಮಾವಧಿಕ-ಕನಿಷ್ಠಾವಧಿಕ 
ವ್ಯಕ್ತೀಕರಣ ಪರಿಣಾಮವು ಅನಿರ್ದೇಶ್ಯ; ಜೊತೆಗೆ, ರಸಿಕರ ವಿದಗ್ವತೆಯೂ 
ಸೂಕ್ಷ್ಮರಸಸ್ಥಳಗಳಲ್ಲಿ ಅನಿರ್ದಿಷ್ಟ ಪಮೇಯತೆಯುಳ್ಳದ್ದಾಗಿರುವುದೂ ಅಂಥ ಅನಿರ್ದೇಶೃತೆಗೆ 
ಹೋಷಕವಾಗಿದೆ. ವಸ್ತುಸ್ಥಿತಿ ಹೀಗಿದ್ದರೂ ಈ ಮೂರೂ ಕಾರಕಗಳು ಸ್ಥಿರ ಮೌಲ್ಯ 
ಮಟ್ಟಗಳುಳ್ಳವೆಂದು ತರ್ಕಕ್ಕಾಗಿ ಒಪಿದಾಗಲಾದರೂ ಭಾವಗೀತ, ಮಹಾಕಾವ್ಯ, ನಾಟಕಗಳ 
ಅಭಿವ್ಯಕ್ತಿ ಶಕ್ತಿಗಳನ್ನು ಹೋಲಿಸಬಹುದೇ? ಸ್ವರೂಪದಲ್ಲಿ(nvidious)ಸಿಟ್ಟು ಬರಿಸುವಷ್ಟು 
ಅನುಚಿತ, ಅಸಂಗತಿ, ಎಂದು ತೋರಿದರೂ ರಸದೃಷ್ನಿಯ ಪರಿಣಾಮಕತೆಯಲ್ಲಿ 
ಉಂಟಾಗುವ ಆಳ-ತೈಕ್ಷ್ಯಗಳ ಪರಿಣಾಮಗಳಲ್ಲಿ ಭಿನ್ನ ಕಲೆಗಳಿಗಿರುವ ಗಡಿಮಿತಿಗಳ 
ದೆಸೆಯಿಂದ ಒಂದೊಂದು ರಸಾಭಿವ್ಯಂಜನದಲ್ಲಿ ಒಂದೊಂದು ಉಳಿದವುಗಳನ್ನು 
ಕೆಲಮಟ್ಟಿಗೆ ಮೀರಿಸಬಹುದೋ ಏನೋ! ಕಲೆಗಳ ಸಂಮಿಳಿತ ಬಳಕೆಯಲ್ಲಿ ಅಭಿವ್ಯಂಜನ 
ಶಕ್ತಿಯ ತಾರತಮ್ಯವನ್ನು ಅವುಗಳಲ್ಲಿ ಹೇಳುವುದು ಕಷ್ಟ. 

ಅನೇ ಅಧ್ಯಾಯದಲ್ಲಿ ಬಯಲಾಟದ ಹುಟ್ಟಿನ ಕಾಲಾವಧಿ ಅನಿರ್ದಿಷ್ಟವೆಂದು 
ಗಂಥಕರ್ತ ಹೇಳಿರುವುದು ಮಿಕ್ಕ ಕಲೆಗಳಿಗೂ ಭಾರತದಲ್ಲಿ ಸಮಾನವಾಗಿ ಅನ್ವಯಿಸುತ್ತದೆ. 
ಉಪಲಬ್ಧ ಲಿಖಿತಾಧಾರಗಳ ಮೇಲಿನಿಂದ ಕ್ರಿಶ. ಸುಮಾರು (೪೫೦ರ ಹೊತ್ತಿಗೆ 
ಯಕ್ಷಗಾನ ನಾಟಕವು ಪ್ರಚಾರದಲ್ಲಿತ್ತು ಎಂಬ ಶೋಧವನ್ನು ಉಲ್ಲೇಖಿಸಲಾಗಿದೆ. 
ಅದು ಹೆಚ್ಚು ಕಡಿಮೆ ಬತ್ತಲೇಶ್ವರ-ಕುಮಾರವ್ಯಾಸರ ಕಾವ್ಯಗಳು ಪಚುರವಾಗಿದ್ದ ಕಾಲವೆಂದು 
ಹೇಳಬಹುದು. ಯಕ್ಷಗಾನದ ಛಂದೋವ್ಯೈವಿಧ್ಯಗಳ ಪರಿಶೀಲನೆಯಿಂದ ಭಾಮಿನೀ 
ಷಟ್ಟದಿಗೆ ಅಮೆಗಳಲ್ಲಿ ಹೆಲವಾರರ ಸಮೀಪವರ್ತಿತ್ವಮ್ರ ತಿಳಿದು 
ಬರುವುದರಿಂದ(ಗಣಘಟಕಗಳ ದೃಷ್ಟಿಯಿಂದ ಶತಾಂಶಹೊಲಲಿಕೆ ಹೆಚ್ಚಾಗಿ 
ಕಂಡುಬರುವುದರಿಂದ) ಪ್ರಸಂಗಗಳ ಅಂದಿನ ಪ್ರಾಚುರ್ಕವು ಪ್ರಮಾಣಿತವಾಗಬಲ್ಲದು. 
ಸಂಸ್ಕೃತದ ಮಹಾನಾಟಕ" (ಹನೂಮಾನ್‌ ನಾಟಕ) ಯಕ್ಷಗಾನ ನಾಟಕದ ವಿಕಾಸದ 
ಮೂಲರೂಪವೆಂಬ ಊಹೆಯೂ ಉಂಟು. ಚಂಪೂ ಮಾದರಿಯಲ್ಲಾದಂತೆಯೇ 


೧. "ಸಂಸ್ಕೃತ ನಾಟಕ”, ಪುಟ ೨೪೫ರಿಂದ ೨೫೧ರವರೆಗೆ ಲಿಖಿತ ರೂಪದ ಔತ್ತರೇಯ 
ಮಹಾನಾಟಕದಲ್ಲಿ ಗದ್ಯವಿಲ್ಲ. ವಿದೂಷಕನಿಲ್ಲ; ಸೂತ್ರಧಾರನು ಭಾಗವತ. ೧೧ನೆಯ 
ಶತಮಾನದಲ್ಲಿದ್ದಿರಬಹುದಾದ ಇದು ಪೂರ್ವಜವಾದ ಹೆಚ್ಚು ಜಾನಪದವೆನ್ನಿಸಿದ್ದ 
ರೂಪಕ್ಕೆಯಣಿಯಾಗಿದ್ದಿರಬಹದು; ಹಾಗೇ ಅನಂತರ ಹೊಸ ಸುಧಾರಣೆಗಳೊಂದಿಗೆ 
ಉತ್ತರಕಾಲದಲ್ಲಿ ವಿದೂಷಕ ಸಹಿತವಾದ ಯಕ್ಷನಾಟಕರೂಪವನ್ನು ತಾಳಿರಬಹುದು. 


* ೪೫೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಇಲ್ಲಿಯೂ ಸಂಸ್ಕ ವನ್ನು ಕನ್ನಡ ಮೀರಿಸಿರಬೇಕು-ಶಿಷ್ಠಾ ಿದಿಚ್ಛೆ €ತ್‌ ಪರಾಜಯಂ- 
ಎಂದ ಹಾಗೆ. ಸರಿಸ್ಮತ ನಾಟಕಗಳಿಗೆ ಹೇಗೋ ಹಾಗೆ ಯಕ್ಷಗಾನ ನಾಟಕಗಳಿಗೂ 
ಭಾಗವತ, ಭಾರತ, ರಾಮಾಯಣಗಳೇ ಕಥಾ ಭಂಡಾರಗಳಾಗಿರುವುದೂ ಗಮನೀಯ. 
ವಿದೂಷಕನು ಹನುಮನಾಯಕನಾದುದು ಮಹಾನಾಟಕ ಯಕ್ಷನಾಟಕದ ಮೇಲೆ 
ಪರಿಣಾಮ ಬೀರಿದ್ದಕ್ಕೆ ಸಾಕ್ಷಿಯಾಗಬಹುದು. "ನಮ್ಮ ಯಕ್ಷಗಾನ ಬಯಲಾಟವು ಸಂಸ್ಕೃತ 
ನಾಟಕದಿಂದ ಪೇರಣೆಗೊ೦ಡಿರಬಹುದಾದರೂ ಇದೇ ಬೇರೆ, ಅದೇ ಬೇರೆ-ಎನು ವುದಕ್ಕೆ 
ಈ ಭಾಗವತ ಮತ್ತು ಹಾಸ್ಯಗಾರರ ಸ್ಥಾನಗಳು ನಿದರ್ಶನವಾಗಿವೆ' ಎಂಬ ಅಭಿಪ್ರಾಯವು 
ವಿಶ್ಲೇಷಣೀಯ. ಇಲ್ಲಿ ದೂರ ದೂರದ ಪೇರ್ಯ-ಪ್ರೇರಕ ಸ್ಥಾನ ಅಥವಾ ಸಂಬಂಧ 
ಇರುವುದೋ ಅಥವಾ ತಂದೆ-ಮಕ್ಕಳ ಸಂಬಂಧ ಇರುವುದೋ, ಹಾಗಿದ್ದರೆ ಯಾವುದು 
ತಂದೆ, ಯಾವುದು ಮಗಗ ಇತ್ಯಾದಿ ಊಹೆಗಳಿಗೆ ಎಡೆಯಿದೆ. ಏಕೆಂದರೆ, 
ಪ್ರೊಆರ್‌.ವಿ.ಜಾಗಿರದಾರರೇ ಮೊದಲಾದ ವಿದ್ದಾಂಸರು ಸಂಸ್ಥೃತ ನಾಟಕದ ಉತ್ಪತ್ತಿಯನ್ನು 
ಹೇಳುವಾಗ, ರಾಮಾಯಣವನ್ನೂ ಅಂಥ ಇತರ ಪುರಾಣ ಮಹಾಕಾವ್ಯಗಳನ್ನೂ 
ಭಾಗವತನಂತೆ ಒಬ್ಬನು ಹಾಡುತ್ತಿರುವಾಗ, ನಟರು(ಕುಶೀಲವರು) ಅವುಗಳಲ್ಲಿಯ 
ವಸ್ತು-ಪಾತ್ರ-ಸನ್ನಿವೇಶಗಳನ್ನು ರಂಗಸ್ಥಳದ ಮೇಲೆ ಅಭಿನಯಿಸುತ್ತಿದ್ದರೆಂದು 
ಊಹಿಸಿದ್ದುಂಟು. 

ಸಂಸ್ಕೃತ ಭಾಷೆಯ ಬೆಳವಣಿಗೆಗಾದರೂ ವಿವಿಧ ವಿಕಾಸಾವಸ್ಥೆಗಳಿದ್ದುದರಿಂದ 
ಅದರಶಗಿನ ಪರಿಷ್ಣಶ ಅಭಿಜಾತ ಸ್ಪರೂಪ ಮೊದಲಿಂದಲೂ ಇತ್ತೆನ್ನಲು ಸಾಧ್ಯವಿಲ್ಲ; 
ಅದಕ್ಕೂ ಒಂದು ಜಾನಪದ ಅವಸ್ಥೆ ಇದ್ದಿರಲೇಬೇಕು. ಭರತ ಹೇಳಿದ ವಿವಿಧ 
ರೂಪಕಗಳನ್ನು: ವಲೋಕಿಸಿದರೆ, ಸಂಸ್ಕೃತಭಾಷೆ ಮತ್ತು ನಾಟಕಗಳಿಗೆ ಅಂಥ 
ಅವಸ್ಥಾಭೇದಗಳಿದ್ದವೆಂದು ಊಹಿಸಲು ಅಸ್ಪದವಿದೆ. ಡಾಕ್ಟರ್‌ ಶೀಕಂಠಶಾಸ್ತಿಗಳೂ, 
ಶ್ರೀ ಆರ್‌. ಎಸ್‌. ಪಂಚಮುಖಿಯವರೂ ಕನ ಡವು ಪೈಶಾಚ ಪ್ರಾಕೃತ ಮತ್ತು ರಜನ 
ವಾಣಿಗಳಿಂದ ವಿಕಾಸ ಹೊಂದಿದ್ದೆಂದು ಸಲನಿಪ್ರಿಡರಿರಿದ ಮತ್ತು ಪಾ ಬೇಂದೆಯವರೂ 
ಇತರರೂ ದೇಶ ಭಾಷೆಗಳ ಅತಿಪ್ರಾಚೀನ ಪ್ರಾಕೃತ ಸ್ವರೂಪಗಳನ್ನು ಸಂಸ್ಕರಿಸಿಯೇ 
ಸಂಸೃತವು ರೂಪಿತವಾಯಿತೆಂದು ಅಭಿಪ್ರಾಯ ಪಡುವುದರಿಂದ ಭಾಷೆಗಾದದ್ದು ಇತರ 
ಸಾಂಸ್ಕ ತಿಕ ಅಂಗಗಳಿಗೂ ಆಯಿತೆನ್ನಲು ಆಧಾರ ಸಿಗುತ್ತದೆ. ಉಪಲಬ್ದರೂಪದ 
ಪ್ರತ್ತೇಕತೆಯು ಅನುಪಲಬ್ಬ ರೂಪದ "ಏಕಮೂಲತಾವಾದ್ಸೆ ಬಾಧಕವಾಗುವಸ್ಪಿಲ್ಲ. 
ಆರ್ಕ ದ್ರಾವಿಡ ಪ್ರತ್ಯೆ ಕತೆಯ ಕುಲಮೂಲಭೇದದ ವಾದವಿನ್ನೂ ಇದಮಿತ್ಕಂ 
ಆಗಿಲ್ಲವೆಂಬುದಿಲ್ಲಿ ಸರಣೀಯ. ಅದರಲ್ಲೂ ಕರ್ನಾಟಕದ ಕುಂತಳ ಮೂಲದಲ್ಲಿ 
ದ್ರಾವಿಡೀಯ(ಅಸಾಂಸ್ಥೃಶ) ಅಂಶಗಳನ್ನು ಅಧಿಕವಾಗಿ ಗುರುತಿಸಲು ವಸ್ತು ಸಂಗತಿಗಳ 
ಪ್ರಮಾಣಗಳು ವಿರಳವಾಗಿವೆ-ತಮಿಳುನಾಡಿಗೆ ಹೋಲಿಸಿದರೆ, ಆದುದರಿಂದ "ಬಯಲು' 
ರಂಗಸ್ಥಳ-" ಆಲಯ” ರಂಗಸ್ಥ ಳಗಳಲ್ಲಿ ಪೂರ್ವೋತ್ತರ ವಿಕಾಸಾವಸ್ಥೆಗಳನ್ನು ಹೇಳುವುದು 
ಉಚಿತ. ಯಕ್ಷಾದಿ ನಾಟಕಗಳು ಅತಿ ಪ್ರಾಚೀನ ಅವಧಿಯಲ್ಲಿ ಗಂದರ್ವಾದಿ ನಾಟಕ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೫೯ + 


ಪದ್ಧತಿಗಳಿಗೆ ಆಕರಗಳಾಗಿರಬಹುದೆಂಬುದೇ ಹೆಚ್ಚು ಸಂಭವ. ಸಂಗೀತ, ನೃತ್ಯ, ಗೀತಗಳ 
ಸಮಪ್ರಾಧಾನ್ಯವು ಆದ್ಯಂತವಾಗಿ ಇರುವುದು ಯಕ್ಷಗಾನ ಬಯಲಾಟದಲ್ಲಿ ಮಾತ್ರ 
ಎಂಬುದು ಗಮನಾರ್ಹ. ಉಳಿದ ನಾಟಕ ರೂಪಗಳಲ್ಲಿ ನೃತ್ಯ-ಸಂಗೀತಗಳ ಪಾತ್ರ 
ಅಲವಾಗುತ್ತ ಹೋಗಿ, ಈಗ ಕೇವಲ ಓದುವ ನಾಟಕಗಳ ನಿರ್ಮಾಣದವರೆಗೂ 
ಅಪವಿಕಾಸವಾದದ್ದು ಸಷ್ಟವಾಗಿದೆ. 

ಭರತನ ಕಲ್ಪನೆಯ ನಾಟ್ಯ ಪಂಚಾಂಗಗಳ ಸರ್ವಾಂಗ ಸಮನ್ನಿತತೆಯು 
ಯಕ್ಷನಾಟಕದಲ್ಲಿ ಓತಪ್ರೋತವಾಗಿ ಕಂಡಂತೆ ಸಂಸ್ಕೃತ ನಾಟಕದಲ್ಲಿ ಸಹ ಕಂಡು 
ಬಾರದಿರುವುದು ಸಂಶೋಧನ ಪ್ರೋತ್ಲಾಹಕವಾಗಿದೆ. ವಿದೂಷಕನ ಕರ್ತವ್ಯನಾಮವನ್ನು 
ಬಿಟ್ಟರೆ ಸ್ಥಾನದಲ್ಲಿ ಸಾರತಃ ಬಹಳ ವ್ಯತ್ಯಾಸವಿಲ್ಲ. ಸೂತ್ರಧಾರನನ್ನೂ 
ಭಾಗವತನೆಂದುಕೊಂಡರೆ ಕರ್ತವ್ಯದ ಸ್ಥಾನ ವ್ಯತ್ಯಾಸ ಅಲ್ಲಿ ಬಹಳವೆನ್ನಬಹುದು. 

"ಭರತನಾಟ್ಯ, ಕಥಕ್ಕಳಿ-ಇವುಗಳು ಕುಣಿತದೊಡನೆ ಹಲವಾರು ಸಂಕೇತ- 
ಸಂಜ್ಞೆಗಳನ್ನು ಬಳಸಿಕೊಂಡು ಬಂದಿವೆ'-ಎಂಬ ಮಾತಿನಲ್ಲಿ ಯಕ್ಷನಾಟಕಗಳಲ್ಲಿ ಅವು 
ಇಲ್ಲವೇ ಇಲ್ಲವೆಂಬಂತಹ ತೀರ್ಮಾನಕ್ಕೆ ಬರಲುಪುಸ್ತುತ ಗಂಥವು ಅವಕಾಶ ಕೊಟ್ಟಿದೆ. 
ಅವುಗಳಷ್ನಲ್ಲದಿದ್ದರೂ ಅಂಗಾಭಿನಯದಲ್ಲಿ, ಕೆಲಗಣ್ಯವಾದ ಸಂಕೇತಮುದೆಗಳನ್ನು 
ಬಳಸಿಕೊಳ್ಳುತ್ತಿರುವುದನ್ನು ಮರೆಯತಕ್ಕದ್ದಲ್ಲ. ಜೊತೆಗೆ, ಸಂಸ್ಕೃತ ನಾಟಕಗಳಲ್ಲಿ ಸಂಸ್ಕೃತ 
ಭಾಷೆಯೊಡನೆ ಪ್ರಾಕೃತಗಳೂ ಬಳಸಲ್ಲಟ್ಟಿವೆ ಎಂಬ ಅಂಶವನ್ನು ಗಂಥಕರ್ತರು ಎತ್ತಿ 
ಹೇಳಿಲ್ಲ. ಆಹಾರ್ಯವೆಂಬ ಅಭಿನಯದ ತತ್ವದಲ್ಲಿ ಪಾತ್ರಗಳಿಗೆ ದೇಶಸಹಜವಾದ ವೇಷ- 
ಭಾಷೆಗಳಿರಬೇಕೆಂಬ ಅಂಶ ಸೂಚ್ಯವಾಗಿ ಬಂದಿರುವುದರಿಂದ ಸಂಸ್ಕೃತ ನಾಟಕಗಳೂ 
ತಲೆಯಿಂದ ಕಾಲಿನವರೆಗೆ ಸಂಸ್ಕೃತಮಯವಾಗಿ ಬೆಳೆದು ಬಂದಿಲ್ಲ. ಧರ್ಮಿ-ವೃತ್ತಿ- 
ಪುವೃತ್ತಿಗಳ ವಿವೇಕವನ್ನು ಸಂಸ್ಕೃತ ನಾಟಕ ಎಂದೂ ಮರೆತಿಲ್ಲ. "ಪವೃತ್ತಿ'ಯಲ್ಲಿ ನಟರು 
ಉಪಯೋಗಿಸುವ ಐತಿಹಾಸಿಕವಾದ ವಿವಿಧ ಭಾಷೆ-ಭೂಷೆಗಳು ಅಡಕವಾಗುತ್ತವೆ.” 


ಯಕ್ಷಗಾನ ನಾಟಕವು ಎರವಲಾಗಿ ತಂದಂಥದಲ್ಲವೆಂಬುದನ್ನು ೫ನೆಯ ಅಧ್ಯಾಯ 
ಪ್ರತಿಪಾದಿಸಿದೆ. ಈ ಮಾತು ಭಾರತ ನಾಟ್ಕಜನ್ಯವಲ್ಲ-ಎಂದು ಮುಂತಾಗಿ ಹೇಳುವಾಗ 
ಅವೆಲ್ಲವೂ(Sister arts) ಸೋದರಿ ಕಲೆಗಳು. ಜೊತೆ ಜೊತೆಗೇ ಬೆಳೆದುಕೊಂಡು 
ಬಂದಂಥವು. ಕೊನೆಯಲ್ಲಿ ಪತ್ಯೇಕ ಸ್ವರೂಪಗಳನ್ನು ಅಳವಡಿಸಿಕೊಂಡಂಥವು-ಎಂಬುದನ್ನು 
ಗಣಿಸದಿರಲು ಸಾಧ್ಯವಿಲ್ಲ. "ಕಥಕ್ಕಳಿ, ಒಟ್ಟಂತುಳ್ಳಲ್‌, ರಾಮನಾಟಂ ಮೊದಲಾದ ಪದ್ಧತಿಗಳು 
ಮಾತಿನ ಬದಲು "ಹಾವ' (Collective name of ten coquettish gestrues of 
women, beginning with ila-M.M. Williams Dict. p.1294)ಗಳನ್ನು ಬಳಸುತ್ತವೆ. 
ಕೂಚಿಪುಡಿ ಪದ್ಧತಿಯಲ್ಲಿ ಹಾವಗಳು ವಿಶೇಷವಾಗಿವೆ' ಎಂಬ ಗ್ರಂಥಕರ್ತರ ಮಾತು 
ಸಂಸ್ಕೃತದಲ್ಲಿ ಸ್ತೀ ಪಾತಗಳಅಂಗಾಭಿನಯಕ್ಕೆ ಮಾತ್ರ ಪರಿಸೀಮಿತವಾಗುತ್ತದೆ. ಅಲ್ಲಿ- 


೨. ಸಂಸ್ಕೃತ ನಾಟಕ, ಪುಟ ೧೩ 


+ ೪೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


"ಭ್ರೂನೇತ್ರಾದಿ ವಿಕಾರೈಸ್ತು ಸಂಭೋಗೇಚ್ಛಾಪ್ರಕಾಶಕಃ 

ಭಾವ ಏವಾಲ್ಲಸಂಲಕ್ಷ್ಯ ವಿಕಾರೋ ಹಾವ ಉಚ್ಛತೇ”* 
"'ಭಾವಾತಿರಿಕ್ತಂ ಸತ್ಸಂ ಹಿ ವ್ಯತಿರಿಕ್ತಂ ಸಯೋನಿಷು 
ನೈಕಾವಸ್ಥಾಂತರಗತಂ ಹಾವಂ ತಮಿಹ ನಿರ್ದಿಶೇತ್‌*" 
"ಹೇವಾಕಸಸ್ತು ಶೃಂಗಾರೋ ಹಾವೋತಕ್ಷಿಭ್ರೂವಿಕಾರಕೃತ್‌”” 


ಕಣ್ಣು ಹುಬ್ಬು ಮುಂತಾದುವುಗಳಿಂದ ಶೃಂಗಾರಭಾವವನ್ನು ವ್ಯಕ್ತಪಡಿಸುವ 
ಅಂಗಕ್ರಿಯೆಯೇ ಹಾವ. ಇದನ್ನು ಯಕ್ಷಗಾನ ನಾಟಕದಲ್ಲೂ ಕಾಣಬಹುದು; ಇದನ್ನು 
ಯಾವಾಗಲೂ ಮಾತಿನಿಂದಲೇ ಮುಗಿಸುವಸಂಪ್ರದಾಂಯವಿಲ್ಲ-ಸ್ಲೀ 


ಪುರುಷಪಾತ್ರಗಳೆರಡಲ್ಲಿಯೂ, ಸಂಸ್ಕೃಶಾಸಂಸ್ಕೃಶ ನಾಟಕಗಳೆರಡರಲ್ಲೂ ಇದು 
ಭರತೋಕ್ತಿಯ ಸಾರ್ವತ್ರಿಕತೆಯನ್ನು ನಿದರ್ಶಿಸುತ್ತದೆ. (ನಾ.ಶಾ. ೨೨-೯) 


೬ನೆಯ ಅಧ್ಯಾಯದಲ್ಲಿ ಯಕ್ಷಗಾನ ಬಯಲಾಟದ ರಂಗಪೂಜೆಯನ್ನು 
ಬಿತ್ತರಿಸಲಾಗಿದೆ. "ಆಟದ ಪ್ರಾರಂಭವು ನೇಪಥ್ಯಗೃಹವಾದ ಚೌಕಿಯಿಂದಲೇ. ಅಲ್ಲಿ 
ಮೊದಲಿಗೆ ವಿನಾಯಕನ ಸ್ತುತಿ, ಪೂಜೆಗಳಾಗಬೇಕು. ದೇವರ ಮುಂದೆ ಕಿರೀಟ, ಗೆಜ್ಜೆ, 
ವೀಳೆಯ, ಕಾಯಿ, ಹೇಬ್ದಗಳನ್ನಿಡಬೇಕು. ಹನುಮನಾಯಕ ಇಲ್ಲವೆ ಹಾಸ್ಯಗಾರ ಆರತಿ 
ಹೊಡಿಯುತ್ತಾನೆ. ಹಾಡುತ್ತ ಆರತಿ ಎತ್ತಿಯಾದ ಬಳಿಕ, ಬಾಗವತರಿಗೂ 
ಮದ್ದಲೆಗಾರರಿಗೂ ವೀಳೆಯವನ್ನಿತ್ತು ಅವರ ಆಶೀರ್ವಾದವನ್ನು ಪಡೆದು. ರಂಗಸ್ಥಳಕ್ಕೆ 
ಬರುತ್ತಾರೆ”-ಎಂದು ಗ್ರಂಥಕರ್ತರು ಹೇಳಿರುವುದು, "ನಾಟಕದ ಕಥೆ ಕ್ರಮವಾಗಿ 
ಆರಂಭವಾಗುವುದಕ್ಕಿಂತ ಮುಂಚೆ ಪೀಠಿಕಾರೂಪವಾಗಿ ರಂಗದಲ್ಲಿ ಕೆಲವು ಸಂಗತಿಗಳು 
ನಡೆಯುತ್ತವೆ; ಇವಕ್ಕೆ ಪೂರ್ವರಂಗವೆಂದು ಹೆಸರು.....ದಿಕ್ಷಾಲಕರ, ಜರ್ಜರದ, ರಂಗದ 
ಸ್ತೋತ್ರ ಪೂಜಾದಿಗಳು ನಡೆಯುತ್ತವೆ" ಎಂದು "ಸಂಸ್ಕೃತ ನಾಟಕ'ದಲ್ಲಿ ಹೇಳಿರುವುದನ್ನು 
ನೆನಪಿಗೆ ತಂದುಕೊಡುತ್ತದೆ. ರಂಗಪೂಜೆ, ಪೂರ್ವರಂಗಗಳೆರಡೂ ಪರದೆಯ ಹಿಂದೆ 
ನಡೆಯತಕ್ಕಂಥವು; ಆದುದರಿಂದ ಈ ಪಫೀಠಿಕಾಭಾಗದಲ್ಲಿ ಸಂಸ್ಕೃತ ನಾಟಕಕ್ಕೂ 
ಯಕ್ಷಗಾನಕ್ಕೂ ಕೆಲ ಸಾಮ್ಯಾಂಶಗಳಿವೆ. ಉಳಿದ ಭಿನ್ನಾಂಶಗಳನ್ನು ಗ್ರಂಥಕರ್ತರು 
ಹೇಳಿದ್ದಾರೆ. ಅವು ಯಕ್ಷಗಾನ ವಿಶಿಷ್ಟ. 


೭ನೆಯ ಅಧ್ಯಾಯದಲ್ಲಿ, "ಪ್ರಥಮದಲ್ಲಿ ಯಕ್ಷಗಾನ ಬಯಲಾಟವನ್ನು ಆಡಿ 
ತೋರಿಸಿದ ಮಹಾನುಭಾವನು ಯಾವನೇ ಇದ್ದರೂ, ಆತ ತುಂಬ ದೊಡ್ಡ ವ್ಯಕ್ತಿಯೇ 


೩ 'ಸಾಹಿತ್ಯದರ್ಪಣ, ೩-೯೪ 
೪, ನಾಟ್ಯಶಾಸ್ತ್ರ, ೨೨-೯ 

ಮೆ 
೫ .ದಶರೂಪ, ೨-೫೧-೩೪ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೬೧ + 


ಸರಿ. ಅವನದೊಂದು ಅಪೂರ್ವ ಕಲಾಕಲ್ಲನೆ. ಅವನಿಗೆ ಭರತನಾಟ್ಯದಿಂದ ಪ್ರೇರಣೆ 
ಬಂದಿರಬಹುದಾದರೂ ಅವನದು ಬರಿಯ ಅನುಕರಣೆಯಲ್ಲ. ದೇಶೀಯ ನೃತ್ಯ, 
ಗಾನ, ಸಾಹಿತ್ಯ, ಸಾಧನಗಳಿಂದ ಅವನು ನಿರ್ಮಿಸಿದಂತಹ ಹೊಸ ಸೃಷ್ಟಿ' ಎಂದು 
ಗಂಥಕರ್ತರು" ಹೇಳಿದ್ದು ಭರತನಾಟ್ಯವು ದೇಶೀಯವಲ್ಲವೆಂದು ಧ್ಲನಿಸುತ್ತದೆ. ಇದು 
ಇತಿಹಾಸ ಕ್ಕೆ ವ್ಯತಿರಿಕ್ತವಾದುದು. ಅವರೇ ನೆಯ ಅಧ್ಯಾಯದಲ್ಲಿ “ನಾವು 
ಗಣನೀಯವೆನ್ನುವ 'ಮಾರ್ಗಪದ್ಧತಿಯ ಸಂಗೀತಶೈಲಿಗಳು ಹುಟ್ಟಿದ್ದಾದರೂ ಈ 
ದೇಸಿಗಳಿಂದಲೇ್‌ ಎಂದದ್ದಿಲ್ಲಿ ಸರಣೇಯ. ದೇಸಿಗೆ ಪಾಕ್ಯ ತದ ಸ ಸ್ಥಾನವಿದ್ಧರೆ ಮಾರ್ಗಕ್ಕೆ 
ಸಂಸ್ಕೃತದ ಸ್ಥಾನ; ಅವೆರಡೂ ಪರಸ್ಪರ ಯಣಿಗಳು- -ಹಗೆಗಳಲ್ಲ. 

"ಎಲ್ಲಿ ನೋಡಿದರೂ ವಿದ್ದತ್ತಿನ ಡೊಂಬರಾಟ ಕಲೆಯ ಹೆಸರಿನಲ್ಲಿ ಮೆರೆಯುತ್ತಿದೆ” 
ಎಂದು ಗ್ರಂಥಕರ್ತರು ಹೇಳಿದ್ದಕ್ಕೆ ಸರಿದೊರೆ ಸತ್ಯವಾಗಿ "ಎಲ್ಲಿ ನೋಡಿದರೂ ಕಲಾ 
ವದ್ಧತ್ತಿನ ಹೆಸರಿನಲ್ಲಿ ಕಲಾಭಾಸದ ಡೊಂಬರಾಟ ಮೆರೆಯುತ್ತಿದೆ" ಎಂದೂ ಹೇಳಬಹುದು. 
ಪಾಂಡಿತ್ಯ-ಕಲೆಗಳು ಹಗೆಗಳಲ್ಲು ಎರಡಕ್ಕೂ ಔಚಿತೃಪ್ರಜ್ಞೆಯ ಅಭಾವವು ಹಗೆ. ಯಕ್ಷಗಾನದ 
ಬಗ್ಗೆ ಗಂಥಕರ್ತರು ಮಾಡಿದ ಶೋಧವು ಅದ್ದಿತೀಯ, ಅತ್ಯಂತ ಪ್ರಶಂಸನೀಯ. 
ನೃತ್ತದ ಮೇಲಿನ ಅಧ್ಯಾಯವೂ ಬಹಳ ಮಾರ್ಮಿಕವಾಗಿದೆ. ಈ ಎರಡು ಅಧ್ಯಾಯಗಳನ್ನು 
ಗಢದ ಹೃದಯವೆಂದು ಹೇಳಬಹುದು.()೦ನೆಯ ಅಧ್ಯಾಯದಲ್ಲಿ ಅಪ್ಪಬುದ್ಧ ಯಕ್ಷಗಾನ 
ಕಲಾವಿದರಿಗೆ ಅಗತ್ಯವಾದ ಬುದ್ದಿವಾದದ ಮಾತುಗಳು ಬಂದಿವೆ. ಅವೆಲ್ಲವೂ ಅತ್ಕುಚಿತ 
ಸಲಹೆಗಳು, ಸರ್ವಾನುಸರಣೀಯವಾದವುಗಳು. ವೇಷಭೂಷಣಗಳನ್ನು ೧೧ನೆಯ 
ಅಧ್ಯಾಯ ವಿಸ್ತಾರವಾಗಿ ವಿವರಿಸಿದೆ. ಅದರಲ್ಲೂ ಕೆಲ ಸೊಗಸಾದ ಸೂಚನೆಗಳನ್ನು 
ಗಂಥಕರ್ತರು ಮಾಡಿದ್ದಾರೆ. ಅವು ಅವರ ಅಭಿರುಚಿಯ ಶುಚಿತ್ರಕ್ಕೆ ನಿಕಷಗಳನ್ನಬಹುದು. 
ಕಲಾಭಾಸದಂತೆಯೇ ವಿದ್ಧತ್ರೆಯ ಆಭಾಸವೂ ಪಾಮರತ್ವ; ಕಲೆಗೆ ವದ್ಧತ್ರೆಯ ಮಟ್ಟವಿದೆ, 
ವದ್ಧತ್ರೆಗೆ ಕಲಾನ್ಯಾಯವಿದೆ. ಪಾಮರತ್ವವು ಅಜ್ಞಾನ, ಅಜ್ಞಾನ ಅಸುಂದರ-ಸಂಸ್ಕೃಶಿಯ 
ದೃಷ್ಟಿಯಿಂದ. 

೧೨ನೆಯ ಅಧ್ಯಾಯ ಆಟದ ರೂಪಾಂತರಗಳನ್ನು ಹೇಳಿದೆ. ೧ಹಿನೆಯದು 
ಪುನರುಜ್ಜೀವನ ಕಾರ್ಯವನ್ನು ಕಲ್ಪಿಸಿದೆ. ಅದರಲ್ಲಿ "ಶೃಂಗಾರ, ದುಃಖಗಳಲ್ಲಿ ಯಕ್ಷಗಾನ 
ನೃತ್ಯ ತೀರ ಬಡಕಲಾಗಿದೆ' ಎಂಬ ಅಭಿಪ್ರಾಯ ಬಂದಿರುವುದು ಇಂದಿನ ಬಹುಸಂಖ್ಯ 
ಅಪಬುದ್ದ ನಟರ ಕುಣಿತಗಳನ್ನು ಕಂಡು-ಎನ್ನಬಹುದಾಗಿದೆ. ದುರ್ದೈವದಿಂದ ಸರ್ವಾಂಗ 
ಸಮನ್ಸಿತವಾದ ಯಕ್ಷಗಾನ ಆಟವನ್ನು ಆಡಿ ತೋರಿಸುವ ಮೇಳ ಇಂದು ಉಳಿದಿಲ್ಲ. 
ಕುರುಡರಲ್ಲಿ ಮೆಳ್ಳನೇ ಶ್ರೇಷ್ಠ ಎಂದುಕೊಳ್ಳುವ ಪರಿಸ್ಥಿತಿ ಇಂದು ಉಂಟಾಗಿದೆ. 


ಗಂಥದ ೨ನೆಯ ಭಾಗದ (ನೆಯ ಅಧ್ಯಾಯದಲ್ಲಿ ಕ್ರಿಶ. ೧೫೦೦ರಿಂದ 
ಯಕ್ಷಗಾನ ಸಾಹಿತ್ಯ ಬೆಳೆದುಬಂದುದನ್ನು ಉಲ್ಲೇಖಿಸಲಾಗಿದೆ. ಕನ್ನಡ ಸಾಹಿತ್ಯದ 
ಲಿಖಿತ ಗ್ರಂಥಗಳ ಉಪಲಾಭವು ಕ್ರಿ.ಶ.೧೦೧೪ರ ಅನಂತರವಾಗಿರುವಾಗ 


* ೪೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಜಾನಪದವೆಂದೆನಿಸಿಕೊಂಡಿದ್ದ ಪ್ರಾಚೀನ ಯಕ್ಷಗಾನ ಗಂಥಗಳು ದೊರಕದೆ 
ಹೋಗಿರುವುದು ಸಹಜ. ಜಾನಪದ ಸಾಹಿತ್ಯದ ಇತಿಹಾಸ ಎಲ್ಲ ದೇಶಗಳಲ್ಲೂ ಹೆಚ್ಚು 
ಕಡಿಮೆ ಹೀಗೇ ಇದೆ. ಆ ಗ್ರಂಥಗಳು ಸಂಸ್ಕೃತವಾದಾಗ ಅವುಗಳಲ್ಲಿ 
ಅತ್ಯುತ್ತಮವಾದವುಗಳನ್ನು ದೇಶದ ಪರಂಪರೆಗಳು ಉಳಿಸಿಕೊಂಡು ಬಂದಿವೆ. 
ಕಾಲರಾಯನ ದವಡೆಗೆ ಸಿಕ್ಕಿ ಸಾಮಾನ್ಯ ಗಂಥಗಳೆಷ್ಲೋ-ಕೆಲವು ಸಲ ಉತ್ತಮವಾದವು 
ಸಹ-ನುಚ್ಚುನೂರಾಗಿ ಹೋದದ್ದುಂಟು. ನೃಪತುಂಗನು ಹೇಳಿದ ಎಷ್ಟೋ ಹಳಗನ್ನಡ 
ಕಾವ್ಯಗಳು ಇಂದು ಅಲಭ್ಯವಾಗಿವೆ. “ನಿರಂಕುಶಾಃ ಕವಯ ಎ೦ಬುದಕ್ಕಿಂತಲೂ 
ಹೆಚ್ಚಾಗಿ "ನಿರಂಕುಶಾ ಸಮಾಜಪುಜ್ಞಾ' ಎಂದು ಹೇಳಬಹುದು. ವಿವಿಧ ಐತಿಹಾಸಿಕ 
ಯುಗಗಳಲ್ಲಿ(ಅವಧಿಗಳಲ್ಲಿ) ಜೀವನದ ಆಚಾರಗಳಂತೆಯೇ ಕಲಾಪ್ರಕಾರಗಳೂ ಭಿನ್ನ 
ಭಿನ್ನ ಮಟ್ಟದ ಪ್ರೋತ್ಸಾಹವನ್ನು ಜನಗಣ್ಯರಿಂದ ಪಡೆಯುತ್ತ ಹೋಗುವುವು; ಸಿನೆಮಾಗಳಿಗೆ 
ಸಿಗುವ ರಾಜ-ರಂಕ ಪ್ರೋತ್ಸಾಹವಿಂದು ಇತರ ಯಾವ ಕಲೆಗೂ ಸಿಗುತ್ತಿಲ್ಲ. ಜನ 
ಮರುಳಾದಾಗ ಜಾತ್ರೆಯೂ ಮರುಳಾದೀತು! "ಏನೆಂದರು ಮಗ ಹರಿಯೆಂಬುದ 
ಬಿಡ್‌ ಎಂಬ ಗಾದೆಯಂತೆ ಇತಿಹಾಸ ಶಕ್ತಿಯು ಜನಪ್ರಜ್ಞೆಯನ್ನು ತನ್ನದೇ ಆದ 
ಆಯ್ಕೆಯ ದಿಕ್ಕಿನಲ್ಲಿ ನೂಕಿಕೊಂಡು ಹೋಗುತ್ತದೆ. ಉತ್ತರಕರ್ನಾಟಕದ ಜಿಲ್ಲೆಗಳಲ್ಲಿ 
ಕರ್ನಾಟಕ(ದಕ್ಷಿಣಾದಿ) ಸಂಗೀತಕ್ಕೆ ಸಾಕಷ್ಟು ಪ್ರೋತ್ಸಾಹವಿಲ್ಲ. ದಾಸರ ಪದ, ಶರಣರ 
ವಚನಗಳಂತಹ ಜಾನಪದ ಕೃತಿಗಳೂ ಜನಜೀವನದಲ್ಲಿಂದು ಹಿಂದಿನಂತೆ 
ಹಾಸುಹೊಕ್ಕಾಗಿಲ್ಲ. ಸಂಸ್ಕೃತ ಮಾರ್ಗದ ದಿಕ್ಕು ವಿಪರೀತ ಪರಂಪರಾತ್ಮಕವಾಗುತ್ತ 
ಹೋಗಿದೆ. ವಿಚಿತ್ರವಾದ ನಗರೀಣತೆಯು ಎಲ್ಲಿಲ್ಲೂ ವ್ಯಾಪಿಸುತ್ತಲಿದೆ. ಅಭಿಜಾತ ಅಭಿರುಚಿ 
ಮಾಯವಾಗಿ ಜೀವನದಲ್ಲಿ ಕಲೆಯ ಸ್ಥಾನ ಅತ್ಯಲ್ಲವಾಗುತ್ತಿದೆ. ಅದರಿಂದಲೇ ವರಕವಿ 
"ಸಪ್ರೆ ಬಾಳುವೆಗಿಂತ ಉಪ್ಪು ನೀರೂ ಲೇಸು” ಎಂದು ಉದ್ದರಿಸಿದ್ದುಂಟು. ಯಕ್ಷಗಾನದ 
ತರಬೇತಿ ಕೇಂದ್ರವನ್ನು ತೆರೆದು ಮುಚ್ಚುವ ಪ್ರಸಂಗ ಗಂಥಕರ್ತರಿಗುಂಟಾದದ್ದು ಈ 
ಮಾತಿಗೆ ನಿದರ್ಶನ. ಐತಿಹಾಸಿಕ ಶಕ್ತಿಯ ಆತ್ಯಂತಿಕ ಗುರಿ ಅವಿಜ್ಞೇಯ. 


"ಎಲ್ಲ ತಾಡವಾಲೆಗಳೂ ನಕಲುಗಳ ಪ್ರಶಿಕಾರರ ಕೈತಪ್ತುಗಳಿಂದ ತುಂಬಿದವುಗಳೇ” 
ಎಂದ ಗಂಥಕರ್ತರ ಅಭಿಮತಕ್ಕೆ ಕನ್ನಡದಲ್ಲಿಂದು ಮುದಿತವಾಗುತ್ತಿರುವ ಗಂಥಗಳೂ 
ಉದಾಹರಣೆಗಳಾಗಬಲ್ಲವು. ಪಠ್ಯಪುಸ್ತಕಗಳು ಕೂಡ ಈ ಮಾತಿಗೆ ಹೊರತಲ್ಲ. 'ರಸಯಜ್ಞ 
"ತಪ್ಪಿನ ಸರಿ ಅಥವಾ ಮುದು ತಪು” ಎಂಬ ವಿಡಂಬನ ಪದ್ಯದಲ್ಲಿ ಈ ಕಾಲದ 
ದೇಶೀಯ ಸೋಂಕುರೋಗವನ್ನು ಉದ್ದವಾಗಿ ಬಿತ್ತರಿಸಿದೆ. ಛಂದೋವ್ಯಾ ಕರಣಗಳ 
ಅತಿಪೂಜೆ ಹಿಂದಿದ್ದರೆ ಇಂದು ಅವುಗಳ ಅತಿನಿಂದೆ- _ಅತ್ಯಲಕ್ಷ್ಯ ಗಳು ಜನಜನಿತವಾಗಿವೆ. 
ಶುಷ್ಟ ಪಾಂಡಿತ್ಯ ಹಿಂದೆ ಬೆಳೆದು ನಿಂತರೆ, ಶುಷ್ಠ ಪಾಮರತೆ ಇಂದು ವಿದ್ವತ್ತಿನ ಕನ್ನಡಕ 
ಹಾಕಿಕೊಂಡು ಎದುರು ಬರುತ್ತದೆ. ಆದುದರಿಂದ ಯಕ್ಷಗಾನ ನಾಟಕಗಳ ತಾಳೆಯೋಲೆ 
ಗಂಥಗಳ ಅಕ್ಷರ ಸ್ಥಾಲಿತ್ಯಗಳು ಅಷ್ಟು ಭಯಾನಕವೆನ್ನಿಸಲಾರವು. ಮೂಲ ಮಾಲುಗಳು 
ಭಾರತದಲ್ಲಿಂದು ತಯಾರಾಗುವುದಕ್ಕಿಂತ ನಕಲು ಮಾಲುಗಳೇ ಹೆಚ್ಚಾಗಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೬೩ + 


ತಯಾರಾಗುತ್ತಿರುವುದು ಸದ್ಯದ ನಾಗರಿಕತೆಯ ಜೀವಂತ ವ್ಯಾಖ್ಯೆಯಾಗಿದೆ. 
ಯಕ್ಷಗಾನಾಭಾಸಗಳ ಪ್ರದರ್ಶನವು ಒಂದು ಕಡೆ, ಅತ್ಕಾಧುನಿಕತೆಯ ಹೆಸರಿನಲ್ಲಿ 
ರಚಿತವಾಗುವ ಯೂರೋಪೀಯ ಕಲಾಭಾಸಗಳ ಪ್ರದರ್ಶನವಿನ್ನೊಂದು ಕಡೆ-ಅಂತೂ 
ಸ್ಪತಂತ್ರಭಾರತದ ಸ್ಟಾತಂತ್ಯ್ಯವು ಕಲೆ- -ವಿಜ್ಞಾನಗಳೆರಡರಲ್ಲೂ ಸಾಕಷ್ಟು ಚೆನ್ನಾಗಿ 
ಅಭಿವೃಕ್ತವಾಗುತ್ತಿಲ್ಲ 

ವಷ್ಟು ವಾರಂಬಳ್ಳಿ, ನಗಿರೆಯ ಸುಬ್ರಹ್ಮಣ್ಯ, ದೇವಿದಾಸ, ಪಾಂಡೇಶ್ವರ ವೆಂಕಟ, 
ಪಾರ್ತಿಸುಬ್ಬ, ಧ್ವಜಪುರದ ನಾಗಪ್ಪಯ್ಯ, ಹಳೆಮಕ್ಕಿ ರಾಮ, ಹಟ್ಟಿಯಂಗಡಿ ರಾಮಭಟ್ಟ, 
ಪರಮೇಶ್ವರ ಭಟ್ಟ, ನಿತ್ಯಾನಂದ ಅವಧೂತ, ವೆಂಕಟಯ್ಯನ ಮಗ ಸುಬ್ಬ, ಅಜಪುರದ 
ವೆಂಕಟ, ವೆಂಕಣ್ಣಕವಿ, ಶಂಕರ, ಮಟ್ಟಿ ವಾಸುದೇವ ಪ್ರಭು, ಭಾಳಾಕ್ಷ, ಸಿದ್ಧ, ರಂಗ, 
ಭೀಮ, ಮಯ್ಯವಟಿ ವೆಂಕಟ, ವಿಷ್ಣುಸಭಾಹಿತ, ಎಣ್ಣೆ ಮಡಿ ವೆಂಕಟರಮಣಯ್ಯ, 
ಪರಮೇಶ್ವರ, ರಾಮ ಪರಂಧಾಮ, ಗೇರುಸೊಪ್ರೆ ಶಾಂತಪ್ಪುಯ್ಯ, ಮೂಲಿ ರಾಮಕೃಷ್ಣಯ್ಯ, 
ಸಂಕಯ್ಯ ಭಾಗವತರು, ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ, ಕೆರೋಡಿ ಸುಬ್ಬರಾಯ, 
ಜೋರಾಡಿ ವೆಂಕಟರಮಣಯ್ಯ, ಹಲಸಿನಹಳ್ಳಿ ನರಸಿಂಹ ಶಾಸ್ತ, ಬವುಳಾಡಿ ಹಿರಿಯಣ್ಣ 
ಹೆಬ್ಬಾರ, ಕಡಂದಲೆ ಶಾಮರಾಲಯಕೆನ ೩೪ ಯಕ್ಷಗಾನ ನಾಟಕಕಾರರ ಹಾಗೂ 
ಹೆಸರು ಹಾಕದೆ ಕೆಲ ಪ್ರಸಂಗಗಳನ್ನು ರಚಿಸಿದ ನಾಟಕಕಾರರ ಕೃತಿಗಳ ಮಾದರಿಗಳನ್ನೂ 
ಲಭ್ಯವಿದ್ದಷ್ಟು ಜೀವನವೃತ್ತಾಂತಗಳನ್ನೂ ಗಂಥಕರ್ತರು ವಿವೇಚಿಸಿ ಗಂಥವನ್ನು 
ಕೊನೆಗೊಳಿಸಿದ್ದಾರೆ; ಪರಿಶಿಷ್ಠದಲ್ಲಿ ೬೯" ಯಕ್ಷಗಾನ ಪ್ರಸಂಗಗಳನ್ನು ಉಲ್ಲೇಖಿಸಿದ್ದಾರೆ. 
ಪ್ರಸಂಗಗಳ ಪಠ್ಯಗಳನ್ನು ಉದಾಹರಿಸುವಾಗ ಗಂಥಕರ್ತರು ಸ್ವತಃ ಯಾವಹೊಣೆಯನ್ನೂ 
ಹೊರದೆ, ಸ್ಥಾಲಿತ್ಯಪೂರ್ಣವಾದ ಹಸ್ತಪ್ರತಿಗಳಲ್ಲಿದ್ದುದನ್ನು ಹಾಗೇ ನಕಲು ಮಾಡಿ 
ಪ್ರಕಟಿಸಿದ್ದಾರೆ. 

ಯಕ್ಷಗಾನ ನಾಟಕದ ಅಧಿಕೃತವಾದ ಮೊಟ್ಟಮೊದಲನೆಯ ಇತಿಹಾಸಿಕ 
ಗಂಥವೆನ್ನಿಸಿದ ಈ "ಯಕ್ಷಗಾನ ಬಯಲಾಟ” ವಿದ್ದದಾರಾಧ್ಯವಾಗಿದೆ. ಯಕ್ಷಗಾನ 
ಪ್ರಸಂಗಗಳಲ್ಲಿ ಪದ್ಯಗಳು ಮಾತ್ರ ಮುದಿತವಾಗಿರುತ್ತದೆ. ಅವುಗಳ ಅಂಕ, ದೃಶ್ಯ 
ವಿಭಾಗಗಳನ್ನು ಪ್ರಯೋಗ ಕಾಲದಲ್ಲೇ ಮೇಳದವರು ಮಾಡಿಕೊಳ್ಳಬೇಕು; ಹಾಗೇ 
ನಟರು ಪದ್ಯಗಳು ಸಂಕ್ಷಿಪವಾಗಿಯೋ ವಿಸ್ತಾರವಾಗಿಯೋ ವ್ಯಕ್ತಪಡಿಸಿದ ಭಾವಗಳನ್ನು 
ಆಗಿಂದಾಗ ರಂಗಸ್ಥಳದಲ್ಲಿ ಆಶುವ್ಯಾಖ್ಯಾನಕಾರರಂತೆ ರಸವತ್ತಾಗಿ ಚತುರಂಗಾಭಿನಯದ 
ಮೂಲಕ ಬಿಂಬಿಸಬೇಕು. ಭಾರತದ ಭಾಷೆಗಳಲ್ಲಿ Direct and Indirect Narration 
ನೇರವಾದ ಹಾಗೂ ಪರ್ಯಾಯವಾದ ವಾಕ್ಕರಚನೆಗಳೆ೦ಬ ಬದ 
ಮುಖ್ಯವಾಗಿಲ್ಲವಾದುದರಿಂದ ಕಥನರೀತಿ, ಸಂವಾದ ರೀತಿಗಳೆರಡನ್ನೂ ಓತಪ್ರೋತವಾಗಿ 
ಒಳೆಗೊ೦ಡ ಪದ್ಯಗಳನ್ನೇ ಯಕ್ಷಗಾನ ಪ್ರಸಂಗಗಳಲ್ಲಿ ಹೆಚ್ಚಾಗಿ ಕಾಣಬಹುದು. ನಟರ 


ಆಶುವ್ಯಾಖ್ಯಾತೃತ್ವ್ತವು ಯಕ್ಷಗಾನ ನಾಟಕಕ್ಕೆ ವಿಶಿಷ್ಠ್ಟವಾದುದು. ಹಾಗೇ ನೃತ್ಯ, ಸಂಗೀತ, 


* ೪೬೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪದ್ಯಗಾಯನಗಳು ಆದಿಯಿಂದ ಅಂತ್ಯದವರೆಗೆ ಪ್ರತಿ ನಟನನ್ನೂ(ನಟಿಯನ್ನೂ) 
ನಡೆಸಿಕೊಂಡು ಹೋಗುವ ಪದ್ಧತಿಯೂ ಅದಕ್ಕೆ ವಿಶಿಷ್ಠ ಭರತ ತಲಿಸಿದ ಸಮಗ 
ನಾಟಕಸ್ಸರೂಪವು ಮೂಲತಃ ಇದೇ ಆಗಿತ್ತೋ ಏನೋ ಎನ್ನಿಸುವಂತಿದೆ. ಏಕೆಂದರೆ, 
ಪ್ರತಿಯೊಂದು ಪಾತ್ರದ ಪ್ರತಿಯೊಂದು ಭಾವವನ್ನೂ ನೃತ್ಯ ಗಾಯನ, ಪದ್ಯ, ಗದ್ಯ 
ಸಂಭಾಷಣೆಗಳಂಬ ನಾಲ್ಕು ಕಲೆಗಳು ಸಹಕರಿಸಿಯೇ ಅಭಿವ್ಯಕ್ಷಗೊಳಿಸುವ ಸಮಗತೆಯ 
ಕಲ್ಪನೆ ಅಂತರಂಗದಲ್ಲಿ ಭೆರತನಿಗಿತ್ತೋ ಏನೋ ಎಂಬ ಸಂದೇಹ ನಾಟ್ಯಶಾಸ್ತವನ್ನು 
ಸೂಕ್ಷ ವಾಗಿ ಪರಿಶೀಲಿಸಿದರೆ ಗೊತ್ತಾಗುತ್ತದೆ. ಶ್ರಮ ವಿಭಜನೆಯ ತತ್ತವನ್ನ್‌ ಈ 
ಕಲೆಗಳಲ್ಲಿ ಪಾಲಿಸುವುದಿಲ್ಲ. ಇವುಗಳೆ ಅವಳಿಜವಳಿತನವನ್ನು ಗಂಥಕರ್ತೆರು. ಎತ್ತಿ 
ಹೇಳಿದ್ದಾರೆ. ಅರ್ಧ ನಾರೀಶ್ವರತ್ವವನ್ನು ತರಂಗಿತತೆಯ ಸಿದ್ದಾಂತದ ಮೂಲಕ 
ಮಂಡಿಸಿದ್ದಾರೆ. ಈ ಅದ್ವಿತೀಯತೆಯ ದೆಸೆಯಿಂದ ಈ ನಾಟಕರೂಪವು ನಾಟಕ 
ಜಾತಿಯ ಮೂಲ ಆಕರವೆನ್ನಿಸುವಂತಿದೆ. ಉಳಿದ ನಾಟಕ ಜಾತಿಗಳೆಲ್ಲವೂ ಇದರ 
ಕೆಲವು ಅಂಗಗಳನ್ನು ಬಿಟ್ಟೋ ಗೌಣಗೊಳಿಸಿಯೋ ಕೆಲ ಗಣಾಂಶಗಳನ್ನು ಸೇರಿಸಿ 
ಕೊಂಡೋ ಪರಿಷ್ಠರಿಸಿಯೋ ಇಲ್ಲವೆ ತಾರತಮೃಕ್ಕೊಳಪಡಿಸಿಯೋ ರೂಪಿತವಾದಂಥವು. 
ಅದುದರಿಂದ ಯಕ್ಷಗಾನ ಆಟದ ಮೇಲಿನ ಈ ಗಂಥವನ್ನು ಇಂಗ್ಲೀಷಿಗೆ ಭಾಷಾಂತರಿಸಿ 
ಪ್ರಕಟಿಸುವುದು ಭಾರತೀಯ ಸಂಸ್ಕೃತಿಯ ಅಂತಾರಾಷ್ಟ್ರೀಯ ಪ್ರಸಾರದ ದೃಷ್ಟಿಯಿಂದ 
ಅತ್ಯಂತ ಅಗತ್ಯವಾದುದು. 

"ನಾದ ತರಂಗಿತತೆ ವಿವಿಧ ರೀತಿಗಳಿಂದ ಉಂಟಾಗಬಹುದು. ಸಪ್ತ ಸ್ವರಗಳಲ್ಲಿಯ 
ಆರೋಹಣ ಅವರೋಹಣ ಸಂಚಾರಗಳು ಒಂದು ಬಗೆಯ ತರೆಂಗಿತತೆಯನ್ನು 
ಒದಗಿಸಿದರೆ, ಅಕ್ಷರಗಳ ಗುಂಪು ಇನ್ನೊಂದು ಬಗೆಯ ತರಂಗರೂಪವನ್ನು 
ಒದಗಿಸಬಹುದು. ದೀರ್ಪ, ಲಘುಗಳ ಮೇಳ ಒಂದು ಜಾತಿಯ ತರಂಗವನ್ನು 
ನಿರ್ಮಿಸಿದರೆ, ಕಾಲದ ತುಣುಕು ಮತ್ತೊಂದು ರೂಪಕ್ಕೆ ಒದಗಬಹುದು. ದಂತ್ಯ, 
ತಾಲವ್ಯ, ಅಲ್ಲಪ್ರಾಣ, ಮಹಾಪ್ರಾಣ-ಮೊದಲಾದ ಉಚ್ಚಾರರೂಪಗಳು ಇನ್ನೊಂದು 
ಬಗೆಯ ತರಂಗಿತತೆಯನ್ನು ಕೊಡಬಲ್ಲವು. ಹಾಡುಗಬ್ಬಗಳಲ್ಲಿ-ಛಂದಸ್ಸಿಗೊದಗುವ 
ತರಂಗರೂಪಗಳೂ ಗೀತಕ್ಕೊಪುವ ತರಂಗರೂಪಗಳೂ ಜತೆಗೂಡುತ್ತವೆ. ಇವುಗಳಿಂದ 
ಯಕ್ಷಗಾನ ಹಾಡುಗಳ ಧಾಟಿಗಳು ಭಾವ, ರಸಗಳ ಪ್ರತಿಪಾದನೆಗೆ ವಿಶೇಷವಾದ 
ಶಕ್ತಿಯನ್ನು ಗಳಿಸಿವೆ. 

"ಈ(ನಾಗನೃತ್ಛ) ಕುಣಿತ ಮಾತ್ರ ತೀರ ಸುಂದರವಾದ, ತರಂಗಬದ್ಧವಾದ, 
ಪ್ರತಿಯೊಂದು ಭಾವರಸಕ್ಟೂ ಒದಗಿ ಬಂದಿರುವ ಒಂದು ನೃತ್ಯವಿಧಾನವಾಗಿದೆ. ಯಾವತ್ತೂ 
ಶರೀರಕ್ಕೂ ಅದರಲ್ಲಿ ಕೆಲಸವಿದೆ. ನಖಶಿಖಾಂತ ಶರೀರವಿನ್ಮಾಸಗಳಿವೆ. ಕುಣಿತ, ಜಿಗಿತ, 
ಹಿನ್ನಡೆ, ಮುನ್ನಡೆ, ಕೈಬಳುಕು. ಮೈಬಳುಕು ಇಂಥ ಸುಸಂಬದ್ಧವಾಗಿ ಹೊಂದಿಕೊಂಡ 


ನೃತ್ತಗತಿಗಳು A ಲಾಸ್ಯ ಹಾಸ್ಯಕ್ಕೆ, ತಾಂಡವಕ್ಕೆ, ರೌದ್ರ ಸಮಶಕ್ಷಿಯಿಂದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೬೫ + 


ಒದಗಬಲ್ಲ ಚಲನವಲನಗಳಿವೆ. ಯಕ್ಷಗಾನ ಬಯಲಾಟದವರು ಇದಕ್ಕೇನೇ 
ಖಯಣಿಗಳಾಗಿರಬೇಕು.' 

ಯಕ್ಷಗಾನ-ನೃತ್ಯಗಳ ಪ್ರತ್ಯೇಕವೂ ವಿಶಿಷ್ಟವೂ ಆದ ಮೂಲ ಲಕ್ಷಣಗಳನ್ನು ಮೇಲಿನ 
ಮಾತುಗಳಲ್ಲಿ ಗಂಥಕರ್ತರು ಬಿಂಬಿಸಲು ಯತ್ನಿಸಿದ್ದಾರೆ. ಈ ಗಾನವು ಉತ್ತರಾದಿ- 
ಕರ್ನಾಟಕಿ ಸಂಗೀತ ಪದ್ಧತಿಗಳಿಂದ ಭಿನ್ನ ಈ ನೃತ್ಯವನ್ನಾಧರಿಸಿ ಬೆಳೆದ ಯಕ್ಷನಾಟಕ 
ನೃತ್ಯವು ಭರತನಾಟ್ಯ ಮುಂತಾದ ಇತರ ನೃತ್ಯ ಪ್ರಸ್ಥಾನಗಳಿಂದ ಭಿನ್ನ-ಎಂಬುದು 
ಗ್ರಂಥಕರ್ತರ ಸಿದ್ದಾಂತ. ಈ ಸಿದ್ಧಾಂತವು ಆ ಈ ವಿದಗ್ಗರಿಗೆ ಹಿಂದೆ ಹೃದ್ಗತವಾಗಿದ್ದರೂ 
ಹೀಗೆ ಯಾರೂ ಈವರೆಗೆ ಪ್ರಸಿದ್ಧವಾಗಿ ಮಂಡಿಸಿದ್ದಿಲ್ಲ. ಈ ಮಂಡನೆಯ ಶ್ರೇಯಸ್ಸು 
ಗಂಥಕರ್ತರಾದ ಡಾ.ಶಿವರಾಮ ಕಾರಂತರಿಗೇ ಸಂಪೂರ್ಣವಾಗಿ ಸಲ್ಲುತ್ತದೆ. ಯಕ್ಷಗಾನದ 
ಲಕ್ಷಣ ಪರಿಷ್ಠಾರವನ್ನು ಇನ್ನೂ ವಿಸ್ತಾರವಾಗಿಯೂ ಸೂಕ್ಷತರವಾಗಿಯೂ ಮಾಡಿಕೊಡುವ 
ಉದ್ದಂಥಗಳು ಕನ್ನಡದಲ್ಲಿ ಮುಂದೆ ಮೂಡಲಿ! 


ಟಿಪ್ಪಣಿಗಳು 


ರಂಗಸ್ಥಳದ ಸಂಪ್ರದಾಯಗಳನ್ನು ಹೇಳುವಾಗ, "ಆರಂಭದ ರಾಮಕೃಷ್ಣರು 
ಬಲರಾಮ ಕೃಷ್ಣರೇ ನಿಜ......೪ವು ಭಾಗವತದ ಕಥೆಗಳು ಎಂದ ಬಳಿಕ ಶ್ರೀಕೃಷ್ಣನ 
ಕಥೆಗಳೇ ಸರಿ. ಶ್ರೀಕೃಷ್ಣ ದೊಡ್ಡವನಾದರೂ ಅವನ ಕತೆಯೊಡನೆ ಬೆರೆತು ಬಂದಿರುವ 
ಇನ್ನೊಬ್ಬ ವ್ಯಕ್ತಿಯು ಬಲರಾಮನಷ್ಟೆ. ಆದುದರಿಂದ ಅವರಿಬ್ಬರೂ ಕೂಡಿಯೇ ಕತೆಯ 
ಆರಂಭದಲ್ಲಿ ಬರುವುದು ಅವಶ್ಯವಾಯಿತು. ಮುಂದೆ ಕತೆ ಕೊನೆಗೊಳ್ಳುವಾಗಲೂ- 
ರಾಮಕೃಷ್ಣರು ಬಂದರು, ಬಾಗಿಲು ತೆರೆಯಿರೋ-ಎಂದು ಲೀಲಾ ನಾಟಕವನ್ನು ಮುಗಿಸಿದ 
ಅವರನ್ನು ಮನೆಗೆ ಕಳಿಸುವ ಕಲ್ಲನೆಯೂ ಅದರಲ್ಲಿ ಅಡಕವಾಯಿತು......ಭಾಗವತ 
ಸಂಪ್ರದಾಯದ ಬಲರಾಮಕೃಷ್ಣರ ಪ್ರಾಧಾನ್ಯ ಉಡುಪಿಯಲ್ಲೇ ಬೆಳೆದುದಿರಬಹುದೇ- 
ಎಂಬ ಅನುಮಾನವೂ ಬರುತ್ತದೆ......ಇಲ್ಲಿನ ಭಾಗವತ ಸಂಪದಾಯಕ್ಕೆ ಪೇರಣೆ ಬಂದುದು 
ಶ್ರೀ ಆನಂದತೀರ್ಥರು ಇಲ್ಲವೆ ಮಧ್ದಾಚಾರ್ಯರವರಿಂದಷ್ಟೆ. ಅವರೇನೆ ಉಡುಪಿಯಲ್ಲಿ 
ಶೀಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿದಂತೆಯೇ ವಡಭಾಂಡೇಶ್ವರದಲ್ಲಿ ಬಲರಾಮನ 
ವಿಗಹವನ್ನೂ ಸ್ಥಾಪಿಸಿದರು. ಹೀಗಾಗಿ ಬಲರಾಮನಿಗೆ ದೈವತ್ವವನ್ನು ಕಲ್ಪಿಸಲು ಹೋದ 
ಒಂದು ವಿಶೇಷ-ಉದಾಹರಣೆಯನ್ನು ನಾವು ಉಡುಪಿಯಲ್ಲೇ ಕಾಣುತ್ತೇವೆ'-ಎಂದಿರುವುದು 
ವಿವೇಚನೀಯ 


ಕೇರಳದಲ್ಲಿ ದೊರೆತ ಭಾಸನಾಟಕ ಚಕ್ರದಲ್ಲಿ ನಾಟ್ಯದ ಆರಾಧ್ಯದೇವತೆ 
ಬಲರಾಮ(ಸ್ಪಪ್ಪ ವಾಸವತ್ತದ ಆದಿಶ್ಲೋಕವನ್ನು ನೋಡಬಹುದು). ಆದುದರಿಂದ 
ಇದು ಮದ್ದಯಸೇನ ಯಕ್ಷಗಾನಕ್ಕೆ ವಿಶಿಷವೆಂದಾಗದು. ದಶಾವತಾರದ ಆಟ, ಭಾಗವತರ 
ಆಟ ಎಂಬ ಹೆಸರುಗಳಿದ್ದರೂ ಯಕ್ಷಗಾನ ನಾಟಕಗಳ ವಸ್ತುಗಳು ಕೇವಲ ಗ 
ಆಯ್ದಂಥವುಗಳಲ್ಲ. "ಅನಂತರ, ಭಾಗವತಮತ ಸಂಪ್ರದಾಯವನ್ನು 


* ೪೬೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮಧ್ದಾಚಾರ್ಯರವರು ಸ್ಥಾಪಿಸಲಿಲ್ಲ. ಭಾಗವತ ಸಂಪ್ರದಾಯದವರು ಸ್ಮಾರ್ತರು (Vide; 
Ancient Karnatak Vol.l, History of Tuluva P.449 to P.458)ಅವರು 
ಅನಂತೇಶ್ವರ ದೇವಾಲಯದ ಸುತ್ತಮುತ್ತ ಮಧ್ದಮುನಿಗಳು ಅವತರಿಸುವ ಮೊದಲಿನಿಂದಲೇ 
ಇದ್ದರು. ಅವರದು ಬಾಳೆಕುದುರು ಮಠ. ಅದರ ಕಾಲ ಕ್ರಿಶ. ೧೧೩೮. ಅವರು 
ಮಾಧ್ದರಾದ ಮೇಲೆ ಭಾಗವತ ಸಂಪ್ರದಾಯದವರೆಂದು ಉಳಿಯಲಿಲ್ಲ; ಮತಾಂತರ 
ಹೊಂದದೆ ಉಳಿದವರು ಮಾದಧ್ದರೆನ್ನಿಸಿಲ್ಲ. ವಡಭಾಂಡೇಶ್ವರದಲ್ಲಿ ಶೀ ಆನಂದತೀರ್ಥರು 
ಬಲರಾಮ ವಿಗ್ರಹವನ್ನು ಸ್ಥಾಪಿಸಿವುದಕ್ಕಿಂತ ಮೊದಲೇ ಬಲರಾಮನು ದೇವರಾಗಿದ್ದನು. 
ಆತನು ವಾಸುಕಿಯ ಅವತಾರವೆಂದು ಪುರಾಣ ಪ್ರಸಿದ್ಧಿ ಇತ್ತು. ಆದುದರಿಂದ 
ಯಕ್ಷಗಾನದವರಿಂದ ಬಲರಾಮೋಪಾಸನೆ ಪ್ರಾರಂಭವಾದದ್ದಲ್ಲ. 


ಯಕ್ಷಗಾನದ ಮೂಲ ಪ್ರೇರಣಾಕರವಾಗಿರಬಹುದಾದ ನಾಗನೃತ್ಯವನ್ನು 
ವಿವರಿಸುವಾಗ ಗಂಥಕರ್ತರು, “ಇದರಿಂದ ಪ್ರಾಯಶಃ ಸ್ಥಳೀಕ ನಾಗದೇವತೆಯ ಪೂಜೆಯ 
ಕೆಲಸ ಕೆಲವೊಂದು ಬ್ರಾಹ್ಷಣ ಕುಲದವರ ಪಾಲಿಗೆ ಬಂದಿತು. ಅವರು ಈ ಪೂಜೆಯನ್ನು 
ತಮ್ಮ ಇತರ ಆರ್ಯ ಹೂಜಾವಿಧಿಗಳಂತೆ ನಡೆಯಿಸದೆ ದೇಶೀಯರಂತೆ ನೃತ್ಯಮುಖದಿಂದ 
ನಡೆಯಿಸಿಕೊಂಡು ಬಂದಿರಬೇಕು” ಎಂದಿದ್ದಾರೆ. ಇಲ್ಲಿ ಆರ್ಯರು ಭಾರತಕ್ಕೆ 
ದೇಶೀಯರಲ್ಲವೆಂದ ಧ್ಹನಿಯಿದೆ; ಬ್ರಾಹ್ನಣರಷ್ಟೇ ಆರ್ಯರೆಂಬ ಸೂಚಸೆಯಿದೆ. ಇವೆಲ್ಲ 
ಪೂರ್ವಗ್ರಹಗಳು. ಏಕೆಂದರೆ. ಜಗತ್ತಿನಲ್ಲಿ ಮೊಟ್ಟಮೊದಲು ಭಾರತ ಭೂಮಿಯಲ್ಲಿ 
ಯಾವ ಕುಲದವರು ಡಾರ್ನಿನೀಯವಾಗಿ ವಿಕಸಿಸಿ ಮನುಷ್ಕರಾದರು ಎಂಬುದಕ್ಕೆ 
ಪ್ರಮಾಣವಿಲ್ಲ. ಕುಲಶಾಸ್ತ್ರದ ಶಾಸ್ತ್ರೀಯತೆಗೆ ನೆಲೆಯಿಲ್ಲವಾಗಿದೆ. ಒಂದು ವೇಳೆ ಈ 
ಊಹೆಗಳ ಸಂಭಾವ್ಯತೆ ನೂರಕ್ಕೆ "೫೦ಕ್ಕಿಂತ ಒಂದಂಶ ಹೆಚ್ಚಾದರೂ ಬ್ರಾಹ್ಮಣರು 
ವಿದೇಶಿಯರಾಗಿದ್ದುದು ಸಮತನೀಯವಾಗಲಕದೆ: ರಾಜಿಯ ಭಾರತದ ಇಂದಿನ 
ಭೂಮಿತೀಂಯ ಗಡಿಗೆರೆಗಳು ಅನಾದಿಯಿಂದ ಇದ್ದವೆಂಬ ಊಹೆಯು 
ನಿರಾಧಾರವಾದುದು. ಇನ್ನು; ಪಸಿದ್ಧ ಊಹೆಯಲ್ಲೂ “ಪೂಜೆ” ಅನಾರ್ಯ "ಯಜ್ಞ; ಆರ್ಯ- 
ಎಂಬ ಕಲ್ಪನೆ ರೂಢವಾದುದು. ಪೊಜೆಯಲ್ಲಿ "ವೀಣಾಬೇರಿ ಮೃದಂಗ ಕಾಹಲ ಕಲಾ 
ನೃತ್ಯಂ ಚ "ಗೀತಂ ತಥಾ” ಎಂದು ನೃತ್ಯವು ಬ್ರಾಹ್ನಣರಿಂದ ಅಂಗೆಪರದು ಗಹಿಸಲ್ಲಟ್ಟಿತ್ತು. 
ಆದುದರಿಂದ ನೃತ್ಯವು ಅನಾರ್ಯ ಪೂಜಾವಿದಿಯೆಂಬುದು ಗಾಹ್ಯವೆನಿಸದು. 

ಹಾಗೇ "ಹಿಂದಿನಿಂದ A ಪ್ರದೇಶವನ್ನು ಅಹಿಕ್ಷೇತ್ರ ಎಂಬುದಾಗಿ ಕರೆಯುತ್ತ 
ಬಂದಿದ್ದಾರೆ' ಎಂಬ ಹೇಳಿಕೆಯೂ ವಿವಾದಾಸ್ತದವಾದುದು. ಅಟಕ್ಷೇತ ಅಥವಾ ಅಹಿಚ್ಛತ್ರವ್ರ 
ಉತ್ತರ ಪಾಂಚಾಲದ ರಾಜಧಾನಿ; ಅದು ಗಂಗಾನದಿಯ ಉತ್ತರಕ್ಕಿದೆ. (Ref: Gerini, 
Researches into Ptolemey P.747); ಕನ್ನಿಂಗ್‌ಹ್ಮಾಂ ಮಹಾಶಯನ ಪ್ರಕಾರ ಬರೇಲಿಗೆ 
(೮ ಮೈಲು ಪಶ್ಚಿಮದಲ್ಲಿರುವ ಅಹಿಚ್ಛತುರ್‌ ಎನ ಅಹಿಚ್ಛತ್ರ. ಬರೇಲಿಯು 


ರೋಹಿಲ್‌ ಖಂಡದಲ್ಲಿದೆ. ಅಲ್ಲಿಂದ ೨೦ಮೈಲು ಪಶ್ಚಿಮದಲ್ಲಿರುವ ರಾಮನಗರವೇ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೬೭ + 


ಅಹಿಚ್ಛತ್ರವೆಂಬುದು ಇನ್ನೊಂದು ಅಭಿಪ್ರಾಯ-ಅಲ್ಲಿಯ ಅಲಂಪುರ್‌ ಕೋಟ್‌ ಮತ್ತು 
ನಸತ್‌ಗಂಜ್‌ ಪ್ರದೇಶದಲ್ಲಿರುವ ಕೋಟೆಗೆ ಆ ಹೆಸರಿದೆಯಂತೆ. Ref: Dey Ged- 
graphical Dictionary of Ancient and Mediaeval India Pp. 2-3-2 ed ಜ್ಞಾಲಾ 
ಸಹಾಯ ಮಿಶ್ರರ ಪ್ರಕಾರ ಪಾಟಿಯಾಲದ ಭದೂರ ಎಂಬ ಹಳ್ಳಿಯ ಉತ್ತರಕ್ಕಿರುವ 
ಅರಿಯೋರ ಎಂಬ ಆಧುನಿಕ ಗ್ರಾಮವೇ ಹಿಂದೆ ಅಹಿಚ್ಛೆತ್ರ ತ್ರವಾಗಿತ್ತು 'ಅದಿಚ್ಛತ್ರ 
ಉತ್ತರಭಾರತಸ್ಥವೆಂಬುದು ಶಾಸನೋಕ್ತ (Vide: The Kadarbd Kula, p17) 
ಆದುದರಿಂದ ನಾಗರಖಂಡ ಕರ್ನಾಟಕದ ಒಂದು ಭಾಗವಾಗಿತ್ತೆನ್ನಃ ಬಹುದಾದರೂ 
ಅಹಿಚ್ಛತ್ರ ಹಾಗಾಗಿತ್ತೆನ್ನಲು ಐತಿಹಾಸಿಕ ಆಧಾರ ಸಿಕ್ಕಿಲ್ಲ. ಹಿಂದಿನಿಂದ ಇದ್ದುದು 
ನವಿರು ಗೋರಾಷ್ಟದೇಶದಲ್ಲಿತ್ರೆಂಬುದವ್ನೇ. 


ಮೊದಲನೆಯ ಅಧ್ಯಾಯದಲ್ಲಿ ಗಂಥಕರ್ತರು "ಪ್ರಪಂಚದ ಅನೇಕ ದೇಶಗಳಲ್ಲಿ 
ಬೇರೆ ಬೇರೆಯ ಕಾಲಗಳಲ್ಲಿ ಜನತೆ ತಮ್ಮದೇ ಆದ ವಾಸ್ತು ಶಿಲ್ಪ, ನೃತ್ಯ, ಗೀತ, 
ಚಿತ್ರಕಲೆ ಮೊದಲಾದುವನ್ನು 'ಜೆಳೆಯಿಸಿಕೊಂಡು ಬಂದಿದೆ. ಮನುಷ್ಯರೇ. ಅವನ್ನುಸೃಷ್ಪಿಸಿ, 
ಬೆಳೆಯಿಸಿ ಬಂದರು ಎಂದು ಒಪ್ಪಿಕೊಂಡರೆ ಅವುಗಳ ಘನತೆಗೆ ಕುಂದು ಬರಬೇಕಿಲ್ಲ. 
ಮಯ, ವಿಶ್ವಕರ್ಮರಂಥವರು ಇಲ್ಲದೆಯೇ ಈಜಿಪ್ಟಿನ ಲಕ್ಷರ್‌ ದೇವಾಲಯಗಳೂ 
ಗೀಸಿನ "ಪೇಂಥಿಯಾನೂ' ರೋಂ ನಗರದ ಪುರಾತನ ಗುಡಿಗೋಪುರಗಳೂ 
ಹಿರಿಮೆಯನ್ನು ಪಡೆದಿಲ್ಲವೇನು?' ಎಂದು ಸವಾಲು ಹಾಕಿದ್ದಾರೆ. ಇದು ಕೇವಲ 
ಅಭಬಿರುಚಿವಾದ. ಭಾರತದ ಅಬಿರುಚಿ-ಜಾನಪದವಿರಲಿ, ಅಭಿಜಾತವಿರಲಿ- 
ಸರ್ವಾರಂಭಗಳೂ ಮೂಲತಃ ದೇವತೆಗಳಿಂದಎನ್ನುತ್ತದೆ. ವೇದದ ಇಂದನು ಮಳೆಯ 
ದೇವತೆ. ಅವನನ್ನು ಸಾಕ್ಷಾತ್‌ ಮನುಷ್ಠರೂಪದ ಆರ್ಮನಾಯಕನೆಂದು ವ್ಯಾಖ್ಯಾನಿಸಿದವರೂ 
ಇದ್ದಾರೆ. ಎಲ್ಲ ದೇವತೆಗಳಲ್ಲೂ ಮಾನವ್ಯ ಗುಣಗಳಿವೆ-ಅವರು ಕೇವಲ ಅತಿಮಾನವರು. 
ಮಾನವರಾದ ರಾಮ-ಕೃಷ್ಣರಲ್ಲಿ ದೇವಗುಣಗಳಿದ್ದವೆಂದು ಅವರನ್ನು 
ದೇವತ್ತಕ್ಕೇರಿಸಲಾಗಿದೆ. ಇಂಥ ಸಂಪ್ರದಾಯ ಭಾರತದಲ್ಲಿ ಪಂಡಿತ-ಪಾಮರಸಹಜವಾಗಿತ್ತು 
ಆದುದರಿಂದ ಯಕ್ಷರಿಂದ ಯಕ್ಷಗಾನವೂ ಗಂಧರ್ವರಿಂದ ಗಂಧರ್ವಗಾನವೂ ಹುಟ್ಟ 
ಬೆಳೆದು ಬಂತೆಂದು ನಂಬುವುದರಿಂದ ಆ ಕಲೆಗಳಿಗೆ ಯಾವ ಕಲಂಕ ಅಂಟುತ್ತದೆ? 
ಅದರಲ್ಲೂ ಅವುಗಳ ಜನಕರಾದ ಮನುಷ್ಠರ ಕುರುಹುಗಳಿಗೆ ಆಧಾರವಾದ ಐತಿಹಾಸಿಕ 
ದಾಖಲೆಗಳಿಲ್ಲದಿರುವಾಗ "ಯಕ್ಷರು' ಕೇವಲ ಹಳ್ಳಿಗಾಡಿನ ಮನುಷ್ಯರು ಎಂದು 
ಸಾಧಿಸುವುದಕ್ಕಿಂತ, ಹಳ್ಳಿಗಾಡಿನಲ್ಲಿದ್ದರೂ ಅಂಥ ಅದ್ಭುತ ಕಲಾದರ್ಶನವನ್ನು ಪಡೆದ 
ದೆಸೆಯಿಂದ ಅವರನ್ನು ದೇವಯೋನಿಗಳೆಂದು ಗೌರವಿಸುವುದರಲ್ಲಿ ಯಾವ ಕೀಳ್ಕ 
ಇದೆ? ಜನಜಾತಿಯ ಆಧಾರವಿಲ್ಲದೆ ಯಕ್ಷಸಂಗೀತ ಪದ್ಧತಿ, ಗಂಧರ್ವ ಸಂಗೀತಪದ್ಧತಿ 
ಎಂಬ ಹೆಸರುಗಳಿಂದ ೨ ಸಂಗೀತ ಪದ್ಧತಿಗಳು ಹೇಗೆ ನಿರ್ಮಿತವಾದಾವು? ಅಕಸ್ಪಾತ್ತಾಗಿ 
ಯಕ್ಷ-ಗಂಧರ್ವ ಪದಗಳು ಸಂಗೀತ ಪದ್ಧತಿಗಳಿಗಂಟಿಕೊಳ್ಳಲಾರವು. 


* ೪೬೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಗಂಧರ್ವ, ಯಕ್ಷ ಕಿನ್ನರ, ಕಿಂಪುರುಷರು "ಕಾಲ್ಪನಿಕ ವ್ಯಕ್ತಿಗಳು, ಕಲನಾಲೋಕದವರು' 
ಎಂದ ಗಂಥಕರ್ತರು ಗಂಧರ್ವ ಸಂಪ್ರದಾಯ-ಯಕ್ಷ ಸಂಪ್ರದಾಯಗಳನ್ನು ಸಂಗೀತದಲ್ಲಿ 
ರೂಪಿಸಿದ ಜನರ ಭೌಗೋಲಿಕ, ಜನಾಂಗೀನ ಅಥವಾ ಇತರ ವಿವರಗಳನ್ನು 
ಕೊಡಬಲ್ಲರೇ? ಕೊಟ್ಟಿದ್ದಾರೆಯೇ? ಯಕ್ಷಗಾನದವರು ಮಲೆನಾಡ ಜನರು ಎಂದು 
ಹೇಳಿದ ಮಾತ್ರದಿಂದ ಹೊಸ ಬೆಳಕನ್ನು ಬೀರಿದಂತಾಯಿತೇ? ಯಾವ ಇತಿಹಾಸಿಕತೆ 
ಹೊಸದಾಗಿ ಇದರಿಂದ ಲಬ್ಧವಾಯ್ದು?ಿ ಪವರ ಯಷಿಗಳೂ (ವೇದಕಾಲದಿಂದ 
ಇಂದಿನವರೆಗೆ) ಕಾಲ್ಪನಿಕ ವ್ಯಕಿಗಳೆಂಬುದನ್ನು ಪ್ರಸಿದ್ಧ ಇತಿಹಾಸಕಾರರು ಹೇಳಿಲ್ಲ. 
ಭಾರತೀಯ ವಿದಾ ಭವನ ಪ್ರಕಟಿಸಿದ ಇತಿಹಾಸದ ಪ್ರಥಮ ಸಂಪುಟವಾದ "ವೇದಯುಗ" 
(Vedic Age) ಹ ಹೆಬ್ಬೊತ್ತಗೆಯನ್ನು ಈ ಮಾತಿನ ನಿದರ್ಶನಕ್ಕಾಗಿ ಓದಬಹುದು. 
ಹಾಗೇ ಡಾ.ಹಜ್ರಾರವರು ಉಪಪುರಾಣಗಳ ಮೇಲೆ ಬರೆದ ವಿವರಣಾತ್ಮಕ ಗಂಥಗಳನ್ನು 
ಅವಲೋಕಿಸಬಹುದು. ನಾರದ, ತುಂಬುರ, ಇಂದ್ರ, ಶಿವರು ಕಲಾದಷ್ಟಾರರಲ್ಲವೆಂದಾಕ್ಷಣ 
ಯಾವ ಇತಿಹಾಸಿಕ ಸತ್ಯವೂ ದೊರಕದು. ಅವರು ಅತಿ ಪ್ರತಿಭರಾದ ಜನರು ಎಂದು 
ತಿಳಿಯುವುದರಿಂದಸ್ಪಲ್ಲ ಐತಿಹಾಸಿಕ ಅರ್ಥವತ್ತೆ ಲಭಿಸಬಹುದು-ಅಷ್ಟೆ. ತಾಂಡವದ 
ದಷ್ಟಾರ ತುಂಡು; ಮತ್ತೊಂದರ ದಪ್ಪಾರ ಮತ್ತೊಬ್ಬ ದೇವ-ಎಂದಿರುವಂಥ ಸಂದರ್ಭಗಳಲ್ಲಿ 
ಆ ಹೆಸರುಗಳನ್ನು ಬರಿದೆ ಅಲ್ಲಗಳೆದುಬಿಟ್ಟರೆ ಅವುಗಳ ಮಾನುಷ ದಷ್ಟಾರರನ್ನು 
ಹುಡುಕಿ ತೆಗೆದಂತಾದೀತೇ? 

ಹಾಗೇ "ಜಾನಪದದ ನುಡಿಯಲ್ಲಿ, ರೀತಿಯಲ್ಲಿ ನಾಟಕವೆಂಬುದು ರೂಪುಗೊಳ್ಳುವ 
ತನಕವೂ ಅದು ಅಲ್ಲಸಂಖ್ಯಾಕರ ಕಲೆಯೇ ಸರಿ” ಎಂದು ಗಂಥಕರ್ತರು ಹೇಳಿರುವುದಕ್ಕೂ 
ವಿವರಣೆ ಸಾಲದು. ಆಸ್ಥಾನಪೋಷಿತ ನಾಟಕಕಲೆ ಸಾರ್ವಜನಿಕವಾಗಲಾರದೆಂದ 
ಗಂಥಕರ್ತರಿಗೆ ಭಾರತದ ಆಸ್ಥಾನದ ಕಲಾಪ್ರದರ್ಶನಗಳ ಸಾರ್ವಜನಿಕತೆಯ ಹರವು 
ಗೊತ್ತಿಲ್ಲ. ಸಂಸ್ಥೃತ ನಾಟಕ ಸಂಸ್ಥೃತಮಯವಾಗಿರುತ್ತಿದ್ದಿಲ್ಲ ಎಂಬುದನ್ನು ಮರೆತಂತೆಯೇ 
(ಅದು ವಿವಿಧ ಪ್ರಾಕೃತಗಳನ್ನಾಡುವ ಪಾತ್ರಗಳಿಂದ ಕೂಡಿರುತ್ತಿತ್ತೆಂಬುದನ್ನು 
ಮರೆತಂತೆಯೇ) ಮೈಸೂರು ರಾಜಾಸ್ಥಾನದ ದಸರಾ ಸಂಗೀತ ಕಚೇರಿಗಳನ್ನು ಹತ್ತು 
ಸಮಸ್ತರು ಆಲಿಸಿ ಸವಿಯುತ್ತಿದ್ದರೆಂಬಂತಹ ಉದಾಹರಣೆಗಳನ್ನೂ ಗಂಥಕರ್ತರು 
ಮರೆತಂತೆ ತೋರುತ್ತದೆ. ಜೊತೆಗೆ, ಜಾನಪದದ ಪರಿಷ್ಣಶ ಸ್ಪರೂಪವೇ ಪೌರ, ಅಭಿಜಾತ, 
ಪಂಡಿತಾರಾಧ್ಯ-ಎಂಬ ವಿಕಾಸ ಸೂತ್ರವನ್ನೂ ಮರೆತು "ಸಂಸ್ಕೃತ ನಾಟಕ ಪದ್ಧತಿಯನ್ನು 
ನೋಡಿಯೇ ಇದು ಬೆಳೆದು ಬಂದಿರಬೇಕು” ಎಂದಿರುವುದನ್ನು ನಂಬುವುದು 
ಅವೈಜ್ಞಾನಿಕವಾಗುತ್ತದೆ. ಒಮ್ಮೆ ಅವರ ಈ ಊಹೆ ನಿಜವಾದುದಾದರೆ ಅದಕ್ಕಿಂತ ಇದು 
ಹೆಚ್ಚಿನ ಕಲಾ ಮೌಲ್ಯವುಳ್ಳದ್ದೆಂದು ಯಾವ ವಿಮರ್ಶಕನೂ ತುಲನಾತ್ಮಕವಾಗಿ ಹೇಳಲು 
ಸಮರ್ಥನಾಗಲಾರನು. ಕಲಾ ಸೌಂದರ್ಯವನ್ನು ವೈಜ್ಞಾನಿಕ ಸತ್ಯದಂತೆಯೇ ಜನರ ಅಲ್ಪ 
ಸಂಖ್ಯೆ-ಬಹುಸಂಖ್ಯೆಗಳ ಸೂತ್ರವು ನಿರ್ಧರಿಸಲಾರದು. ಪ್ರಮಾಣದಿಂದ ಪ್ರಮೇಯದ 
ನಿರ್ಣಂರುವಲ್ಲದೆ ಬರಿ ಸಂಖ್ಯಾಬಲದಿಂದಲ್ಲ. ಪಂಡಿತರ ದೃಷ್ಟಿಯಿಂದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೬೯ + 


ಪಾಮರ(ಜಾನಪದ) ಎನ್ನಿಸಿದ್ದೆಲ್ಲವೂ ಸ್ಥಾಲಿತ್ಯಗಳಿಂದ ತುಂಬಿದಂಥವು. ಸ್ಪರ, ವರ್ಣ, 
ಅಕ್ಷರ, ಗಾಯನ, ಅಂಗಾಭಿನಯ ಗಳಲ್ಲವುಗಳಲ್ಲೂ ಅಸ್ಥಲಿತ(ರಸದೃಷ್ಟಿಯಿಂದ ಉಚಿತ) 
ಎನ್ನಿಸುವ ನಾಟಕಕಲೆ ಜಾತ್ಯಾತೀತ (ಪಂಡಿತ ಪಾಮರ ಉಭಯ ರಂಜಕ). ಒಂದು 
ಕಲೆಯ ಕ್ಷಮ ಸ್ಥಾಲಿತ್ಯ-ಅಕ್ಷಮ್ಯ ಸ್ಥಾಲಿತ್ಯಗಳನ್ನು (ಗಂಥಕರ್ತರು ಪಂಡಿತರಾಗಿ ಯಕ್ಷಗಾನ 
ಕಲೆಯನ್ನು ವಿಮರ್ಶಿಸಿದಂತೆ) ವರ್ಗೀಕರಿಸಲು ಸಹ ಪಂಡಿತರೇ ಬೇಕಾಗುತ್ತಾರೆ! 

'ಆದರೆ ಅವೇ ಸಂಸ್ಥೃತ ನಾಟಕಗಳನ್ನು ನಾಡಿನಲ್ಲಲ್ಲ ಆಡುತ್ತಿದ್ದರೆ? ಆಡುತ್ತಿದ್ದರಾದರೆ 
ಜನ ಸಾಮಾನ್ಯರಿಗೆ ಅದು ತಿಳಿಯುತ್ತಿತ್ತೆ?' ಎಂಬ ಗ್ರಂಥಕರ್ತರ ಸವಾಲಿಗೆ ಇಂದೂ 
ಅವರೆಣಿಸುವ ಉತ್ತರ ಸಿಗಲಾರದು. ಇಂದಿನ Box ಂiಂe hi ಅತಿ ದುಡ್ಡು ಗಳಿಸಿದ 
ಸಿನೆಮವನ್ನೋ ನಾಟಕವನ್ನೋ ಅದೊಂದೇ ನಿಕಷವೆಂದು ಹಿಡಿದು ಅತ್ಯುತ್ತಮ ಸಿನೆಮ 
ಅಥವಾ ನಾಟಕ ಎಂದು ಸರ್ವ ಸಂದರ್ಭಗಳಲ್ಲೂ ಹೇಳಲು ಶಕ್ಯವೇ? ಇಂದಿನ 
'ಜನಸಾಮಾನ್ಯ' ಯಾರು? ಗಂಥಕರ್ತರಿಗೆ ತಪ್ಪು ತಪ್ಪಾಗಿ ಕಾಣುವಂತೆ ಯಕ್ಷಗಾನವನ್ನು 
ಆಡುವ ಹಾಗೂ ಅದನ್ನು ನೋಡಿ ಭೇಷ್‌ ಎನ್ನುವ ಮಹಾಮಹಿಮರ ಬಳಗದವನೇ? 
"ಸಮಷ್ಟಿ ಕಲೆ'ಯ ಸ್ಥೂಲ ಹಿನ್ನಲೆ ಈ ಪ್ರಕಾರ ಸೂಕ್ಷ್ಮ ವಿಶ್ಲೇಷಣೆಯಲ್ಲಿ ನಿಲ್ಲದಾದರೆ 
ಹೇಗೆ? ಬಹುಸಂಖ್ಯಾತ ಸಾಮಾನ್ಯರಿಂದು ಗಂಥಕರ್ತರ ಯಕ್ಷನಾಟಕಾಭಿರುಚಿಯ 
ಮಟ್ಟವನ್ನು ಮುಟ್ಟಿರುವುದು ವಾಸ್ತವಿಕವೇ? ಹಾಗೆ ಮುಟ್ಟಿದ ಜನರು ಯಾವಾಗಲೂ 
ಅಲ್ಲಸಂಖ್ಯಾತರಲ್ಲವೇ? ಮುಟ್ಟದವರ ಯಕ್ಷಗಾನ ನಾಟಕದ ಕಲ್ಪನೆ ಎಂದಾದರೂ 
ಪ್ರಶಂಸನೀಯವಾಗಬಲ್ಲದೇ? "ಮುಖ್ಯ ತಃ ಸೌಂದರ್ಯ ಶಾಸ್ತ್ರದ ದೃಷ್ಠಿಯಿಂದ ಯಕ್ಷಗಾನ 
ಬಯಲಾಟದ ಅಭ್ಯಾಸಕ್ಕೆ” ಹೊರಟ ಗಂಥಕರ್ತರು ಉಕ್ತ ಅರರಗಳನ್ನು ಗಮನಿಸದಿರುವುದು 
ಆಶ್ನರ್ಯ| 

ನಾಗಮಂಡಲದ ನರ್ತಕರಾದ ವೈದ್ಯರು ಎಪ್ಪತ್ತರ ಶಿವಳ್ಳಿ ಬ್ರಾಹ್ಮಣರು. ಅವರು 
ಅನಾರ್ಯರಲ್ಲ. ಅಂದ ಮೇಲೆ ಅವರ ನೃತ್ಯವೂ ನಾಗಪೂಜೆಯೂ "ಅನಾರ್ಯ' ಅಥವಾ 
“ದೇಶೀಯ” ಎಂದಾಗಲಾರವು।! ಅವುಗಳಿಂದ ಪ್ರೇರಿತವಾದ ಯಕ್ಷಗಾನ ನಾಟಕ 
ಸಂಪು ದಾಯವೂ "ಅನಾರ್ಯ' ಅಥವಾ "ದೇಶೀಯ ಎನ್ನಿಸದು. ಭಾಗವತ ಸಂಪ್ರದಾಯವೂ 
ಅನಾರ್ಯ ಸಂಪ್ರದಾಯವಲ್ಲ; ಅದು(ಆರ ) ವೈದಿಕ ಸಂಪ್ರದಾಯ. ಆದುದರಿಂದ ಅವರ 
ಸಾಂಸ್ಕ ತಿ ಸೃಷಿಯಾದ ಯಕ್ಷಗಾನವು ಯುನ ಅರ್ಥದಲ್ಲಿ “ದೇಶೀಯ”, ದ್ರಾವಿಡ”, 
"ಅನಾಕ್ಕ” ಎಂದಾಗುವುದು? ಬ್ರಾಹ್ಮಣರಲ್ಲಿ ಆರ್ಯ ಬ್ರಾಹ್ಮಣ- ಅನಾರ್ಯ ಬ್ರಾಹ್ಮಣ ಎಂದು 
ವರ್ಗೀಕರಿಸಿದ ಇತಿಹಾಸಕ್ಕೆ ವೈಜ್ಞಾನಿಕತೆ ಇರಬಲ್ಲದೇ? ಎಂಬ ಸಂಶಯಗಳಿಗೆ "ಯಕ್ಷಗಾನ 
ಬಯಲಾಟ” ಪರಿಹಾರಗಳನ್ನು ಹೇಳಿಲ್ಲ. ಭಾರತದ "ದೇಶೀಯ(ಅನಾರ್ಯ)” ಹೆಸರು 
ಯಾವುದು? ಅದನ್ನು ದ್ರಾವಿಡಸ್ತಾನವೆನ್ನುತ್ತಿದ್ದರೆ? ಎಂಬಂತಹ ಪಶ್ನೆಗಳಿಗೆ ಗಂಥವು 
ಎಡೆಗೊಡುತ್ತದೆ. ಜೊತೆಗೆ, ದ್ರಾವಿಡತ್ವ ನಾಗತ್ವಗಳು ಕುಲವಾಚಕ ಧರ್ಮಗಳೆಂದು 
ಇಂದಿನ ಇತಿಹಾಸಕಾರ ಹೇಳಲಾರ. ದೇಶೀಯತೆ-ಅನಾರ್ಯತೆಗಳು ಸಮಾನಾರ್ಥಕ 
ಪದಗಳನ್ನಿಸಿದ್ದು ಎಂದಿನಿಂದ? ಯಕ್ಷಗಾನ ಸಂಗೀತಪದ್ಧತಿಯವರು ಯಾವಾಗ 


* ೪೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅನಾರ್ಯರಾಗಿದ್ದರು? ಅಥವಾ ಯಾವ ಅನಾರ್ಯರಿಂದ ಆ ಪದ್ಧತಿಯನ್ನು ಯಾವಾಗ 
ಅಳವಡಿಸಿಕೊಂಡರು? ಎಂಬ ಸಂಶಯ ತರಂಗಿಣಿಯ ತರಂಗಿತತೆಯ ಆಘಾತವನ್ನು 
ಪರಿಹರಿಸಲು ಗಂಥಕರ್ತರು ಇನ್ನೊಂದು ಗಂಥವನ್ನು ಬರೆದು ಪ್ರಕಟಿಸಬಹುದಾಗಿದೆ! 
"ಮಲೆನಾಡಿನ ಸೆರಗಿನಲ್ಲಿ ನಾಗನಿಗೆ ತುಂಬ ಮನ್ನಣೆ; ನಾಗಪೂಜೆ ಇಲ್ಲಿ ಮೂಲ 
ಮತ' ಎಂದು ಗ್ರಂಥಕರ್ತರು ಹೇಳಿರುವುದೂ ಸ್ಪಷ್ಟೀಕರಣವನ್ನು ಅಪೇಕ್ಷಿಸುತ್ತದೆ. 
ಮಲೆನಾಡಿನ ದೇವರುಗಳಲ್ಲಿ ನಾಗ ಯಾರಿಗೆ, ಎಂದು ಅಗಗಣ್ಕನಾಗಿದ್ದ? ನಾಗಪೂಜಾಮತ 
ಯಾವ ಇಸವಿಯಲ್ಲಿ ಯಾರಿಗೆ ಮೂಲಮತವಾಗಿತ್ತೆಂದು ಸಾಧಾರವಾಗಿ ಹೇಳಬಹುದು? 
ಅಸಮರ್ಥನೀಯ ಊಹೆಗಳನ್ನಾದರೂ ಯಾವನಾದರೂ ಜಗತ್‌ಪುಸಿದ್ದ ಇತಿಹಾಸಕಾರ 
ಈ ಬಗ್ಗೆ ಮಾಡಿದ್ದಾನೆಯೇ? ಮಲೆನಾಡಿನಲ್ಲಿ ನಾಗ, ಶಕ್ತಿ, ಲಿಂಗ, ಮಾರುತಿಗಳ 
ಆರಾಧನೆಗಳು ಅನಾದಿ ಕಾಲದಿಂದ ನಡೆದು ಬಂದಿವೆ-ಅಜ್ಞಾತವಾದ ಆದಿಯುಳ್ಳದ್ದು 
ಅನಾದಿ. ಈ ದೇವತೆಗಳಲ್ಲಿ ನಾಗ ಯಾವಾಗ ಮಲೆನಾಡಿನ ಎಲ್ಲ ಜನಸಾಮಾನ್ಯರಿಗೂ 
ಅತಿ ಜನಪ್ರಿಯವಾಗಿದ್ದ?-ಎಂಬೀ ಸವಾಲುಗಳೂ ಉತ್ತರಗಳಿಗಾಗಿ ಕಾಯುತ್ತಿವೆ! 


['ಕಾರಂತ ಪ್ರಪಂಚ - ಕಲಾಪ್ರಪಂಚ - ಪುಟ ೧೯೬] 


೪೭೧ + 


೫೮. ಮೈಸೂರಿನಲ್ಲಿ... ಮಹನೀಯರೊಡನೆ.... 


ಕ್ರಿಶ೧೯೩೬. ಸೊರಬ ತಾಲ್ಲೂಕಿನ ಅಂಡಿಗೆ ಗ್ರಾಮದಲ್ಲಿ ಇದ್ದಿತು ನನ್ನ 
ಮಾತಾಪಿತೃಗಳ ಮನೆ. ಸೊರಬ-ಸಾಗರಗಳಲ್ಲಿ ಮಾಧ್ಯಮಿಕ ಹಾಗೂ ಪೌಢ ವಿದ್ಯೆ 
ಗಳಿಸಿ ಮೈಸೂರಿಗೆ ಬರಿಗೈಯಲ್ಲಿ ಹೋದೆ. ಅದೊಂದು ಕೊಲಂಬಸ್ನನ ಸಾಹಸ. ಆಗ 
ಇಂಟರ್‌ಮೀಡಿಯಟ್‌ ಕಾಲೇಜೆನ್ನಿಸಿದ್ದ ಈಗಿನ ಯುವರಾಜರ ಕಾಲೇಜನ್ನು ಸೇರಿದೆ. 
ಸೂಪರಿಂಟಿಂಡೆಂಟ್‌(ಬಳ್ಳಾರಿಯ) ನಾಗೇಶರಾಯರ ದಯೆಯಿಂದ ವಾರ್ಷಿಕ ಶುಲ್ಪಕ್ಕೆ 
ಸಾಕಾಗುವಷ್ಟು ಸ್ಕಾಲರ್‌ಷಿಪ್‌ ಪಡೆದೆ. ಎರಡು ವರ್ಷಗಳ ಅನ್ನ, ವಸತಿ, ಜನಪರಿಚಯ 
ಸದ್ದಿಲ್ಲದೇ ನಡೆದುಹೋದವು. ಆ ಅವಧಿಯನ್ನು "ಕರತಲಭಿಕ್ಷಸ್ತರುತಲವಾಸ' ಎಂದು 
ಸಂಕ್ಷೇಪಿಸಬಹುದಾದರೂ ಆಗಲೇ ಪೂರ್ವದ ಪುಣ್ಯಫಲ ದೊರಕಲಾರಂಭಿಸಿದ್ದು 
ಇತಿಹಾಸ. ತರ್ಕ, ಸಂಸ್ಕೃತ, ಕನ್ನಡ, ಇಂಗ್ಲಿಷ್‌ ನನ್ನ ಪಂಚಾಂಗಗಳಾದವು. ಆ 
ನಾಳಿಕೇಳಾವರಣದಲ್ಲಿ ನನ್ನ ಲಕ್ಷ್ಯವನ್ನು ಸೆಳೆದ ಮುಖ್ಯ ಗುರುಗಳು, ಲೇಖಕರೂ 
ಆಗಿದ್ದ ಡಾ॥ ಎಸ್‌ ಶ್ರೀಕಂಠ" ಶಾಸಿಗಳು. "ಅವರ ಫಹ ಜ್ಞಾನ, ಸರಳಜೀವನ, 
ಅಭ್ದಾಸದ ತಪಸ್ಸು, ಶಿಷ್ಯ ವಾತ್ಸಲ್ಧಿ ನನ್ನನ್ನು ಸೆಳೆದವು. ಅವರ "ಸ್ಪಡಿರೂಂ' ಪ್ರತ್ಯೇಕ, 
ಮನೆ” ಪ್ರತ್ಯೇಕ. ಈಗ ಕಾಳಿದಾಸ ಠೋಡೆನ್ಸಿ ಸಿಕೊಂಡಿರುವ ರಸ್ತೆಯಲ್ಲಿ ಅವರಿಗೆ ಸ್ವಲ 
ಕಿವಿಮಂದವಾಗಿದ್ದುದರಿಂದ ಅರಸು ಬೋರ್ಡಿಂಗ್‌. ಹಾಸ್ಟೆಲ್ಲಿನ ನನ್ನ ಸಹಪಾಠಿಗಳು. 
ಒಂದು ದಿನ ಅವರು ತಮ್ಮ ಲೆಕ್ಟರಿನ ಸ ಸಾರವನ್ನು ಬೋರ್ಡಿನ ಮೇಲೆ ಬರೆಯಲು 
ಅತ್ತ ತಿರುಗಿದಾಗ, ಮೆಲ್ಲಗೆ ಲೇವಡಿ ಮಾಡಿದರು. ಅಗ ನಾನು ಕ್ಲಾಸಿನಲ್ಲಿ ಎದ್ದು ನಿಂತು 
ಅವರನ್ನು ತೆಪುಗಿರುವಂತೆ ಮಾಡಿದೆನು. ಈ ಹುಡುಗರು ದಿನವೂ ನನ್ನನ್ನು ಮಧ್ಯಾಹ್ನ 
ಅವರ ಹಾಸ್ಟೆಲಿಗೆ ಕರೆದೊಯ್ದು ನನ್ನ ನೋಟನ್ನು ಕಾಪಿ ಮಾಡಿಕೊಳ್ಳುವ ಮತ್ತು 
ನನಗೆ ಕಾಫಿ ತಿಂಡಿ ಕೊಡಿಸುವವರಾಗಿದ್ದುದರಿಂದ ನನ್ನ ಮಾತಿಗೆ ಬೆಲೆ ಕೊಟ್ಟು ಆ 
ಮಹಾವಿದ್ದಾಂಸರನ್ನು ಗೇಲಿ ಮಾಡುವ ದುರಭ್ಯಾಸವನ್ನು ಬಿಟ್ಟರು. ನನ್ನನ್ನು 
ನಿಕಟವರ್ತಿಯನ್ನಾಗಿ "ಮಾಡಿಕೊಂಡ ಮೇಪಷ್ರು ಅವರ ಅಭ್ಯಾಸದ ಕೋಣೆಗೆ, ಹ 
ನನ್ನನ್ನು ಬರಮಾಡಿಕೊಂಡು ತಮ್ಮ ಕರ್ನಾಟಕ ಇತಿಹಾಸ ಸಂಶೋಧನ. ತತ್ವಜ್ಞಾನ 
ಮತ್ತು ನಿದೇಶಗಳ ವಿಶ್ವವಿದ್ಯಾಲಯಗಳ ಪತ್ರಿಕೆಗಳಲ್ಲಿ ಅಚ್ಚಾದ ಪ್ರಬುದ್ಧ ಬರೆಹಗಳನ್ನು 
ಪರಿಚಯಿಸಿಕೊಟ್ಟು, ನನ್ನಲ್ಲಿ "ಪಾಜೀನ ಭಾರತ ಹಾಗೂ ಕರ್ನಾಟಕದ ಇತಿಹಾಸದ 
ಆಸಕ್ತಿಯನ್ನು ಬಿತ್ತಿ ಬೆಳೆಯಿಸಿದ್ದು ನನ್ನ ಭಾಗ್ಯವೆಂದು ತಿಳಿದುಕೊಳ್ಳುವಂತಾಯ್ದು. ಮುಂದೆ 
"'ಶ್ರೀಕಂಠಿಕೆ'ಯನ್ನು ಪ್ರಕಟಿಸಿದವರು ಅದರ ಪ್ರತಿಯನ್ನು ಶಿರಸಿಗೆ ಕಳುಹಿಸಿದ್ದು ನನ್ನ 
ಮೇಲಿನ ವಾತ್ತಲ್ಯಕ್ಕೆ ಒಂದು ಸಂಕೇತ. ಅವರ ಸರಳ ಜೀವನ ಮತ್ತು ಆಳ ಹಾಗೂ 
ವಿಶಾಲವಾದ ಸಂಶೋಧನೆಗಳಿಗೆ ಈಗಲೂ ನಾನು ಬದ್ಧ. ಯಾರೇ ಬಂದರೂ 


* ೪೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅವರು ಬರೆದ "ಭಾರತೀಯ ಸಂಸ್ಕೃಿ' ಎಂಬ ಅಮೂಲ್ಯ ಗಂಥವನ್ನು ಓದಬೇಕೆಂದು 
ಹೇಳುತ್ತಿರುವುದು ನನ್ನ ಅಭ್ಯಾಸವಾಗಿ ಹೋಗಿದೆ. "ಗುರುಬಹ್ಮಾ' ಎಂಬುದು ನನಗೆ 
ತಿಳಿದು ಬಂದುದು ಡಾ.ಶ್ರೀಕಂಠಶಾಸ್ತಿಗಳಿಂದ. 
ಒಂದು ಪಠ್ಯಪುಸ್ಪಕವನ್ನೂ ಕೊಳ್ಳಲು ಶಕ್ತಿಯಿಲ್ಲದ ನಾನು ಆ ಎರಡು ವರ್ಷಗಳನ್ನು 
ಕಳದು ಇಂಟರ್‌ಮೀಡಿಯಟ್‌ ಪರೀಕ್ಷೆಯಲ್ಲಿ ಸಂಸ್ಕೃತದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ 
ಕ್ರಿಶರ೧೯೩೯ರಲ್ಲಿ ಮಹಾರಾಜಾ ಕಾಲೇಜಿನ ಬಿ.ಎ.ಆನರ್ಸ್‌ ಕ್ಷಾಸನ್ನು ಸೇರಿದೆ. ಅಲ್ಲಿ 
ಮೊದಲು ಪುತ್ತವಾತ್ನಲ್ಕದಿಂದ ನನ್ನನ್ನು ನೋಡಿಕೊಂಡು ಅತಿ ದೊಡ್ಡ ಎರಡು 
ಸ್ವಾಲರ್‌ಷಿಪ್‌ನ್ನು ಕೊಡಿಸಿದವರು ಹೊಸಿ. ಆರ್‌. ನರಸಿಂಹಶಾಸ್ತಿಗಳು. ಅವರು ಇಂಗ್ಲಿಷ್‌ 
ಮತ್ತು ಸಂಸ್ಥ ತಗಳಲ್ಲಿ ಆಳವಾದ ಪಾಂಡಿತ್ಯವುಳ್ಳವರಲ್ಲವೇ ಶ್ರಿ ಸ್ರೀಕಂಠಶಾಸ್ತಿಗಳಂತೆಯೇ 
ಪಸಿದ್ಧಿಪ್ರಿಯರದ, ಕಟು ಹಾಸ್ಯ ಪವೃತ್ತಿಯ, ವಿದ್ವಾಂಸರಾಗಿದ್ದರು. ಕನ್ನಡದಲ್ಲೆ ಲೇಖಕರೂ 
ಹಟ ವಾಗಿಗಳಾಗಿದ್ದರೂ,ಅದು ಕರ್ನಾಟಕದ ಅನೇಕರಿಗೆ ಗೊತ್ತಿರಲಿಲ್ಲ. ಅವರೂ 
ಅವರ ಧರ್ಮಪತಶ್ನಿಯೂ ಆಗಾಗ ಮನೆಗೆ ಕರೆದು ಊಟ ಹಾಕುತ್ತಿದ್ದರು. ಅವರು 
ಡಾ॥ ಶಿವರಾಮರ "“ಕೊರವಂಜಿ'ಯಲ್ಲಿ ಗುಪ್ತನಾಮದಿಂದ ಹಾಸ್ಯ ಲೇಖನಗಳನ್ನು 
ಪ್ರಕಟಿಸುತ್ತಿದ್ದುದು ಅನೇಕರಿಗೆ ಗೊತ್ತಿರಲಿಲ್ಲ. ಅವರ ಕಟು ವ್ಯಂಗ್ಯವೇ ಈಗ ನಾನು 
ಪ್ರಕಟಿಸಿರುವ "ಕಂಟಕಾರಿ' ಮಹಾಕಾವ್ಯಕ್ಕೆ ಬೀಜ. ರಾಜಾಜಿಯಂತೆ ಒಂದು ಸಣ್ಣ 
ಕತೆಯನ್ನು ಹೇಳಿ ಅನಂತರ ಅದರ ತಾತ್ಕಾಲಿಕ ಸಂದರ್ಭವನ್ನು ನಗುತ್ತಾ ಹೇಳುತ್ತಿದ್ದರು. 
ಇಷ್ಟು ದೊಡ್ಡ ವಿದ್ವಾಂಸರ ಬುದ್ದಿ ಸೂಕ್ತತೆ, ಔಚಿತ್ಯಜ್ಞತೆ ಮುಂತಾದ ಗುಣಗಳ 
ಜೊತೆಗೆ(ಅವರ ದಯಾರ್ದತೆಯನ್ನಂತೂ ಮೊದಲೇ ಅನುಭವಿಸಿದ್ದ) ನನಗೆ ಅವರು 
ದಿವಂಗತ ನಾ.ಕಸ್ತೂರಿಯವರ ಎಲ್ಲ ಗಂಥಗಳನ್ನೂನನ್ನ ಕೈಗೆ ದುಡ್ಡು ಕೊಟ್ಟು 
ತರೆಸಿಕೊಂಡು, ಓದಲಾರಂಭಿಸಿದರು. ಅವರ ಕನ್ನಡಪ್ರಿಯತೆಯನ್ನೂ ಪರಗುಣವನ್ನು 
ಅಸೂಯೆಯಿಲ್ಲದೇ ಮೆಚ್ಚಿಕೊಳ್ಳುವ ಪವೃತ್ತಿಯನ್ನೂ ಪರಿಚಯ ಮಾಡಿಕೊಳ್ಳುವ 
ಸಂದರ್ಬ್ಭವೂ ಸಿಕ್ಕಿತು. ಈ ನಿಷ್ಠುರ ಸತ್ಯವಾದಿಗಳು ಬಳಸುವ ವಾಕ್ಯಗಳ 
ವಿನಯಸೂಚಕತೆಯು ಅವರಲ್ಲಿದ್ದ ಹಿಂಸಾವಿಮುಖತೆಯನ್ನೂ ತೋರಿಸಿಕೊಟ್ಟಿತು. 
ಅವರು ಕೈಯಿಂದಲೇ ದುಡ್ಡು ಕೊಟ್ಟು ನನ್ನನ್ನು(ನನಗೆ ಅಪಾಯಿಂಟ್‌ಮೆಂಟ್‌ ಆರ್ಡ್‌ರ್‌ 
ಪುಣೆಯಿಲಿದ ಬಂದಾಗ) "ಕಳುಹುವಾಗ ನ್ನ ಕೈಯಲ್ಲಾದಾಗ ಈ ಮೊತ್ತವನ್ನು 
ಹಿಂದಿರುಗಿಸು, ಅವಸರವೇನಿಲ್ಲ' ಎಂದು ಹೇಳಿದ್ದು ಅವರ ಗೀತಾಧರ್ಮಪಾರಾಯಣತೆಗೆ 
ಸಾಕ್ಷಿಯಾಗಿ ನನ್ನ ನೆನಪಿನಲ್ಲಿ ಇನ್ನೂ ಉಳಿದಿದೆ. ನಾನೂ ಗೀತಾಧರ್ಮದವನೇ ಆಗಿ 
ನನಗೆ ಕೈಯಲ್ಲಾದಾಗ (ಅಂದರೆ ನಾಲ್ವಾರು ತಿಂಗಳುಗಳ ಮೇಲೆ) ಅವರಿಗೆ ಆ 
ಮೊತ್ತವನ್ನು ಮನಿ ಆರ್ಡರ್‌ ಮೂಲಕ ಕಳುಹಿಸಿದುದೂ ನೆನಪಾದಾಗ ನಮ್ಮಿಬ್ಬರ 
ಧರ್ಮಜ್ಞಾನವು ಒಂದೇ ಎಂಬುದು ಗೊತ್ತಾಗಿ ಕಣ್ಣಿನಲ್ಲಿ ತೃಪ್ತಿ ಬಾಷ್ಟಗಳುರುಳಿದವು. 
ಆಮೇಲೆ ಮಧ್ಯಾಹ್ನದ ಬಿಡುವಿನಲ್ಲಿ ನಾನು ವಿಶ್ವವಿದ್ಯಾಲಯದ ಹತ್ತಿರದಲ್ಲಿದ್ದ 
ಗಂಥಾಲಯವನ್ನು ಹಾಯ್ದು ಹೋಗುವಾಗ ಇತರ ತತ್ಸಮ ಪ್ರೊಫೆಸರರು ನನ್ನನ್ನು 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೭೩ + 


ನಿಲ್ಲಿಸಿ ಈ ದಿನ ಕ್ಲಾಸಿನಲ್ಲಿ ಶಾಸ್ತ್ರಿಗಳು ಯಾವ ಚತುರೋಕ್ಷಿಯನ್ನು ಹೇಳಿದರು? 
ಎಂದು ಕೇಳುತ್ತಿದ್ದುದು ಇಡಿಲಿ ವರ್ಷ ನಡೆಯಿತು. ನಾನು ಏಂ ನಿಮಿಷ 
ಗಂಥಾಲಯದೆದುರಿಗೆ ನಿಂತು ಅವರ ಕುತೂಹಲವನ್ನು ತೃಪ್ತಿ ಪಡಿಸಿದ ಮೇಲೆಯೇ 
ಊಟಕ್ಕೆ ಹೋಗುತ್ತಿದ್ದೆ. "ಇದೆಂಥ ಭಾಗ್ಯ? ಅನನ್ಯ ಲಭ” ಎಂದೆನಿಸುತ್ತದೆ ಈಗಲೂ 
ನನಗೆ. 

ಡಾ॥ ಎ.ಆರ್‌.ಕೃಷ್ಣಶಾಸ್ತಿಗಳ ಶಿಷ್ಯ ವಾತ್ತಲ್ಕವೂ ಅದ್ವಿತೀಯವೇ. ಅವರು ಚಿಕ್ಕ 
ಕವಿಯಾದ ನನ್ನನ್ನು ಎಂಟ್‌ ಬಹಳವಾಗಿ ಪೋತ್ಪಾಹಿಸುತ್ತಿದ್ದರು. ಅವರ ರೂಮಿಗೆ 
ಹೋಗದೆ ಇದ್ದ. ದಿನವೇ ಇಲ್ಲ. ಪಾಠ ಹೇಳುವ ಮೊದಲೇ ನನ್ನ ಕವಿತೆಗಳನ್ನೋ, 
ಪ್ರಬಂಧಗಳನ್ನೋ ಅವರೆದುರಿಡುತ್ತಿದ್ದೆ. ಅವರು ಮೊದಲು ವಿಚಾರಿಸುತ್ತಿದ್ದುದು ನನಗೆ 
ಊಟವಾಗಿದೆಯೋ ಇಲ್ಲವೋ ಎಂದು. "ಊಟವಾಗದಿದ್ದಲ್ಲಿ ಹೆಲ್ತ್‌ ಕಿಚನ್ನಿಗೆ ಈಗಲೇ 
ಚೀಟಿ ಕೊಡುತ್ತೇನೆ. ಉಂಡು ಆಮೇಲೆ ಪಾಠ ಹೇಳಿಸಿಕೊಳ್ಳು ಬಾ' ಎಂಬುದು ಅವರ 
ನಿತ್ಯದ ಪರಿಪಾಠವಾಗಿತ್ತು ಹಾಗೆಯೇ ದಿವಂಗತರು ಮಾಡುತ್ತಿದ್ದರು. ಪಾಣಿನಿ ವ್ಯಾಕರಣದ 
ಬಾಯಿ ಪಾಠ ಆ ಕನ್ನಡ ಮಹಾವಿದ್ದಾಂಸರಿಗಿತ್ತೆಂಬುದನ್ನು ತಿಳಿದು ಗಾಬರಿಯಾದೆ. 
ಮತ್ತು ಅವರ ಬಗ್ಗೆ ಹಾರ್ದಿಕ ಮೆಚ್ಚುಗೆಯನ್ನು ತಾಳುವವನಾದೆ. ಅವರ ಬಂಗಾಳಿ 
ಸಾಹಿತ್ಯ ಜ್ಞಾನ ಆಮೇಲೆ ಗೊತ್ತಾಯಿತು. ಈ ಘನ ವಿದ್ವಾಂಸರ ವ್ಯಕ್ತಿತ್ವ, ಚಾರಿತ್ರ್ಯ, 
ಶಿಷ್ಠವಾತ್ತಲ್ಪ (ಅವರೂ ನನಗೆ ಎಷ್ಟೋ ವಿಷಯಗಳನು ತಮ್ಮ ಮನೆಗೆ ಕರೆದೊಯ್ದು 
ತಿಳಿಸಿ ಕೊಡುತ್ತಿದ್ದರು) ಅವರ ವಿನಯವಂತಿಕೆ, ಸರಳತೆ, ವಿದ್ದದ್‌ಗಾಂಭೀರ್ಯಗಳು 
ಇತರರಿಗೆ ಆದರ್ಶಗಳಾಗಿದ್ದವು. ಒಂದು ಸಾಹಿತ್ಯ ಸಮ್ಮೇಳನಾಧ್ಯಕ್ಷತೆಯಲ್ಲಿ (ರಬಕವಿಯಲ್ಲಿ 
ಎಂದು ನೆನಪು) "ಸಂಸ್ಕೃತ ಒಂದು ಅನ್ಯ ಭಾಷೆ" ಎಂದು ತಮ್ಮ ಭಾಷಣದಲ್ಲಿ 
ಹೇಳಿದ್ದನ್ನು ಬೆಂಗಳೂರಿನ ಕನ್ನಡ ಪತ್ರಿಕೆಗಳು ಟೀಕಿಸಿದಾಗ ಸಂಸ್ಕೃತ ರಸಜ್ಜರೂ 
ಆಗಿದ್ದ ಅವರು ಮನನೊಂದು ನನ್ನ ಹತ್ತಿರ "ಅಯ್ಯಾ, ನೀನು ನನ್ನ ಬಗ್ಗೆ 
ನೊಂದುಕೊಳ್ಳಬೇಡ. ಉಪ್ಪಿಟ್ಟನ್ನು ತಿನ್ನುವಾಗ ಕಲ್ಲುಚೂರು ಬಂದರೆ ಹೊರಗೆ ಚೆಲ್ಲಿ 
ತಟ್ಟೆಯಲ್ಲಿದ್ದುದನ್ನು ತಿಂದರೆ ಸರಿ. ಹಾಗೆಯೇ ಈ ಟೀಕೆಗಳಿಂದ ನನ್ನ ಸಂಸ್ಕೃತ 
ಪ್ರೀತಿಯೂ ಅಲ್ಲಾಡದು. ಕನ್ನಡ ಪ್ರೇಮಕ್ಕೂ ಧಕ್ಕೆಯುಂಟಾಗದು' ಎಂದರು. ಆ 
ನಂತರ ಕೆಲವೇ ದಿನಗಳ ಮೇಲೆ ಸಂಸ್ಕೃತ ಪ ಪಾಠಶಾಲೆಯಲ್ಲಿ ಶಾಸ್ತ್ರಿಗಳಿಗೆ ಚಿಕ್ಕಂದಿನಲ್ಲಿ 
ಸಂಸ್ಕೃತ ಗುರುಗಳಾಗಿದ್ದ ನಿವೃತ್ತರೂ, ಜ್ಞಾನವೃದ್ಧರೂ., ವಯೋೇವ್ಯದ್ಧರೂ ಆಗಿದ್ದ 
ಓವನ್‌ರು ಅಧ್ಯಕ್ಷತೆ ವಹಿಸಿದ್ದ ಸಭೆಯಲ್ಲಿ ಅವರ ಜ್ಞಸುಂತ ಹತ್ತಿರದಲ್ಲೇ ಹೋಗಿ 
ಶಾಸ್ತಿಗಳು ಕುಳಿತರು. ಶಾಸ್ತ್ರಗಳನ್ನು ಕುರಿತು ಅವರು "ನೀನು ಹೇಳಿದ್ದಕ್ಕೆ ಸಂಸ್ಥ ತವ 
ಬೇತೆಯಾದ ಒಂದು ಭಾಷೆ ನಂದು pS ಅಥವಾ ಅದೊಂದು ಜೇರೆಯವರಥಬೇರೆ 
ಜನಾಂಗದವರ) ಭಾಷೆ ಎಂಬ ಅರ್ಥವೋ?” ಎಂದು ಕೇಳಿದಾಗ "ಮೊದಲಿನ ಅರ್ಥವೇ 
ನನ್ನ ಇಂಗಿತವಲ್ಲದೆ ಎರಡನೆಯ ಅರ್ಥವಲ್ಲ' ಎಂದು ಗುರುಗಳ ಪಾದಕ್ಕೆರಗಿ ಸತ್ಯವನ್ನು 
ಹೇಳಿದ್ದಲ್ಲದೇ,"ಆ ಮಾತು ಅನ್ಯಾರ್ಥಕ್ಕೆ ಎಡೆಗೊಡುವಂತಾದುದಕ್ಕೆ ಪಶ್ಲಾತ್ತಾಪ ಪಡುತ್ತೇನೆ” 


* ೪೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಎಂದು ನುಡಿದರು. ಇಡೀ ಸಭೆ ಶಾಸ್ತ್ರಿಗಳನ್ನು ಮೆಚ್ಚಿತು. ಅಲ್ಲೇ ಕುಳಿತಿದ್ದ ನಾನು, 
ಡಿ.ಎಲ್‌.ನರಸಿಂಹಚಾರ್ಯರು ಹಾಗೂ KN ನಂ. 3. ಅವರೂ ಶಾಸ್ತಿಗಳ ವಿನಯವನ್ನೂ 
ನಯವನ್ನೂ ವ್ಯಾಕರಣ ಜ್ಞಾನವನ್ನೂ ತಿಳಿದು ಅವರನ್ನು ಕೊರಿಡಾಡಿದೆವು. ಫದ 
ತತಪುರುಪವಲ್ಲ(ಅನ್ಯೇಷಾ ೦ ಭಾಷಾ ಎಂದಲ್ಲ; ಅನ್ಯಾಚಾಸೌಭಾಷಾ) ಕರ್ಮಧಾರೆಯ 
ಸಮಾಸ ಎಂದು ಅವರಾಮೇಲೆ ವಿವರಿಸಿದ್ದನ್ನು ಕೇಳಿದ್ದರಿಂದ ಈ "ಅರ್ಜವವು 
ವಿದ್ದಜ್ಞನೇಚಾರ್ಜವಂ' ಎಂಬ ಅನ್ಯೋಕಿಗೆ ಅನುಗುಣವಾಗಿತ್ತು. ಅವರನ್ನು ನೋಡಿಯೇ 
ಭರ್ತೃಹರಿಯು "ಸಜ್ಜನರಲ್ಲಿ ದಾಕ್ಷಿಣ್ಯ, ಪರಿಜನರಲ್ಲಿ ದಯೆ, ದುರ್ಜನರಲ್ಲಿ ಶೌರ್ಯ, 
ಸಜ್ಜನರಲ್ಲಿ ಪೀತಿ, ನೃಪಜನರಲ್ಲಿ ನಯ. ವಿದ್ದಜ್ಞನರಲ್ಲಿ ಅರ್ಜವ, ಶತುುಗಳಲ್ಲಿ ಶೌರ್ಯ, 
ಗುರುಜನರಲ್ಲಿ ಕ್ಷಮೆ ಕಾಂತಾಜನರಲ್ಲಿ ಧೃಷ್ಟತೆ ಇವುಗಳನ್ನು ಸಂದರ್ಭನುಸಾರವಾಗಿ 
ತೋರುವವನೇ ಸುಸಂಸ್ಕೃಶ' ಎಂದು ತಾತ್ಸರ್ಯತಃ ಹೇಳಿದ್ದನೋ ಎಂದೆನ್ನಿಸಿತು. 
ಇನ್ನೊಮ್ಮೆ ಮಧ್ಯಾಹ್ನ ೧ ಗಂಟೆಗೆ ಕಾಲೇಜಿನ ಮುಂಜಗಲಿಂಯಿರು ನಾನು 
ಶಾಸ್ತ್ರಿಗಳಗೆ ಸದಿರಾದಾಗ ಕನ್ನಡ ಎಂ.ಎ.ಉತ್ತರಪತ್ರಿಕೆಯಲ್ಲಿ " ಅಪ್ಪ" ಎಂಬ 
ವಿದ್ಯಾರ್ಥಿಯು "ಉಚ್ಛಾರಣೆ * ಎಂದು ನಾಲ್ಕಾರು ಸಲ ಬರೆದದ್ದನ್ನು ನನ್ನ ದಿರು ಹೇಳಿ, 
"ಆತನು ನನ್ನ ವಿದ್ಯಾರ್ಥಿಯೆಂದು ಹೇಗೆ ಹೇಳಿಕೊಳ್ಳಲಯ್ಯ ನೇನೇ ಹೇಳು' ಎಂದು 
ಬಹಳ ಸೊಂದುಕನಂಡು ಹೇಳಿದ್ದನ್ನು ನಾನು ಮರೆಯಲಾರೆ. "ಅವರ ಕನ್ನಡ ಪ್ರಿಯತೆಯು 
ಕನ್ನಡ ಭಾಷೆಯ ಶುದ್ಧತೆಯ ಬಗೆಗೆ ಅವರಿಗಿದ್ದ ಕಳಕಳಿಯನ್ನು ತೋರಿಸುತ್ತದೆ. ಹಾಗೆ 
ಇನ್ನೊಮ್ಮೆ ಒಬ್ಬ ಹೆಸರಾಂತ ಕವಿಗಳ ಕವಿತೆಯೊಂದು ಶಾಸಿಗಳ ಸಂಪಾದಕತ್ವದಲ್ಲೇ 
ಆಗ ನಡೆಯುತ್ತಿದ್ದ ಪಬುದ್ಧ ಕರ್ಣಾಟಕದಲ್ಲಿ ಪಕಟವಾದಾಗ ಅಪರ ಅನುಕರಣವೊಂದನ್ನು 
ನಾನು ರಚಿಸಿ ಅವರ ತಿಫೀಸು ರೂಮಿಗೊಯ್ತು ತೋರಿಸಿದಾಗ ಅದನ್ನು ಓದಿ 
ಅವರು-"ನೋಡು, ದೊಡ್ಡ ಕವಿಗಳು ಛಂದೋಭಂಿಗ ಮಾಡಿದರೆ ಅದಕ್ಕೆ ಅವರದೇ 
ಅದ ಆಂತರಿಕ ಸಮರ್ಥನೆ ಇರುತ್ತದೆ. ಅಭ್ಯಾಸಶೀಲ ವಿದ್ಯಾರ್ಥಿ ಕವಿಗಳು ಆ 
ಅಂಕುಡೊಂಕುಗಳನ್ನು ಅನುಕರಿಸಬಾರದು'ಎಂದು ಬುದ್ದಿ ಹೇಳಿದ್ದನ್ನು ನಾನು ಇಂದಿಗೂ 
ಮರೆತಿಲ್ಲ ಆದುದರಿಂದ ನಾನು ಮಹಾಕವಿ ಎನ್ನಿಸಿಕೊಳ್ಳಬೇಕೆಂಬ ಮಹಾತ್ತಾಕಾಂಕ್ಷೆಯಿಂದ 
ಜನರಿಗೆ ಓದಲು ಕಷ್ಟವಾಗುವಂತಹ, ಪದ್ಯ ಕುಂಟುತ್ತದೆ ಎಂದು ಜೋಳದ ರಾಶಿಯ 
ದೊಡ್ಡಣ್ಣ ಗೌಡರಿಗನ್ನಿಸಿದಂತೆ ಎನಿಸುವ ಪದ್ಯವನ್ನು ಬರೆಯಲಿಲ್ಲ. ಇನ್ನು ಮೇಲೂ 
ಬರೆಯುವುದಿಲ್ಲ. ಕುಲವನಾಲಗೆಯರುಹಿತೆಂಬ ನಾಣ್ಣುಡಿಯನ್ನು ಎತ್ತಿ ಹೇಳಿದ 
ರಾಘವಾಂಕನನ್ನೂ ಶಾಸ್ತಿಗಳ ಜೊತೆಗೆ ಯಾವಾಗಲೂ ನೆನಪು ಮಾಡಿಕೊಳ್ಳುತ್ತಿರುತ್ತೇನೆ. 
ಅದರಿಂದ ಬಾವ ಸುದ್ದಿಗೆ ಹೋಗಲಿಲ್ಲ. ನಮ್ಮದು stress Accentagದೆ ಕನ್ನಡ 
ಭಾಷೆ ಎಂಬುದನ್ನು ಮಠೆಯಲಾರದಾದೆನು. ಶಾಸ್ತಿಗಳ “ಕಥಾಮೃತ” ಎಂಬ ಗಂಥಕ್ಕ 
ಸರ್ಕಾರವು ಪೊದೆ ವಚನಕೊಟ್ಟು ಆಮೇಲೆ "ಶದನ್ನು ಮುರಿದು 'ವಚನಭಂಗ 
ಸಾಹಿತ್ಯಕ್ಕೆ' ಹಾದಿ ಹಾಕಿಕೊಟ್ಟ ವಿಷಾದಕರ ಘಟನೆಗಾಗಿ ಎಂದಗೂ ನಾನು ಮರುಗುತ್ತೇನೆ. 
ಅವರ "ಶುದ್ಧಗನ್ನಡದ ಗಾಂಭೀರ್ಯ ಅರ್ಥವ್ಯಕ್ತಿ ಪ್ರಸನ್ನತೆಗಳನ್ನು ಆ ಗಂಥವನ್ನೋದಿದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೭೫ + 


ಯಾವ ನಿಜರಸಿಕನು ಮೆಚ್ಚದಿರಲಾರನು? ಅವರು ಆಮಂತಿಸದಿದ್ದರೆ ಬೇಸಿಗೆಯಲ್ಲಿ 
ಬೆಂಗಳೂರಿನಲ್ಲಿದ್ದ ನಾನು ೧೯೪೧ರಲ್ಲಿ ಕಾಲೇಜ್‌ನಲ್ಲಿ ನಡೆದ "ಸಂಸ್ಕೃತ ಕನ್ನಡ ಕವಿ 
ಸಮ್ನೇಳನ'ಕ್ಕೆ ವಿಶ್ವವಿದ್ಯಾನಿಲಯದ ಅತಿಥಿಯಾಗಿ ಬರುತ್ತಿರಲೂ ಇಲ್ಲ. ಹಾಗೆ ಬಂದವನು 
ಮೈಸೂರಿನಲ್ಲಿ ಉಳಿದು ಎಂ.ಎ.ಕ್ಷಾಸಿಗೆ ಸೇರುತ್ತಲೂ ಇರಲಿಲ್ಲ. "ಗುರುವು 
ದೊರೆಯಬೇಕಿಂಥವನು' ಎಂದು ಪದ್ಯ ಬರೆದ ನನ್ನ ತಂದೆಯವರ ಸಾಲು 
ಸಾರ್ಥಕವಾಗುತ್ತಲೂ ಇರಲಿಲ್ಲ. 


kkk 


ಡಾ॥ ಎ.ಎನ್‌.ನರಸಿಂಹಯ್ಯನವರ ಶಿಷ್ಯವಾತ್ತಲ್ಕವೂ ಅವರು ಕಲಿಸುತ್ತಲಿದ್ದ 
ಭಾಷಾಶಾಸ್ತ್ರವಿವರಣೆ, ಪ್ರತಿಸಲವೂ ಕ್ಲಾಸಿಗೆ ಹೋದ ಕೂಡಲೇ ನನಗೂ ಸುಬಹ್ನಣ್ಯಂರಿಗೂ 
ಕಾಫಿ ತರಿಸಿಕೊಟ್ಟೇ ಪಾಠ ಹೇಳುತ್ತಿದ್ದ ರೀತಿಯಲ್ಲೂ ಪ್ರಕಟವಾಗುತ್ತಿತ್ತು ಅವರ 
ಬಹುಭಾಷಾಭಿಜ್ಞತೆ. ಉದಾಹರಣೆಗಳನ್ನು ಕೊಟ್ಟೇ ಶಾಸ್ತ್ರ ನಿಯಮಗಳನ್ನು ಹೇಳುತ್ತಿದ್ದ 
ಶೈಲಿಯನ್ನು ಮರೆಯಲಾಗದು. ಲಂಡನ್ನಿ ಸಲ್ಲ ಬರೀ ಕ್ಯಾಬೇಜ್‌ ಎಲೆಗಳನ್ನು ಬೇಯಿಸಿ 
ಶಂದೇ ದಿನತಳ್ಳಿ ಪಿಎಚ್‌ಡಿ ಪಡೆದುಕೊಂಡದ್ದೂ; ಇಲ್ಲಿ ಅವರ ಮಾವನ ಮನೆಯಲ್ಲಿ 
ಅವರಿಗೆ ಹೊರಜಗಲಿಯಲ್ಲಿ ಊಟ ಹಾಕಿ ಅವರ ಸಮುದಯಾನಕ್ಕೆ ಪ್ರಾಯಶ್ಚಿತ್ತ 
ವಿಧಿಸಿದ್ದು ಮುಂತಾದವುಗಳು ನಮಗೆ ಜೀವನ ನೀತಿಯನ್ನು ಪದೇ ಪದೇ ಹೇಳುತ್ತಿದ್ದವು. 
ತಾವೇ ಶುಲ್ಕ ತೆತ್ತು ಎಂ.ಎ. ಕ್ಲಾಸಿಗೆ ನನ್ನನ್ನು ಸೇರಿಸಿದರು. ಅವರ ನಿಶಿತಮತಿಗೆ, 
ಜೀವನದ ಸಮತ್ವ ನೀತಿಗೆ, ಶಿಷ್ಠವಾತ್ತಲ್ಯಕ್ಕೆ ಅವರದೇ ಶೈಲಿ. ಅದರ ಸ್ಥಾರಸ್ಯದ ಬಗೆ 
ಅವರದ್ದೇ. ಲಂಡನ್ನಿನಿಂದ ಮರಳಿ ಬಂದಾಗಕ್ಕೆಯಲ್ಲಿ ಕಾಸಿಲ್ಲದ ಕಾಲದಲ್ಲಿ ಅವರ 
ಹಳೆಯ ಗೆಳೆಯ ಬಂದು ಇವರಿಂದ ನೂರು ರೂಪಾಯಿ ಸಾಲ ಕೇಳಿದಾಗ "ನಾನು 
ಧನವಂತ” ಎಂದು ತಿಳಿದವನು ಒಬ್ಬನಾದರೂ ಇದ್ದಾನಲ್ಲ' ಎಂದು ತಾವು ಮತ್ತೊಬ್ಬ 
ಗೆಳೆಯನಿಂದ ಸಾಲ ತಂದು ಈ ಗೆಳೆಯನಿಗೆ ಕೊಟ್ಟದ್ದನ್ನು ಒಮ್ಮೆ ಹೇಳಿದರು. ನನ್ನ 
ಪಕ್ಷವು ಒಂದು ಚರ್ಚಾಕೂಟದಲ್ಲಿ ಸಭಾ ಬಹುಮತವನ್ನು ಪಡೆಯಲಾರದಾಗ ಸಭಾ 
ವಿಸರ್ಜನೆಯಾದ ಬಳಿಕ, ನನ್ನ ಹತ್ತಿರ ಬಂದು ನಸುನಗುತ್ತ, “ಇದೊಂದು ಪಾಠ 
ನಿನಗೆ; ಜೀವನವೊಂದು ಕಳೆದುಕೊಳ್ಳುವ ಆಟ-ಅದನ್ನು ಈಗಿನಿಂದ ಕಲಿತುಕೋ' 
ಎಂದು ಬೆನ್ನು ತಟ್ಟಿ ನನ್ನ ತರ್ಕಶಕ್ತಿಯನ್ನು ಮೆಚ್ಚಿದ್ದನ್ನು ಹೇಗೆ ಮರೆಯಲು 
ಸಾಧ್ಯ? ಗಂಥಾಲಯದ ಕೀಲಿಕೈಯನ್ನೇ ರಾತ್ರಿ ನನಗೆ ಕೊಟ್ಟು ಆ ಕಟ್ಟಡದ 
ಮೇಲಂತಸಿನಲ್ಲಿ ಕುಳಿತು ನನಗೆ ಬೇಕಾದ ವಿಷಯಗಳ ಮೇಲೆ ಅಧಿಕೃತ ಗಂಥಗಳನ್ನು 
ತೆಗೆದುಕೊಂಡು ನೋಟ್ಟು ಬರೆದುಕೊಂಡು ಜ್ಞಾನಾರ್ಜನೆ ಮಾಡಲು ಅವಕಾಶವನ್ನು 
ಇಡೀ ವರ್ಷ ದೊರಕಿಸಿಕೊಟ್ಟ ಶಿಷ್ಠಾ ]ನುಗಹ ಅದ್ವಿತೀಯವಲ್ಲವೇ? ಜ್ಞಾನಂ 
ಮಹೇಶ್ವರಾದಿಚ್ಛೇತ್‌-ಇಂದಿನ ರಾವಣ ಜಯಬೇರಿಯ ದಿನಗಳಲ್ಲಿ ಸಮಾಧಾನದಿಂದಿರಲು 
"ಜ್ಞಾನೇ ಮೌನಂ” ಎಂಬ ಕಾಳಿದಾಸೋಕ್ತಿಗೆ ಅವರು ಉದಾಹರಣೆ ಹಾಕಿಕೊಟ್ಟದ್ದು 
ಅವಿಸ್ನರಣೀಯ. 


* ೪೭೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪ್ರೊ.ಡಿ.ಎಲ್‌.ನರಸಿಂಹಾಚಾರ್ಕರ ಶಿಷ್ಕ್ಠವಾತ್ನಲ್ಕವು ಪಕಟವಾದದ್ದು ಇನ್ನೊಂದು 
ರೀತಿಯಿಂದ. ಅವರು ಉದ್ದಾಮ ಪಂಡಿತರು. ಕನ್ನಡ, ಇಂಗ್ಲಿಷ್‌ ಸಾಹಿತ್ಯ ಮತ್ತು 
ಅದರ ವಿಮರ್ಶೆ, ಸಂಸ್ಕತಾಭಿಜ್ಞತೆ, ಶಿಲ್ಲಕಲಾಜ್ಞಾನ ಜಗತ್ತಿನ ಇತಿಹಾಸದ ವಿವರಗಳ 
ಅರ್ಥವತ್ತಾದ ತಿಳಿವಳಿಕೆ ಇವು ಕ್ಲಾಸಿನ ಪಾಠ ಹೇಳುವಾಗ ಎಲ್ಲ ವಿದ್ಯಾರ್ಥಿಗಳದುರಿಗೂ 
ಬಯಲಾದರೆ, ಕ್ಲಾಸ್‌ ಬಿಟ್ಟ ಮೇಲೆ ಅವರು ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು 
ಹೋಗುತ್ತಾ ಮತ್ತೆ ಕಾಲೇಜಿಗೆ ತಿರುಗುತ್ತಾ ಹೀಗೆ ನಾಲ್ಕಾರು ಸಲ ಮಾಡಿ ಒಂಭತ್ತು 
ಗಂಟೆಯಾದಾಗ ತಮ್ಮಲ್ಲೇ ಕೆಲವೊಮ್ಮೆ ಊಟ ಹಾಕಿ ನನ್ನನ್ನು ನನ್ನ ರೂಮಿನ ಅರ್ಧ 
ಹಾದಿಯವರೆಗೆ ಕರೆದುಕೊಂಡು ಕೊಂಡು ಬಿಟ್ಟು ಹಿಂದಕ್ಕೆ ಹೋಗುತ್ತಿದ್ದುದ್ದು, ಅವರ 
ಜ್ಞಾನಭಂಡಾರ ಖರ್ಚಾಗದೇ ಇದ್ದುದಕ್ಕೆ ಸಾಕ್ಷಿ. ಹಾದಿಯುದ್ದಕ್ಕೂ ಉಕ್ತ ವಿಷಯಗಳ 
ಬಗೆಗೆ ನಾನು ಹಾಕುತ್ತಿದ್ದ ಪ್ರಶ್ನೆಗಳಲ್ಲವುಗಳಿಗೂ ಸಾಧಾರವಾದ ಉತ್ತರ ಕೊಡುವ 
"ವಾಕಿಂಗ್‌' ಆಗಿತ್ತದು ಎಂಬುದು ಅನೇಕರಿಗೆ ಗೊತ್ತಿರಲಿಲ್ಲ. ದಿವಂಗತರು ನನ್ನ ಪಾಲಿಗೆ 
ದಿವಂಗತರೇ ಅಲ್ಲ. ನಿಷಕ್ಷಪಾತವೂ ಪ್ರತಿವಾದಿ ಭಯಂಕವರವೂ ಅದ ನಿರ್ದಾಕ್ಷಿಣ್ಯ 
ವಿಮರ್ಶೆ ಮಾಡಬಲ್ಲ ಅವರಂಥವರನ್ನು ಈವರೆಗೂ ನಾನು ನೋಡಲಿಲ್ಲ. "ನನಗೆ 
ಹಾಸ್ಯಗೀಸ್ಕ ಮಾಡೋಕೆ ಬರೊಲ್ಲವಯ್ಯಾ' ಎಂದು ಹೇಳುತ್ತಲೇ ಮಂದಸ್ಸಿತರೂ 
ಅನಿಷ್ಠುರರೂ ಆಗಿದ್ದು, ಇತರರ ಗ್ರಂಥಗಳಲ್ಲಿ ಖಂಡನೀಯ ಅಂಶಗಳನ್ನು 
ಖಂಡಿಸುವುದರಲ್ಲೂ, ಪ್ರಶಂಸಾರ್ಹ ಅಂಶಗಳನ್ನು ಪ್ರಶಂಸಿಸುವುದರಲ್ಲೂ ನನಗವರು 
ಎತ್ತರದವರು. ಅವರೊಂದು ವಿಶ್ವಕೋಶವಾಗಿದ್ದುದರಿಂದ "ಜ್ಞಾನೋಪಾಸಕ'ದಲ್ಲಿ ನಾನು 
ಮಹಾಭಾರತದ ತುಲಾಧಾರನಿಗೆ ಹೋಲಿಸಿ ಅವರ ಹಣೆಯ ಮೇಲಿನ ಒಂದೇ 
ಒಂದಾದ ಕೆಂಪು ನಾಮದ ೯೦ನೇಯ ಡಿಗ್ರಿಯ ನಿಲುವನ್ನು ಎತ್ತಿ ಹೇಳಿ ಅವರನ್ನು 
ಮುಗುಳ್ಳಗುವಂತೆ ಮಾಡಿದ್ದು ನನಗೆ ಮರೆಯಲಾರದ ದೃಶೃವು. "ಂಕ್ಕನು ನ 
ಲಘು; ಪೂರ್ಣಜ್ಞನುಸರ್ವತ್ರ ಗೌರವಾರ್ಹನು' ಎಂದ ಕಾಳಿದಾಸನ ನುಡಿಗೆ ಅಕ್ಷರಶಃ 
ಅವರು ಉದಾಹರಣೆಯಾಗಿ ನನಗೆ ವಿಶ್ವರೂಪ ದರ್ಶನ ಮಾಡಿಸಿದ್ದರಿಂದ ನಾನವರಿಗೆ 
ಎಷ್ಟು ಯಣಿ ಎಂಬುದನ್ನು ಸಂಕ್ಷೇಪಿಸಿ ಹೇಳಲಾರೆನು. ಅವರ ಧಾಟಿಯನ್ನು ಭಾಸನ 
ಮಾತಿನಲ್ಲಿ "ಘನ, ಸಷ್ಟ ಧೀರ, ಸಮದ ವೃಷಭಸ್ಸಿಗ್ಗ ಮತ್ತು ಮಧುರ” ಎಂದು 
ಮುಗಿಸುತ್ತೇನೆ. 
ಇನ್ನು ಪ್ರೊತೀ.ನಂ.ಶ್ರೀ. ಹಾಗೂ ಡಿ.ಎಲ್‌.ಎನ್‌. ಕನ್ನಡಕ್ಕಾಗಿ ಕರ್ನಾಟಕ ಸಂಘದಲ್ಲಿ 
ಅವಳಿ ಜವಳಿಗಳಂತೆ ದುಡಿಯುತ್ತಿದ್ದುದು "ಅಶ್ಚಿನೌವಿವ ಸೌಭ್ರಾತಂ' ಎಂಬ ದರ್ಶನವನ್ನು 
ಮಶಾಧಾಭರ ಕಾಲೇಜಿನ ದಾಖಲೆ ಎಂದರೆ ತಪ್ಪಾಗಲಾರದು. ದಿವಂಗತರಿಬ್ರರೂ 
"ಸೀನಿಯಾರಿಟಿ'ಯಲ್ಲಿ ವಂಚಿತರೆಂಬುದು ಇತಿಹಾಸ. ದಿ. ಕೃಷ್ಣಶಾಸ್ತಿಗಳೇ ಇದನ್ನು 
ವ್ಯಥೆಯಿಂದ ನನಗೆ ಒಂದು ಮಧ್ಯಾಹ್ನ ಕಾಲೇಜಿನ ಅಪರಣದಲ್ಲಿ ಸೆಟ್‌ ಮೀಟಿಂಗ್‌ 
ಆದ ನಂತರ ಹೊರಬರುತ್ತಾ ಹೇಳಿದುದು ಕಣ್ಣಿಗೆಕಟ್ಟಿದಂತಿದೆ. ತೀ.ನಂ.ಶ್ರೀಕಂಠಯ್ಯನವರ 
ವಿನಯ ಅತಿಯಾಗುವಸಷ್ಟಿತ್ತು. ಅವರ ಇಂಗ್ಲಿಷ್‌, ಕನ್ನಡ, ಸಂಸ್ಕೃತ ಭಾಷೆ-ಸಾಹಿತ್ಯ- 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೭೭ + 


ವಿಮರ್ಶೆ ಮೇಲಿನ ಪುತ್ತ, ಶಿಷ್ಠವಾತ್ಸಲ್ಯ ಅನ್ಯಾದೃಶ. ಪರವಿದ್ದಾಂಸರ ಅಭಿಪ್ರಾಯವನ್ನು 
ನ್ಯಾಯವಾಗಿ ಖಂಡಿಸಿದಾಗ ಅದು ಅನ್ಯಾಯವೆಂದು ನನಗೆ ಮುಗುಳ್ಳಗೆಯಿಂದ 
ಪ್ರಾಮಾಣಿಕವಾಗಿ ಅವರು ಒಮ್ಮೆ ನಿದರ್ಶನ ನೀಡಿದರು. ಅದು ಸೇಡಿಯಾಪು ಕೃಷ್ಣಭಟ್ಟರು 
ಕನ್ನಡಕ್ಕೆ ಪಂಚಮಿ ವಿಭಕ್ತಿಯೇ ಸ್ವಾಭಾವಿಕ, ತೀ.ನಂ.ಶ್ರೀ. ಹೇಳಿದಂತೆ ತೃತೀಯವಲ್ಲ 
ಎಂದು "ಪಬುದ್ಧ ಕರ್ನಾಟಕ'ದಲ್ಲಿ ಪ್ರಕಟವಾದ ಸಂದರ್ಭ. ಅವರ ಶಿಷ್ಯವಾತ್ನಲ್ಕ, 
ವಿಮರ್ಶಾ ಶಕ್ತಿ, ಸಂಶೋದನ ಗಾಢತೆ, ಠಿ ತ್ರಿಭಾಷಾ ಪಾಂಡಿತ್ಯ. ಇವು ಇಂದಿನ ಕನ್ನಡ 
ತಲೆಮಾರಿಗೆ `ಮಾದರಿಗಳಾಗಿವೆ. ಕನ್ನಡದ ಕುರ್ತುಕೋಟಿಗಳೂ, ಅಮೂರರೂ 
ಪ್ರಸಿದ್ದರಾದಾರಲ್ಲದೇ ಅಷ್ಟು ಗುಣವಂತರಾಗಲಾರರು. 


ಮೈಸೂರಿನಲ್ಲಿ ಆಗ ನಾಲ್ಪಡಿ ಕೃಷ್ಣರಾಜರ ಆಳಿಕೆ ಇತ್ತು ಇವರ ದತ್ತಕಪುತ್ತರಾಗಿದ್ದ 
ಶ್ರೀ ಜಯಚಾಮರಾಜ ಒಡೆಯರು ನನಗಿಂತ ಒಂದು ವರ್ಷ ಸೀನಿಯರ್‌ ಅಗಿದ್ದರು. 
೧೯೪೧ರಲ್ಲಿ ಹ್ಯಾಮಿಲ್ಲನ್‌ ಬಿಲ್ಲಿಂಗ್‌ ಅಸಿತ್ತಕ್ಕೆ ಬಂದಿತ್ತು ಅದರಲ್ಲಿ ಆದರ್ಶ ಪೋಲಿಸ್‌ 
ಇನ್ಸ್‌ಪೆಕ್ಷರ್‌ ಎನ್ನಿಸಿದ್ದ ಬಿ.ಎಸ್‌.ಸದಾಶಿವರಾಯರಿದ್ದರು. ಅವರು ತಮ್ಮ ಮನೆಯಲ್ಲೇ 
ಉಳಿಯಲು ನನಗೆ ಅವಕಾಶ ಮಾಡಿಕೊಟ್ಟರು. ಅವರ ಮಕ್ಕಳಲ್ಲಿ ನಾನೂ ಒಬ್ಬನಾದೆನು. 
ತತ್ತಲವಾಗಿ ಅರಮನೆಯ ಒಳ ಹೊರಗಿನ ವ್ಯವಹಾರಗಳೆಲ್ಲವೂ ನನಗೆ ಗೊತ್ತಾಗುತ್ತಿತ್ತು. 
ಜಯಚಾಮರಾಜ ಒಡೆಯರ್‌ರ ಸರಳ ಜೀವನ, ವದ್ಧತ್ರೆ, ಅವರ ದೊಡ್ಡಪುನವರ ದೈವ 
ಭಕ್ತಿ ಸಂಗೀತ ಶಾಸ್ತ್ರಜ್ಞಕೆ, ಪ್ರತಿ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಕೃಷ್ಣರಾಜ ಸ 
ಹೋಗಿ ಬರುತ್ತಾ ಸದ್ದದ್ದು ನನಗೆ ಒಳ್ಳಯ ಆದರ್ಶವಾಗಿ ತೋರಿತು. ನಾನೂ 
ಸಾವಿರ ಮೆಟ್ಟಿಲುಗಳನ್ನು ಹತ್ತಿ ದೇವೀದರ್ಶನ ಮಾಡಿ ಬರುವುದನ್ನು ಕಲಿತೆನು. 
ಹಾಗೇ ಜಯಚಾಮರಾಜ ಒಡೆಯರ ಕನ್ನಡ, ತತ್ವಜ್ಞಾನಗಳ ಮೇಲಿನ ಪ್ರೇಮವನ್ನು 
ಮೇಲೆ ಹೇಳಿದ ಮೇಷ್ಟುಗಳಿಂದಲೂ, ದೊಡ್ಡಬಳ್ಳಾಪುರದ ವಾಸುದೇವಾಚಾರರಿಂದಲೂ 
ಕಲಿತೆನು. ಅದ್ಧಿತೀಯ : "ತರ್ಕ ಶಾಸ್ತಜ್ಞರಾಗಿದ್ದ ವಾಸುದೇವಾಚಾರ್ಯರು ನನ್ನನ್ನು ಉಳಿದ 
ಮೇಷ್ಟುಗಳ ಹಾಗೆ ಮನೆಗೆ ಕರೆಡೊಯ್ದು ಕೂಡಾ ತರ್ಕಶಾಸ್ತ್ರದ "ವಿಶೇಷ "ಪಾಠಗಳನ್ನು 
ಹೇಳಿಕೊಡುತ್ತಿದ್ದರು. ಅವರ ಮನೆಯ ಕಾಫಿ- ಶಿಂಡಿಗಳಿಗೂ ನಾನು ಪಾತನಾಗಿದ್ದೆ. 
ಅವರಂಥ ತರ್ಕಿ. ವಿದ್ದಾಂಸರು ಆಗ ಬಹಳ ವಿರಳವಾಗಿದ್ದರು. ಅವರು ಸಾಂದರ್ಭಿಕವಾದ 
ದ್ವೈತ, ಅದ್ವೈತ, ವಿಶಿಷ್ಟಾದೈತಗಳ ಬೇಧಗಳನ್ನು ಹಸನ್ಮುಖರಾಗಿ ನಿಷ್ಟಕ್ಷಪಾತದಿಂದ 
ಹೇಳುತ್ತಿದ್ದರು. ಅದು ನನ್ನನ್ನು ಬೇಂದೆಯವರಿಂದ "ನೀನು ಮಹಾ ತಾರ್ಕಿಕನಯ್ಯಾ'ಎಂದು 
ಹೇಳಿಸಿಕೊಳ್ಳುವಷ್ಟು ನಿಶಿತಮತಿತ್ಸವನ್ನು ದೊರಕಿಸಿಕೊಟ್ಟಿತು. ಏಕೆಂದರೆ ನಾರಾಯಣ 
ಶಾಸ್ತ್ರಿಗಳಿಂದ" ಪಾಶ್ಚಾತ್ಯ ತರ್ಕವನ್ನೂ. ಹಾಗೆ ಕಲಿತೆನು. ಅದರಿಂದ ಕೆಲವು ಸಲ 
ಮಹಾವಿದ್ದಾಂಸರಾಗಿದ್ದ ಪಾಠಣಕರ್‌ ಚಂದ್ರಶೇಖರ ಭಟ್ಟರು ಸಾಹಿತ್ಯ ವಿಮರ್ಶೆಯನ್ನು 
ಹೇಳಿಕೊಡುತ್ತಿದ್ದಾಗ ಅವರ ವಾತ್ಸಲ್ಯ ಯುತ(ತಾತ್ಕಾಲಿಕ) ಕೋಪಕ್ಕೂ ನಾನು 
ಪಾತ್ರನಾಗುವಂತಾಯಿತು. ಆದರೆ ಲಕ್ಷಿ ನರಸಿಂಹೆಯ್ದನವರು ವ್ಯಾಕರಣ ಪಾಠಾವಧಿಯಲ್ಲಿ 
ಹೇಗೋ ಹಾಗೇ ಆಗಾಗ ಜಟಿಲ ಪ್ರಶ್ನೆಗಳನ್ನು ಹಾಕಿ ಸಿಟ್ಟು ಬರಿಸಿದ್ದು ಅದೇ ಅರೆ 


* ೪೭೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ನಿಮಿಷದಲ್ಲಿ ಮಾಯವಾಗುತ್ತಿತ್ತು ಲಕ್ಷ್ಮೀನರಸಿಂಹಯ್ಯನವರೂ ನನ್ನನ್ನು ತಮ್ಮ ಮನೆಗೆ 
ಕರೆದೊಯ್ದು ಪಾಠ ಹೇಳುತ್ತಿದ್ದರು. ಲಕ್ಷ್ಮೀನರಸಿಂಹಯ್ಯನವರ “ರಿಮಾರ್ಕು' ಇದು- 
"ಏನಯ್ಯಾ? ಉಳಿದವರಿಗೆ ಕಷ್ಟವೆನ್ನಿಸಿದ ವ್ಯಾಕರಣಾಂಶವು ನಿನಗೆ ಸುಲಭವಾಗಿ 
ತಿಳಿಯುತ್ತದೆ; ಅವರಿಗೆ ಸುಲಭವಾಗಿ ತೋರಿದ್ದು ನಿನಗೆ ಕಷ್ಟವಾಗಿ ತೋರುತ್ತದೆ- 
ಇದು ಆಶ್ಚರ್ಯ? ಅವರು ಆರು ವರ್ಷಗಳವರೆಗೂ೧೯೩೬ರಿಂದ ೧೯೪೨)ರವರೆಗೂ) 
ವಾರ್ಷಿಕೋತ್ಸವ ನಾಟಕವಾರದಲ್ಲಿ ನಾ.ಕಸ್ತೂರಿಯವರ ಹಾಗೂ ಭಾಸನ ಏಕಾಂಕ 
ನಾಟಕಗಳನ್ನು ಒಂದು ತಿಂಗಳ ತರಬೇತು ಕೊಟ್ಟು ನಮ್ಮಿಂದ "ಡ್ರಾಮಾ ಹಾಲ್‌' 
(ಹಿಡಿಸುವುದು ೫೦೦ ಪ್ರೇಕ್ಷಕರು ಮಾತ್ರ) ಎಂಬ ಸ್ಥಳದಲ್ಲಿ ಒಂದು ರಾತ್ರಿ ಎರಡು 
"ಹೋ" ಮಾಡಿಸುತ್ತಿದ್ದರು. ಕಸ್ತೂರಿಯವರಿಗೂ ಅವರ ಧರ್ಮಪತ್ನಿಗೂ ನಿತ್ಯ ಸಂಜೆ 
ಮನೆ ಅತಿಥಿಯಾಗಿದ್ದೆ. ಅವರಿಬ್ಬರ ಹಾಸ್ಯಶಕ್ತಿಯೂ ಸಮತೋಲವಾಗಿದ್ದುದನ್ನು ಕಂಡು 
ನಾನು ಬೆರಗಾಗುತ್ತಿದ್ದೆ. ಕಸ್ತೂರಿಯವರ ನಥ ಲೋಪ ಮತ್ತು "ಚಕ್ರದೃಷಿ' ಇಂದೂ 
ಜನಪ್ರಿಯ. "ಭಾಸನು ಸರಸ್ಪಶಿಯ ಹಾಸ' ಎಂಬ ಮಾತಿನಂತೆ ನನ್ನ 'ಮೇಷ್ಟಾದ 
ಕಸ್ತೂರಿಯವರು ಆ ಹಾಸದ "ವಾರಸುದಾರರಾದದ್ದು ಅನನ್ಯ, ಅವರ ದಾಸ ಅವರದೇ 
ಆಗಿತ್ತು ಮಾರ್ಮಿಕವಾದರೂ ಕಟುವಾಗಿರುತಿರಲಿಲ್ಲ. ನರಸಿಂಹ "ಶಾಸ್ತ್ರಗಳು 
ನಾಲ್ಕನೇಯವರ ಕೈಯಿಂದ ಕಾರೊಂದನ್ನು ಕೊಂಡಾಗ ಅದು "ಲೇಡಿ ಸಿ6ಿಪ್ಪನ್‌' 
ಎಂದು ನಕ್ಕದ್ದು ನಮ್ಮ ಗುರುಗಣಕ್ಕೇ ನಗು ಬರಿಸುತಿತ್ತು ಇಂಗ್ಲೆಂಡಿನಲ್ಲಾಗ ವಿಂಡಸರ್‌ 
ದೊರೆ ಇತರರು "ಡೆ ಮೋರ್ಸ್‌ ” ಮಾಡಿದ ಲೇಡಿ ಸಿಂಪ್ಲನ್‌ಳನ್ನು 
ಮದುವೆಯಾಯಾಗಿದ್ದುದು' ಕುಪುಸಿ ಸಿದ್ದವಾಗಿತ್ತು. 


['ಕನ್ನಡಪುಭ' - ೨೭-೮-೧೯೮೯] 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೭೯ + 


ರ೯. ಕನ್ನಡದ ದ್ರೋಣಾಚಾರ್ಯ ಕೃಷ್ಣಶಾಸ್ತಿಗಳು 
ಲಣ””೨ 
ದಿವಂಗತರ ಗುಣಗಾನವನ್ನು ದಿಮುಖಮನಸ್ಕತೆಯ ರಾಜಕೀಯ ಕಾವಿರುವ 
ಇಂದಿನ ದಿನಮಾನಗಳಲ್ಲಿ ನಾನಾಕಾರಣಗಳಿಗಾಗಿ ಮಾಡಲಾಗುತ್ತದೆ. ಹಾಗೆ ಮಾಡುವವರ 
ಮತ್ತು ಮಾಡಿಸಿಕೊಂಬವರ ಬಗ್ಗೆ- "ಜೀವಂತಿ ಚ ಮ್ರಿಯಂತೇ ಚ ತದ್ದಿಧಾಃ ಕುದಜಂತವಳ' 
ಎಂದು ಪ್ರಾಮಾಣಿಕ ಇತಿಹಾಸಕಾರ ಹೇಳದಿರಲಾರ. ಆದರೆ ದಿವಂಗತ ಕೃಷ್ಣಶಾಸ್ತಿಗಳ 
ಬಗ್ಗೆ ಆತನು-"ಅನೇನ ಸದೃಶೋ ಲೋಕೇ ನ ಭೂತೋ ನ ಭವಿಷ್ಯತಿ” ಎನಿದು 
೨೦ನೆಯ ಶತಮಾನದ ಸಾಂಸ್ಥ ತಿಕ ಚರಿತ್ರೆಯ ಸಂದರ್ಭದ ಹಿನ್ನಲೆಯಲ್ಲಿ ಹೇಳದೆ 
ಉಳಿಯಲಾರ. ಏಕೆಂದರೆ, ಶಾಸ್ತ್ರಿಗಳು ಈ ಶತಮಾನದ ಕನ್ನಡನಾಡ ಸಂಸ್ಕೃತಿಯ 
ಒಂದು ತುಂಬಿದ ಕೊಡ. ಹೈದಯ- ಬುದ್ದಿ- -ವ್ಯಕ್ತಿತ್ತಗಳ ಗುಣಗಳಲ್ಲಿ ಶಾಸ್ತ್ರಿಗಳು 
ಶಾಸ್ತ್ರೀಯವಾಗಿದ್ದುದು ಮಿಕ್ಕವರಿಗ ಒಂದು ಉನ್ನತ ಮಾದರಿಯಾಗಿತ್ತು. 


ಕೃಷ್ಣಶಾಸ್ತ್ರಿಗಳು ಓಡಾಡುತಿದ್ದ ಒಂದು ಸರ್ವಾಂಗ ಸಮನ್ನಿತ ಕನ್ನಡ ಸೂಸು 
ಮಾದರಿ ಮೂರ್ತಿ- ಎನ್ನಲು "ಸಾಕಷ್ಟು ಕಾರಣಗಳಿವೆ. ವಚನ ಸಾಹಿತ್ಯದ. ದಾಸ 
ಸಾಹಿತ್ಯದ, ತದಿತರ ಅಣಿಖತ ಸಾಹಿತ್ಯದ ಹಾಗೂ ಆಧುನಿಕ ಸಾಹಿತ್ಯದ ಚತುರ್ವಿದವಾದ 
ಪxd( Patter of literary ೩)ಗಳೆನ್ನು ಸಮದೃಷ್ಟಿಯಿಂದ ನೋಡಿ ಗುಣದೋಷ 
ವಿಮರ್ಶೆ ಮಾಡಬಲ್ಲ ಅಭಿರುಚಿಪಕ್ಸತೆ ಅವರ ಬೋಧನದಲ್ಲಿ ಕಂಡುಬರುತ್ತಿತ್ತು ಅವರು 
ಎರಡು ಅರ್ಥಗಳಲ್ಲಿ ಕನ್ನಡದ ದ್ರೋಣಾಚಾರ್ಯರು. ಸಾಹಿತ್ಯ-ಭಾಷೆ ವಿಮರ್ಶೆಗಳಲ್ಲಿಯ 
ಪಾಂಡಿತ್ಯ-ರುಚಿಜ್ಜತೆಗಳ ಅರ್ಥದಲ್ಲಿ ಮತ್ತು ಮಹಾರಾಜ ಕಾಲೇಜಿನ ಗರುಡಿಯಾಚಾರ್ಯ 
ಸ್ಥಾನದಲ್ಲಿದ್ದ ಅರ್ಥದಲ್ಲಿ. ಗಾಂಧಿಯವರು ಹೇಳಿದಂತೆ ಭಾರತೀಯರ ಜೀವನದ 
ಸರ್ವಕ್ಷೇತಗಳ ಮೌಲ್ಯಗಳೂ ನೀತ್ಕಧೀನ. ಈ ಮಾನದಂಡದಂತೆ Gentleman ‘ಧಾರ್ಮಿಕ 
ಎಂದೆನ್ನಿಸಿದ್ದ, ಸದ್‌ಗ್ಯೃ ಹಸ್ಥಿ ಕೆಯ ಉದಾತ್ತಮೂರ್ತಿ ಎನ್ನಿಸಿದ್ದ ಶಾಸ್ತಿಗಳಿಗೆ 
ಅನರ್ಥನಾಮವಿರುವಾಗ "ಹ್ರೊಫೆಸರ್‌' ಎಂಬ ಉಪಾಧಿ ಅನವಶ್ಯಕ) ' ಲೋಕೆಕಾಸ್ತ- 
ಅತ್ತಶಾಸ್ತಗಳಿರಡರಲ್ಲೂ ಅವರು ಆಳವಾದ ವ್ಯಾವಹಾರಿಕ ಪಾಂಡಿತ್ಕವನ್ನು ಪಡಮು 
ಸಫಲದ್‌ಗಿದ್ದುದರಿಂದ 'ಅವರೆದುರು ನಿಂತಾಗ ಶಿಷಕೋಟಿಗೆ ಅವರ ವ್ಯಿತ್ತದ ಸರ್ವಾಂಗ 
ದಯ ನಿಮಿಷಾರ್ಧದಲ್ಲಿ ಸಾಕ್ಟಾತ್ಸಾರವಾಗುತ್ತಿತ್ತು. 
ಶಾಸ್ತ್ರಿಗಳು Humanist ಮಾನವತಾವಾದಿಗಳಾಗಿದ್ದರೆಂದು ವರ್ಣಿಸುವುದು 
ಅಪರ್ಯಾಪ್ತ ' "ದಯಾ ಸರ್ವಭೂತೇಷು” ಎಂಬ ಆದ್ಯ ಆತ್ಮಗುಣ ಉಳ್ಳ ಅವರಿಗೆ ಅಂಥ 
ವರ್ಣನೆ * ಅವ್ಯಾಪ್ಪಿದೋಷವುಳ್ಳದ್ದಾದೀತು. ರಾಜನು ರಾಜರ್ಷಿ ಎಂದಾಗುವಂತೆ ಅವರು 
ಗೃಹಸ್ಥ ಸಂನ್ಯಾಸಿ ಅಥವಾ "ಗೃಹರ್ಷಿ'ಗಳಾಗಿದ್ದರೆಂಬುದು ಯಥಾರ್ಥ ಸತ್ವ. ಕಾರುಣ್ಯವೇ 


* ೪೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಅವರ ತಾರುಣ್ಯ ಸ್ಥಾನದಲ್ಲಿತ್ತು ಆ ಜಂಗಮ ಕನ್ನಡ ಶಿಲ್ಲಕಲಾ ಮೂರ್ತಿಯ ಔಚಿತ್ಯಜ್ಞತೆ- 
ಮಾತು, ಬರಹ, ನಡತೆ, ಬೋಧನಗಳೆಲ್ಲವುಗಳಲ್ಲೂಸ್ತುಟವಾಗಿ ಪ್ರಕಟವಾಗುತ್ತಿತ್ತು. 
"ಸಮತ್ನಂ ಯೋಗ ಉಚ್ಯತೇ” ಎಂಬ ಸೂತ್ರಕ್ಕೆ ಅವರು ಜೀವಂತ ಭಾಷ್ಯವಾಗಿದ್ದರು. 
ಗಾರ್ಹಸ್ಥ ಜೀವನದಲ್ಲಿಯ ವೈಯಕ್ತಿಕ ಮನಃಕ್ಷೇಶಗಳ ತೀಕ್ಷ್ಮತೆಯಿಂದಾಗಲಿ ಸುತ್ತಲಿನ 
ಆ ಈ ಸ್ಥಾನಾಪನ್ನರು ಆಗೀಗ ತೋರಿಸಿದ ಅನಾದರಗಳ ಉಗ್ರತೆಯಿಂದಲಾಗಲಿ 
ಅವರ "ಶಿಲಾಶೈಲೋಪಮ'ಶರೀರದಲ್ಲಿದ್ದ ಕುಸುಮ ಕೋಮಲ ಜೀವಾತ್ಸನು ಕಂಗೆಡಲಿಲ್ಲ. 
ವರಕವಿ ಬೇಂದ್ರೆ ಹಿಡಿದ ಧೋರಣದಂತೆ "ನನ್ನ ಪಾಡೆನಗಿರಲಿ' ಎಂದು ತಮ್ಮ 
ವೈಯಕ್ತಿಕ ಲಾಭಾಲಾಭ ಜಯಾಪಜಯಗಳ ಬಗ್ಗೆ ಸಂಪೂರ್ಣ ಮೌನವನ್ನು ವಹಿಸಿ, 
ಶಿಷ್ಠಲೋಕವಿಹಿತಕಾಮರಾಗಿ ಬಾಳಿದ ಚತುರ್ಮುಖ(ಬಂಗಾಳೀ, ಕನ್ನಡ, ಸಂಸ್ಕೃತ, 
ಇಂಗ್ಲಿಷು) ಸರಸ್ಪತಿಗಳಾದ ಶಾಸ್ತಿಗಳ ಜೀವನವೊಂದು ಸೌಹಾರ್ದದ ನಂದನವನ, 
ಸೌಶೀಲ್ಯದ ರತ್ನ ಭಂಡಾರ, ಸೌರಸ್ಯದ ಮಾನಸ ಸರೋವರ, ಗಾಂಭೀರ್ಯ ಕೆಡದ 
ಅಹಿಂಸಾತ್ತಕವಾದ ಅವರ ಹಾಸ್ಯಪ್ರಸಾದವು ಆತ್ಮವಿಕಾಸದ ಉಚ್ಛಮಟ್ಟವನ್ನು 
ಪ್ರತಿಬಿಂಬಿಸುತ್ತಿತ್ತು ಅವರೊಂದು ಕನ್ನಡ ಜೀವನ ಧರ್ಮಗಂಥವಾಗಿದ್ದರೆಂದರ ಹೆಚ್ಚಾಗದು. 
ಗಾಂಗೇಯನು ಪ್ರತಿಜ್ಞೆಯನ್ನು ಮುರಿದರೆ ಹರಿ-ಹರ-ಹಿರಣ್ಯಗರ್ಭರು ನಗರೇ? ಎಂದು 
ಪಂಪ ನುಡಿಸಿದ್ದಾನೆ. ಭೀಷ್ಮನಿಗೆ ಹರಿಹರಬ್ರಹ್ಮರಷ್ಟೇ ಸರಿಸಮಾನರೆಂಬ ಧ್ದನಿ ಅಲ್ಲಿದೆ. 
ಹಾಗೇ ಶಾಸ್ತ್ರಿಗಳ ಜೀವನ ಧರ್ಮಯೋಗಕ್ಕೆ ಜೀವಂತ ಉದಾಹರಣೆಯಾಗಿ ಈಗ 
ಇರುವವರು” ಡಿ.ವಿ.ಜಿ. ಒಬ್ಬರು; ಇಂಥ ದ್ರೋಣರಿಗೆ ಹೊಯ್‌ಕೈೆ ಆಗಬಲ್ಲವರು 
ಅಂಥ ಭೀಷ್ಠರೊಬ್ಬರೇ ಅಲ್ಲವೇ? 


ಕೃಷ್ಣಶಾಸ್ತಿಗಳ ಹೆಸರು "ಕೃ ಷ್ಹಶಾಸ್ತಿ; ಗಳೆ'೦ದಿರುವುದರ ಬದಲು 
"ರಾಮಾಶಾಸ್ತಿಗಘೌಂದಿದ್ದರೆ ಚೆನ್ನಾ ಗಿರುತಿತ್ತು- ನಂದು ನನಗನ್ನಿಸುತ್ತಿತ್ತು. ಕೃಷ್ಣನ 
ತಂತ್ರಶೀಲಕ್ಕಿರಿತ ರಾಮನ "ಧೀರೋದಾತ್ತತೆಯೇ ಅವರ ನಿಲುವಿನಲ್ಲಿ ಎದ್ದು ಕಾಣುತಿತ್ತು 
ಪವಕೂಂಿದು ರಾಮಮನಸ್ಥತೆಯ ಮಾಸಿರಿ; ಕಾಯದೆಬದ್ದ ಆಚಾರವಂತಿಕೆಯ ಶಿಸ್ತು- 
ಸಂಯಮ-ನೇರ್ಪುಗಳು ಪೇಷ-ಭಾಷೆ-ವರ್ತನೆಗಳಲ್ಲಿ ಮೂಡಿದ್ದವು. ಅವರು ಧರಿಸಿದ 
"ಕತ್ತರಿ ಪೇಟ' ಮಾತ್ರ ಅರ್ಥಪೂರ್ಣವಾಗಿತ್ತೆನ್ನಬಹುದು; ಅದರ ಜ್ಯಾಮಿತೀಯ 
ಅಂಗವಿನ್ಯಾಸವು ಅವರ ಆಚಾರ ನಿಯಮದ, ವ್ರತಸ್ಥ ಜೀವನದ ಸುಪಕೀಕವಾಗಿತ್ತು 

ಬಿ.ಎಂ.ಶ್ರೀಗಳ ರಾಜವೈಭವದ ಚಹರೆಗಳನ್ನು ನಾವು ಕೃಷ್ಣಶಾಸ್ತಿಗಳಲ್ಲಿ ಕಾಣಲಿಲ್ಲ. 
ವೆಂಕಣ್ಣಯ್ಯನವರ ಬಾಹ್ಯ ವ್ಯಕ್ತಿತ್ತದ ನಮ್ರತಾಸೂಚಕವಾದ ಬಾಗು ಅವರಲ್ಲಿರಲಿಲ್ಲ. 
"'ಘನಃಸಷ್ಟೋಧೀರಃ ಸಮದ ವೃಷಭ ಸ್ಪಿಗ್ಧ ಮಧುರಳ್‌ ಎಂಬ ಸ್ಪರದಿಂದ ಸೂಚಿತವಾಗುವ 
ಭಾಸನಿರ್ಮಿತ ಭರತನನ್ನು ನೆನಪಿಗೆ ತಂದುಕೊಡುವ ಅವರ ಎತ್ತರದ, ನೇರವಾದ 
ಗಂಭೀರ ವ್ಯಕ್ತಿತ್ವವು ಅವರ ವಿದ್ಧಾಗುರುಗಳಿಗೆ ಹೇಗೆ ಆದರ್ಶರೀತಿಯಲ್ಲಿ ಮಣಿದಿತ್ತೋ 
ಹಾಗೇ ಅವರ ವಿದ್ಯಾರ್ಥಿಗಳ ಆತ್ಮಗಳನ್ನು ಮಣಿಯಿಸಿತ್ತು. ಕಾಳಿದಾಸನೂ ಅವನು 
ರಚಿಸಿದ ಪಾತ್ರಗಳೂ ಅವರಿಗೆ ಅಪ್ರಿಯವಾಗಿರದಿದ್ದರೂ ಭಾಸನೂ ಅವನು ನಿರ್ಮಿಸಿದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೮೧ + 


ಪಾತ್ರಗಳೂ ಅವರ ಆತ್ಸಕ್ಕೆ ರವೆಯಷ್ಠಾದರೂ ಹೆಚ್ಚು ಸಂತೋಷವನ್ನು ಕೊಟ್ಟಿದ್ದವೆಂಬುದನ್ನು 
ಅವರ ವಿಮರ್ಶಾತ್ಮಕ ಬರಹಗಳಿಂದಲೂ ಜೋಧನಗಳಿಂದಲೂ ತಿಳಿದುಕೊಳ್ಳಲಾಗುತ್ತಿತ್ತು 
ಹರಿ-ಹರೆ ೈಕ್ಕಜ್ಞನಾದರೂ ಒಬ್ಬ ಕವಿ "ತಥಾಪಿ ಭಕ್ತಿಃ ತರುಣೇಂದು ಶೇಖರೇ” ಎಂದದ್ದನ್ನು 
ಇಲ್ಲಿ ಅನ್ವಯಿಸಿಕೊಳ್ಳುವದು' ಅಗತ್ಯ. ಅವರು ಹೃತ್ಪೂರ್ವಕವಾಗಿ ಮೆಚ್ಚಿಕೊಂಡಿದ್ದ 
ಪಾಠಗಳ ಜೀವನನೀತಿಗಳ ಮೇಲಿನಿಂದ ಅಫರ್‌ ಅಂತರಾತ್ಮನ ಸ್ಪರೂಪದ 
ಮುಖಾ ಿ೦ಶಗಳನ್ನು ಊಹಿಸಬಹುದು. 

"ಅಕೃತ್ವಾಪರ ಸಂತಾಪಂ | ಅಗತ್ಪಾ ಖಲನಮ್ರತಾಂ ॥ 

ಅನುತ್ನಜ್ಯ ಸತಾಂ ಮಾರ್ಗಂ | ಯತ್‌ ಸ್ಪಲ್ಪಮಪಿ ತದ್‌ ಬಹು ॥' 


ಎಂಬುದು ಅವರ ಜೀವನದ ಬ್ರಹ್ಮಸೂತ್ತವಾಗಿತ್ತು-ಎಂದರೆ ಅಂಥ ಸಮರ್ಥ 
ಊಹೆಯಾದೀತು. 

ಸ್ವತಂತ್ರ ಭಾರತದಲ್ಲೀಗ ವಿದ್ಯಾವಂತ-ಅವಿದ್ಯಾವಂತ-ಅರ್ಧವಿದ್ಯಾವಂತರೆಂಬ 
ಭೇದವಿಲ್ಲದೆ, ಪ್ರಾಧಿಕಾರಿ-ಅಪ್ರಾಧಿಕಾರಿ ಎಂಬ ವ್ಯತ್ಕಾಸವಿಲ್ಲದೆ, ಪಜೆ-ಪ್ರಶಾಸಕ ಎಂಬ 
ವಿಂಗಡವಿಲ್ಲದೆ, ಗುರು-ಶಿಷ್ಯ ಎಂಬ ವರ್ಗೀಕರಣವಿಲ್ಲದೆ ಅನೇಕರಲ್ಲಿ ತ್ರಿಕರಣಶುದ್ದಿಯು 
ಆವಿಯಾಗಿ ಹೋಗಿ ಸಹಜೀವಿಗಳ ಬಗೆಗಿನ ಎದೆಯೊಂದು ಮರಳುಗಾಡಾಗುತ್ತಿರುವ 
ಅತ್ಯಂತ ದುಃಖಕರ ಆವರಣದಲ್ಲಿ ಶಾಸ್ತ್ರಿಗಳಂಥ "ಮನಸ್ಯೇಕಂ ವಚಸ್ಕೇಕಂ ಕರ್ಮಣ್ಣೇಕಂ 
ಮಹಾತ್ಸನಾಂ” ಎಂಬ ರಾಜಮಾರ್ಗಗಾಮಿಗಳೊಬ್ಬರು ನಮ್ಮ ಸಮಾಜದಿಂದ 
ಕಣ್ಣರೆಯಾಗಿ ಹೋದರೆ ಸಮಾಜದ ಆರೋಗ್ಯಕ್ಕೆ ಎಷ್ಟು ನಷ್ಟ ಎಂಬುದನ್ನು ಹೇಳತೀರದು. 
ಒಂದು ಮಹಾಗಂಥ ಎಷ್ಟೇ ದೊಡ್ಡದಾಗಿದ್ದರೂ ಅದು ಹೇಳುವುದು" ವಿಚಾರವನ್ನು 
ಆಚಾರವನ್ನಲ್ಲ. ಅಷ್ಟೇ ಸಾಕಾಗಿದ್ದರೆ ನಮ್ಮ ಶಾಲಾ ಕಾಲೇಜುಗಳಿಗಿಂದು ಉಪಾಧ್ಯಾಯರೇ 
ಬೇಕಾಗುತ್ತಿರಲಿಲ್ಲ; ಗಂಥಗಳನ್ನು ವಿದ್ಯಾರ್ಥಿಗಳ ಮುಂದೆ ಜವಾನರ ಮೂಲಕ 
ಇಡಿಸಿಹೋದರೆ ಸಾಕಾಗುತ್ತಿತ್ತು. ಹಾಗಿಲ್ಲ; ಅದು ಸಾಲದು-ಎಂಬುದು ಅನುಭವಕ್ಕೆ 
ಬಂದಿರುವುದರಿಂದ ಉಪಾಧ್ಯಾಯರ ಅವಶ್ಯಕತೆ ಇನ್ನೂ ಉಳಿದಿದೆ. ಹಾಗೇಸಮಾಜಕ್ಕೂ- 
ಅದರಲ್ಲೂ ವಿದಗ್ಧ ಸಮಾಜಕ್ಕೆ ಇನ್ನೂ ಹೆಬ್ಬಾಗಿ- ಶಾಸ್ತ್ರಿಗಳ೦ಥ ಪರಿಪಕ್ತ 
ಅಭಿರುಚಿಸಂಪನ್ನರೂ ಪಾಂಡಿತ್ಯ ಸಂಪನ್ನರೂ ಉಳಿದಿರುವುದು ಅತ್ಯಂತ ಆವಶ್ಯಕ 
ಆದರೆ ಶಾಸ್ತಿಗಳೊಂದು ಉಪಕಾರ ಮಾಡಿಹೋಗಿದ್ದಾರೆ: ಗಂಥಗಳಷ್ಟನ್ನೇ ತಮ್ಮ 
ಹಿಂದೆ ಬಿಟ್ಟಿಹೋಗಿಲ್ಲ; ತಮ್ಮ ಹರಿತವಾದ ಸಂಶೋಧನಾತ್ಮಕ ಪಾಂಡಿತ್ಯದ 
ಸತ್‌ಪರಂಪರೆಯನು ಕಾಯ್ದುಕೊಂಡು ಹೋಗಲು ತಕ್ಕ ಮಾನಸ ಪುತ್ರರನೂ ಸಿದ್ಧಗೊಳಿಸಿ 
ಹೋಗಿದ್ದಾರೆ. ಶ್ರೀಮಾನ್‌ ಜೆ.ವೆಂಕಟಸುಬ್ಬಯ್ದನವರು, ಶ್ರೀಯುತ ದೇ.ಜವರೇಗೌಡರು, 
ಡಾ.ಹಾ.ಮಾ.ನಾಯಕರು, ಡಾ.ವರದರಾಜರಾಯರು, ಡಾ.ಚಿದಾನಂದಮೂರ್ತಿಗಳು. 
ಡಾ.ಪ್ರಭುಶಂಕರರು, ಶ್ರೀ ಆರ್‌.ಎಸ್‌.ರಾಮರಾಯರು, ಶ್ರೀ ಪರಮೇಶ್ವರ ಭಟ್ಟರು 
ಮತ್ತು ಇತರ ಅನೇಕ ನಿಶಿತಮತಿಗಳು ಶಾಸ್ತ್ರಿಗಳ ಜ್ಯಾಮಿತೀಯ ದೃಷ್ಟಿಕೋನದ 


* ೪೮೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಹೊಳಹನ್ನು ಪಡೆದು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ತಮ್ಮ ಕ್ಷೇತಗಳಲ್ಲಿ ಉತ್ತಮ 
ಮಟ್ಟದ ಭಾಷಾ-ಸಾಹಿತ್ಯ-ಸಂಶೋಧನಗಳ ರೂಪದ ಸೇವೆಯನ್ನು ಸಲ್ಲಿಸುತ್ತಿರುವುದು 
ಅಭಿಮಾನಾಸದವಾಗಿದೆ. 

ಸಂಸ್ಥತ ಸಾಹಿತ್ಯದ ಹಿರಿಮೆಯನ್ನು ಕಂಡು ಉಂಡು ಅನುಭವಿಸಿ ಅರಗಿಸಿಕೊಂಡು 
ಹೊಸಗನ್ನಃ ಡದ ಪೋಷಣೆಗೆ ಬಳಸಿಕೊಳ್ಳಲು ಅನುಕೂಲವಾಗುವಂಥ ಗಂಥಗಳನ್ನು 
ಆದರ್ಶ ಹೊಸಗನ್ನಡ ಶೈಲಿಯಲ್ಲೀಗದ್ಯರೂಪದಲ್ಲಿ) ಬರೆದಿಟ್ಟ ಪುಣ್ಯವು ಶಾಸ್ತಿಗಳಿಗ 
ಸೇರಿದ್ದು. ವಿದೇಶೀಯ ವಿದ್ವಾಂಸರಸ್ನೂ ರಸಿಕರನ್ನೂ ಸಂಶೋಧಕರನ್ನೂ "ಸಾಹಿತಿಗೆಳನ್ನೂ 
ಭಾಷಾಶಾಸ್ತ್ರಜ್ಞರನ್ನೂ ಎಂದಿನಿಂದಲೂ ಹೆಚ್ಚಾಗಿ ತಕರ್ಷಿಸುತ್ತ ಸಂಡೆ: ಒಂದೇ ಸ 
ಭಾಷೆ ಮಪ್ತೆ 'ಸಾಹಿತ್ಸೇವಾಜ್ಮಯ) ಎಂದರೆ ಸಂಸ್ಕೃತ. ಅದು "ಭಾರತೀಯರೆಲ್ಲರ ಸ್ಪತ್ತು. 
ಕನ್ನಡಿಗರು ಐತಿಹಾಸಿಕ ಕಾಲದಿಂದಲೂ ಅದರ ಸಂಪದಭಿವ ೈದ್ದಿಗೆ ಉತ್ತಮ ಕಾಣಿಕೆಗಳನ್ನು 
ಸಲ್ಲಿಸಿದವರು- ಎಂಬುದನ್ನು ಬಲ್ಲ ಶಾಸ್ತಿಗಳಿಗೆ ಸಂಸ್ಕೃತ ಕನ್ನಃ ಡಕ್ಕಿಂತ ಕಡಿಮೆ" 
ಆದರಾರ್ಹವಾಗಿದ್ದಿಲ್ಲ. ಕನ ಡವು ಸಂಸ್ಥೃತ್ಕ್‌ ಸಲ್ಲಿಸಬೇಕಾದ ಕೃತಜ್ಞತೆಯ ಪ್ರಮಾಣ 
ಅವರಿಗೆ ಗೊತ್ತು ಇನ್ನು ಷತಯ ಕನ್ನಃ ಡಮುಂತಾದ ದೇಶಭಾಷೆಗಳ ಕೈಮೈಮನಗಳು 
ಪುಷ್ಪವಾಗಬೇಕಾದರೆ” ರಸದ್ದ ;ಪಿಯಿಂದಲೂ ವಿಜ್ಞಾನ ದೃಷಿಯಿಂದಲೂ” ಸಂಸ್ಕೃತ 
ಶಬ್ದಕೋಶವನ್ನೂ ಶಾಸ್ತ ಸ್ತ ಗಂಥಗಳನ್ನೂ ಅವಲೋಕಿಸಬೇಕಾಗುವುದೆಂಬ ಅನಿವಾರ್ಯತೆಯ 
ಸಾಂಸ್ಕೃತಿಕ ಮುನ್ಸೊ ಈ ಶಾಸ್ತಿಗಳಿಗಿತ್ತು. ಈಗ ಕನ್ನಡವು ರಾಜ್ಯ ವ್ಯವಹಾರಗಳ ಮತ್ತು 
ಆಡಳಿತದ ಹಾಗೂ `'ಬೋಧನೆದ ಮಾಧ್ಯಮವಾಗಲು ಹೊರಳಿರುವುದರಿಂದ ಅದರ 
ಸಿದ್ದತೆಗೆ ಸಿದ್ದರಾಗುವ ವಿದ್ದಾಂಸರಿಗೆ ಸಂಸ್ಕತ ಏನನ್ನು ಕೊಡಬಹುದು-ಎಂಬ ಅರಿವಿನ 
ಅರುಣೋದಯವಾಗುತ್ತಿದೆ ಎಂಬುದಕ್ಕೆ ಮೈಸೂರಿನ ದವ್ಯ ಮಂತ್ರಿಗಳು ಮಾಡಿದ 
ಆಯವ್ಯಯ ಪತ್ರವನ್ನು ಮಂಡಿಸುವ ಲ ಕನ್ನಡ ಭಾಷಾಂತರದ ಅಚ್ಚುಕಟ್ಟುತನವೇ 
ಸಾಕ್ಷಿ. ಸಂಸ್ಥ ತದ ಸಹಾಯವನು ್ಸಿ ಬಹಿಷ್ಠರಿಸಿದ " ಪ್ರಬುದ್ಧ ಕರ್ನಾಟಕ'ದ "ಮೆಂಡಲ್‌ 
ಸಂಚಿಕೆ' ಅಡೆರ ವಿರುದ್ಧ ಸಾಕ್ಷಿ! ಓತ. ಮಿತ, ಮೃದು ಮಧುರವಾದ ಸಂಸ್ಥ ಫೆ ಪದಗಳ 
ಆಯ್ಕೆಯಿಂದ ಹೊಸ ಗನ್ನಡ 'ಭಾಷಾಶ್ಯೈ ಲಿಗೆ ಮೆರುಗು ಕೊಟ್ಟ ಶ್ರೇಯಸ್ಸು ಶಾಸ್ತಿಗಳಿಗೂ 
ಮಹಾಕವಿ ಕುವೆಂಪುಗಳಿಗೂ EE ಸಲ್ಲಬೇಕು. ಅವರಂತೆಯೇ" ಶ್ರೀ ಮು. ತಿ.ನ. 
ಅವರಿಗೂ ಸಲ್ಲಬೇಕು. ಈ ಮುಂಧೋರಣದ ಸ ಸಾಂಸ್ಪತಕ ಪ್ರಯೋಗ ಕನ್ನಡನಾಡು 
ಯಣಿ, ಸಂಸ್ಥೃತದ ಸಂಸ್ಥಾರವಿಲ್ಲದವರಿಗೆ 'ಪಷ್ಟ್ಯಬ್ಬಿ'ಯಲ್ಲದ "ಷಃ ಬ್ರ? ಬ” ಸಮಾರಂಭವಾಗದು! 

ಶಾಸ್ತ್ರಿಗಳು ಬರೆದಿಟ್ಟ ಗಂಥಗಳ ಅಭ್ಯಾಸವೊಂದೇ ns ಕೀರ್ತಿಶೇಷರಾಗಿ 
ಹೋದ ನಿರಿದಿನ ಕಾಲಮಾನದಲ್ಲಿ ಉಳಿದ ಕರ್ತವ್ಯ ಅವರ ಪರಾನುಕಂಪ, ಔದಾರ್ಯ, 
ಸ್ನೇಹ, ಮಮತೆ, ನಿಯಮನಿಷ್ಠೆ ಸ ಸತ್ಯವ್ರತ, ತಾರ್ಕಿಕಬುದ್ದಿಮತ್ತೆ ಮುಗುಳ್ನಗೆಯ ಪ್ರಸಾದ, 
ಸೂಕ್ಷಜ್ಯತೆ. ಸ್ಲಿತಪಜ್ಞ ಮನಃ ಪ್ರಣಾಳಿಗಳು ಹೊಸಗನ್ನಡದ ತರೇಣವರ್ಗಕ್ಕ ಮಾರ್ಗದರ್ಶಕ 
ಕೈದೀವಿಗೆಗಳಾಗಿವೆ. ಅವರ ಆಶೀರ್ವಾದ ಬಲದಿಂದ ಕನ್ನಡಿಗರ ವಿದ್ಧತ್ತೆಯ ದೃಷ್ಟಿ 
ರಸಜ್ಜತೆಗಳು ಭಾರತೀಯ ಧರ್ಮದ ಚೌಕಟ್ಟಿನಲ್ಲಿ ಅಚ್ಚುಕಟ್ಟಾಗಿ ಬೆಳೆದು ಚಾಲುಕ್ಯರ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೮೩ + 


ಹಾಗೂ ವಿಜಯನಗರದ ಅರಸರ ಕಾಲದ ಪ್ರೌಢತೆಯನ್ನು ಮುಟ್ಟಿಮೆರೆಯದಿರವು- 
ಎಂದು ಅವರ ಆದರ್ಶಗಳ ಆರಾಧಕರೆಲ್ಲರಿಗೂ ಪ್ರತ್ಯಾಶೆಯುಂಟಾಗದಿರದು. 


['ಕನ್ನಡನುಡಿ' - ಎ.ಆರ್‌.ಕೃ. ವಿಶೇಷ ಸಂಚಿಕೆ - ಪುಟ ೨೭] 


* ೪೮೪ 


೬೦. ಶೀ ಎಂ.ಪಿ.ಎಲ್‌.ಶಾಸ್ತಿಗಳು-ದಕ್ಷತೆಯ ಪರ್ಯಾಯ 


ಗುರು ಶ್ರೀ. ಎಂ.ಪಿ.ಎಲ್‌. ಶಾಸ್ತ್ರಿಗಳು ಒಂದು ಗುಣರತ್ನ ಮಹೋದಧಿ. ಅವರ 
ಹೆಸರಿಗೆ ದಕ್ಷತೆ ಎಂಬುದು ಪರ್ಯಾಯೆವಾದೀತು. ಅವರ ಪ್ರಾಯದ ಕಾಲದಲ್ಲಿ- 


ತ್ಯಾಗೀ ಕೃತೀ ಕುಲೀನಃ ಸುಶ್ರೀಕೋ ರೂಪಯೌವನೋತ್ಲಾಹೀ । 
ದಕ್ಷೋತನುರಕ್ಷಲೋಕಸ್‌ ತೇಜೋ ವೈದಗ್ವ್ಯ ಶೀಲವಾನ್‌ ನೇತಾ ॥ 


ಎಂಬುದಕ್ಕೆ ನಿದರ್ಶನವಾಗಿದ್ದರು. ಅವರ ಮಾತಿನ ವೈಖರಿಗೂ ಕಾರ್ಯದಕ್ಷತೆಗೂ 
ವ್ಯತ್ಯಾಸವಿಲ್ಲ. ಅವರ ಆತ್ಮವಿಶ್ವಾಸವು ಅವರನ್ನು ಸದಾ ಗೆಲುವಿನ ಮುಗುಳ್ಳಗೆಯಲ್ಲಿ 
ಪ್ರಕಟಿಸುತ್ತಿದ್ದುದನ್ನು ನಾನು ಕಂಡಿದ್ದೇನೆ. 
ನಮ್ಮ ದೇಶದಲ್ಲಿಂದು ಆತ್ಮವಿಶ್ವಾಸರಹಿತರೂ ವಾಚಾಳರೂ ಮತ್ತರಿಗಳೂ ಲುಬ್ದರೂ 
ನಾಯಕತ್ವವನ್ನು ವಹಿಸಿಕೊಂಡಿರುವುದರ ಪರಿಣಾಮವಾಗಿಯೇ ರಾಜನೀತಿ, ಅರ್ಥನೀತಿ, 
ಸಮಾಜನೀತಿ, ಶಿಕ್ಷಣನೀತಿ ಮುಂತಾದವುಗಳು ರಚನೆ ಹಾಗೂ ಕಾರ್ಯಾಚಿರಣೆಗಳರಡೂ 
ಅರಾಜಕತೆಗಿಳಿಯುತ್ತಲಿವೆ. ಭಾಷಾದ್ದಂದ್ರ, ಜಾತಿದ್ದಂದ್ರ, ಪ್ರದೇಶದ್ದಂದ್ರ, ಲಿಂಗದ್ದಂದ್ರ, 
ಪ್ರಾಧಿಕಾರದ್ದಂದ್ರ ಎಂಬಂಥ ವಿರೋಧಾಗ್ಲಿಗಳು ಉರಿದು ನಿರುಪದವಿಗಳನ್ನು ಆಹುತಿ 
ತೆಗೆದುಕೊಳ್ಳಲು ಶಾಸ್ತಿಗಳಿಗೆ ಸಮಾನರಾದ ಮನುಷ್ಠರನ್ನು ಮುತ್ತದ್ದಿತನದಲ್ಲಿ ಕುಳ್ಳಿರಿಸದುದೇ 
ಕಾರಣ. 
ಉತತ್ಸಃ ಪಶ್ಯನ್‌ ನ ದದರ್ಶ ವಾಚಂಉತತ್ವಃ ಶೃಣ್ಣನ್‌ ನ ಶೃJಣೋತ್ಯೇನಾಮ್‌ 
nce ತ್ವಸ್ಕ್ರೈ ತನ್ನಂ ವಿಸಸೇಜಾಯೇವ ಪತ್ಯ ಉಶತೀ ಸುವಾಸಾಃ ॥ 


ಎಂಬ "ವಾಚಮರ್ಥೋನುಧಾವತಿ' ಶೈಲಿಯ ಶಾಸ್ತ್ರಿಗಳ "ಘನಃ ಸೃಷ್ಟೋ ಧೀರಃ 
ಸಮದ ವೃಷಭಃ ಸ್ಪಿಗ್ದ ಮಧುರಳ ಆದ ಸರವು ಸಭಿಕರನ್ನು ಮುಗ್ಗರನ್ನಾಗಿ ಮಾಡಿದ್ದನ್ನು 
ನಾನು ಅನೇಕ ಬಾರಿ ನೋಡಿದ್ದೇನೆ. ಭಾಷಣಕ್ಕೆ ಮೇಲಂಕಿಯಲ್ಲಿರುವ ಬಿ.ಎಂ. ಶೀ 
ದ.ರಾ.ಬೇ., ಅ.ನ. ಕೃ. ಎಂಬಿವರ ಸಾಲಿಗೆ ಶಾಸಿಗಳು ಸೇರುತ್ತಾರೆ. `ಈಗ ಈ ಪರಂಪರೆ 
ನಶಿಸುತ್ತಿರುವುದು ಬಹಳ ಶೋಚನೀಯವೆನಿಸುತ್ತದೆ. ಹಾಗೆ ಯಾರಾದರೂ ಮಾತಾಡಿದರೆ 
ಅಥವಾ ಬರೆದರೆ ಅಂಥ ಅನುಪಮ ವಾಗಿತ್ತವನ್ನು ಇಂದಿನ ಬಲರಾಮಗೋವಿನಂಥ 
ಜ್ಞಾನದರಿದರು ಶಬ್ದಜಾಲವೆಂದು ನಾಡಕರ್ಣಿಸುತ್ತಾರ; ಮುದಿಸಲು ಕೊಟ್ಟರೆ ಸಂಪಾದಕರು 
ಕರಡು ಪ್ರತಿಯನ್ನು ನೋಡಿ ತಿಳಿದು ತಿದ್ದದೆ ಗಂಥಕರ್ತನೇ ಜ್ಞಾನದರಿದನೆಂದು 
ಓದುಗರಿಗೆ ತೋರುವಂತೆ ಮಾಡುತ್ತಾರೆ. ಕನ್ನಡನಾಡಿನ ಈ ಗಹಣಕಾಲದಲ್ಲಿ 
ತಿಭಾಷಾಪಂಡಿತರಾದ ಶ್ರೀ ಶಾಸ್ತಿಗಳನ್ನು ~0=MASTER, &=PERFECT, 
S=LANGUAGE aoದು ವರ್ಡೆಸಿದರೆ ಅತಿಶಯೋಕ್ಷಿಯಾಗಲಾರದು. ಕರ್ನಾಟಕದ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪ಲಜಿ + 


ಮಹಾಕವಿಗಳ ಹಾಗೂ ಮಹಾ ವಾಗ್ಗಿಗಳ ಅಥವಾ ಮಹಾವಾದಿಗಳ ಕೀರ್ತಿ ಗೌರವಗಳಿಗೆ 
ಹಿಂದಿನಿಂದ ಅವರಿಗೆ ಕೆಲವೊಮ್ಮೆ ತಿಳಿಯದಂತೆ ಕಾರಣವಾದದ್ದು ಅವರ ಸಂಸ್ಕೃತ 
ಜ್ಞಾನ ಭಂಡಾರವಲ್ಲದೆ ಇನ್ನಾವುದೂ ಅಲ್ಲ. 


"ಶಾಸ್ತ್ರಂ ಶಸ್ತಮೇ ಶಾಸ್ತ್ರಿ ಶಸ್ತಿಕನಲಾ' ಎಂದು ವಿಡಂಬನೆ ಮಾಡಿದ ಮಹಾವಾಗ್ಗಿಗಳ 
ಸಂಸ್ಕೃತ ಹಾಗೂ ಪಾಳೀ "ಜ್ಞಾನಭಂಡಾರವು ಸುಪಸಿದ್ದ. ಸುವಿದಿತ. ಆದುದರಿಂದ 
ಇಂದು, ಬದುಕಿರುವ ಕನ್ನಡ ವಾಗ್ಗಿಗಳಲ್ಲಿ ನಮ್ಮ ) ಶಾಸ್ತ್ರಗಳಿಗೆ ಅಗಪಂಕ್ತಿಯಲ್ಲಿ ಸ್ಥಾನ 
ನೀಡಬೇಕು. 

ಎರಡನೆಯದಾಗಿ ಸಂಸ್ಥೆಗಳನ್ನು ಕಟ್ಟಿ ಕೈಬಿಟ್ಟು ಹೋಗುವ ಪ್ರಕರಣಗಳು 
ಅಧಿಕವಾಗುತ್ತಿರುವ ಇಂದಿನ ಕಾಲದಲ್ಲಿ MANAGEMENT ವೃವಸ್ಥಾಪನೆ ಎಂಬುದನ್ನು 
ಡಿಪ್ಲಮೋಕೋರ್ಸ್‌ ಎಂದು ಕಲಿಸಿ ಹೊರಬಿಟ್ಟ ಯುವಕರೂ ಕೂಡಾ ನಮ್ಮ ಸರಕಾರಿ 
ಸಂಸ್ಥೆಗಳ ಅದಕ್ಷತೆಯನ್ನು ಕಡಿಮೆ ಮಾಡಲಾರದವರಾದರು. ಎಲ್ಲಾ "ಲಾಸ್‌ ಕ ೈಲಾಸ್‌, 
ಕಾಲ್‌ಲಾಸ್‌, "ಲಲಾಸ್‌. ಜೀವವೂ ಲಾಸ್‌. (ಯೂನಿಯನ್‌ ಮ ಡನ್ನು 
ಭೂಪಾಲದೊಡನೆ ನೆನೆದುಕೊಳ್ಳಿರಿ)! ಆವಂಶಿಕತೆಯನ್ನು ಗೌರಿಶಂಕರಕ್ಕೇರಿಸಿದ್ದರಿಂದ 
ಆದ ತಪ್ಪೇ ಅದನ್ನೀಗ ಪಾತಾಳ ಲೋಕಕ್ಕೆ ತಳ್ಳಿ ಮೆಟ್ಟುವ ಪ್ರವೃತ್ತಿಯ ಆಚಾರ- 
ವಿಚಾರಗಳಿಂದ ಉಂಟಾಗಿದೆ! ಈ ಸಾಮಾಜಿಕ ಅನ್ಯಾಯವನ್ನು ಸಾಮಾಜಿಕ ನ್ಯಾಯವೆಂದು 
ಘೋಷಿಸಲು ಮಂತ್ರಿಗಳು ಮುಂದಾಗುತ್ತಾರೆ. ಏಕೆ? ಅವರೂ ಅವರ ನಿಕಟವರ್ತಿಗಳೂ 
VOTE EATERS ಮಠತಾದರು(ಮತಾಂಧರು, ಮತ ಮರ್ದನರೂ ಹೌದು) ದೇವರ 
ದಯೆಯಿಂದ ನಮ್ಮ ಶಾಸ್ತ್ರಿಗಳಿಗೆ “ವೋಟ್‌ ಶಈಟಿಂಗಿನ' ಸ್ಥಿತಿ ಬಂದಿಲ್ಲ. ಅವರ 
ಮುಸತನಥ ಶಾಸ್ತಜ್ಞಾನ ಪರಂಪರೆಗೆ ಮನ್ನಣೆಯನ್ನು ಅಕಾಡಮಿಗಳಿಂದ 'ಜೇಡುವ 

ಪ್ರಸಂಗ ಉಂಟಾಗಿಲ್ಲ. 


ಕರ್ನಾಟಕದ ಹಾಗೂ ಕನ್ನಡದ ಮತ್ತು ಕನ್ನಡಿಗರ ಜ್ಞಾನಭಂಡಾರವನ್ನು ಹೆಚ್ಚಿಸಲು 
ಕಂಕಣತೊಟ್ಟ ಶಾಸ್ತ್ರಿಗಳು ನೇತ್ಯ ತೃವಹಿಸಿ ನಡೆಯುತ್ತಿರುವ ಮಹಾಶಿಕ್ಷಣಾಲಯಗಳು 
ನಮ್ಮ ರಾಜಧಾನಿಮೆಲ್ಲಿ ಕನ್ನಡ "ಬಾವುಟಗಳಾಗಿ ನಿಂತಿವೆ. ಎ ಕಲಿತ ವಟುಗಳಿಗೆ 
ಬೆಂಗಳೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳಲ್ಲಿಯ "ಪತ್ರಿಕಾ ಪ್ರಸಿದಿ' ಪಡೆದ ಕೆಲವರಿಗೆ 
ಬಂದಂಥ "ಕೀರ್ತಿಕಿರೀಟವು' ಮಲ್ಲಯುದ್ಧದಲ್ಲಿ ಬಂದಿಲ್ಲ. ರ $ದಿಯುದ್ದಗಳಲ್ಲಿ 
ದೊರಕಿಲ್ಲ. ಶಾಸ್ತ್ರಿಗಳಿದ್ದಲ್ಲಿ ಗುರುಕುಲವಿದೆ. ಲಘುಕುಲ ಹತ್ತಿರಕ್ಕೆ ಬರಲಾರದು. 
ಅದರಿಂದಲೇ ದಿ. ದೇವುಡು ಪರಂಪರೆ ಸಶಕ್ತವಾಗಿ ಇವರ ಯಾಜಮಾನದಲ್ಲಿ ತಲೆಎತ್ತಿ 
ನಿಂತಿತು. 

ಆದಿ ಪಂಪನು ಕನ್ನಡದ ಬಾವುಟವನ್ನು ಹಾರಿಸಿದಂತೆ, ಕನ್ನಡದ ರಾಜಧಾನಿಯ 
ಸಂಸ್ಥ ತಿಯ ವುರುಟಗಿನಗೆ ಶಾಸ್ತ್ರಿಗಳ ನೇತ್ರ ತ್ವದ ಸಂಸ್ಥೆಗಳು ಸುಸಂಸ್ಕ 3 
ರಥಪಶಾಕಿಗಳಾದವು. ಆಡಳಿತವೆಂದರೆ” ಕೌಟಿಲ್ಕನ ಅರ್ಥಶಾಸ್ತ್ರ ಹೇಳಿದ್ದೊಂದೇ ನನ್ಮು 


* ೪೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಈ ಭಾರತಕ್ಕೆ ಎಂಬುದನ್ನು ಬನವಾಸಿಯ ಮಯೂರಶರ್ಮನಂತೆ ಆಚರಿಸಿ ತೋರಿಸಿದ 
ದೀಮಂತದೇರರೀಗ ಎರಳ, ಅತಿ ವಿರಳ; ಆ ವಿರಳರಲ್ಲಿ ಶಾಸ್ತ್ರಿಗಳೂಬ್ಬರು. ಅವರ 
ಸತ್ವಾರವು ಕಾಳಿದಾಸೋಕ್ತ ಪೂಜ್ಯ ಪೂಜಾ ವ್ಯತಿಕಮದೋಷ್ಟೆ ದೊಡ್ಡದೊಂದು 
ಪರಿಹಾರವು. ದಿ.ಕೆಂಗಲ್‌ "ಹನುಮಂತಯ್ಯ ನವರ "ಹೆಸರಿನಲ್ಲಿ ಸ್ಥಾಪಿತವಾದ ವಿಗಹದ 
ಕೆಳಗೆ ಇವರೇ ದಿ. ಹನುಮಂತಯ್ಯನವರೆಂದು ದೊಡ್ಡದಾಗಿ ಬರೆಯದಿದ್ದರೆ ಅದನ್ನು 
ಅವರ ಪ್ರತಿಮೆಯೆಂದು ಗುರುತಿಸುವುದು ಕಷ್ಟವಂತೆ. ಅಂಥ ಪ್ರಕರಣ ಸಂಭವಿಸದಂತೆ 
ಅವರ ಶಿಷ್ಠಕೋಟಿ ನೋಡಿಕೊಂಡೀತು ಎಂಬುದಕ್ಕೆ ಈ ಸತ್ಕಾರವು ಪಮಾಣವಾಗದಿರದು. 


ಶಾಸ್ತ್ರಿಗಳನ್ನು ಕವಿ ಗಮಕಿ ವಾದಿ ವಾಗ್ಗಿಪವರರ ಪಂಡಿತರ ಪಂಕ್ತಿಗೆ ಕರ್ನಾಟಕದ 
ಇತಿಹಾಸವು ನಾಳೆ ಸೇರಿಸದಿರದು. ಅವರು ದೀರ್ಫಾಯುಷಿಗಳಾಗಿ Who is after 
Shastri? ಶಾಸ್ತ್ರಿಗಳ ಅನಂತರ ಯಾರು? ಎಂಬ ಪ್ರಶ್ನೆ ಏಳದಂತೆ ಅಂತೇವಾಸಿಗಳನ್ನು 
ತರಬೇತುಗೊಳೆಸುತ್ತಿರುವುದು ಶ್ಲಾಘನೀಯವಾಗಿದೆ. ಏಕೆಂದರೆ, ಅವರು ಯದ್‌ ಭವಿಷ್ಠರಲ್ಪ. 
“ಉಪಾಯೇನ ಯಚ್ಛಕ್ಕಂ ನ ತಚ್ಚಕ್ಕಂ ಪರಾಕಮೈಃ” ಎಂಬುದನ್ನೂ, 'ಬುರ್ದಿರ್ಯಸ್ಯ 
ಬಲಂ ತಸ್ಯ ” ಎಂಬುದನ್ನೂ ಕರಗತಮಾಡಿಕೊಂಡಿದ್ದಾರೆ. ಅವರ ಸಿಕ್ಷಂತಬೈತೆಯನ್ನು 
ನಮ್ಮ ಶಿಕ್ಷಣ ಮಂತ್ರಿಗಳೂ ಸಾಂಸ್ಕೃತಿಕ ಇಲಾಖಾ ನಿರ್ವಾಹಕರೂ "ಚೆನಾಗಿ 
ಬಳಸಿಕೊಳ್ಳಬೇಕು. ದಿ.ಎಸ್‌.ರಾಧಾಕೃಷ್ಣರವರಿದ್ದಾಗ ಅವರು ಕೊಟ್ಟ ಸಲಹೆಗಳನ್ನು 
ಚೆನ್ನಾಗಿ ಬಳಸಿಕೊಳ್ಳದುದರ ಫಲವನ್ನಿಂದು "ಹೈಯರ್‌ ಎಜುಕೇಷನ್‌ ಸಂಸ್ಥೆಗಳು 
ಉಳಣಲ್ಜತ್ತಿವೆ. ಹಾಗೆ ಮುರಾರಜಿ-ಹನುಮಂತಯ್ಯ ಆಡಳಿತ ಸುಧಾರಣೆ ಸಲಹೆಗಳನ್ನು 
ಬಳಸಿಕೊಳ್ಳದೆ ಇದ್ದುದರಿಂದ ಪಂಜಾಬು-ಅಸ್ಲಾಮುಗಳು ದಿಲ್ಲಿ ಹಾಗೂ ನಮಗೆ ತಲೆ 
ನೋವುಗಳಾದವು. ಜಿಲ್ಲಾ ಗೆಜೆಟಿಯರ್‌ ಕಮಿಟಿಯೂ ಹೀಗೆ ನಿಜತಜ್ಜಧ ಸಹಾಯವನ್ನು 
ಪಡೆಯದೆ ಕೆಲ ಜಿಲ್ಲೆಗಳ ಅಪಚಿತ್ರಣಗಳನ್ನು ಕೊಡುವ ಭೀತಿಯುಂಟಾಗಿದೆ. ಅದೇ 
ಮೇರೆಗೆ ಅಕಾಡಮಿಗಳ ಹಾಗೂ ಪರಿಷತ್ತುಗಳ ಅಧ್ಯಕ್ಷರ ನಾಮಕರಣ ನಡೆಯುತ್ತಿರುವುದು 
ಅಲ್ಲಲ್ಲಿ ಕಂಡು ಬರುತ್ತಿದೆ. ಇವೆಲ್ಲ ಪಜಾದ್ರೋಹದ ಪ್ರಕರಣಗಳಾಗಿ ಪರಿಣಮಿಸುತ್ತವೆ. 
ಈ ಪ್ರತ್ಯಕ್ಷ ಉದಾಹರಣೆಗಳನ್ನು "ಥಿಂಕ್‌ ಟ್ಯಾಂಕ್‌' ನಿರ್ಮಾಪಕರು ಕಾಣದಾದರೆ? 

"'ಉಪದೇಶೋ ಹಿ ಮೂರಾಣಾಂ ಪ್ರಕೋಪಾಯ ಪಕಲ್ಲತೆ' ಎಂಬ ಗಾದೆಯನ್ನು 
ಉತ್ತರಭಾರತದ ಕೆಲ ರಾಜ್ಯಗಳ ಶಿಕ್ಷಣ ಮಂತ್ರಿಗಳು ಸುಳ್ಳುಮಾಡಲೆಂದು ಶೀ ಸತ್ಯಸಾಯಿ 
ಬಾಬಾ ವಿದ್ಯಾಸಂಸ್ಥೆಗಳ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲಿದ್ದಾರೆ ಎಂದು ಇತ್ತೀಚೆಗೆ 
ಪತ್ರಿಕೆಗಳಲ್ಲಿ ಓದಿದೆ. ಇಂಥ ಒಳ್ಳೆಯ ಉದಾಹರಣೆಗಳನ್ನು ರೂಪಿಸಿಕೊಡಲು 
ಸಮರ್ಥರಾದ ಎಂ.ಪಿ.ಎಲ್‌. ಶಾಸ್ತಿಗಳು ಈಗ ನಮ್ಮ ರಾಜಧಾನಿಯಲ್ಲಿದ್ದಾರೆ ಎಂಬುದು 
ಸರ್ಕಾರದ ಕಣ್ಣಿಗೆ ಬೀಳಬೇಕಾಗಿದೆ. 

"ಅಣೆಕಟ್ಟನ್ನು ಅಚ್ಚುಕಟ್ಟೆಂದು ಕರೆಯುವ ಹಾಗೂ "ಅಪ್ಪಣೆಯ ಮೇರೆಗೆ' ಎಂಬುದನ್ನು 
ಹುಕುಂ ಮೊಬೋಜೀಬ್‌ ಎಂದು ಬಹುಶಃ ದಿ.ತೀ.ನಂ.ಶ್ರೀ. ಅವರಿದ್ದಾಗ ಭಾಷಾಂತರ 
ಶಾಖೆ ತಿದ್ದಿದ ತಮಾಷೆಗಳಂತೆ ಸರ್ವಕಾರಗಳು ಇನ್ನು ಮುಂದೆ ಮಾಡಲಾರವು 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೮೭ + 


ಎಂದು ಪತ್ಕಾಶಿಸುತ್ತೇನೆ. ಶಾಸ್ತಿಗಳಂತಹ ಸರಸ್ವತೀ ಭಂಡಾರ ಹತ್ತಿರದಲ್ಲೇ ಇರುವುದರಿಂದ 
ಮತ್ತು ಅವರ ಸತ್ಪಾರವು ಸ್ಥಾನಾಪನ್ಮರ ಕಣ್ಣಿಗೂ ಕಿವಿಗೂ ಬೀಳುವುದರಿಂದ! 

ಶ್ರೀ ಶಾಸ್ತ್ರಿಗಳು ದ ಪಂಡಿತರಲ್ಲ. ಮರಳಿನ ಮೇಲೆ ಮನೆಕಟ್ಟುವ 
ಶಿಲಿಗಳಲ್ಲ. ಅವರ ರಚನಾತ್ಮಕ ಕಾರ್ಯಗಳು ದಿಲೀಪನ ಕಾರ್ಯಗಳಂತೆ ಮಾಡಿ ಮುಗಿದ 
ಮೇಲೆಯೇ ಮಾತಿನಿಂದ ಪ್ರಶಂಸೆಗೆ ಪ ಪಾತವಾಗುತ್ತವೆಯಲ್ಲದೆ ಮೊದಲೇ ಆಶ್ಲಾಸನವನ್ನು 
ಜಾಹೀರು ಮಾಡಿ ಆಮೇಲೆ "ಬರಿಗೈ ಹತ್ತೊಂಭತ್ತು ಮೊಳ' ಎಂದು ಜನರು 
ಆಡಿಕೊಳ್ಳುವಂಥವಮುಗಳಲ್ಲ. ಆದುದರಿಂದ ಅವರ ಅನುಸ್ಕತಿಂರ೨ 
ಉಪಾದೇಯವಾಗದಿರದು. 

"ರಿಕ್ತ ಸರ್ವೋ ಭವತಿಹಿ ಲಘು: ಪೂರ್ಣತಾ ಗೌರವಾಯ' 
॥ ಇತಿ ಶಂ ॥ 


+ ೪೮೮ 


. ಸಿದ್ದಯ್ಯ ಪುರಾಣಿಕರು 


ಪ್ರಿಯ ಶ್ರೀ ಸಿದ್ದಯ್ಯ ಪುರಾಣಿಕರು ಬಹಳ ಒಳ್ಳೆಯ ಗೆಳೆಯರು; ಸಾದಾಜೀವನ 
ನಡೆಸುವವರು. ನಾನು ಕಂಡ ಹಾಗೆ ಅವರಲ್ಲಿ ಯಾವ ಮಾನಸಿಕ ಸಂಕೀರ್ಣತೆಯೂ 
ಇಲ್ಲು ತಮ್ಮ ಕೈಲಾದ ನೆರವನ್ನು ಇತರರಿಗೆ ಸಲ್ಲಿಸುತ್ತ ಬಂದವರು. ಕನ್ನಡದ ಕಾವ್ಯದಲ್ಲಿ 
ಅಸಂದವನ್ನು, ಕಂಡ ಪುರಾಣಿಕರು ತಮ್ಮ ಪಾಮಾಣಿಕತೆ-ಔದಾರಗಳಿಂದ ಹತ್ತು 
ಜನರಿಗೆ ಬೇಕಾದವರು. ಅವರೆಂದೂ ಚರ್ಚಾಸದ ವ್ಯಕ್ತಿಗಳಾಗಿರಲಿಲ್ಲ. "ಅತಿ ಸರ್ವತ್ರ 
ವರ್ಜಯೇತ್‌” ಎಂಬುದನ್ನು ಅವರಿಗೆ ಯಾರೂ ಹೇಳಿಕೊಡಬೇಕಾಗಿ ಬರಲಿಲ್ಲ. 
ಆದುದರಿಂದ ಅವರ ಜೀವನವು ಅನುಕರಣೀಯವಾಯಿತು. 


"ಯಾವುದನ್ನು ಕೆಲವರು ಶಕ್ತಿವಂತರು ಮಾಡುತ್ತಾರೋ ಅದು ಆಗುತ್ತದೆ. 
ಉಳಿದವರು ಕುರಿಮಂದೆಯಂತೆ ಅವರನ್ನು ಅನುಕರಿಸುವರು' ಎಂಬ 
ವಿವೇಕಾನಂದವಾಣಿಯು ದುರನುಕರಣಕ್ಕೆ ಸೀಮಿತ. ಆದರೆ ಇಂದು ನಮ್ಮ ದೇಶದಲ್ಲಿ 
ಕುರಿಯಂಥ ಅಂಧಾನುಕಾರಿಗಳು ಹೆಚ್ಚಾಗಿದ್ದಾರೆ. ಅಂದರೆ ದುಃಶೀಲ, ದುರ್ವಾದ, 
ದುರುದ್ದೇಶ, ದುರ್ವ್ಯವಹಾರಗಳನ್ನು ಮಾಡುವ ಗಲಭೆಗಾರರನ್ನು ಅನುಕರಿಸಿ 
ಮೋಸಹೋಗುತ್ತಿರುವವರು ಅಧಿಕ. ಕಾವ್ಯಾನಂದರ ಅಲಿಪ್ಪತೆಯೊಂದು ಅಪವಾದ. 

"ತ ಏವ ಉತ್ಪಾಂತ ಮೇಧಾ ಅಮೇಧ್ಯಾಃ ಪರವಸ್ಪಸ್ಥಾದೇತೇಷಾ ಷಾಂ ನಾಶ್ಲೀಯಾತ್‌' 
ಎಂಬ ಐತರೇಯ ಬ್ರಾಹಣೋಕ್ತಿಯಂತೆ ಮನುಷ್ಠಾದಿ ಸರ್ವಪಾಣಿಗಳೂ 'ಯಜ್ಞಾದಿ 
ಹಿಂಸಾ ಕಾರ್ಯಗಳಿಗೆ ನಿಯೋಜ್ಯವೆನಿ ್ಲಿಸವು- _ಎಂಬುದು ಭಾರತದ ಮಾನವೀಯತೆಯ 
ತಳಹದಿ 

"ಸರ್ವೋ ದಂಡಜಿತೋ ಲೋಕೋ ದುರ್ಲಭೋಹಿ ಶುಚಿರ್ನರಃ”-ತಪಿಗೆ ತಕ್ಕ 
ಶಿಕ್ಷೆಯಿಲ್ಲದಿದ್ದರೆ ಮನುಷ್ಯರು ನಿರ್ಮಲಶೀಲರಾಗಿ ಉಳಿಯರು-ಎಂಬುದು ಮನೂಕ್ತಿ. 
ಈ ಎರಡು ಸೂತ್ರಗಳನ್ನು ದೇಶ-ಕಾಲ-ಸಂದರ್ಭಗಳಿಗೆ ತಕ್ಕಂತೆ ಅನುಸರಿಸಬಲ್ಲ 
ಪ್ರಜೆಯೇ ನಿಜವಾದ ಭಾರತೀಯ. ಅಂಥ ಭಾರತೀಯತೆಯನ್ನು ಆಡಳಿತಗಾರಿಕೆಯಲ್ಲಿ 
ತೋರಿಸಬಲ್ಲವರಿಂದು ವಿರಳ. ಪುರಾಣಿಕರ ಸಾಧುತ್ವವು, ಆದ್ದರಿಂದಲೇ, 
ದೌರ್ಬಲ್ಯವಾಗಲಿಲ್ಲ. 

“ಯದ್‌ ಫ್ರಾಣಭಕ್ಷೋವಿಹಿತಃ ಸುರಾಯಾಃತಥಾ ಪಶೋರಾಲಭನಂ ನ ಹಿಂಸಾ 

ಏವಂ ವ್ಯವಾಯಃ ಪ್ರಜಯಾ ನ ರತ್ಯಾಅಮಂ ವಿಶುದ್ಧಂ ನ ವಿದುಃ ಸ್ವಧರ್ಮಂ ॥ 

ಶ್ರೀಮದ್‌ ಭಾಗವತ ॥ 

ಎಂಬ ಮಾತು ಸ್ವಾಯಂಭುವ ಮನುವಿಗೂ ಸಂಮತವೆನ್ನಲಾಗಿದೆ: 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೮೯ + 


"ಯೋಹಿಂಸಕಾನಿ ಭೂತಾನಿ ಹಿನಸ್ತಾ ಣೆ ಸುಖೇಚ್ಛಯಾ 
ಸಜೀವಂಶ್ಲಮೃತಶ್ಲೈವ ನಕ್ಸಚಿತ್‌ ಸುಖಮೇಧತೇ 
ಅದರಿಂದಲೇ ಮನ್ಸರ್ಥಜ್ಞಧಾದ ಗಾಂಧಿಯವರು ವ್ಯಾಸರಂತೆ ಸತ್ಕಾಹಿಂಸೆಗಳು 
ಒಂದೇ ನಾಣ್ಯದ ಎರಡು ಮುಖಗಳೆಂದರು, ಅವರೆಂದುದನ್ನು ಇಂದು ಅನೇಕರು 
ಎನ್ನುತ್ತಾರೆ; ಆದರೆ ಮಾಡುವುದೂ ಇಲ್ಲ, ಮಾಡಿಸುವುದೂ ಇಲ್ಲ. ಈ ವರ್ಗಕ್ಕೆ ಪ್ರಿಯ 
ಪುರಾಣಿಕರು ಸೇರಲಿಲ್ಲ. 
"ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮತಂ' 


ಎಂಬುದು ಗೀತೋಕ್ತಿ. ಇದನ್ನರಿಯದ ರಾಜ್ಯಭಾರವು ಪ್ರಜಾದ್ರೋಪಕ್ಕೆ 
ಕಾರಣವಾಗುತ್ತದೆ. ಹಾಗೇ ಇದನ್ನು ತಪ್ಪಾಗಿತಿಳಿದು ಅನ್ಹಯಿಸಿದರೂ ಅದೇ ಪರಿಣಾಮ 
ಉಂಟಾಗುತ್ತದೆ: ಸರಿಯಾಗಿ ತಿಳಿದು ತಪ್ಪಾಗಿ ಅನ್ನಯಿಸಿದರೂ ಹಾಗೇ. ಇಂಥ 
ಧರ್ಮಸೂಕ್ಷ್ಮವನ್ನುಕುರಿತೋದದೆಯೂ ಪಾಲಿಸಿದ ಜೀವ ಪುರಾಣಿಕರದು. ಅಂತೆಯೇ 
ಅವರ ಕಾವ್ಯರಚನೆಯಲ್ಲಿಯೂ ಅನುದಾತ್ತತೆ ಎಲ್ಲಿಯೂ ಪ್ರವೇಶಿಸಲಿಲ್ಲ; ಚೆನ್ನವೀರ 
ವಿಮರ್ಶೆಯ ಹೃದಯ ಸ್ವರೂಪವು ಅವರ ಬರೆಹ-ಭಾಷಣದಲ್ಲಿ ತಲೆ ಹಾಕಲಿಲ್ಲ 
ಮಾನವ ಸಂಬಂಧವಾವುದರಲ್ಲೂ ಅದು ಕಾಣಿಸಲಿಲ್ಲ. The Spirit of Service 
ಸೇವಾ ಮನೋಭಾವವು ಅವರ ಮುಖಮುದೆಯಲ್ಲಿ ಯಾವಾಗಲೂ ಪ್ರಸನ್ನವಾಗಿರುತ್ತಿತ್ತು. 
ಕನ್ನಡದ ಆಧುನಿಕ ಲೇಖಕರಲ್ಲಿ ಅನೇಕರಿಗೆ ಇಂಥ ಸಂಸ್ಥೃತಪಜ್ಞೆ ಬೇಕಾದ ಪ್ರಮಾಣದಲ್ಲಿ 
ಇಲ್ಲವಾಗಿರುವುದನ್ನು ಕಂಡು ನೊಂದಿದ್ದೇನೆ. 

ದೇಶವು ಸ್ಟಾತಂತ್ಯ ಪಡೆದ ಮೇಲೆ ಉಂಟಾದ ಮನೋಮಾಲಿನ್ಯವು 
ಕೀರ್ತಿಗರ್ಹರಲ್ಲದ ಅನೇಕ ಪ್ರಸಿದ್ದರ ಮಾತು-ಕೃತಿಗಳಲ್ಲಿ ಪ್ರಕಟವಾಯಿತು. ಅಂಥ 
ವಾತಾವರಣದಲ್ಲಿ ತೋರಿದ ರಾಜಕೀಯ ಚದುರಂಗದಾಟದಿಂದ ಉದಾತ್ತರನೇಕರು 
ಎಲೆಮರೆಯ ಕಾಯಿಗಳಂತಾದರು; ಅರಿಷಡ್ಡರ್ಗಕ್ಕೆ ದಾಸರಾದವರೂ ಅನೇಕರು. 


ಅರಿಷಡ್ಡರ್ಗದಿಂದ ಆದಷ್ಟು ದೂರವಿರಲು ಯತ್ನಿಸುತ್ತಿರುವಜನರು ನನಗೆ 
ಸುಪ್ರಿಯರು. ಅವುಗಳಿಗೆ ಸ್ಥಾಯಿತ್ವ ಕೂಟ್ಟಲ್ಲಿ ಮಾನವೀಯತೆಯು ಬಲಿಷ್ಠವಾಗಿ 
ಉಳಿಯಲಾರದು. ಅವು ರಾಜಕೀಯಾದಿ ಸರ್ವಚಟುವಟಿಕೆಗಳನ್ನೂ ವ್ಯಾಪಿಸಬಲ್ಲವು; 
ಸರ್ವಶಾಸ್ತಜ್ಞಾನಗಳ ವಿಚಾರಧಾರೆಗಳನ್ನೂ ಮಾರ್ಪಡಿಸಬಲ್ಲವು; ಸರ್ವದೃಷ್ಟಿ ಕೋನಗಳ 
ಹಿಂದೆಯೂ ಅವು ಅಡಗಿ ಪ್ರಭಾವಿಗಳಾಗಿ ನಿಲ್ಲಬಲ್ಲವು. ಕುಟುಂಬಾದಿ ಸರ್ವ 
ಮಾನವಸಂಘಗಳಲ್ಲೂ ಅವು ಎದ್ದು ಉರಿಯಬಲ್ಲವು. ಅವುಗಳ ವಿಶೃಂಖಲ ವೃತ್ತಿಯಿಂದ 
ಮಾನವ ವ್ಯಕ್ತಿತ್ವವು ವಿಕೃತಹೊಂದುತ್ತದೆ. ವಿಕೃತಕಾಮ, ವಿಕೃತಕೋಧ, ವಿಕೃತಲೋಭ, 
ವಿಕೃತಮೋಹ, ವಿಕೃತಮದ, ವಿಕೃತಮಾತ್ನರ್ಯಗಳು ಅಧರ್ಮಗಳು, ತಮಃಶಕ್ತಿಗಳು, 
ಶಾಶ್ವತ ಸಮಾಧಾನಕ್ಕೆ ಮಾರಕಗಳು. ಅವು ವ್ಯಕ್ತಿತ್ತದ ಸರಳತನಕ್ಕೆ ವಿಪ್ನಗಳು. ಈ ಅಂಶ 
ಗೊತಿದರೂ ಈ ದೋಷಕಾರಕ ಮನೋಭಾವನೆಗಳ ದಾಸರಾಗಿ ವರ್ತಿಸುವವರು 


A) 


+ ೪೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ರಾಷ್ಟ್ರಹಾನಿಗೆ ಕಾರಣರಾಗುವರು. ರಾಷ್ಟ್ರಹಾನಿಕಾರಕ ವ್ಯಕ್ತಿಗಳ ನಡುವೆ ಕೆಲಸ 
ಮಾಡಬೇಕಾದ ಒತ್ತಾಯ ಬಂದಾಗಲೂ ಅಪರ ಪಭಾವಕ್ಕ ಒಳಗಾಗದ ಶುದ್ಧ ಸತ್ವವಂತಿಕೆ 
ಸಾದಾ ಜೀವಿಗಳದು ಸಭ್ವರದು. ಪುರಾಣಿಕರ ಸಭ್ಯತೆ ಏತನ್ನುಖವಾದುದು. ಲದುದರಿಂದ 
ಅವರ ಜೀವನವೂ ಕಾವ್ಯವೂ ಮೂಡ-ಮೂರ್ಯರಿಗೆ ಅನಾಕರ್ಷಕಗಳಾದವು. 
ಕರ್ನಾಟಕದಲ್ಲಿ ಶ್ರೀಯುತ ಬೆಟಗೇರಿ ಕೃಷ್ಣಶರ್ಮರ ಚರಿತ್ರೆಯೂ ತತ್ತಮ. 
"ನಿಃಸ್ಲಾರಸ್ಯ ಪದಾರ್ಥಸ್ಯ ಪ್ರಾಯೇಣಾಡಂಬರೋ ಮಹಾನ್‌ 
ನ ಸುವರ್ಣೇ:ಃ ಧ್ವನಿಸ್ತಾದೃಗ್‌ ಯಾದೃಕ್ಕಾಂಸ್ಕೇಃಭಿಜಾಯತೇ' 

ಕಂಚಿನ ಸ್ವರವು ಕಾಂಚನಕ್ಕಿಲ್ಲ; ಕಾಂಚನದ ಸಾರವೂ ತೇಜಸ್ಥೂ ಕಂಚಿಗಿಲ್ಲ. 
ಪ್ರಚಾರ, ಜಾಹೀರಾತು, ಸ್ಪಪುಶಂಸೆ, ಸ್ಪಾರ್ಥಾಗಹಗಳು ಕಂಚಿನ ವಿತ ಸಹಜ. 

The perfect worker must i patience, a feeling for subtlety and 
an accracy that comes from a form of intuition, instuitive mind, not of 
the reasoning and logicla mind, which can achieve only a laboured ac- 
curacy. He must have the immediate perception of the intuitive mind 
and also a conscious hand, not a mechanical hand. Every movement of 
the hand must be conscious. only so can perfection be built up; there 
must also be a discerving eye, that is, an eye that distinguishes and 
perceives how things are developing, how things vary from the original 
conception when they are being shaped, how they are to be combined, 
what are the new elements that enter, and such matters-wow (Service 
Letter No.89, Dated 14-4-1980, Pondicherry) ಅನುಚ್ಛೆ ಸ್ಲೇದವು ಪೂರ್ಣತೆಯನ್ನು 
ಹೊಂದಿದ ಕರ್ತೃತ್ವದ ಲಕ್ಷಣಗಳನ್ನು ಹೇಳುತ್ತದೆ. ಸಹನೆ, ಸೂಕ್ಷ ಗಾಹಿತ್ವ ಪಾತಿಭ 
ನಿರ್ದುಷ್ಟತೆ. ಹಂ ಅದ ನೇರಗಾಣ್ಯೆ. ಜಾಗರಿತ ಹಸ್ಕಯಾಂತಿಕತೆಯಿಂದ ಚಲಿಸುವ 
ಹಸ್ತವಲ್ಲ). ವಸ್ತುವಿಕಾಸ ಕ್ರಿಯೆಯನ್ನು ಪರೀಕ್ಷಿಸುವ ದೃಷ್ಟಿ ಮುಂತಾದವು ಲೋಕಸಂಗಹ 
(altruism) ಮಾಡುವ ಮಹಾವಾ್ಯಕ್ತಿಗೆ ಇರಬೇಕಾದ ಲಕ್ಷಣಗಳು. ಈ ಅರವಿಂದಾಯಣದ 
ಬೆಳಕು ಸತ್ವಪ್ರಧಾನರಲ್ಲಿ ಸಹಜದೃಶ್ವ. ಯಾರಿಗೆ? ಅಜ್ಜ್ಞನಿಗಲ್ಲ, ವಿಶೇಷಜ್ಞನಿಗೆ. ಶೀಸಾಮಾನ್ಕನ 
ಹೆಸರಿನಲ್ಲಿ ಮಾರಾಟವಾಗುತ್ತಿರುವ ಅಜ್ಞಾನ ಬೀಜಗಳ ಸದ್ಯದ ಪೇಟೆಯಲ್ಲಿ ಅಪೂರ್ವ 
ಪೌರಾಣಿಕತೆಯು ಮಾರಾಟವಾಗಲಾರದು: ಏಕೆಂದರೆ ಅದರ ಮಾರ್ಗವು ನಿರಾಡಂಬರ, 
ಏಕಗ್ರತಾನುಬದ್ದ ಮತ್ತು ಸ್ಪಾರ್ಥ ವಿಮುಖ. ಅಲ್ಲದೆ, ಲೋಕೋಪಕಾರೋನ್ನುಖ. 

"ದೇವರ ಹೆಸರಿನಲ್ಲಿ ಖೂನಿಮಾಡಿ ಯಜ್ಞವೆಂದು ಕರೆದಂತೆಯೇ ರಾಷ್ಟ್ರೀಯತೆಯ 
ಹೆಸರಿನಲ್ಲಿ ಖೂನಿಮಾಡಿ ಅದನ್ನು ದೇಶಸೇವೆ ಎಂಬ ನಟಸಾರ್ವಭೌಮರೂ ಇಂದಿನ 
ರಾಜಕೀಯದಲ್ಲಿ ಬೇಕಾದಷ್ಟು ಜನರು ಸಿಗುತ್ತಾರೆ' (ರಾಷ್ಟಸೂತ್ರ ಪುಟ ೩೯) ಎಂಬುದು 
ಅನುಭವಾಮೃತ. ಏಕೆಂದರೆ ಇ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೯೧ + 


ಚಾರು ಚಂಪಕಮನಾ ಚಂಚರೀಕಂ ತಿರ- 

ಸ್ಕಾರಮಂ ಮಾಡುವುದು ಪಗಲಂ ಸದಾ ಗೂಗೆ 

ಸೇರದಿರ್ಷದು ಚಂದನಂ ಕಂಡ ಚಕ್ರವಾಕಂ ದುಃಖಮಂ ಮಾಳ್ಗುದು ॥ 

ಕ್ಷೀರಮಂ ಪೈತ್ಯಜ್ಛರಂ ಪಡಿದವಂ ಕಾಣೆ 

ದೂರೀಕೃತಂ ಮಾಳ್ಗನುತ್ತಮರುಮಂ ಕಂಡ 

ಕ್ರೂರಮಾನಸರು ನಿಂದಿಸಿ ಮಾತನಾಡುವುದು ನಿಜವಿಳಾಮಂಡಳದೊಳು ॥ 

(ಮಂಗರಸನ ಸಮೃ್ಯಕ್ಷ್ಯ ಕೌಮುದಿ) 

ಚಂಚರೀಕಾದಿಗಳನ್ನು ಹೋಲುವ ಮಾನವರ ದಾನವೀಯತೆಗೆ ನೀರುಣಿಸಿ 
ಗೊಬ್ಬರ ಹಾಕಿ ಬೆಳೆಯಿಸುತ್ತಿರುವ ರಾಜಧರ್ಮದ ದೆಸೆಯಿಂದ ವ್ಯಕ್ತಿಜೀವನದ ಸಾಮಾಜಿಕ 
ಆವರಣವು ಹೊಲಸಾಗಿ ಹೋಗುತ್ತಿದೆ ಎಂಬುದನ್ನು ಪ್ರಿಯಪುರಾಣಿಕರು ಬಲ್ಲರು. 
ವಿಶ್ವವಿದ್ಯಾನಿಲಯಗಳು ಕೂಡ ಇಂಥ ಹೊಲಸಿನಿಂದ ದೂರವಿರಲಾಗದೆ ಹೋಗಿರುವ 
ಹಾಗೂ ನ್ಯಾಯಾಲಯಗಳೂ ಸಹ ಕೆಲವೊಮ್ಮೆ ಸ್ಪತಂತ್ರವಾಗಿ ನಿಷ್ಠಕ್ಷಪಾತ 
ತೀರ್ಮಾನಗಳನ್ನು ಕೊಡಲಾರದಂತಹ ಪರಿಸ್ಥಿತಿ ತಲೆದೋರಿರುವ ಈ ನವ್ಯಯುಗದಲ್ಲಿ 
ಯಾರ ಬೆಲೆಯನ್ನು ಯಾರು ಯಾರೋ ಹೇಗೆ ಹೇಗೋ ಕಟ್ಟುವುದು ಸಾಧಾರಣವಾಗಿದೆ. 
"ಅಕ್ಕಕ್ಕು ಬಚ್ಚಲುದಕಂ ನೋಡಲಾರ ಮೀಹಕ್ಕೆ ಯೋಗ್ಯಂ? ನಾಯ್ಲೆ 
ಹಾಲುಳ್ಳೊಡಾವನೂಟಕ್ಕೆ ಯೋಗ್ಯಂ?” (ಹರಿಶ್ಚಂದ್ರ ಕಾವ್ಯ) ಎಂದು ಕೇಳುವ ಅಧಟರು 
ಕನ್ನಡ ನಾಡಿನಲ್ಲಿರುವರೇ? ಪತಿತೋದ್ಧಾರದ ಹೆಸರಿನಲ್ಲಿಗದ್ದಲಿಸುವ ಪತಿತರ ಪಾತಕದ 
ಜ್ಞಾಲೆ ಪಸರಿಸಿರುವಾಗ ವಿಶ್ವಮಾನವ ಧರ್ಮದಂತೆ ತಮ್ಮಷ್ಟಕ್ಕೆ ತಾವು ಅನ್ಯರ 
ಅಪಪ್ರಭಾವಗಳಿಗೆ ವಶರಾಗದಿರುವ ತಪೋಮಯ ಗೃಹಸ್ಥ ಜೀವನದ ಮೂಲಕ 
ಅರಳಿನಿಂತು ಜನಜೀವನದಲ್ಲಿ ಪರಿಮಳ ಹಬ್ಬಿಸುವ ಸಜ್ಜನರಿಗೆ ತಡವಾಗಿಯಾದರೂ 
ರತ್ನಪರೀಕ್ಷಕರ ಮನ್ನಣೆ ದೊರಕುವುದು ಶುಭೋದಯಕ್ಕೆ ಮುಂಗುರುಹು. ನಿನ್ನೆಯು 
ಇಂದಿನಲ್ಲಿ ಇಂದು ಮುಂದಿನಲ್ಲಿ ತನ್ನ ಸಾರವನ್ನು ಪ್ರಕಟಿಸುವ ಕಾರಣ-ಕಾರ್ಯ 
ಸಂಪ್ರದಾಯನುಸಾರವಾಗಿ, ನಾಳಿನ ನಾಡು ಶುಭೋದಯದ ಹೆಚ್ಚಿನ ಹಂತಗಳನ್ನು 
ಏರಲು ಇಂದು ಬಾಳುತ್ತಿರುವ ಪ್ರಜೆಗಳಿಗೆ ಪುರಾಣಿಕ ಪ್ರಜ್ಞೆಯು ಅರ್ಥವಾಗಬೇಕು. 
ಆರಕ್ಕೇರದ ಮೂರಕ್ಕಿಳಿಯದ ಮರ್ಯಾದೆಯ ಗೆರೆಗಳೊಳಗೇ ಇದ್ದು, ಕಾವ್ಯಜೀವನಗಳಲ್ಲಿ 
ಭಿನ್ನ ಧ್ಯೇಯಗಳನ್ನು ಇಟ್ಟುಕೊಟ್ಟರೆ, ಕರಣತ್ರಯದ ಶುದ್ಧಿಯಿಂದ ಸಜ್ಜನರನ್ನಾಯ್ತು 
ಅವರೊಡನೆ ಸಹಕರಿಸಿ ಸರ್ವೋದಯಕ್ಕಾಗಿ ಬಾಳನ್ನು ಸವೆಯಿಸುತ್ತ ಬರುವ 
ಪುರಾಣಿಕರನ್ನು- 
Fair as a star when only one is shining in the sky-ಕಾಶದಲ್ಲಿ ಒಂದೇ 

ಒಂದಾಗಿ ಹೊಳೆಯುತ್ತಿರುವ ಸುಂದರವಾದ ನಕ್ಷತಕ್ಕ' ಹೋಲಿಸಬಹುದಾಗಿದೆ. ಗುರುವು 
ನಿಜವಾಗಿ ಗುರುತ್ತವುಳ್ಳವನೇ ಆಗಿದ್ದರೆ, ಅವನ ಆಜ್ಞೆಯನ್ನು ಉಲ್ಲಂಘಸದೆ ಪಾಲಿಸುವ 


+ ೪೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಮತ್ತು ನಾಮಮಾತ್ರ ಗುರುತ್ತವುಳ್ಳವರ ಮಾತುಗಳನ್ನು ಕೇಳದೆ, ಯುಕ್ತಿಯುಕ್ತವಾಗಿ 
ನಡೆದುಕೊಳ್ಳುವ ವೀರಯೋದನಂಥ ಆತ್ಮಗಳಿಂದು 'ರಾಷ್ಟೋತ್ಸಾನಕ್ಕೆ ಬೇಕಾಗಿವೆ. 
ಅವುಗಳನ್ನು ನೋಡಬಯಸುವವರು ಶ್ರೀ ಸಿದ್ದಯ್ಯ ಪುರಾಣಿಕರ” ಮನೆಗೆ 'ಥೋಗಬೇಕು. 
ವಿಮರ್ಶೆ, ವಿಚಾರ, ವಿವೇಕ, ವಿಚಿಕಿತ್ತೆ, "ವಿಜ್ಞಾನ, ವಿನಿರ್ಣಯಗಳಲ್ಲಿ ವಸ್ತುಸತ್ಯದ 

ವಧೆಯಾದುದಕ್ಕೆ ಕನ್ನಡನಾಡು ಕೂಡ ಸದ್ಯಃ ಹಲವಾರು ಲಿಖಿತ ಉದಾಹರಣೆಗಳಿಂದ 
ತುಂಬಿದೆ. "ಸಂಶಂಬಿಸುವುದೋ' ಸಂಶೋದಧಿಸುವುದೋ? ಅದಿದ್ದಲ್ಲಿ ಇದಿಲ್ಲ, ಇದಿದ್ದಲ್ಲಿ 
ಅದಿಲ್ಲ. ಕಡಿವಾಣವಿಲ್ಲದ ಕುದುರೆಗಳಿಂದ ನಡೆಯುವ ಕಾರಭಾರದಲ್ಲಿ ಸಿಲುಕಿದ 
ಕರ್ತವ್ಯೃಪರಾಯಣರು ನಂದಿದಂತಿರಬೇಕಾಗುತ್ತದೆ. ಅಪೂಜ್ಯರ ಪೂಜೆ ಮತ್ತು ಪೂಜ್ಯರ 
ತಿರಸ್ಕಾರಗಳಿಂದ ಕಲುಷಿತವಾದ ಆವರಣದಲ್ಲಿ ನಾಡಿನ ಏಳ್ಗೆಯನ್ನು ನಾಳಿನ 
ಇತಿಹಾಸಕಾರನು ಗುರುತಿಸಲಾರನು; ದುರುಪಯುಕ್ತತೆ ಮತ್ತು ನಿರುಪಯುಕ್ತತೆಗಳ 
ಲಾಂಛನಗಳಿಂದ ತುಂಬಿದ ಜನಜೀವನದ ಚಿತ್ರವೊಂದೇ ಸಂಶೋಧಕನಿಗೆ 
ದೊರಕುವಂತಾಗುವುದು. 

"ಒಳ್ಳಿದರವೊಡನಿರ್ದ ಕಳ್ಳನೊಳ್ಳಿದನಕ್ಕು 

ಒಳ್ಳಿದನು ಕಳ್ಳರೊಡನಾಡೆ ಅವ ಶುದ್ಧ 

ಕಳ್ಳನೇ ಅಕ್ಕು ಸರ್ವಜ್ಞ 

ಎಂಬ ಮಾತಿನ ಉತ್ತರಾರ್ಧದ ಪರಿಣಾಮಕ್ಕೆ ತುತ್ತಾಗದೆ ಉಳಿದ ಕೆಲವರಲ್ಲಿ 

ಪುರಾಣಿಕರು ಒಬ್ಬರು. ಮಾತಿನ ಧ್ವನಿಯಿರುವ ಅವರ ಮೌನವು ಸಂಸ್ಕೃತಜ್ಞೇಯ. 
ಆದರೆ ಅದನ್ನು ಕಂಡ ಪ್ರಾಧಿಕಾರಿಗಳೂ "ಸಟಯmire and do otherwise-ಮೆಚ್ಚು 
ಮತ್ತು ಮೆಚ್ಚಿದದರ ವರ್ತನೆಯಂತೆ ನಡೆದುಕೊಳ್ಳದಿರು' ಎಂಬ ವಿಕಟನೀತಿಯ 
ಬೆನ್ನುಹತ್ತಿಹೋಗುತ್ತಿರುವುದು ಇಂದಿನ ಸ್ಪದೇಶೀಯ ವೈಚಿತ್ರ್ಯ. ಎಲ್ಲರೂ ತಾವು 
Originalityನನ್ಯತೆಯುಳ್ಳ ಕವಿಗಳು, ಲೇಖಕರು, ಆಡಳಿತಗಾರರು ಎಂದೂ, ಉಕ್ತ 
ಅನನೃತೆಯು ನ್ಯಾಯವೂ ಸರ್ವೋಪಕಾರಿಯೂ ಎಂದು ತಮ್ಮಷ್ಟಕ್ಕೇ ತಾವು ಭಾವಿಸಿಕೊಂಡು 
ಗುಂಪುಗುಳಿತನದಿಂದ ಜನಜೀವನಸಾಗರದಲ್ಲಿ ಅಪಸ್ಮಾರ ತರಂಗಗಳೇಳಲು 
ಕಾರಣರಾಗುವಂಥ ಪ್ರಜಾಪುಭುತ್ತವು ಪಠಂಸನೀಯವೇ? ಈ ಅಪ್ರಾಶಸ್ತ್ಯವನ್ನು ಪ್ರಶಸ್ತವೆಂದು 
ಪ್ರಚಾರ ಮಾಡುವ ಕನ್ನಡಿಗರಲ್ಲಿ ಪುರಾಣಿಕರು ಸೇರಿಲ್ಲ. ಕಾಳಿದಾಸ-ಠಾಕೂರಾದಿಗಳು 
ಕವಿಗಳಲ್ಲ. ತಾವು ಮಾತ್ರ (ಅಜಾವಿಕ) ಮಹಾಕವಿಗಳೆಂದು ನಿರ್ಲಜ್ಜೆಯಿಂದ 
ವೇದಿಕೆಯನ್ನೇರಿ ಕೂಗುವವರ ನಡುವೆ ಅವಿಚಲಚಿತ್ತರಾಗಿ ಉಳಿದುಕೊಂಡ 
ಅಪೂರ್ವರಲ್ಲಿ ಪುರಾಣಿಕರೊಬ್ಬರು. ಕೇಂದಸರಕಾರ ಗದಿಸಿದ ಲಕ್ಷಣದಂತೆ ಕಾವ್ಯವು 
any combination of words-ಪದಗಳ ಯಾವುದಾದರೊಂದು ಂಘಟನೆಯಾಗಿ 
ಹೋಗುತ್ತಾ ಬಂದಂತೆ ಜೀವನವೂ ೩ny combination of deeds or a combina- 
tion of any deeds-ಕೃತಿಗಳ ಯಾವುದಾದರೊಂದು ಸಂಘಟನೆ ಅಥವಾ ಯಾವ 
ಯಾವುವೋ ಆದ ಕೃತಿಗಳ ಒಂದು ಸಂಘಟನೆ ಎಂಬಂತಾದ ಈ ಅವಧಿಯಲ್ಲಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೯೩ + 


ಪುರಾಣಿಕರಂಥವರ ಕಾವ್ಯವೂ ಜೀವನವೂ ಬಃ of date-ಕಾಲಕ್ಕೆ ತಕ್ಕವುಗಳಾಗಿಲ್ಲ 
ಎಂದು ಯಜಮಾನಂ ಮನ್ಯರು ಗಳಹಿದರೆ ಆಶ್ನರ್ಯವೆನ್ನಿಸದು. 

Who buys a moment’s mirth to wail a week? 

Who sells eternity to get a toy?’ 

ಎಂದು ಷೇಕ್ಸ್‌ಪಿಯರ್‌ ಹೇಳಿದ್ದರಿಂದ ಅವನು ಕವಿಯೇ ಅಲ್ಲ ಎಂಬಂಥ 
ನವ್ಯೋಪನವ್ಯರುದಿಸಿದ ಮ್ಲೇಚ್ಛಿತಾವರಣದಲ್ಲಿ, ಕನ್ನಡದಲ್ಲಿ ತಪ್ಪಾಗಿ ನಡೆಯುತ್ತಿರುವ 
ಕಾರ್ಗಾಲದಲ್ಲಿ, ಕಾವ್ಯಾನಂದರು ಒಂದು ನಂದಾದೀಪವೇ ಸರಿ. 

ಪರರವಗುಣಮಂ ಗುಣಮೆಂ ದೊರಲ್ಲು ಗುಣಮಂ ತೆಗಳ್ಲು ದೂಷ್ಯಮದೆಂದು 

ಪರದೇಶೀಯತೆಯಿಂದಂ ಕರಟಕರೊದರಲ್‌ ಸುಸಂಸ್ಕೃತರ್‌ ಬೆರ್ದಪರೇ ॥ 
ಎಂಬ ಸವಾಲು ಹಾಕಲು ಪುರಾಣಿಕರ ಜೀವನ, ಕಾವ್ಯ, ವ್ಯಕ್ತಿತ್ವ, ಸದಾತ್ಮೀಯತೆಗಳು 
ಆದಾರವಾಗಬಲ್ಲವು. ಆದುದರಿಂದ ಶ್ರೀ ಸಿದ್ಧಂಶ್ಯು ಪುರಾಣಿಕರು 
ದೀರ್ಫಾಯುರಾರೋಗ್ಯಾದಿಗಳಿಂದ ಕೂಡಿ ಕನ್ನಡನಾಡಿನ ಹಾಗೂ ನುಡಿಯ ಸೇವೆಗಳ 
ಮೌಲ್ಯವನ್ನು ಅಧಿಕಾಧಿಕವಾಗಿ ಉದಾತ್ತೀಕರಿಸುವಲ್ಲಿ ಸಮರ್ಥರಾಗಲಿ ಎಂದು 
ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ. 


['ಸಹೃದಯ' (ಸಂಸ್ಕರಣ ಸಂಚಿಕ - ಪುಟ ೧೪] 


* ೪೯೪ 


೬.೨. ಬೆಂಗಳೂರ ಭಾರ್ಗವ 


ಶ್ರೀ ಅ.ನ.ಕೃಷ್ಣರಾಯರು ಮೂಲತಃ ನಮ್ಮ ರಾಷ್ಟ್ರೀಯ ಹಿತೈ ಷಿಗಳು. ತಮ್ಮ 
ಬಾಲ್ಕದಿಂದ ಈ ವರೆಗಿನ ಲೇಖನ ಸಾಹಸದ ಜೀವನಕ್ಕೆ" ಅಗತ್ಯವಾದ ಓದು ಮತ್ತು 
ಸಂಸ್ಥಾರಗಳನು ್ಸಿ ತಮ್ಮದೇ ಆದ ಸ್ವತಂತ್ರ ರೀತಿಯಿಂದ ಪಡೆದುಕೊಂಡು ಬಂದವರು. 
ಅವರ ಅಪ್ಪಟ ಕನ್ನಡಿಗತನದ ಹಾರ್ದಿಕತೆಗಿರುವಷ್ಟು ಪರಿಷ್ಠಾರವು ಪಾಂಡಿತೃಕ್ಕಿಲ್ಲ. 

ಧೀರರೂ, ಸ್ಥಾಭಿಮಾನಗಳೂ ಆದ ರಾಯರ ಸಮಾಜಸುಧಾರಕ ಪ್ರವೃತ್ತಿ ಅವರ 
ಕಾದಂಬರಿಗಳಲ್ಲಿ ಸಷ್ಟವಾಗಿದೆ. ನೂರಾರು ಕಾದಂಬರಿಗಳಲ್ಲಿ ಅವರು ತಮ್ಮ ಸುಧಾರಣ 
ತತ್ವಗಳ ಸಾರವಾದ ಮಾನವೀಯತೆಯನ್ನು ಧ್ಲನಿಸಿದ್ದಾರೆ. “ನಡೆವರೆಡಹದೆ 
ಕುಫಿತರೆಡಹುವರೆ?” ಎಂದು ರಾಘವಾಂಕ ಪಂಡಿತ ತೇಳಿದಂತೆ ಅವರ ಮತ್ತು ಅವರ 
ಪಾತ್ರಗಳ ಅಭಿಪ್ರಾಯಗಳಲ್ಲಿ ವಾಸ್ತವಿಕತೆಯ ಹೆಸರಿನಲ್ಲಿ ವ್ಯಾಪ್ತಿನ್ಯೂನತೆಯ ದೆಸೆಯಿಂದ 
ಅವಾಸ್ತವಿಕತೆ ಅಲ್ಲಿ ಇಲ್ಲಿ 'ತಲೆಹಾಕಿರಬಹುದು. ಆದರೆ ಸ್ನೂಲಮಾನದ ಸ ಸಾರಗಹಣ 
ದೃಷ್ಟಿಯಿಂದ ಅವಲೋಕಿಸಿದರೆ ಅವರ ಮನಃಪ್ರಣಾಳಿಯು ಸ್ವಜನ ಹಿತಘಾತಕವಾಗಿ 
ನಡೆದುಬಂದ ಕೆಲವು ದೊಡ್ಡ ಧರ್ಮಾಭಾಸಗಳ ವಿರುದ್ದವಾಗಿ ಕಾದಂಬರಿ ಅಸ್ತಗಳ 
ಮೂಲಕ ಪ್ರತಿಭಟನೆ ಮಾಡಿದೆಯೆಂದು ತೋರುತ್ತದೆ. 


ಹೆಂಗಸರು, ಮಕ್ಕಳು, ಮಾಣಿಗಳು, ಕೂಲಿಕಾರ ಹುಡುಗರು ಹೆಚ್ಚಾಗಿ ತಮ್ಮ 
ಕಾದಂಬರಿಗಳನ್ನು ಓದಿದ್ದಾರೆ ಎಂದೊಮ್ಮೆ ಶೀ ಅ.ನ.ಕೃಷ್ಣರಾಯರು ಉದ್ದರಿಸಿದ್ದುಂಟು. 
ಇದು ಕನ್ನಡ ವಿದ್ಯಾವಂತ ಸಾಮಾಜಿಕರ ಮೇಲೆ ಬಿಟ್ಟ ವಾಗ್ಲಾಣ. ಅದರ ಉದ್ದೇಶವೆಂದರೆ 
ತಮ್ಮ ಕಾದಂಬರಿಗಳಲ್ಲಿಯ 6೯೯೩ hಂughಃs ಮಹಾಲೋಚನೆಗಳನ್ನು ವಿದ್ಯಾವಂತ 
ಕರ್ನಾಟಕವು ಉದಾಸೀನತೆಯಿಂದನೋಡಿದೆ ಎಂದುಹೇಳುವುದೇ ಆಗಿದೆ. 
ದುದೈ ೯ವದಿಂದ ಸಾಹಿತಿಗಳ ಲೇಖನಿಯು ಕರ್ನಾಟಕದಲ್ಲಿ ಖಡ್ಗ ಸೂಚಿತವಾದ 
ಹಾಗ ಬಲ ಹಾಗೂ ಮತಧಾರ್ಮಿಕ ಬಲಗಳೆದುರು ಅತ್ಯಲ್ಪ 'ಬಲಶಾಲಿಯಾಗಿ 
ಹೋಯಿತು; ಇನ್ನು ಆಚಾರಹೀನ ಸಾಹಿತಿತ್ಸವೂ ಅದಕ್ಕೆ ಸಹಕಾರಿಕಾರಣವಾಯಿತು. 
ಕೆಲವೆಡೆ ಸಾಹಿತರೂಪದಲ್ಲಿ ರಸಪಾಕ ಹೊಂದದ ಅತರ್ಕ- ಸತರ್ಕ ವಿಚಾರಗಳು 
ಹೊರಬೀಳಲು ಕೆಲ ಲೇಖಕರು ಅವಕಾಶವಿತ್ತದ್ಧೂ ತತ್‌ಪೋಷಕವಾಯಿತು. ಅಂತೂ 
ಇಂತೂ ಸ್ವತಂತ್ರ ಭಾರತದಲ್ಲಿ ಅದಮ್ಯ ಸಾಹಿತಿಗಳ ಸೋಲು. ಅವರ ಕೃತಿಗಳಲ್ಲಿ 
ಕೆಲವಕ್ಕೆ ಬಹುಮಾನಗಳು ದೊರಕಿದ್ದು ಕೇವಲ ಅವರಿಗೆ ವೈಯಕ್ತಿಕ ಅರ್ಥಲಾಭ 
ಉಂಟು ಮಾಡಿದೆಯಲ್ಲದೆ, ಸಾಮಾಜಿಕ ಸಂಸ್ಕೃತಿಯ ಸಂಬಂಧಗಳನ್ನುವ್ಯಕ್ತಿ-ಕುಟುಂಬ- 
ಮತ-ಜಾತಿಗಳಲ್ಲಿ ದೃಢತರಗೊಳಿಸಲು ತಕ್ಕ ಪ್ರೇರಣೆಯನ್ನು ಕೊಡುವುದರಲ್ಲಿ ಅದು 
ಸಾಕಷ್ಟು ಯಶಸ್ವಿಯಾದದ್ದಕ್ಕೆ ಪಮಾಣವಾಗಿಲ್ಲ. ರಾಯರ ಬರಹಗಳು ಈ ನಿಯಮಕ್ಕೆ 
ಅಪವಾದಗಳಾಗಿಲ್ಲ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೯೫ + 


ಸಾಹಿತ್ಯದ ವಿಶ್ವಜನೀನತೆಯೇ ಇನ್ನೂ ಕನ್ನಡ ನಾಡಿನಲ್ಲಿ ಹೃತ್ಪೂರ್ವಕವಾಗಿ 
ಎಲ್ಲರಿಂದಲೂ ಸ್ವೀಕ್ಕ ತವಾಗಿಲ್ಲ. ಹಳೆಗನ್ನಃ ಡದ ಧಾರ್ಮಿಕ ಕಾವ್ಯಗಳಂತೆಯೇ ಹೊಸ 
ಕನ್ನ ಡದ ಸಾಹಿತ್ಯ ತಿಗಳ ಪ್ರಕಾರಗಳೂ ಸಕಾರಣ-- ಅಕಾರಣವಾಗಿ ಜಾತೀಯ ಇಲ್ಲವೆ 
ಉಪಪ್ರಾದೇಪಿಕ ಮನಸ್ಥತೆಯ ವಿಮರ್ಶೆಗೆ ತುತ್ತಾಗಿವೆ. ಸಾಹಿತಿಗೆ ಕೆಲವೆಡೆ 
ವಿಶ್ವಜನೀನತೆಯೆಂದರೆಏನೆಂಬುದಿನ್ನೂ ಗೊತ್ತಾಗಿಲ್ಲ. ಮತ-ಜಾತಿಗಳಲ್ಲಿ 
ವಿಶ್ವಜನೀನಸೂತ್ರಗಳಿವೆಯೆಂದೂ, ಆಚಾರದಲ್ಲಿ ಅವುಗಳಿಗೇ ಪ್ರಾಧಾನ್ಯ ಕೊಡಬೇಕೆಂದೂ 
ಬಹಳ ಜನರಿಗಿಂದು ಹೃದ್ಗತವಾಗಿಲ್ಲ. "ಕೋಮುವಾರು ಮೈಸೂರು' ರಸಾಸ್ಟಾದಕ್ಕೆ 
ಪಾತ್ರವಾಗಲಾರದು. ಮಹಾವಿಚಾರಗಳನ್ನು ಮಾಡುವ ಶ್ತ ಮತ್ತು ಅವುಗಳಿಗೆ 
ವಿಧೇಯರಾಗಿ ವರ್ತಿಸುವ ಬುದ್ದಿ ಅತ್ಯಲ್ಪ ಪಮಾಣದಲ್ಲಿರುವ ಸಮಾಜವು ಬರಿಯ 
ಸಂತೆ. 


Destructive Individualism is the enemy of social life ಪರಶೋಷಕ 
ವ್ಯಕ್ತಿವಾದವು ಸಾಮಾಜಿಕ ಜೀವನದ ಶತ್ರು ವಿಶೇಷಣರಹಿತವಾಗಿ ಅದರ ಪ್ರಚಾರವೀಗ 
ಇಲ್ಲಿ ನಡೆಯುತ್ತಿರುವುದು ಜನಸ್ತೋಮವನ್ನು ಮರುಳು ಮಾಡುವ ಪ್ರಯತ್ನ. ಅದರಿಂದ 
ಎಷ್ಟೋ ಜನ ಸಾಹಿತಿಗಳೂ ಅವರ ಪ್ರೋತ್ಸಾಹಕರೂ ಮುಕ್ತರಾಗಿಲ್ಲ. ಆದುದರಿಂದ 
ರಾಯರು ಲೇಖನ-ಭಾಷಣಗಳ ಮೂಲಕ ಇಂದಿನವರೆಗೂ ಐಕ್ಕ ಪುಜ್ಞೆಗಾಗಿ ದುಡಿಯುತ್ತ 
ಬಂದವರಲ್ಲಿ ಪ್ರಥಮಪಂಕ್ತಿಗೆ ಸೇರಿದವರಾದರೂ ನಮ್ಮ ಸಮಾಜಗತವಾದ 
ಅಸಾಮಾಜಿಕತೆಗಳು ಇನ್ನೂ ಸಾಕಷ್ಟು ಸಡಿಲವಾಗಿಲ್ಲ. 

ಕೆಲ ಅಂಶಗಳಲ್ಲಿ ಅ.ನ.ಕೃ, ಅವರು ಕರ್ನಾಟಕದ ಬರ್ನಾಡ್‌ಶಾ ಎಂದರೂ 
ಎನ್ನಬಹುದು. ಆದರೆ ಇಲ್ಲಿಯ ಇತಿಹಾಸಿಕ-ಸಾಮಾಜಿಕ ಸನ್ನಿವೇಶಗಳು ಅವರ 
ಬುದ್ಧಿವಿಕಾಸಕ್ಕೂ ಅವರ ಬರಹಗಳ ಪರಿಣಾಮಕಾರಿತ್ವಕ್ಕೂ ಬಹಳಮಟ್ಟಿಗೆ 
ವಿಘ್ನಕಾರಿಗಳಾದವು. ಬೈದುಗೆದ್ದ ಬರ್ನಾಡ್‌ಶಾ ಅಂಥ ಗೆಲವು ರಾಯರಿಗೆ ದೊರಕಲಿಲ್ಲ. 
soರೆ To fail greatly may sometimes be greater than to succeed 
ಮಹಾಧ್ಯೇಯ ಇಟ್ಟುಕೊಂಡು ದುಡಿದು ಸೋಲುವುದು ಕೆಲವು ಸಲ 
ಅಲ್ಲಧದ್ದೇಯವನ್ನಿಟ್ಟುಕೊಂಡು ಅದರ ಸಾಧನೆಯಲ್ಲಿ ಗೆಲ್ಲುವುದಕ್ಕಿಂತ ಉತ್ತಮ. ಅಖಂಡ 
ಕರ್ನಾಟಕದ ಧ್ವೇಯ ಅಂಥದು. ಕುವೆಂಪುಗಳಂತೆಯೇ ರಾಯರೂ ಅದನ್ನೆತ್ತಿ ಹಿಡಿದವರು. 
ಆದರದಿನ್ನೂ ಸಾಂಸ್ಥೃತಿಕವಾಗಿ ಸಾಧ್ಯವಾಗಲಿಲ್ಲ. ಕನ್ನಡ ನಾಡಿನ ಇತಿಹಾಸವೇ ಸಮಗವಾಗಿ 
ಬಹಳ ಜನ" ಕನ್ನಡಿಗರಿಗರಿಯದು. ಅರಿತವರಲ್ಲೂ ಅಲ್ಲಕಾಲಿಕ ಪರಂಪರಾವೈೆ ೈಶಿಷ್ಟ್ಯದ 
ವ್ಯಾಮೋಹ ಅಧಿಕವಾಗಿರುವುದಕ್ಕೆ ಉದಾಹರಣೆ ಪ್ರಕಟವಾಗಿದೆ. ಯಾರೋ ಒಬ್ಬರು 
Korie is a meeting Ki of miscellaneous cultures ಕನ್ನಾ ಟಕವು 
(ಮೈ ಸೂರು ರಾಜ್ಯವು) ವಿವಿಧ ಸಂಸ್ಕ ತಿಗಳ ಸಂಗಮಸ್ಥಳ ಎಂದದ್ದು ಕೆಲಮಟ್ಟಿಗೆ 
ಗ ಏಕೆಂದರಿಲ್ಲಿ ಕನಿಷ್ಠ ಅಂಶದ ಭಾವ್ಯ pS ಬೇಕಾದಷಪ್ಟೂ ಸಾಮರೂಪ್ಯ ವ್ಯ ವೃವಹಾರಕ್ಕಿನ್ನೂ 
ಬಂದಿಲ್ಲ. ಆದರೂ ರಾಯರ ಕೆಲವು SL ಶಿವರಾಮ ಕಾರಂತರವುಗಳಂತೆಯೇ 
ಉಪಪ್ರಾದೇಶಿಕ ಎಲ್ಲೆಗಳನ್ನು ಮೀರಿ ಪ್ರಚುರವಾಗಿವೆ. ಇದು ನಿಜವಾಗಿಯೂ ಸ್ತುತ್ಯ. 


* ೪೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪಂಚಕರ್ನಾಟಕಗಳೀಗಲೂ ಆಡು ಮಾತಿನಲ್ಲಿ ಪಂಚಂಪಾಡಿನಲ್ಲೇ ಇವೆ; ಆಹಾರ, 
ವೇಷ, ವ್ಯವಹಾರ ಸಂಪ್ರದಾಯಗಳಲ್ಲಿಯೂ ಹಾಗೇ. ಆಹಾರ ಸಾಧಾರಣತೆಯನ್ನು 
ಸಾಹಿತ್ಯಕ್ಕಿಂತ ಕೆಲ ಮಟ್ಟಿಗೆ ರೇಶನಿಂಗ್‌ ಪದ್ಧತಿಯೂ, ವಿದೇಶೀಯ ಪದ್ದತಿಯ ವೈದ್ಯರೂ 
ಸಾಧಿಸಿದ್ದಾರೆ-ಎನ್ನಬಹುದು. ವಿದ್ಯಾರ್ಥಿಗಳೂ ನೌಕರರೂ ವೇಷ ಸಾಧಾರಣ್ಯವನ್ನು 
ಹೆಚ್ಚಿಸುತ್ತ ಬಂದಿದ್ದಾರೆ. ಆದರೆ ಭಾಷೆಯಲ್ಲಿ Modernisation through English 
ಆಂಗ್ಲ ಭಾಷೆಯ ಮೂಲಕ ಆಧುನೀಕರಣ ಮಾಡುವುದು ಅಸಾಧ್ಯ. 

"ರಸಿಕ' ಎಂದರೆ "ಲಫಂಗ' ಎಂದರು ರಾಯರೊಮ್ಮೆ ಹುಬ್ಬಳ್ಳಿಯಲ್ಲಿ. ಅವರಾಗ 
೨೫ ಕಾದಂಬರಿಗಳ ಕರ್ತರಾಗಿದ್ದರು. ಹಳೆಯ ಸಂಸ್ಕೃತ ಕವಿಗಳು ಲಫಂಗರೆಂದು 
ಗಂಥದಲ್ಲಿ ವಾದಿಸಿದರು. ನಿಜಾಂಶವು ಆ ಮಾತಿನಲ್ಲಿ ಅಲ್ಲವೆನ್ನುವುದು ಸಮಾಜ 
ಮನೋವಿಜ್ಞಾನಿಗೆ ಗೊತ್ತು ಆದರೂ ಅವರ ಮಾತನ್ನು ಸಂಪೂರ್ಣವಾಗಿ ತಿರಸ್ಕರಿಸಲು 
ಸಾಧ್ಯವಿಲ್ಲ. ಕೆಲ ಅವಧಿಗಳ ಕೆಲ ಕವಿಗಳು ಕೆಲ ಸಂದರ್ಭಗಳಲ್ಲಿ sex appeal(to the 
male) in art ಕಲೆಯಲ್ಲಿ ಗಂಡು ಲಿಂಗಕ್ಕೆ ಹೆಣ್ಣು ಲಿಂಗದ ಅಪೀಲು(ಮರ್ಮಸ್ಲಾನ 
ಪದರ್ಶನಾತ್ಸಕ ವರ್ಣನೆ) ಮಾಡಿರುವುದನ್ನು ಅಭಿಜಾತ್ಸದ ಸಂಯಮದ ಚೌಕಟ್ಟಿನೊಳಗೇ 
ಗುರುತಿಸಬಹುದು. ಅದರೆ ಅದು ಸರ್ವಸಂದರ್ಭ ನಿಯಾಮಕವಾಗುವಂತೆ ಮಾಡಿದ 
ಪ್ರವೃತ್ತಿಯ ವ್ಯಾಪ್ತಿ ಇಂದು ಕಲೆಯಲ್ಲಿ ಅತ್ಯಧಿಕ. ರಾಯರಿಗಿದು ಉಷ್ಟ ಹವಾಮಾನದ 
ದೇಶಪೆಂಬುದು 'ಸೆನಪಾಗಿರಲಿಕ್ಕಿಲ್ಲ 'ಪುಜಾರದ ಪ್ರಭಾವ ಆಚಾರದ ಮೇಲಲ್ಲವೆ? 

ಕೃಷ್ಣರಾಯರು ಸಹಜೀವಿಗಳೊಡನೆ ಅತ್ಯಂತ "ಸಾದಾ'ತನದಿಂದ ಇರುತ್ತಾರೆ; 
ಅಪ್ರಿಯ ಸತ್ಯವನ್ನು ಧೈರ್ಯವಾಗಿ ಆಡಿದ್ದಾರೆ. ಕನ್ನಡ ಸಾಹಿತ್ಯ ಸಂಮೇಳನದ ಅವರ 
ಅಧ್ಯಕ್ಷತೆ ಅದಕ್ಕೆ ಸಾಕ್ಷಿಯಾಗಿದೆ. ಕಲಾವಿದರ ಬಗ್ಗೆ ಜನರು ಗೌರವ ತೋರುವಂತೆ 
ಮಾಡಲು ಅವಿಶಾಂತವಾಗಿ ಅವರು ಹೆಣಗಿದ್ದಾರೆ. ಚ್ಯವನಪ್ರಾಶ್ಯ ತಿಂದವರಲ್ಲಿರುವಂಥ 
ತರುಣ ಚಟುವಟಿಕೆ ಅವರ ಇರವಿನ ಅಂಗ. ಕರ್ನಾಟಕದ ಸಾಹಿತಿಗಳಲ್ಲಿ ರಾಯರು 
ಅನನ್ಯರು. ವ್ಯಾಕರಣದ ಮೇಲೆ ತರ್ಕಕ್ಕೆ ಬಹಳ ಗೌರವ ಇರಬೇಕಾಗಿಲ್ಲ; ತರ್ಕದ 
ಮೇಲೆ ಮನಃ ಶಾಸಕ ಹೆಚ್ಚಿನ ಅವಲಂಬನ ಅನಗತ್ಯ; ರಾಜಕಾರಣಕ್ಕೆ ಸರ್ವಶಾಸ್ತ್ರ 
ತಿರಸ್ಕಾರವು ಕೆಲವೌಮ್ಮ ಅಗತ್ಯ -—ಎಂಬಂತಹ ಸಂದರ್ಭಗಳು ದೇಶದ" ವರ್ತಮಾನೆ 
ಸಾಮಾಜಿಕ(ಲೌಕಿಕ) ಜೇವನದ ಸಂಪ್ರದಾಯಗಳಲ್ಲಿ ತಲೆಹಾಕಿರುವುದನ್ನು ಕಂಡ 
ಪ್ರಗತಿಶೀಲತೆಯ ಪ್ರಥಮ ಕನ್ನಡ ಪವಾದಿಗಳು ಶ್ರೀ ಅ.ನ.ಕೃಷ್ಣರಾಯರು. ಅಪವಾದಗಳನ್ನು 
ನಿಯಮಗಳನ್ನಾಗಿ ಪಚುರಪಡಿಸಿದ ಹೊರತೂ, ಆಪದ್ದರ್ಮಗಳನ್ನು ನಿತ್ಯಧರ್ಮಗಳನ್ನಾಗಿ 
ಬಳಸಿದ ಹೊರತೂ ಅಪರಿಹಾರ್ಯವೆನ್ನಿಸಿದ ಅಪನಾಗರಿಕ ವಿಚಾರ- ವಿಶ್ವಾಸ ಸಗಳನ್ನೂ 
ಮೌಲ್ಕ-ಮಾನದಂಡಗಳನ್ನೂ ವಿದುರಿಸಿದ ಎದೆಗಾರಿಕೆ ರಾಯರದು.” ಅವರದು 
ವಸಂತಸೇನಾ -ವಕೀಲಿಕ( ಗಂಗ ofthe downtrodden). ಈ ದೃಷ್ಠಿಯಿಂದ ಅವರು 
ನವ್ಯ ಕಾದಂಬರಿಯ ಯುಗದ ಆದ್ಯರೆಂದೆನ್ನಬಹುದು. "ಆದ್ಯರ ವಚನ ಪರುಷ 
ಕಾಣ” 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೯೭ + 


"ಆಡು ಮುಟ್ಟದ ಸೊಪಿಲ್ಲ' ಎಂಬಂತೆ ಶ್ರೀ ಕೃಷ್ಣರಾಯರು ಭಾಷಣಕ್ಕೆ ತೆಗೆದುಕೊಳ್ಳದ 
ವಸ್ತುವಿಲ್ಲವೆಂಬುದಕ್ಕೆ ಧರ್ಮಸ್ಥಳದ ಸರ್ವಧರ್ಮ ಸಂಮೇಳನದಲ್ಲಿ ಅವರು 
ಬಾಗವಹಿಸುತ್ತಿದ್ದದ್ದಾ ಸಾಕ್ಷಿ. ಅವರ ಬಾಷಣವಮೂ ಕಾದಂಬರಿಂಯೂ 
ಧಾರಾವಾಹಿ (Torrential). ಈ ಧಾರಾವಾಹಿತ್ವದಲ್ಲಿ ಅವರು ವರಕವಿ 
ದ.ರಾ.ಬೇಂದೆಯವರಿಗೆ ಮಾತ್ರ ಹೊಯ್‌ಕೈಯ್‌. ಧಾರಾವಾಹಿತ್ನದ ರೀತಿದ್ದಯದ 
ಅನನ್ಯತೆಯನ್ನು ಶ್ರೋತೃಗಳು ಶಿವಮೊಗ್ಗದಲ್ಲಿಯ ಕನ್ನಡ ಸಾಹಿತ್ಯ ಸಂಮೇಳನದಲ್ಲಿ 
ಅನುಭವಿಸಿದರು. ಹಾಗೇ ಸಿನೆಮಾ ತಾರೆಗಳಂತೆ ಜನಪ್ರಿಯ ಸ್ಪಗತಗಳನ್ನು 
ಸಾರ್ವಜನಿಕವಾಗಿ ಅನುಭವಿಸಿದವರಲ್ಲಿಯೂ ಉಕ್ತ ಸಾಹಿತಿಗಳಿಬ್ಬರೇ ಅಗ್ರಗಣ್ಯರು. 
ಆದರೆ ಅವರವರ ರಸಿಕ ವರ್ಗಗಳು ಸ್ಥೂಲವಾಗಿ ಭಿನ್ನವಾಗಿರುವುದೂ ಗಮನಾರ್ಹ. 


ವ್ಯಾವಹಾರಿಕವಾಗಿ ಬಸವರಾಜ ಕಟ್ಟೀಮನಿಯವರಿಗಿಂತಲೂ ಮೊದಲಿನಿಂದ 
ಕನ್ನಡ ಸಾಹಿತಿಗಳ $pಂkesmanಬೆಂಬಲದ ವಾದಿ ಎನ್ನಿಸಿದ ಕೀರ್ತಿ ಶ್ರೀ ಕೃಷ್ಣರಾಯರಿಗೆ 
ಸಲ್ಲುತ್ತದೆ. ಪಂಡಿತ, ವನಿತೆ, ಲತೆಗಳಂತೆ ಸಾಹಿತಿಗಳು ಶ್ರೀಮಂತ ಆಶ್ರಯದಾತರನ್ನು 
ಅವಲಂಬಿಸುವ ಪರಾಧೀನ ವೃತ್ತಿಗಳೆಂಬುದನ್ನು ಜೀವನದಲ್ಲಿ ಅಲ್ಲಗಳೆದು ತೋರಿದ 
ಎಂಟಿದೆತನ ರಾಯರದು. ಇದರಲ್ಲಿ ರಾಯರು ಕಾರಂತ ಸದೃಶರು. ಈ ದೃಷ್ಟಿಯಿಂದ 
ಕನ್ನಡ ಸಾಹಿತಿಗಳು ಅವರ ಬಗ್ಗೆ ಅಭಿಮಾನ ಪಡಬೇಕು. ಬಹುಶಃ ಅವರ ತ್ರಿವಿಕಮಗಳಿಗೆ 
ಹೊರಗಿನ ವಾಮನಾಭಾಸದ ಆಕೃತಿಯು ಕಾರಣವಾಗಿರಬಹುದೇ? 

ಇದು ರಾಜಕಾರಣಿಗಳ ಯುಗ, ಸಾಹಿತ್ಯ ಸಂಸ್ಕೃಶಿ-ಕಾರಣಿಗಳ ಯುಗವಲ್ಲ 
ಎನ್ನಿಸುವ ಪರಿಸ್ಥಿತಿ ಹೆಚ್ಚು ಹೆಚ್ಚು ಉಗ್ರವಾಗುತ್ತ ಹೋಗಿರುವುದು ಕನ್ನಡದ 
ಶುಭಾಕಾಂಕ್ಷಿಗಳೆಲ್ಲರಿಗೂ ವಿಷಾದವನ್ನುಂಟು ಮಾಡುತ್ತಿದೆ. ಭಾಸಚಿತ್ರಿತ ಕರ್ಣನ ಒಂದು 
ವಧದ ದುರಂತ ವ್ಯಕ್ತಿತ್ತದಂತೆ ಸಾಹಿತ್ಯ ಪುರುಷನಿಂದು ಕರ್ನಾಟಕದ ಜನಜೀವನದ 
ರಂಗದಲ್ಲಿ ಗೌಣಪ್ರಭನಾಗುತ್ತಿರುವುದು ಕೃಷ್ಣರಾಯರಿಗೆ ಕಾಣಿಸದ ಸಂಗತಿಯಲ್ಲ. ಸಾಹಿತ್ಯದ 
ಬ್ರಾಹ್ಮತೇಜಸ್ಸನ್ನು ಗಣಿಸದ ಕ್ಷಾತದ ದೆಸೆಯಿಂದಲೇ ಆಡಳಿತವು ಇಂದ್ರಿಯದಾಸರಿಂದ 
ತುಂಬಿ ಹೋಗುವಂತಾಗಿದೆ. ಅಕ್ಷೇಮ ಎಲ್ಲೆಲ್ಲೂ ತಾಂಡವವಾಡುವಂತಾಗಿದೆ. ಕೃಷ್ಣರಾಯರ 
ಸಿಂಹನಾದದ ಶಕ್ತಿಯಿನ್ನೂ ಕುಂದದಿದ್ದರೂ, ಅವರೀಗ, ಸಾಮೂಹಿಕ ಸತ್ಯಾಗಹ ಕ್ರಮ 
ಅಯಶಸ್ವಿಯಾದುದರಿಂದ ವೈಯಕ್ತಿಕ ಸತ್ಯಾಗಹ ಕಮಕ್ಕಿಳಿದ ಗಾಂಧೀಜಿಯನ್ನು ನೆನಪು 
ಮಾಡಿಕೊಡುವಂತಿದ್ದಾರೆ. ಅವರ ಸಾಹಿತ್ಕಶಕ್ತಿ ಕನ್ನಡವನ್ನು ಕಾಯಲಿ. 

ಜಯ ಕರ್ನಾಟಕ! 


ಜಯ ಭಾರತ | 


['ರಸಚೇತನ' - ಹುಟ ೧೦೨] 


+ ೪೯೮ 


೬೩. ಶ್ರೀ ವಿನಾಯಕ ಕೃಷ್ಣ ಗೋಕಾಕ್‌ 
[3 


ಶ್ರೀ ವಿನಾಯಕರ ವ್ಯಕ್ತಿತ್ತದ ಹೊರಬಾಗಿಲು ಅವರ ಆಜಾನುಬಾಹು ಶರೀರ. 
ವ್ಯಕ್ತವಾದದ್ದು ವ್ಯಕ್ತಿ. ವ್ಯಕ್ತಿಧರ್ಮ ವ್ಯಕ್ತಿತ್ತ ಅಂಥ ವ್ಯಕ್ತಿಧರ್ಮದ ಪ್ರಥಮ ಪರಿಚಯ 
ಒಬ್ಬರ ದೃಶ್ಯವಾದ ರೂಪ-ಆಅಕೃತಿ-ಗಾತ್ರಗಳ ಸಮನ್ವಯದಿಂದಲ್ಲವೇ? ವಿನಾಯಕರು 
ಭವ್ಯವಾದ ಶರೀರ ಸಂಪತ್ತುಳ್ಳವರು; ಸುಂದರರು, ದೃಢಕಾಯರು; ಎತ್ತರದ ಆಳು, 
(Brown) ಎಣ್ಣೆಗಪ್ಪು. ಅವರ ಕಣ್ಣು ಹಾಗೂ ಧ್ಧನಿಗಳು ವಿಶೇಷತಃ ಆಕರ್ಷಕ; ಅವು 
ಗಂಭೀರ, ಘನಭಾವಗಳನ್ನು ಸೂಚಿಸುತ್ತವೆ. 

ನಾಯಕತ್ವದ ಶರೀರಧರ್ಮದ ಜೊತೆಗೆ ವಿನಾಯಕರ ವಾಗ್ಗರ್ಮವು ಲಕ್ಷಣೀಯ. 
ಇಂಗ್ಲೀಷಿನಲ್ಲಿ ಅವರು ಮಾಡಿದ ಭಾಷಣಗಳ ಘನಗಾಂಭೀರ್ಯ, ನಾದತರಂಗಮಾಲೆ, 
ಭಾವಧಾರೆಯ ನಿರರ್ಗಳತೆ, ಅರ್ಥಬಂಧದ ಯಜುಗತಿಗಳು ಕೇಳುಗರ ಮನದ 
ಮೇಲೆ ಚಿರಸಂಸ್ಥಾರಗಳನ್ನುಂಟು ಮಾಡಿವೆ. ಇಂಗ್ಲೆಂಡಿನಲ್ಲೇ ಅವರ ಇಂಗ್ಲೀಷಿಗೆ 
ಮಾನ್ಯತೆ ದೊರಕಿದ್ದನ್ನು ಮೊದಲು ಉಲ್ಲೇಖಿಸಬೇಕಲ್ಲವೆ? ಆಂಗ್ಲ ಸಾಹಿತ್ಯದಲ್ಲಿಯ 
ಅವರ ಪಾಂಡಿತ್ಯದ ಪ್ರಭಾವವನ್ನೂ ಅವರ ವ್ಯಕ್ತ ವರ್ತನೆಗಳಲ್ಲಿ ಕಾಣದಿರಲಾರೆವು. 
ಆದುದರಿಂದ ಅವರ ಕವನ ಲೇಖನ-ಭಾಷಣಗಳನ್ನೋದಿದವರಿಗೆ ಅವರ ವ್ಯಕ್ತಿತ್ವದ 
ಈ ಮುಖ ಮೊದಲು ಪರಿಚಿತವಾಗಿರುತ್ತದೆ. ಕನ್ನಡಿಗರಿಗೆ ಅವರು ಕನ್ನಡ ಮಾಧ್ಯಮದ 
ಮೂಲಕವೇ ಸುಪರಿಚಿತರಾಗಿದ್ದರೂ ಅವರ ಮನೋಧರ್ಮದ ಅಂತರ ಮಾಧ್ಯಮ 
ಇಂಗ್ಲೀಷು ಎಂಬುದು ಅವರ ವಿಮರ್ಶಾತ್ಮಕ ಬರಹಗಳನ್ನು ಕಂಡವರಿಗೆನಿಸದಿರದು. 
ರಸ-ಭಾವಗಳು ಮನುಷ್ಯ ಸಾಧಾರಣವಾಗಿರುವಂತೆ ಜಗತ್ತಿನ ವಿವಿಧ ಸಾಹಿತ್ಯ ರಸಿಕರಿಗೂ 
ಸರ್ವಸಾಧಾರಣ. ಆದುದರಿಂದ ವಿನಾಯಕರ ಆಂಗ್ಲಪಾಂಡಿತ್ಯ ಕನ್ನಡ ಸಾಹಿತ್ಯದಲ್ಲಿ 
ತನ್ನ ವಿಮರ್ಶಾಪಾಂಡಿತ್ಯದ, ಕವನರಚನಾ ನಾವೀನ್ಯದ ಮತ್ತು ಭಾಷಣ ಶೈಲಿಯ 
ಬಗೆಯ ಅಡಿಗಲ್ಲಾಗುವಂತಾಯಿತು. ಹೊಸಗನ್ನಡ ಸಾಹಿತ್ಯದಲ್ಲಿ ಆಂಗ್ಲಜ್ಞಾನ ಮತ್ತು 
ನವ್ಯತೆಗಳು ಜೊತೆಜೊತೆಗೇ ಕೆಲಸ ಮಾಡಿದಂತೆ ತೋರುತ್ತದೆ. ಅದರಿಂದಲೇ ಬಹುಶಃ 
ವಿನಾಯಕರಿಗೆ ನವ್ಯಕಾವ್ಯದ ಹರಿಕಾರರಾಗುವ ಯೋಗ ಬಂತು. ಅವರ ವ್ಯಕ್ತಿತ್ತದ ಈ 
ವಿದ್ಯಾಮುಖದ ಹೆಚ್ಚಿನ ಪರಿಚಯವನ್ನು ಬೇರೆ ಕಡೆ ಕಾಣಬಹುದು. ಆದರೆ ಅವರ 
ವಿದ್ಯಾಲಬ್ದ ವಿನಯವು ನಮಗಿಲ್ಲಿ ಮುಖ್ಯ. ಅವರು ತಮ್ಮ ಕವನವಾವುದಾದರೊಂದನ್ನು 
ಉಲ್ಲೇಖಿಸುವಾಗ ಇದು ವಿನಾಯಕರ ಕವನವೆಂಬುದೊಂದು ಚಿಕ್ಕ ನಿದರ್ಶನ. 
ವಿನಾಯಕರೆಂಬ ಶರೀರಿಗಳ ಧರ್ಮದಿಂದ ಅವರ ಆತ್ಸಧರ್ಮ ಬೇರೆ. ಅದರ ಮುಖವನ್ನು 
ಮುಂದೆ ನೋಡೋಣ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೪೯೯ + 


ಶ್ರೀ ವಿನಾಯಕರು ಶ್ರೀ ಅರವಿಂದ ಮಹರ್ಷಿಗಳ ಭಕ್ತರು. ಭಾರತೀಯನಿಗೆ 
ಆತ್ಮಜೀವನವೇ ಪ್ರಧಾನವೆನಿಸಿದ್ದರಿಂದ ಅವರ ವ್ಯಕ್ಷಕಾವ್ಯಗಳಲ್ಲಿ ಅರವಿಂದ ವಿಚಾರಗಳು 
ಬಿಂಬಿಸತೊಡಗಿದವು. ಅರವಿಂದರ ಮುಖ್ಯಸೂತ್ರ ಸಮಗ್ರಯೋಗ, ಸಾಮರಸ್ಯ, 
ಸಮನ್ವಯ, ಸಮತ್ವ, ಯೋಗ. ಆದುದರಿಂದ ಅವರ ಶಿಷ್ಠರಾದ ವಿನಾಯಕರಾದರೂ 
ಸಮನ್ವಯ ದೃಷ್ಟಿಯುಳ್ಳವರು. ಈ ದೃಷ್ಟಿ ಭಾರತೀಯ ಸಂಸ್ಥ ತಿಯ ಗೌರೀಶಂಕರ. 
ನವ ವಾರತೀಯರ ಐಕ್ಕದ ಸಿದ್ದಿಗೆ ಭು ನೀತಿಯನ್ನು ಭಾವಗತೆ ಮಾಡಿಕೊಳ್ಳುವುದು 
ಅತ್ಸನಿವಾರ್ಯ. ಅರವಿಂದರ ಅಧ್ಯಾತ್ರಪಸ್ಥಾನ, ರಸ ವಿವೇಚನಾಪ್ರಸ್ಥಾನ. ನೈತಿಕ ಪಸ ಪ್ರಸ್ಥಾನಗಳು 
ವಿನಾಯಕರಿಗೆ ಆರಾಧ್ಯ ಎಂಬುದು ಅವರ ಕವನ, ಲೇಖಿನ, ಭಾಷಣಗಳಿಂದ 
ಸಷ್ಟವಾಗುತ್ತದೆ. ತಮ್ಮ ಮತ್ತ ಅನಿಲಕುಮಾರನ ಉಪನಯನ ಸಮಾರಂಭದಲ್ಲಿ ಭಿನ್ನ 
ಧರ್ಮಪತಿನಿಧಿಗಳೇಳೆಂಟು ಜನರಿಂದ ಆಯಾ ಧರ್ಮದ ಸಾರದ ಬಗ್ಗೆ 
ಉಪನ್ಯಾಸವಿಡಿಸಿದ್ದು ಅವರ ಸಮದರ್ಶನಕ್ಕೆ ಉತ್ತಮ ಉದಾಹರಣೆ. ಮೊದಲು 
ಭಾವಿಕ ಸಮನ್ವಯವನ್ನು ಸಾಧಿಸಿಕೊಳ್ಳದೆ ಕಾರ್ಯದಲ್ಲಿ ಯಾರು ಸಮನ್ವಯಿಯಾದಾರು?॥ 
ಬೌದ್ಧಿಕವಾಗಿ ಸಮನ್ವಯವನ್ನು ಉಪದೇಶ ಮಾಡುವವರಿಗಿಂತ ಭಾವಿಕ ಸಮನ್ವಯವನ್ನು 
ಸಾಧಿಸಿಕೊಂಡವರು ಕ್ರಿಯೆಯಲ್ಲಿ ಸಮಭಾವದಿಂದ ವರ್ತಿಸುವ ಸಂಭವ ಹೆಚ್ಚು. 
ಅಂಥವರಲ್ಲಿ ವಿನಾಯಕರಿಂದು ಗಣ್ಯರು. ಅವರ ಭಾವ ಪ್ರಾಧಾನ್ಯ ಸಹಜೀವಿಗಳಿಗಿಂದು 
ಸುವ್ಯಕ್ಷವಾಗಿದೆ. ಅದರಿಂದ ಅವರು ಸುಹೃದಯರು, ಆ ಮೂಲಕ ಸಹೃದಯರು. "“ 
“A man is known by the company he keeps” ಎ೦ಬ ಗಾದೆಯಂತೆ ವಿನಾಯಕರು 
ಆರಿಸಿಕೊಂಡ ಒಡನಾಡಿಗಳ ಗಣ್ಯ ತತ್ವವಾದ - 


“ಜನಮೆಚ್ಚಿ ನಡಕೊಂಡರೇನುಂಟು ಲೋಕದಿ 
ಮನಮೆಚ್ಚಿ ನಡಕೊಂಬುವುದೆ ಧರ್ಮವು 
ಜನರೇನು ಬಲ್ಲರು ಒಳಗಾಗೊ ಕೃತ್ಯವ 
ಮನವರಿಯದ ಕಳ್ಳತನವಿಲ್ಲ ಮರುಳೇ॥” 


ಎಂಬುದನ್ನು ಗಮನಿಸಿದರೆ ವಿನಾಯಕರಿಗಾವುದು ಪ್ರಿಯ ಎಂಬುದು ತಿಳಿದು 
ಅವರ ಹೃದಯಧರ್ಮದ ಪರಿಚಯ ಚೆನ್ನಾಗಿ ಆಗುತ್ತದೆ. ಗೆಳತನದ ಅವರ ವರ್ತನೆ 
ಒಂದು ಸದಾದರ್ಶ. ಗೆಳೆಯರಿಗಾಗಿ ಶ್ರಮಿಸುವ ಪ್ರವೃತ್ತಿ ಅವರಲ್ಲಿ 
ಸಹಜಗುಣವಾಗಿರುವುದರಿಂದ ಆ ಮೂಲಕ ಅವರು ಶಿಷ್ಯಪ್ರಿಂಶ 
ಗುರುವರೃರೆಂದೆನಿಸಿಯೂ ಪ್ರಖ್ಯಾತರಾಗಿದ್ದಾರೆ. ತಪ್ಪು ಮಾಡದ ಮನುಷ್ಯನಿಲ್ಲ. ಆದರೆ 
ಕಾಲಾಂತರದಲ್ಲಾದರೂ ಸ್ವದೋಷಾಂಶಗಳನ್ನು ತಿಳಿದುಕೊಂಬ ಸಂಸ್ಕಾರವಾದರೂ 
ಮನುಷ್ಯನಲ್ಲಿರಬೇಕು. ಹಾಗಿದ್ದ ಮನುಷ್ಯನ ಜೀವನವೇ ಆರೋಗ್ಯಕರವಾದ ತುಂಬು 
ಜೀವನ. ಅಂಥ ಸತ್ತವೃತ್ತಿ ಶ್ರೀ ವಿನಾಯಕರಲ್ಲಿರುವುದರಿಂದಲೇ" ಅವರ ಗೆಳೆಯರ 
ಹಾಗೂ ಶಿಷ್ಯರ ಬಳಗ ಬಹಳ ದೊಡ್ಡದಾಗಿ ಬೆಳೆದಿದೆ. 


+ ೫೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕೆಲವೊಮ್ಮೆ ವಿನಾಯಕರ ಗೆಳೆಯರು ಅವರು ಕಾಗದಕ್ಕೆ ಉತ್ತರ ಬರೆಯುವಲ್ಲಿ 
ವಿಲಂಬಿಸುವ ಹಾಗೂ ಬರುತ್ತೇನೆಂದು ಗೆಳೆಯರಿಗೆ ಹೇಳಿ ಅವರಲ್ಲಿಗೆ ಹೋಗದಿರುವ 
ದೋಷಗಳನ್ನು ಹೇಳಿದ್ದುಂಟು. ಇಂಥ ದೋಷಗಳು ಅನೇಕರಲ್ಲಿವೆ. ಆದರೆ ಅವು 
ಖಂಡಿತವಾಗಿಯೂ ಅಸಮರ್ಥನೀಯ. ಅಪವಾದಾತ್ಮಕವಾದಲ್ಲಿ ಅವು ಕ್ಷಮ್ಯವಾದುವೇ 
ಹೊರತು ಅಪದ್ದರ್ಮವನ್ನು ನಿತ್ಯಧರ್ಮವನ್ನಾಗಿ ಮಾಡಿಕೊಂಡ ಸಂದರ್ಭಗಳಲ್ಲಿ 
ಅವನ್ನು ಕ್ಷಮ್ಯವೆಂದು ಹೇಳಲು ಬರದು. ಕಾರ್ಯಬಾಹುಲ್ಕದಿಂದ ಕೆಲಮಟ್ಟಿಗೆ ಅವರಲ್ಲಿ 
ಉಂಟಾದ ಆ ದೋಷಗಳನ್ನು ಅವರ ಗೆಳೆಯರು ಕ್ಷಮಿಸುತ್ತಾರೆನ್ನಿ. ಆದರೆ ಅವು 
ವ್ಯಕ್ತಿಯ ಮಾನಸಿಕ ಆಲಸ್ಯದಿಂದ ಉಂಟಾಗುವ ಸಂಭವ ಹೆಚ್ಚು ಅಂಥ ಪ್ರಕರಣಗಳು 
ಸಂಭವಿಸದಂತೆ ಜಾಗೃತೆ ವಹಿಸುವುದು ಖ್ಯಾತನಾಮರಿಗೆ ಇನ್ನೂ ಹೆಚ್ಚು ಅಗತ್ಯ. 
ಏಕೆಂದರೆ, ಅವರಿಗೆ ಅಹಂಕಾರದ ಆರೋಪ ನೊಂದ ಪರಿಚಿತರಿಂದ ಲಭ್ಯವಾಗುವ 
ಸಂಭವ ಬಹಳ, ಅಲ್ಲದೆ ಪ್ರಸಿದ್ದಿ ಕಾಮವಿಲ್ಲವೆಂದು ತಿಳಿದುಕೊಂಡಿರುವ ಪ್ರಸಿದ್ಧ 
ವ್ಯಕ್ತಿಗೂ ಪ್ರಸಿದ್ಧಿಯ ಗುಂಗಿನಲ್ಲಿ ಕೆಲ ಸಾಮಾಜಿಕ, ವ್ಯಾವಹಾರಿಕ ನೀತಿ ಗಣ್ಕವಲ್ಲವೆಂದು 
ತೋರುತ್ತ ಹೋಗುವ ಸಂಭವವೂ ಉಂಟು. 

ಶ್ರೀ ವಿನಾಯಕರು ಕವಿಗಳು, ಕಾದಂಬರಿಕಾರರು, ವಿಮರ್ಶಕರು. ಅವರ ವಿಮರ್ಶಕ 
ಮುಖದಿಂದ ಅನೇಕ ಲೇಖನಗಳೂ ಭಾಷಣಗಳೂ ಹೊರಬಿದ್ದಿವೆ. ಅರವಿಂದ ಪಂಥ 
ಅಲ್ಲಿಯೂ ಗಣ್ಯ ಅವರ ನವ್ಯ ಮಾರ್ಗವೂ ಅಲ್ಲಿ ಉಲ್ಲೇಖ್ಯ. ಅವರ ವಿಮರ್ಶ 
ನೀತಿಯ ಬಗ್ಗೆ ಬೇರೆ ಕಡೆ ನೋಡಬಹುದು. ಕರ್ನಾಟದಲ್ಲಿ ವಿದ್ದಾಂಸರು ಬಹಳ 
(Sensitive) ಲಘುಕ್ಲೋಭ್ಯರೆಂಬುದು ಪರಂಪರಾಗತ. ಇಂದಿನ ತಲೆಮಾರಿನ ನಾವು 
ಈ ಮನೋದೋಷವನ್ನು ಗೆದ್ದುಕೊಳ್ಳದೆ ಹೋದರೆ ನಮ್ಮ ಸಾಹಿತ್ಯ ಪ್ರಪಂಚದ 
ಮಹಾಪ್ರಾಣದಲ್ಲಿ ತುಂಬುಜೀವನವಿಲ್ಲದೆ ಹೋಗಿ, ಉತ್ತಮ ಸಾಹಿತ್ಯ ಕೃತಿಗಳಾಗಲಿ 
ನಿಷ್ಷಕ್ಷಪಾತ ವಿಮರ್ಶೆಗಳಾಗಲಿ ಹುಟ್ಟಲಾರವು. ಆಂಧ್ರಪ್ರದೇಶ, ತಮಿಳುನಾಡು ಮತ್ತು 
ಮಹಾರಾಷ್ಟಗಳಲ್ಲಿ ನಮಲ್ಲಿಗಿಂತ ಹೆಚ್ಚು ಅನುಕೂಲ ಮಾನಸಿಕ ಆವರಣವಿದೆ ಎಂದು 
ನನಗನಿಸುತ್ತದೆ; ಸಮಕಾಲೀನ ಕೃತಿಗಳ ವಿಮರ್ಶೆಗಳಲ್ಲಿ ಒಂದೂ ಚಿರಸ್ಥಾಯಿಯಾಗಿ 
ಉಳಿಯದೆ೦ಿಬ ನಿರಾಶಾದಾಯಕ ವಾತಾವರಣವಿಲ್ಲವೆಂದು ತೋರುತ್ತದೆ. ವಿನಾಯಕರ 
ವಿಮರ್ಶಕಾರ್ಯ ಬಹಳ ಕಾಲದಿಂದ ಬೆಳೆಯುತ್ತ ಬಂದುದು; ಇನ್ನೂ ಸಮೃ ದ್ದವಾಗಿ 
ಬೆಳೆಯುವುದರಲ್ಲಿ ಸಂದೇಹವಿಲ್ಲ. ಅದರಿಂದ ಹೊಸ ಗನ್ನಡದ ರಸಿಕರಿಗೆ ಭಾರತದಲ್ಲಿ 
Decent Gentleman - ಸಭ್ಯನು ಹೇಗಿರಬಹುದು? ಬ ಕೇಳಿದರೆ ಸುಲಭವಾಗಿ 
ನಾವು ವಿನಾಯಕರ ಕಡೆ ಬೊಟ್ಟುಮಾಡಿ ತೋರಿಸಬಹುದು. ಸಾಮಾಜಿಕ ಸಭ್ಯತೆಯ 
ಆದರ್ಶಕ್ಕೆ ಅತ್ಯಂತ ನಿಕಟವರ್ಶಿಯಾಗಿರುವ ಅವರ ಸಮನ್ನಿತ, ಸುಸಂಗತ ವರ್ತನೆ 
ನಿಜವಾಗಿಯೂ ರಮ್ಯ. ಸತ್ಯ, ಸೌಂದರ್ಯ, ಸಾಧುತ್ತಗಳ ಸಮನ್ನಿತ ಪ್ರಕಾಶ ಅಥವಾ 
ಪ್ರಭಾವಲಯ ಅವರ ವ್ಯಕತದ ಸುತ್ತ ವೃದ್ಧಿ ಹೊಂದುತ್ತಿರುವ ಅಧಿಶ ನಿಕಟನಿರೀಕ್ಷಕರಿಗೆ 
ಗೊತ್ತಾಗಬಹುದು. ಭವಿಷ್ಯ ದಲ್ಲಿ ಪಪ ಇನ್ನೂ ಹೆಚ್ಚಿನ ಅತ್ಮಬಲವನ್ನೂ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೦೧ + 


ಆವರಣಬಲವನ್ನೂ ಪಡೆದು ಮಹತ್ವಾರ್ಮಗಳನ್ನು ಮಾಡಿಯಾರೆಂದು ಆಶಿಸಬಹುದಲ್ಲವೆ? 

ಪಬುದ್ಧ ಶೆದ್ದೆಯು ವ್ಯಕ್ತಿತ್ತದ ತಾಯಿಬೇರು. ಅಂಥ ಶ್ರದ್ದ ವಿನಾಯಕರಲ್ಲಿ ಯಾವುದು? 
“Soul is God’s grandest temple on this Globe - ಆತ್ಸವು ಈ ಲೋಕದಲ್ಲಿ 
ದೇವರ ಅತ್ಯಂತ ವೈಭವ ಸಂಪನ್ನವಾದ ದೇವಾಲಯ” ಎಂಬುದೇ ಅದಾಗಿದೆ. 
ಪ್ರತಿಕ್ಷಣದ ಮನೋದೈಹಿಕ ಚಟುವಟಿಕೆಗಳು ನಡೆಯುತ್ತಿರುವಾಗ ಹೆಚ್ಚು ಕಾಲ ಆತ್ಮದ 
ಬಗ್ಗೆ ಎಚ್ಚರವಾಗಿರುವ ವ್ಯಕ್ತಿ ಆತ್ಮಬಲವನ್ನು ಬೆಳೆಸಿಕೊಳ್ಳುತ್ತಾ ಹೋಗುತ್ತಾನೆ. ಆ ಶಕ್ತಿ 
ಇಹಪರಗಳೆರಡರ ಸಿದ್ದಿಗಳಿಗೂ ಅತ್ಯಾವಶ್ಯಕ. ಪರದ ಸಿದ್ದಿಗೆ ಮುಮ್ನೆಟ್ಟಲಾಗುವಂಥ 
ಇಹದ ಸಿದ್ದಿ ಸರ್ವಾದರಣಕೀಯ. ಅಂಥ ಮಾರ್ಗದಲ್ಲಿ ಕಾಲಿಟ್ಟ ವಿನಾಯಕರಿಗಿಂದು 
ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷಪದ ದೊರಕಿದ್ದು ಸಮಾಜದ ಆರೋಗ್ಯಕ್ಕೆ ಹೋಷಕ; 
ಜೀವನವನ್ನು ಪ್ರತಿಬಿಂಬಿಸುವ, ಪೋಷಿಸುವ, ಪೇರಿಸುವ ಸಾಹಿತ್ಯ ಶಕ್ತಿಯ ವೃದ್ದಿಗೆ 
ದೊಡ್ಡ ಆಧಾರ ಎಂದರೆ ಅತಿಶಯೋಕ್ಷಿಯಾಗಲಾರದು. 

ವಿನಾಯಕರು ವಸ್ತುತಃ ವಿಶಿಷ್ಟ ಗುಣಸಂಪನ್ನ ನಾಯಕರು. “Spiritual life is 
the sum total of the functions which resist sin - ಪಾಪವನ್ನು ಪ್ರತಿಭಟಿಸುವ 
ಕರ್ತವ್ಯಗಳ ಪುದುವಟ್ಟೇ ಆಧ್ಯಾತ್ಮಿಕ ಜೀವನ” ಎಂಬ ಅಂಶವನ್ನು ಮನಗಂಡ ವ್ಯಕ್ತಿಯು 
ಶಿಕ್ಷಣ ಕ್ಷೇತ್ರದಲ್ಲಿರಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರಲಿ ಅಥವಾ ರಾಜಕೀಯ 
ರಂಗದಲ್ಲಿ ಹೊಕ್ಕಿರಲಿ - ಅದರ ಸ್ಥಾನ ವಿಶಿಷ್ಠವಾದುದು; ಅದರ ನಾಯಕತ್ವ 
ಸರ್ವೋದಯಕರ. ಆದುದರಿಂದ ಅನುಭವದ ವೈಶಾಲ್ಯ, ವೈವಿಧ್ಯಗಳನ್ನು ಸಮತ್ನದ 
ದೃಷ್ಟಿಯಿಂದ ಪರಿಶೀಲಿಸಿ ನೋಡಬಲ್ಲ ಧೀರೋದಾರ ದಕ್ಷತೆಯುಳ್ಳ ವಿನಾಯಕರ 
ನೇತೃತ್ವದಲ್ಲಿ ಹೊಸಗನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಜೀವನಾದಾಯಕ 
ಸ್ಫೂರ್ತಿ ದೊರಕಿ, ಬಳ್ಳಾರಿಯ ಸಾಹಿತ್ಯ ಸಮ್ಮೇಳನ ಅಪೂರ್ವ ಸದಾದರ್ಶವನ್ನು 
ಹಾಕಿಕೊಡುವುದರಲ್ಲಿ ಸಂದೇಹವಿಲ್ಲ ಕನ್ನಡ ರಸಿಕರ ರಸದೃಷ್ಠಿಯಾದರೋ ಆ ಮೂಲಕ 
“ತುಲಾ ಮೇ ಸರ್ವಭೂತೇಷು ಸಮಾತಿಷೃತಿ ಜಾಜಲೇ” ಎಂದ ಹಾಗೆ ನಿರ್ವಿಕಾರ 
ಕಾವ್ಯಾವಲೋಕನ - ಜೀವನಾವಲೋಕನಗಳ ಶಕ್ತಿಯನ್ನು ಪಡೆದೀತೆಂದು ನಂಬುತ್ತೇನೆ. 


['ಕನ್ನಡ ನುಡಿ” - ವಿಶೇಷ ಸಂಚಿಕೆ ಜನವರಿ ೧೯೫೮ - ಹುಟ ೧೩] 


+ ೫೦೨ 


೬೪. ವಿದ್ಧತ್ಯವ ದಿ.ಪಾಂಡೇಶ್ವರರು 


"ಬೆಳಕಿನ ಬೀಜ'ವೆಂದು ಹೆಸರಾದ ಶ್ರೀ ಜಿ.ಆರ್‌. ಪಾಂಡೇಶ್ಷರರು ಸ್ಥಾತಂತಯೋಧರು. 
ತಮ್ಮ ಮನೆ ಬಿಟ್ಟು ಹೊರಟು ಬಾಲ್ಯದಲ್ಲೇ ತಮ್ಮ ಸ್ಪತಂತ್ರ ಪವ್ಯತಿಯನ್ನು ತೋರಿದ 
ಶ್ರೀ ಗಣಪಶಿರಾವ್‌ ಪಾಂಡೇಶ್ವರರು ಗಾಂಧಿವಾದಿಗಳಲ್ಲಿ ಯಾರಿಗೂ ಕಡಿಮೆಯೆನ್ನಿಸದ 
ಶಿಸ್ಸಿನ ಸಿಪಾಯಿಗಳಾಗಿದ್ದರು. "ನವಯುಗ'ವೆಂಬ ಹುಬ್ಬಳ್ಳಿಯ ದಿನಪತ್ರಿಕೆಯ 
ಪ್ರಧಾನೋಪಸಂಪಾದಕರಾಗಿ ಅದರ ಮಟ್ಟವನ್ನೂ ಓದುಗರ ಸಂಖ್ಯೆಯನ್ನೂ 
ಹೆಚ್ಚಿಸಿದ್ದಲ್ಲದೆ, ಸಂಪಾದಕೀಯದ ಒಂದು ಬರಹದಲ್ಲಿ ಅಲ್ಲವಾದ ಬದಲಾವಣೆಯನ್ನೊಮ್ಮೆ 
ತಮಗೆ ಮೇಲಿನವರು ತಿಳಿಸದೆ, ಒಪಿಗೆ ಪಡೆಯದೆ ಮಾಡಿದ ಪ್ರಕರಣದಿಂದ ನೊಂದ 
ಅವರು ಆ ಕೆಲಸಕ್ಕೆ ರಾಜೀನಾಮೆ ಇತ್ತರು. ಧಾರವಾಡದ "ಜಯಕರ್ಣಾಟಕ' ಪತ್ರಿಕೆಯ 
ಸಂಪಾದಕರಾದ ಅವರು ಅದನ್ನು ಬಿಟ್ಟು ಹೊನ್ನಾವರಕ್ಕೆ ಬಂದು "ನಾಗರಿಕ್‌ ವಾರಪತ್ರಿಕೆಯ 
ಸಂಪಾದಕರಾದರು. "ಅಪ್ರಿಯಸ್ಯ ಚ ಸತ್ಯಸ್ಯ ವಕ್ತಾ, ಶ್ರೋತಾ ಚ ದುರ್ಲಭಃ” ಎಂಬ 
ಗಾದೆ ಅವರಿಗಾಗಿಯೇ ಹುಟ್ಟದಂತಿತ್ತು ಅವರ ಆ ಗುಣವನ್ನು ಹೊನ್ನಾವರದ 
ಗ್ರಾಮವಾಸಿಗಳು ಸಹ ಮೆಚ್ಚಿಕೊಂಡಿದ್ದರು. ಏಕೆಂದರೆ ಆ ಜನತೆಗೆ ಅಲ್ಲಿ ಹಿಂದೆ ಇದ್ದ 
ದಿ.ಎಸ್‌.ಎಸ್‌.ಶಾಸ್ತ್ರಿಗಳ ನೇತ್ಯ ತದ ಪರಿಜೆಯ ಹಾಗೂ ಮೆಚ್ಚುಗೆ ರೂಢಿಯಾಗಿತ್ತು. 
ಅವರ ಸ್ವಾಭಿಮಾನೆ- ರಾಷ್ಟ್ರಾಭಿಮಾನಗಳನ್ನು ಆ ಜನರು ಇವರಲ್ಲಿ 'ಪ್ರಶಿಬಿಂಬ ರೂಪದಲ್ಲಿ 
ಕಂಡಿರಬಹುದೋ ಏನೋ 


ಆದಿ ಕವಿ ಪಂಪನು ಕೇವಲ ಕವಿಯಾಗಿರದೆ ಸೇನಾಧಿಪತಿಯೂ ಆಗಿದ್ದನೆಂಬ 
ಪ್ರತೀತಿ ಇದೆ. ಹಾಗೇ ಕವಿಗಳಾಗಿ ಬೆಳೆದು ಬಂದ ಸುಧಾರಣಾಶೀಲ ಪಾಂಡೇಶ್ವರರೂ 
ತಮ್ಮ ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ವೀರ ಅಭಿಮನ್ಯುವಿನಂತೆ ಹೋರಾಡಿದವರು. 
ಬಾಲವಿಧವೆಯನ್ನು ಮದುವೆಯಾಗಿ ತಮ್ಮ ಜೀವನದಲ್ಲಿಯೇ ಸುಧಾರಣೆಯನ್ನು 
ನಿದರ್ಶಿಸಿದ ಅವರು "ಗುಣಾಃ ಪೂಜಾಸ್ಥಾನಂ ಗುಣಿಷು ನ ಚಲಿಂಗಂ ನ ಚ 
ವಯ” ಎಂದ ಹಾಗೆ ಜಾತ್ಯಾದಿ ತಾರ್ಕಿಕ ಉಪಾಧಿಗಳಿಂದ ಬದ್ದರಾಗದೆ ವಿಶ್ವ 
ಭಾರತೀಯ ಮನೋವೃತ್ತಿಯನ್ನು ಬೆಳೆಸಿಕೊಂಡಿದ್ದರು. ಅಖಿಲ ಕರ್ಣಾಟಕ 
ವೃತ್ತಪತ್ರೋದ್ಯಮಿಗಳ ದೆಸೆಯಿಂದ ಅವರಿಗೆ ಮಾಸಿಕ ಗೌರವ ವೇತನವೂ ದೊರಕಿತು. 
ಅವರ ಮಗ-ಮಗಳು ಐಶ್ಚರ್ಯವಂತರಾಗಲಿಲ್ಲ. ಆದರೂ ತಂದೆಯ ಸ್ಥಾಭಿಮಾನ- 
ಗೌರವಗಳನ್ನು ಅನುಕರಿಸಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಅವರಿಗೆ ಸಮಾಧಾನ. 


ಆದರೆ ಜೀವನದ ೨೭ನೆಯ ವಯಸ್ಸಿನಲ್ಲಿ ಈ ಧೀರೋದಾರ ಜೀವಿಗೆ "ಕ್ಯಾನ್ಸರ್‌' 
ರೋಗ ತಗುಲಿದ್ದರಿಂದ ಎಡಗೈಯನ್ನು (ವೈದ್ಯರು ಇಡಿ ತೋಳನ್ನು ಕತ್ತರಿಸಿದ್ದರಿಂದ) 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೦೩ + 


ಕಳೆದುಕೊಳ್ಳಬೇಕಾಯಿತು. ಈಗ ಅವರು ವ೨೭ರಲ್ಲಿದ್ದರೂ ಕ್ಯಾನ್ಸರ್‌ ರೋಗದಿಂದ 
ಪೂರ್ಣವಾಗಿ ಮುಕ್ತರಾಗದೆ ಮತ್ತೆ ಹುಬ್ಬಳ್ಳಿಯ ನವನಗರದ ಕ್ಯಾನ್ಸರ್‌ ಆಸ್ಪತ್ರೆಯಲ್ಲಿ 
ಚಿಕಿತ್ರೆ ಪಡೆಯುವಂತಾಯ್ತು ನಮ್ಮ "ಶಿರಸಿ ಸಮಾಚಾರ” ಸಂಪಾದಕೀಯವನ್ನು ಬರೆಯಿತು. 
ಮತ್ತು ತನ್ನ ಅಲ್ಪ ಕಾಣಿಕೆಯನ್ನು ಅಭಿಮಾನದಿಂದ ಅವರಿಗೆ ಕಳಿಸಿತು. ಜಿಲ್ಲೆಯ ಎಲ್ಲ 
ಉದಾರಿಗಳಿಗೂ ಧನ ಸಹಾಯ ನೀಡುವಂತೆ ಆಗಸ್ಟ್‌ ತಿಂಗಳಲ್ಲಿ ವಿನಂತಿ 
ಮಾಡಿಕೊಂಡಿತು. ಅನೇಕ ವ್ಯಕ್ತಿಗಳೂ ಸಂಸ್ಥೆಗಳೂ ದಾನ ಮಾಡಿದವು. ಆದರೇನು 
ಕಳೆದ ಸೆಪ್ಟೆಂಬರ್‌ ೧೮ರ ಪತ್ರಿಕೆಯು ಅವರು ನಿಧನ ಹೊಂದಿದ ಸುದ್ದಿಯನ್ನು 
ಪ್ರಕಟಿಸಿತು. 

"ಜಾತಸ್ಯ ಹಿ ಧುವೋ ಮೃತ್ಯುಃ” ಎಂಬುದು ನಿಜವಾದರೂ "ಬೆಳಕಿನ ಬೀಜ'ವೆಂದು 
ಹೆಸರಾಂತ ಗಣಪತರಾವ್‌ ಪಾಂಡೇಶ್ವರರು ಮಹಾತ್ಮಾ ಗಾಂಧಿಯವರ ಆಶ್ರಮದ 
ಶಿಸ್ತು-ಸಂಯಮಗಳ ಮೂರ್ತಿಗಳಾಗಿದ್ದರೂ ಅವರ ಅಪ್ರಿಯ ಸತ್ಯ ಭಾಷಣಗಳಿಂದ 
ಕೆಲ ಜನರು ಅವರನ್ನು ತಪ್ಪಾಗಿ ತಿಳಿದುಕೊಂಡಂತಿತ್ತು "ನ ಬ್ರೂಯಾತ್‌ ಸತ್ಯಮಪ್ರಿಯಂ' 
ಎಂಬುದನ್ನು ಆಧರಿಸಿ ಸುಳ್ಳುಹೇಳುವ ಮತ್ತು ಹೇಳಬೇಕಾದಲ್ಲಿ ಹೇಳಬೇಕಾದುದನ್ನು 
ಹೇಳದಿರುವ ತಪ್ಪುಗಳನ್ನು ನಮ್ಮಲ್ಲಿ ಹಲವರು ಮಾಡುತ್ತಾರೆ. ಪ್ರಿಯವಾಗುವ ರೀತಿಯಲ್ಲಿ 
ಸತ್ಯವನ್ನು ಹೇಳಬೇಕು. (ಸತ್ಯಂ ಬ್ರೂಯಾತ್‌ ಪ್ರಿಯಂ ಬ್ರೂಯಾತ್‌) ಎಂಬುದು 
ಉಕ್ತ ಸೂಕ್ತಿಯ ಸರಿಯಾದ ಅರ್ಥವೆಂದು ಹಿಂದೊಮ್ಮೆ ಧರ್ಮ ಶಾಸ್ತಜ್ಞರೊಬ್ಬರು 
ಹೇಳಿದ್ದುಂಟು. ಬರೆಹಗಳಲ್ಲಿ ದಿ.ಪಾಂಡೇಶ್ವರರು ಬಹುಮಟ್ಟಿಗೆ ಇದನ್ನು ಪಾಲಿಸಿದರು; 
ಬಾಯಿ ಮಾತಿನಲ್ಲಿ ಸುತ್ತಲಿನವರ ಸ್ನೇಹ-ಸಿಗೆಗಳನ್ನಾ ಧರಿಸಿ ಇದ್ದದ್ದನ್ನು ಇದ್ದ ಹಾಗೆಯೇ 
ಹೇಳುತ್ತಿದ್ದುದು ಗೋಮುಖ ವ್ಯಾಪ ಸ್ನೇಹಿತರಿಗೆ ತಪಾಗಿ ಕಂಡಿರಬಹುದು. ಪಾಂಡೇಶ್ವರರ 
ನಿರ್ಮತ್ತರ, ಸರ್ವೋದಯ ಪಕ್ಷಪಾತಗಳು ಅವರ ಶಿಶುಸಹಜ ನಿಷ್ಲಾಪ ಅಂತಃ ಕರಗಕ್ಕೆ 
ನಿದರ್ಶನಗಳಾಗಿದ್ದವು. ಅವರ ಕಾವ್ಯಧಾರೆ ಅವರನ್ನು ಹಿಂದಿನ ಉ.ಕ. ಜಿಲ್ಲಾಸಾಹಿತ್ತ 
ಸಮ್ಮೇಳನದ ಅಧ್ಯಕ್ಷರನ್ನಾಗಿಮಾಡಿತು. ನವೋದಯಾದಿ ಕೃತಕ ವಿಭಾಗದ 
ತಲೆಮಾರುಗಳಾವುದರಿಂದಲೂ ಬದ್ದವಾಗದ ಶುದ್ದ ಜನಕಾವ್ಯ ಶೈಲಿ ಪಾಂಡೇಶ್ವರರದು. 
ಯಕ್ಷಗಾನ ಕಲಾರಸಿಕರಲ್ಲಿ, ವಿಮರ್ಶಕರಲ್ಲಿ, ಅಗಪಂಕ್ತಿಗೆ ಸೇರಿದ ಅವರ ಅಭಿರುಚಿಯ 
ನಯ, ನಾಜೂಕು. ಸೂಕ್ಷ್ಮಸಂವೇದನಶಕ್ತಿ, ಔಚಿತ್ಯ ನಿರ್ಣಾಯಕ ಪ್ರತಿಭೆಗಳು 
ಭೂಷಣವಾಗುವಂತಹ ವಿದಗ್ಗತೆಯ ಕುರುಹುಗಳಾಗಿದ್ದವು. 

ದಿ.ಗಣಪತಿರಾಯರು ಅಂಥ ಸಾಂಪ್ರದಾಯಿಕರಲ್ಲ. ಪ್ರಬುದ್ಧ ಸಂಪ್ರದಾಯದ 
ವಳಾಸಶೀಲ ಪ್ರಜ್ಞೆಯುಳ್ಳವರು. "ಮೇಜರ್‌ ಪೊಯೆಟ್‌ ಮೈನರ್‌ ಪೊಯೆಟ್‌' ಎಂದು 
ಪತ್ರಿಕಾ ಪಸಿದ್ಧಿಗಳಿಂದ ಮತ್ತು ರಾಜಧಾನ್ಯಾದಿ ಸ್ಥಳ ಮಾಹಾತ್ಮದಿಂದ ತೀರ್ಪು 
ಕೊಡುವವರಿಗೆ ಅವರು ಬಹು ದೊಡ್ಡ ಸವಾಲಾಗಿದ್ದರು. ದೊಡ್ಡ ಪಟ್ಟಣ ಸೇರಿದ 
ಕೂಡಲೇ ಗ್ರಾಮಸಿಂಹಗಳು ಸಿಂಹಗಳಾದಾವೇ? ಆದಾವೆಂದು ಗುರುಕುಲ 


+ ೫೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ವಿದ್ಯಾಸಂಪನ್ನರಾರೂ ಭಾವಿಸರು. ನಮ್ಮ ಗೆಳೆಯರೊಬ್ಬರು ಹೆಸರಿಸಿದ "ಕುರಿಕುಲ” 
ವಿದ್ಯಾವಂತರು ಭಾವಿಸಿದರೆ ಬಂದದ್ದೇನು? ಇತಿಹಾಸವು ಕಾಲಬಲದಿಂದ ಭಾಸ 
ಕವಿಗೆ ತೋರಿದ ನ್ಯಾಯವನ್ನು ತೋರದೆ ಎಂದೂ ಉಳಿಯದು. ಅವರ ಕವನಗಳಲ್ಲಾ 
ಜೆಂಗಲವೆಗಳು. ಅವರ ಸಾಹಿತ್ಯ ವಿಮರ್ಶೆಯ ಪಾಕವು ರಾಧಸ್‌ (ದೇವತಾಹಾರ). 
ಜೀವನಸಾಹಿತ್ಯಗಳು ಅವರಲ್ಲಿ ಬಿಂಬ-ಪ್ರತಿಬಿಂಬಗಳಂತಿದ್ದವು. ಅಂಥ ಸತ್ಕಹರಿಶ್ಚಂದರ. 
ಗೃಹಸ್ಥ ಸಾಧುಗಳ, ಅಭಿನವ ಕಾವ್ಯಕಲಾಕೋವಿದರ ಪದೋತೃರ್ಷ ಸಹಿಷ್ಣುಗಳ 
ನಿಧನದಿಂದ ಹೊನ್ನಾವರವಷ್ಟೇ ಅಲ್ಲ-ಇಡಿ ಕರ್ಣಾಟಕವೇ ಕ್ಷಣಕಾಲ ಬಡವಾದಂತೆ 
ತೋರಿತು. ತತ್ನನಿಷ್ಠರು ಬದುಕಿ ಉಳಿಯುವುದು ಮುಂದಿನ ತಲೆಮಾರುಗಳ ತತ್ನನಿಷ್ಠರ 
ಹೃದಯಗಳಲ್ಲಿ. ಅಂತೆಯೇ ತತ್ವನಿಷ್ಟರಾಗಿದ್ದ ಪಾಂಡೇಶ್ವರ ಗಣಪತಿರಾಯರು ಉತ್ತರ 
ಕನ್ನಡಕ್ಕೂ ಕರ್ಣಾಟಕಕ್ಕೂ ಜೀವನ-ಕಾವ್ಯಗಳ ದರ್ಶನದ ದೃಷ್ಟಿಯಿಂದ 
ಮರೆಯಲಾರದ"ರತ್ನ'ವಾಗಿ ಉಳಿಯದಿರದು. 


೫೦೫ + 


['ವಾಜ್ಮಯ ತಪಸ್ಥಿ' - ಹುಟ ೧೫೮] 


೬೫. ಯಕ್ಷಗಾನ ಮತ್ತು ದಿ. ಹಿರಿಯಣ್ಣ ಹೆಬ್ಬಾರರು 


ಯಕ್ಷಗಾನ ನೃತ್ಯ ನಾಟಕಗಳನ್ನು ಕಾಣದ ಕನ್ನಡ ಸಮಾಜಗಳು ಬಹುಶಃ 
ಇಂದು ಇಲ್ಲ. ಹೀಗಾಗಲು ಡಾ. ಶಿವರಾಮ ಕಾರಂತರ ವಿವಿಧ ಪ್ರಯತ್ನಗಳು ಕಾರಣ 
ಎಂಬುದು ನಿರ್ವಿವಾದ. “ಯಕ್ಷಗಾನ” ಎಂದು ಹೆಸರಿಟ್ಟು ಬರೆದುದೆಲ್ಲವೂ “ಯಕ್ಷಗಾನ 
ಆಟ, ದಶಾವತಾರದ ಆಟ, ಭಾಗವತರ ಆಟ” ಎನ್ನಿಸವು ಎಂಬುದನ್ನು ಶ್ರೀ ಕುಕ್ಕಿಲ 
ಕೃಷ್ಣಭಟ್ಟರು ಹೇಳಿದ “ಯಕ್ಷಗಾನ” ಎಂದು ಮುದಿಸಲ್ಲಟ್ಟ ಪ್ರಸಂಗಗಳ ಪಟ್ಟಿಯನ್ನು 
ಅವಲೋಕಿಸಿದರೆ ಗೊತ್ತಾಗುತ್ತದೆ. ಕ್ರಿಶ. ೧೪ನೆಯ ಶತಮಾನದಿಂದ ಮುಂದೆ ಮಲೆನಾಡು 
ಮತ್ತು ಕಡಲ್ಲನ್ನಡ ಪ್ರದೇಶಗಳಲ್ಲಿ ಮಾತ್ರ ಉಪಲಬ್ಬವಾದ ಯಕ್ಷಗಾನ ಪ್ರಸಂಗಗಳನ್ನು 
ಈವರೆಗೂ ಸಾಂಪ್ರದಾಯಿಕವಾಗಿ ಆಡುತ್ತ ಬಂದ ಮೇಳಗಳು ಕಡಲ್ಲನ್ನಡ ಸೀಮೆಯಲ್ಲಿ 
ಮಾತ್ರ ಅತ್ಯಂತ ಪ್ರಸಿದ್ಧವಾದ ಮೂಲಗಳನ್ನುಳ್ಳವುಗಳಾಗಿವೆ. 

ಯಕ್ಷಗಾನ ಪ್ರಸಂಗಗಳನ್ನು ಮುದ್ದಣ ಮಹಾಕವಿ ಕೂಡ ಬರೆದ. ಅದರಿಂದ 
ಅವು “ಜಾನಪದ” ಎಂದು ವರ್ಗೀಕರಿಸುವುದರ ತರ್ಕ ಶುದ್ಧತೆ ಬಾಧಿತವಾಯಿತು 
ಅಥವಾ “ಅಗ್ನಿ ಮಾಳೇ ಪುರೋಹಿತಂ” ಮುಂತಾದ ಯಗ್ಗೇದ ಮಂತ್ರಗಳನ್ನೂ 
ಪ್ರಾಚೀನ ಸಂಸ್ಕೃತ ಜಾನಪದ ಗೀತೆಗಳೆಂದರೆ ತಪ್ಪಾಗಲಾರದು ಎಂಬ ಸ್ಥಿತಿಯು 
ಉಂಟಾಯಿತು. ರಾವಣ ಜಯಭೇರಿಯನ್ನು ಪಾತಾಳದಲ್ಲಿ ಹೊಡೆಯಿಸಿದಂಥ 
ಕಲಾವಿಮರ್ಶೆ ಸಾಹಿತ್ಯ ವಿಮರ್ಶೆಗಳು ನನಗೆ ತ್ಯಾಜ್ಯ. 

ಸಂಗೀತಾಭ್ಯಾಸಿಗೆ ಕೇಳ್ಮ ಮುಖ್ಯ. ಯಕ್ಷಗಾನ ಪ್ರಸಂಗಗಳ ಅಭ್ಯಾಸಿಗೂ ಅದೇ 
ಪ್ರಕಾರ ಶ್ರವಣವು ಪ್ರಧಾನ. ಅದರಿಂದ ಎದುರಿರುವುದು ಯಕ್ಷಗಾನ ಭಾಗವತರೋ 
ಅಲ್ಲವೋ ಎಂಬುದನ್ನು ನಿಷ್ಕರ್ಷಿಸುವುದು ಸುಲಭ. ಉಡುಪಿ, ಕುಂದಾಪುರ, 
ಹೊನ್ನಾವರಗಳ ವಿಶಾಲ ಪ್ರದೇಶದಲ್ಲಿ, ಆ ಭೌಗೋಲಿಕ ಆವರಣದಲ್ಲಿ, ಕೇಳಿ ಬರುವ 
ಯಕ್ಷಗಾನದ ಸಂಗೀತ, ವಾದ್ಯವಾದನ, ನರ್ತನ, ಅಭಿನಯ, ವೇಷಧಾರಿತ್ವಗಳು 
ಯಕ್ಷಗಾನದ ಹೃದಯವೆಂದು ನನ್ನ ಅಭಿರುಚಿ ದೃಢಪಡಿಸಿಕೊಟ್ಟಿದೆ. ಈ ಆವರಣದಲ್ಲಿಯೇ 
ನಾನು ಭರತಾಭಿಮತವೆನ್ನಿ: ಸುವಂಥ ಉತ್ತಮ, ಅಭಿಜಾತ, ಯಕ್ಷಗಾನ ಕಲಾವಿದರನ್ನು 
ಮೊದಲು ಕಂಡದ್ದು. MN ಕುಮಟೆಯ ವರೆಗಿನ ಹಲ್ಳಿ-ಪಟ್ಟಣಗಳಲ್ಲಿ 
ನಾನು ಕಂಡ ಯಕ್ಷಗಾನ ನೃತ್ಯನಾಟಕಗಳ ಮಾದರಿಗಳು ನೂರಾರು ವರ್ಷಗಳ 
ಪರಂಪರೆಯನ್ನು ಉಳ್ಳಂಥವುಗಳು. ನನ್ನ ಹುಟ್ಟು ಸಂಭವಿಸಿದ್ದು ೧೯೧೮ನೆಯ 


* ೫೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಇಸವಿಯಲ್ಲಿ. ಬಾಲ್ಕದಿಂದ ಈವರೆಗೆ ಮನೆಯಲ್ಲೂ ಹೊರಗೂ ಯಕ್ಷಗಾನವನ್ನು 
ಕಂಡು ಕೇಳಿ ಪಡೆದ ಸಂಸ್ಕಾರವು ಅಬಾಧಿತವಾಗಿದೆ. 


ಮುದ್ದಣ ಸಮಕಾಲೀನರಾದ ಬವಲಾಡಿಯ ವೆಂಕಟರಮಣ ಹೆಬ್ಬಾರರೂ ಅವರ 
ತಮ್ಮಂದಿರಾದ (ಯಕ್ಷಗಾನ ಕರ್ತ) ಹಿರಿಯಣ್ಣ ಹೆಬ್ಬಾರರೂ (ಭಾಗವತರಾದ) 
ಸೀತಾರಾಮ ಹೆಬ್ಬಾರರೂ ಯಕ್ಷಗಾನದ ಅಭಿಜಾತ್ಯವನ್ನು ನನಗೆ ಮನೆಯಲ್ಲೇ 
ಮನಗಾಣಿಸಿಕೊಟ್ಟವರು. ಈ ಮೂವರೂ ದಿವಂಗತರು. ಹಿರಿಯಣ್ಣ ಹೆಬ್ಬಾರರು 
ಪ್ರಕಟಿಸಿದ “ಪಾಂಡವ ವಿಜಯ”, “ವಿಶ್ವಾಮಿತ್ರ ಪ್ರತಾಪ” ಮತ್ತು (ನಾನೇ 
ಸಂಪಾದಕತ್ವವಹಿಸಿ ಮೈಸೂರಿನ ಕಾವ್ಯಾಲಯದ ಕೃಪೆಯಿಂದ ಪ್ರಕಟಿಸಿದ) “ಭಾನುಮತೀ 
ಕಲ್ಯಾಣ” ಎಂಬ ಪ್ರಸಂಗಗಳು ನನಗೆ ಬಾಯಿಪಾಠಗಳಪಾಗಿವೆ. 


ಪ್ರತಿಯೊಂದು ಪ್ರಸಂಗವೂ ಮಂಗಲಾದಿ ಮತ್ತು ಮಂಗಲಾಂತ. ತ್ರಿಮೂರ್ತಿಗಳ 
ಹಾಗೂ ಅವರ ಪತ್ನಿಯರ ಸ್ತೋತ್ರ ಪದ್ಯಗಳು ಆದ್ಯಂತಗಳಲ್ಲಿ (ಈ ಪ್ರಸಂಗಸ್ತೋಮದಲ್ಲಿ) 
ಕಂಡುಬರುತ್ತವೆ. ಕವಿಗಳ, ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಅಥವಾ ಕಲಾದೇವತೆ 
ಸ್ತುತಿಸಲಡದಿರುವ ಪ್ರಸಂಗವೇ ಇಲ್ಲ. ಇವುಗಳ ಸಾಧಾರಣತೆಯ ದೆಸೆಯಿಂದ 
ಮೇಳದವರು ತಮಗೆ ರುಚಿಸಿದ ಪ್ರಸಂಗಗಳಲ್ಲಿರುವ ಮಂಗಲ ಪದ್ಯಗಳನ್ನು ಬೇಕುಬೇಕಾದ 
ಹಾಗೆ ತಾವು ಅಭಿನಯಿಸಲು ತೆಗೆದುಕೊಂಡ ಎಲ್ಲ ಪ್ರಸಂಗಗಳ ಆದ್ಯಂತಗಳಲ್ಲೂ 
ಹಾಡುತ್ತಾರೆ. ಕೆರೆಮನೆ (ಇಡುಗುಂಜಿ) ಮೇಳದವರು ಮದ್ದಲೆಯ ಬಿಡಿತಿಗೆಗಳಿಗೆ 
ಸಮವಾಗಿ ಅಕ್ಷರವಿನ್ಯಾಸವನ್ನುಳ್ಳ (ಹಿರಿಯಣ್ಣ ಹೆಬ್ಬಾರರ) ಮಂಗಲ ಪದ್ಯಗಳನ್ನು 
ಎಲ್ಲೆಂದರಲ್ಲಿ ಹಾಡುತ್ತಲೇ ಬಂದಿದ್ದಾರೆ. ಅವರಲ್ಲಿ ಕೆರೆಮನೆ ಶಿವರಾಮ ಹೆಗಡೆ ಮಹಾಬಲ 
ಹೆಗಡೆ ಮತ್ತು ಶಂಭು ಹೆಗಡೆಯವರು ಗಣ್ಯರು. ಆಕಾಶವಾಣಿಯಲ್ಲಿ ಕೂಡ ಮಹಾಬಲ 
ಹೆಗಡೆಯವರು ಉಕ್ತ ಪದ್ಯಗಳನ್ನು ತಮ್ಮ ಕಂಚಿನ ಕಂಠದಿಂದ ಹಾಡಿದ್ದುಂಟು. ದಿ। 
ಹೆಬ್ಬಾರರು ಪ್ರಸಂಗದ ಹೊರಗೆ ಪ್ರತ್ಛೇಕವಾಗಿ ಹಾಡಲು ಬರುವ ಯಕ್ಷಗಾನ ಸ್ತೋತ್ರ 
ಪದ್ಯಗಳೂ, ಹಾಗೇ ಕುಂದಾಪುರ ಹೊನ್ನಾವರ ಮುಂತಾದೆಡೆಗಳಲ್ಲಿ ಅವರಿಂದ 
ಜನಪಿಯಗೊಳಿಸಲಟಿವೆ. ಮಕ್ಕಿ ದೇವಸ್ಥಾನದ ಮಹಾಲಿಂಗದೇವರ ಅಂಕಿತವಿಲ್ಲದ 
ಪದ್ಯವನ್ನು ದಿ। ಹಿರಿಯಣ್ಣ ಹೆಬ್ಬಾರರು ಬರೆಡೇ ಇಲ್ಲವೆನ್ನಬಹುದು. ಅವರು ಭಾಗವತರು 
ಮೃದಂಗಪಾದನ ಕೋವಿದರು. ಮತ್ತು ಚೆಂಡೆ ಹೊಡೆತವನ್ನು ಚೆನ್ನಾಗಿ ಬಲ್ಲವರು; 
ಅಲ್ಲದೆ. ಒಬ್ಬ ಸ್ಪಾತಂತ್ರ್ಯ ಯೋಧರು. ಸುರಾಣ-ಧರ್ಮಶಾಸ್ತಗಳ ಜಿ ವಿಶಾಲವೂ 
ಆದ ಜ್ಞಾನವು ಅವರನ್ನು ತಾಳಮದ್ದಳೆಗಳಲ್ಲಿ ಗಣ್ಯ ಅರ್ಥಗಾರರನ್ನಾಗಿ ರೂಪಿಸಿತ್ತು. 
ಅವರಿಂದ ಕೌರವ, ಭೀಮ, ರಾವಣ, ಅತಿಕಾಯ ಮುಂತಾದವರ ಸಂವಾದಗಳನ್ನು 
ಬರೆದುಕೊಂಡು ಹೋಗಿ ಕಲಿತು ತಾಳಮದ್ದಲೆಗಳಲ್ಲಿ ಅನೇಕರು ಹೆಸರು ಪಡೆದದ್ದುಂಟು. 
ಅವರು ಂ॥೩tಂr ವಾಗ್ದಿಲಾಸಿಗಳೆಂಬುದಕ್ಕೆ ಈ ಕೆಳಗಿನದೊಂದು ಮಾದರಿ. 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೦೭ + 


ಕ್ಷತ್ರಿಯನು ಯುದ್ಧಕ್ಕೆ ಹೊರಡುವುದು 

ಅತಿರಥ, ಮಹಾರಥ, ಸಮರಥ, ಷಡುರಥ, ಚಿತ್ರರಥ, ಅರ್ಧರಥ, ಸ್ಥೂಲರಥ. 
ಸೂಕ್ಷ್ಮರಥ, ದೀರ್ಪರಥ, ಹಸ್ತರಥ, ಗುರುರಥ, ಲಅಘುರಥ ಮೊದಲಾದವರು ಮತ್ತು 
ರಾವುತರು, ಮಾವುತರು, ಮಲ್ಲರು, ಭಟರು, ಭಂಜಕರು, ಸೈನಿಕರು, ಸೇನಾನಿಗಳು, 
ಸಾಹಸಿಗಳು, ಪರಾಕ್ರಮಿಗಳು, ಪದಾತಿಗಳು, ಶಸ್ತಾಜೀವರು, ಧನ್ನಿಗಳು, ಶಾಕ್ಷಿಕರು, 
ಯಾಷ್ಠಿಕರು ಮುಂತಾದ ಪಟುಭಟರೆಲ್ಲರೂ ಸಿದ್ಧಶಾಗಬೇಕು. ಇದಲ್ಲದೆ. ಮೋಹಕ, 
ದಾಹಕ, ಗ್ರಾಹಕ, ವಾಹಕ, ದ್ರಾವಕ, ಧಾವಕ, ದ್ದೆಂಸಕ, ಹಿ೦ಂಸಕ, ಘಾತಕ, ಪಾತಕ, 
ಯಾತಕ, ಸ್ಥಾಪಕ, ಕ್ಷೇಪಕ, ತಾಪಕ, ತಾಡಕ, ಪೀಡಕ, ಮಾರಕ, ಹಾರಕ, ಶೋಷಕ, 
ಪೇಷಕ, ಕರ್ಷಕ, ವರ್ಷಕ, ಧರ್ಷಕ, ಶೋಚಕ, ಪಾಚಕರೆಂಬ ಕಟ್ಟಾಳುಗಳೆಲ್ಲರೂ 
ಒಟ್ಟುಗೂಡಿ ದಿಟ್ಟತನದಿಂದ ಬರಬೇಕು ಮತ್ತು ಕೇಶಾಕೇಶಿ, ಮುಪ್ರಾಮುಸ್ಟಿ, ಹಸ್ತಾಹಸ್ಥಿ 
ಕರ್ಣಾಕರ್ಣಿ, ಕಂಠಾಕಂಠಿ, ಭಜಾಭಜಿ, ಜಂಘಾಜಂಫಿ ಈ ಪಕಾರ 'ಮಲ್ಲಯುದ್ದ 
ಮಾಡಿ ಗೆಲ್ಲುವ ಎಲ್ಲಾ ಯೋಧರೂ ಹೊರಡಬೇಕು ಮತ್ತು ಮುಸಲಪಾಣಿಗಳು, 
ಮುದ್ದರಪಾಣಿಗಳು, ' ಖಡ್ಗಪಾಣಿಗಳು, ಕುಠಾರಪಾಣಿಗಳು, ಕೃಪಾರಪಾಣಿಗಳು, 
ಕಕ್ಕಡಪಾಣಿಗಳು, ಘನಪಾಣಿಗಳು, ಗದಾಪಾಣಿಗಳು, ಅಸ್ತಪಾಣಿಗಳು. ಶಸ್ತಪಾಣಿಗಳು, 
ಅಂಕುಶಪಾಣಿಗಳು, ಶೂಲಪಾಣಿಗಳು, ಶಕ್ತಿಪಾಣಿಗಳು, ಪಾಶೆಪಾಣಿಗಳು, ಪಾಸೆಪಾಣಿಗಳು. 
ಪರಿಘಪ್ರಾಣಿಗಳು ಮುಂತಾದ ಆಯುಧಪಾಣಿಗಳೆಲ್ಲರೂ ಯುದ್ದಕ್ಕೆ ಬದ್ದಕಂಕಣರಾಗಬೇಕು; 
ಮತ್ತು ಉಗಚಾಪ, ಉದಗ್ಗಚಾಪ, ದೀರ್ಪಚಾಪ, ಹಸ್ತಚಾಪ, ವಕ್ರಚಾಪ, ಸರಳಚಾಪ, 
ಗುರುಚಾಪ, ಲಘುಚಾಪ ಇದೇ ಪ್ರಕಾರ ನಾನಾ ತರದ ಚಾಪಗಳಿಂದ ತುಂಬಿದ 
ಸಾವಿರಾರು ಬಂಡಿಗಳೂ ಹೇಮಕೋಟಿ ಪುಂಖ, ಭೀಮಪುಂಖ, ಅಗ್ನಿಪುಂಖ., 
ಉಗ್ರಪುಂಖ, ವಕ್ರಪುಂಖ, ವಿಷಪುಂಖ, ಸ್ಥೂಲಪುಂಖ, ಸೂಕ್ಷ್ಮಪುಂಖ, 
ಸೂಚೀಷುಂಖಗಳೆಂಬ ನಾನಾ ಪ್ರಕಾರದ ಬಾಣಗಳೂ ಬತ್ತಳಿಕೆಗಳೂ ತುಂಬಿರುವ 
ಲಕ್ಷಗಟ್ಟಲೆ ಬಂಡಿಗಳೂ ಸುರಗಿ, ಸಬ್ಬಳ, ಶಲ್ಕ, ಶಕ್ತಿ, ಮುಸಲ, ಮುದ್ದರ, ಮುಸುಂಡಿ, 
ಘನ, ಕಠಾರಿ, ಕುಠಾರ, ತೋಮರ, ಗದೆ, ಅಂಕುಶ, ಪಾಶ, ಪರಿಘ, ಪ್ರಾಸ, ಶೂಲ, 
ಕಕ್ಕಡ, ಕಿರಿಸೆ, ಚಕ್ರ, ಶಿರಾದಿ, ಶಿಳೀಮುಖ, ಉಬ್ಬಣ ಇವೇ ಮೊದಲಾದ ಬತ್ತೀಸು 
ತರದ ಆಯುಧಗಳನ್ನು ತುಂಬಿದ ಅಪರಿಮಿತ ಬಂಡಿಗಳೂ ಸಿದ್ಧವಾಗಬೇಕು. 

ಗಜಬಲ, ತುರಗಬಲ, ರಾವುತಬಲ, ಮಾವುತಬಲ ಅಂದರೆ ಹಸ್ತಿ, ಅಶ್ವ ರಥ, 
ಪದಾತಿಗಳೆಂಬ ಚತುರಂಗ ಬಲವೂ ಹೊರಡಬೇಕು. ಇದಲ್ಲದೆ, ಅಭಿಚರರು, 
ಪುರೋಗರು, ಮಂದರರು, ಜಂಘಾಲರು, ಜಾಂಫೀಕರು, ಜೈತ್ರರು, ಅಭ್ಯಮಿತ್ರರು, 
ಊರ್ಜಸ್ವರು, ಉರಸ್ವರು, ಅನುಕಾಮೀನರು, ಅತ್ಮಂತೀನರು ಇಂಧಿಂಥಾ 
ಗುಣದವಶೆಲ್ಲರೂ ರಣಾರಂಗಣಕ್ಕೆ ಹೊರಡಬೇಕು ಮತ್ತು ಯುದ್ಧದಲ್ಲಿ ವೈರಿ ಬಲದೊಡನೆ 
ಮಾರಾಂತು ನಿಂದು ಹೋರಾಡಿ ತಲೆಯೊಡೆದು ತೋಳ್ಗಡಿದು, ತೊಡೆ ಮುರಿದು, 
ಒಡಲು ಜರಿದು, ಟೊಂಕ ಮುರಿದು ಸಂಕಟಪಟ್ಟು ನಾನಾ ಪ್ರಕಾರವಾಗಿ 


* ೫೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಗಾಯಗೊಂಡವರಿಗೆ ಔಷಧೋಪಚಾರ ಮಾಡುವ ಬಗ್ಗೆ ತಕ್ಕಂಥ ವೈದ್ಯರ ತಂಡಗಳು 
ತಕ್ಕತಕ್ಕ ಮದ್ದುಗಳನ್ನು ಸಿದ್ಧ ಮಾಡಿಕೊಂಡು ಬರಬೇಕು. ಮತ್ತು ರಾಜ 
ಮರ್ಯಾದಾಪಕಾರವಾಗಿ ಭೇರಿ, ಶಂಖ, ನಗಾರಿ, ಕೊಂಬು, ಕಹಳೆ, ಭದ್ರ, ಭೀಷಣ, 
ಘೋಷ, ಢಕ್ಕೆ ಡಮರು ಎಂಬ ದಶ ವಾದ್ಯಗಳೂ ಮೊಳಗಬೇಕು. ಮತ್ತು ಸಮಸ್ತ 
ಸೇನೆಗಳೂ ಸೇವಾ ನಾಯಕರೂ ರಾಜಭಟರೂ ಶಿರಸ್ತ್ರಾಣ. ಗಲಪ್ರಾಣ, ಉರಸ್ತಾಣ, 
ಕರತ್ರಾಣ, ಉದರತ್ರಾಣ, ಕಟಿತ್ರಾಣ, ಜಘನತ್ತಾಣ, ಉಊರುತಾಣ. ಪಾದತ್ರಾಣ ನೇಗೆ 
ತಮ್ಮ ಸರ್ವಾಂಗಗಳೂ ಸರ್ವತೋಭದವಾಗುವಂತೆ ಕೂಡಿಸಿ ಮಾಡಿಸಿಟ್ಟಿರುವ ಪಟ್ಟೆ, 
ದಟ್ಟಿ, ಕವಚ, ಕುಂಡಲ, ಮಣಿಕ ಮುಕುಟ ಮುಂತಾದ ಉಡಿಗೆತೊಡಿಗೆಗಳಿಂದ 
ಯುಕ್ತರಾಗಿ ಬರಬೇಕು. ಹಾಗೇ ರಾಜಗೌರವ ಧವರ್ಕಾನುಸಾರವಾಗಿ 
ಎಡಬಲಪಾರ್ಶ್ರಗಳಲ್ಲಿ ಛತ್ರ, ಚಾಮರ, ಚೌರಿ, ಸೀಗುರಿ, ವ್ಯಜನ ಮೊದಲಾದ 
ಬಿರುದುಗಳನ್ನು ಹಡಿದಿರಬೇಕು. ಅಲ್ಲದೆ, ವೈತಾಳಿಕರು, ಚಾಕಿಕರು, ವಂದಿಗಳು, ಮಾಗಧರು, 
ಪಾಠಕರು ಗದ್ಯಪದ್ಯಾದಿಗಳಿಂದ ಹೊಗಳುತ್ತಿರಬೇಕು. ಈ ಪ್ರಕಾರ ಎಲ್ಲವೂ 
ಸಿದ್ದವಾಯಿತಲ್ಲವೋ? 

ಈ ಕೂಡಲೇ ಈ ಸಕಲಾಡಂಬರಗಳಿಂದ ಹೋಗುತ್ತಿರುವ ಕಾಲದಲ್ಲಿ ತೇರಚೀತ್ವಾರ, 
ವೀರಭಟರ ಹೂಂಕಾರ, ಚಾಪರೋಂಕಾರ, ವಂದಿಗಳ ಜಯಕಾರ, ಹರಿಗಳ ಹೇಷಿತಧ್ದನಿ, 
ಕರಿಘಟೆಗಳ ಬೃಂಹಿತ ಧ್ದನಿ, ಶಂಖ ಭೇರ್ಯಾದಿ ವಾದ್ಯಧ್ದನಿ, ಸಮಸ್ತ ಸ್ತಸೈನ್ಯಗಳ ಕಳಕಳ 
ಧ್ದನಿ ಹೀಗೆ ಎಲ್ಲಾ ತರದ ಘೋಷಗಳಿಂದ ವಾರಿಧಿಯು ಮೇರೆದಿ ಧಾರಿಣಿಯನ್ನು 
ಅಕ್ರಮಿಸುವುದೆಂಬಂತೆ ಹೋಗುವಾಗ - 


ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ಪಾತಾಲಗಳೆಂಬ ಕೆಳಗಿನ 
ಸಪ್ತಲೋಕಗಳೂ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಕ, 
ಜನೋಲೋಕ, ತಪೋಲೋಕ, ಸತ್ಯಲೋಕಗಳೆಂಬ ಮೇಲಿನ ಸಪ್ಪಲೋಕಗಳೂ 
ಕೂಡಿ ಹದಿನಾಲ್ಕು ಲೋಕಗಳೂ ಗಡಗುಟ್ಟಿ ನಡುಗುವುದೋ? ಅಥವಾ ಈ ಬ್ರಹ್ಮಾಂಡ 
ಘಟವು ಒಡೆದು ಹೋಗುವುದೋ? ಇನ್ನು ಐರಾವತ, ಪುಂಡರೀಕ, ವಾಮನ, 
ಕುಮುದ, ಅಂಜನ, ಪುಷ್ಠದಂಡ, ಸಾರ್ವಭೌಮ, ಸುಪ್ರತೀಕಗಳೆಂಬ ಅಷ್ಟ ದಿಗ್ಗಜಗಳು 
ಜರಿದು ಬೀಳುವುವೋಇ ಹಾಗೇ ಈ ಭೂಮಿಯನ್ನು ಹೊತ್ತಿರುವ ಶೇಷ - ಕೂರ್ಮರು 
ತಲೆ ಕೆಳಗಾಗಿ ಹೋಗಿ ಭೂತಳವೇ ಪಾತಾಳವಾಗುವುದೋ ಎಂಬ ಸಂದೇಹವು 
ಲೋಕದ ಸಮಸ್ತ ಜನಾಂಗದವರಿಗೂ ಸಂಭವಿಸಬೇಕು. ಈ ನಮ್ಮ ಆನೆ, ಸೇನೆ, 
ಮಂದಿ, ಮಾರ್ಬಲ, ಪುಜೆ, ಪರಿವಾರ, ರಾವುತರು, ಮಾವುತರು, ರಥಿಕರು ಮುಂತಾದವರು 
ಏಕಕಾಲದಲ್ಲಿ ಒತ್ತೊತ್ತೆಯಾಗಿ ಹೋಗುತ್ತಿರುವುದರಿಂದುಂಟಾಗುವ ಧೂಳಿಗಳು ಐಂದ್ರ, 
ಆಗ್ನೇಯ, 'ಯಾಮ್ಯ, ನೈಯತ್ಯ, ವಾರುಣ, ವಾಯವ್ಯ, ಕೌಬೇರ, ಈಶಾನ್ಯಗಳೆಂಬ 
ಅಪ್ಪ ದಿಕ್ಕುಗಳನ್ನು ಮುಸುಕಿ, ಭೂಮಿ ಯಾವುದು? ಆಕಾಶ ಯಾವುದು? ಸ 
ಚಂದರೆಲ್ಲಿ ದಿಕ್ಕಗಳಾವುವುಗ ಎಂಬ ಭೇದಗಳು ಜನರಿಗೆ ಬೋಧೆಯಾಗದಂತೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೦೯ + 


ಮಹಾ ಸಂಭ್ರಮದ ಗಾಂಭೀರ್ಯದಿಂದ ನಮ್ಮ ಬಲ ಹೋಗಲಿ - ತೈದ, ತೈದ, 
ತೈದ; ಕೃಡ್ತ್ಯ ತೈದ, ತೈದ, ತೈದ! 

ಚಂಡೆ pS ಗರ್ಜಿಸುವ, ತರ್ಜಿಸುವ, ಬೊಬ್ಬಿರಿವ ಈ 
ರಿಪುಕುಮುದ ಮಾರ್ತಾಂಡ, ಪುಣ್ಯಾನೂನ ತುಂಡ, ಬಲ ಭರಿತದೋರ್ದಂಡ, 
ಭೂಮಾನಿನಿಯ ಗಂಡ, ವಿಜಯಾಂಗನೆಯ ಮಿಂಡ, ರಣರಂಗ ಮುಖ ಕಾಲದಂಡನು 
(ಹರಿಶ್ಚಂದ್ರ ಕಾವ್ಯ ಸಂಗಹದಲ್ಲಿ) ಮೇಲೆ ಕೊಟ್ಟ ಮಾತುಗಳ ಸುರಿಮಳೆಯ ಮೂಲಕ 
ಪೇಕ್ಷಕ-ಶ್ರಾವಕರ ಮೇಲೆ ಎಂಥ ಪರಿಣಾಮವನ್ನುಂಟು ಮಾಡುತ್ತಿರಬೇಕು! ಎಂಬುದೀಗ 
ಸುಲಭವಾಗಿ ಊಪಹ್ಯ, ಈ ಂr೩tion ವಾಗಾಡಂಬರವು ಹಿಂದಿನ ಅಲ್ಪಸಜ್ಜಿತ ರಂಗಸ್ಥಳಕ್ಕೆ 
ಕೊರತೆ ತುಂಬಲು ಅಗತ್ಯವಾಗಿತ್ತು ಶಬ್ದವೈಭವ, ಅರ್ಥವಿಲಾಸಗಳಿಂದ ವಾಚಿಕಾಭಿನಯವು 
ಮಿಕ್ಕ ಆಂಗಿಕ, ಸಾತ್ತಿಕ ಮತ್ತು ಆಹಾರ್ಯಗಳೆಂಬ ಅಭಿನಯಗಳಿಂದ ಅಭಿವ್ಯಕ್ತವಾಗಲಿರುವ 
ಭಾವಕ್ಕೆ ಪೋಷಕವಾಗಿರುತ್ತಿತ್ತು ಈ ಪರಿಯ ಯಕ್ಷಗಾನ ವಾಗ್ಯೈಖರಿಗೆ ಹಿರಿಯಣ್ಣ 
ಹೆಬ್ಬಾರರು ಸುಮಾರು ೧೮೮೦ರಿಂದಲೂ ಪ್ರಖ್ಯಾತರಾಗಿದ್ದರು. ಭಾಗವತಿಕೆ, 
ಮದ್ದಲೆಗಾರಿಕೆಯಲ್ಲಿಯೂ ಅದೇ ಪ್ರಕಾರ ಅರ್ಥಗಾರಿಕೆ (ಸಂವಾದ)ಯಲ್ಲಿಯೂ 
ಅವರು ಕಡಲ್ಲನ್ನಡಕ್ಕೆ ದ್ರೋಣಾಚಾರ್ಯರಾಗಿ ಮೆರೆದರು. ಅವರು ದಿವಂಗತರಾದದ್ದು 
೧೯-೩-೧೯೪೨ರಲ್ಲಿ ಪತ್ನೀಷುತ್ತರು ಮೊದಲೇ ದಿವಂಗತರಾಗಿದ್ದರು. ಅವರ ಕೊನೆಯ 
ಪ್ರಸಂಗ “ಭಾನುಮತಿ ಕಲ್ಯಾಣ ಅಥವಾ ನಿಕುಂಭಾಸುರವಧೆ”ಯನ್ನು ೧೯೫೮ರಲ್ಲಿ 
ಮೈಸೂರಿನ ಕಾವ್ಯಾಲಯವು ಪ್ರಕಾಶಿಸಿತು, ಅದರಲ್ಲಿ ದೇವ, ಮಾನವ, ಅಸುರದಲ್ಲದೆ 
ಪಾಣಿಗಳ (ಕೂರಮ್ಯ ಗಗಳ) ಪಾತ್ರವೂ ಬರುವದರಿಂದ ಅದನ್ನು ರಂಗಸ್ಥಳದಲ್ಲಿ 
ಆಡಿದ್ದು ವಿರಳ. ಆದರೆ ಉಕ್ತ ವೈಶಿಷ್ಟ್ಯವನ್ನು ಕೆರೆಮನೆ ಶಿವರಾಮ ಹೆಗಡೆಯಂಥ 
ನುರಿತ ನಟರೂ, ಮೇಳಗಾರರೂ ತುಂಬ ಮೆಚ್ಚಿಕೊಂಡಿದ್ದರು. ಯಕ್ಷಗಾನ ಪ್ರದರ್ಶನದಲ್ಲಿ 
ವೈಯಕ್ತಿಕ ಪಾಂಡಿತ್ಯದ ಜ್ಞಾನದ ಔಚಿತ್ಯಪೂರ್ಣ ಅಭಿವ್ಯಕ್ತಿ ಯಕ್ಷಗಾನವನ್ನು ಉನ್ನತ 
ಕಲೆಗಳ ಸಾಲಿಗೆ ಸೇರಿಸಬಲ್ಲುದು ಎಂಬುದಕ್ಕೆ ಹಿರಿಯಣ್ಣ ಹೆಬ್ಬಾರರು ಪ್ರಖರ ಸಾಕ್ಷಿ. 


["ತಾಯಿನುಡಿ'] 


+ ೫೧೦ 


೬೬. ಯಕ್ಷಗಾನ - ಉಗಮ ಮತ್ತು ವಿಕಾಸ 


ಜಯ ಜಯ ಭುವನವಿನಾಯಿಕೆ। 
ಜಯ ಜಯ ಭಾಗ್ಯವಿದಾಯಿಕೆ 
ಜಯ ಜಯ ಚಂದನಿಭಾನನೆ। 

ಜಯ ಜಯ ಮೃಗನಯನೆ 

ಜಯ ಜಯ ಜಯ ಜಯತು ॥ಪಲ್ಲ॥ 


ಶರಣಜನ ವ್ರಜಪಾಲಿನಿ। ನಿರುಪಮ ಸದ್ದುಣಶಾಲಿನಿ 
ಗಿರಿರಾಜನ ಪುತ್ತಿಯೆಸರ। ಸಿರುಹಾಯತ ನೇತ್ರೆ| 
ಕರಿಚರ್ಮಾಂಬರ ಮೋಹಿನಿ। ಕರಿಸಂಕುಲರಿ ಪ್ರವಾಹಿನಿ 
ಕರುಣದಿ ಸಲಹೆನ್ನನು ನೀಂ। ಕರಿವದನನ ಜನನಿ [el 


ಸುಳಿಗುರುಳಿನ ನಳಿದೋಳ್ಗಳ। ಬೆಳಗುವ ರದನದ ಸಾಲ್ಲಳ! 
ಮಲಯಜ ಗಂಧದ ಗಾತ್ರದ ಥಳಥಳಿಸುವ ಮೊಗದ! 
ಚೆಲುವಿನೊಳಚ್ಯುತ ನಡೆಯಲಿ! ನೆಲಸಿದ ಲಕ್ಷಿ ಯೆ ಮುದದಲಿ। 
ಸಲಹೆನ್ನನು ಸುಮಮಂದಿರೆ! ಜಲನಿಧಿ ನಂದಿನಿಯೆ ॥೨॥ 


[ಬವಲಾಡಿ ಹಿರಿಯಣ್ಣ ಹೆಬ್ಬಾರರಿಂದ ರಚಿತವಾಗಿ ೧೯೨೫ರಲ್ಲಿ ಉಡುಪಿ 
ಪಾಮಜೆ ಗುರುರಾಯರಿಂದ ಪ್ರಕಟಿತವಾದ ಯಕ್ಷಗಾನ ಪ್ರಸಂಗ “ವಿಶ್ವಾಮಿತ್ರ 
ಪ್ರತಾಪ”ದಿಂದ ಉಧ್ಯತ] 

ಯಕ್ಷಗಾನವೀಗ ಒಂದು ಜಾನಪದ ನೃತ್ಯನಾಟಕವೆಂಬುದು ಪ್ರಸಿದ್ಧ. ಅದರಲ್ಲಿ 
ಬರುವ ಯಕ್ಷವೆಂಬ ಪದಕ್ಕೆ ಇರುವ ಅನೇಕಾರ್ಥಗಳಲ್ಲಿ ಯಕ್ಷರು ಅರೆದೇವತೆಗಳು 
ಎಂಬುದು ಹೆಚ್ಚಾಗಿ ಸ್ವೀಕೃತ. ಮನುಷ್ಯಲೋಕದಲ್ಲಿ “ಯಕ್ಷದರ” ಎಂಬ ಜೆಲ್ಲೆ 
ಇರುವುದೆಂದು ರಾಜತರಂಗಿಣಿ ಹೇಳುತ್ತದೆ. ಯಕ್ಷ ತರುವೆಂದರೆ ಅತ್ತಿಯ ಮರ. 
ಯಕ್ಷರಾಜ ಕುಬೇರ. “ಯಕ್ಷ” ಎಂದರೆ ಯಜ್ಞ ಹೂಜೆ ಎಂದೂ ಅರ್ಥವುಂಟು. 
ಭರತನು ಮೊದಲು ತನ್ನ ನಾಟಕವನ್ನು ಪ್ರದರ್ಶಿಸಿದ್ದು ಕೈಲಾಸದಲ್ಲಿ ಎಂದು 
ಭರತನಾಟ್ಕಶಾಸ್ತ್ರ ಹೇಳುತ್ತದೆ. ಹಾಗೆಯೇ” ಯಗ್ಗೇದದ ಪಕಾರ ಮೊದಲು ಯಜ್ಞ 
ಮಾಡಿದ್ದು 'ದೇಷಗಳು. ಭಾರತೀಯ ಪೌರಾಣಿಕತೆಯಲ್ಲಿ ಎಲ್ಲ ಉತ್ತಮ ಕಾರ್ಯಗಳೂ 
ಮೊದಲು ದೇವಲೋಕದಲ್ಲಿ ನಡೆದಿದ್ದವು ಎಂಬುದು ಸನಾತನ ತದ್ಯೆ ಅದೇ ಪ್ರಕಾರ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೧೧ + 


ಕುಬೇರನ ಆಸ್ಥಾನದಲ್ಲಿ ಯಕ್ಷರು ಅವನೆದುರು ಯಕ್ಷಗಾನ ನಾಟಕವನ್ನು ಆಡಿದರೆಂಬ 
ಕಲ್ಪನೆ ಅಸ್ಟಾಭಾವಿಕವಲ್ಲ. ಅನಂತರ ಅದು ಮನುಷ್ಯ ಲೋಕದಲ್ಲಿ ಪ್ರಚಾರವಾಯಿತು 
ಎ೦ಬ ತರ್ಕ ಸಾಂಪ್ರದಾಯಿಕವಾಗಿ ಸಮ್ಮತ. 


ಯಕ್ಷಗಾನ ನಾಟಕದ ಲಕ್ಷಣ 

ವಸ್ತು ಪಾತ್ರ ರಚನೆ, ಸನ್ನಿವೇಶ, ರಸಭಾವಾದಿಗಳಲ್ಲಿ ಈ ಗ್ರಾಮೀಣ ಯಕ್ಷಗಾನವು 
ಸಂಸ್ಕೃತ ನಾಟಕಗಳಿಗೆ ಸರಿಸಾಟಿಯಾಗಿದೆ. ಅಲ್ಲಿಯ ಪೌರಾಣಿಕ ಭೂಮಿಕೆ ಇಲ್ಲಿದೆ. 
ಈ ಎರಡೂ ಭಾಷೆಗಳ ಕಥಾನಕಗಳೂ ಹೆಚ್ಚಾಗಿ ರಾಮಾಯಣ, ಮಹಾಭಾರತ, 
ಭಾಗವತಗಳು, ವಿಷ್ಣುವಿನ ದಶಾವತಾರಗಳು. ಇವು ಯಕ್ಷಗಾನದಲ್ಲಿ ಮುಖ್ಯವಾಗಿದ್ದ 
ಕಾಲದಲ್ಲಿ ಇದಕ್ಕೆ “ದಶಾವತಾರದ ಆಟ” ಎಂದು ಹೆಸರಾಯಿತು. ಹಳ್ಳಿಗಳಲ್ಲಿ ಬಯಲು 
ನಾಟ್ಕಮಂದಿರಗಳಲ್ಲಿ ಆಡುತ್ತಿದ್ದುದರಿಂದ ಇದಕ್ಕೆ “ಬಯಲಾಟ” ಎಂಬದೂ ಉಚಿತ. 


ಭರತನು ಹೇಳಿದ ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ಮಿಕೆ ಎಂಬ ನಾಲ್ಕು 
ಬಗೆಯ ಅಭಿನಯಗಳೂ ಯಕ್ಷಗಾನ ನಾಟಕದಲ್ಲಿವೆ. ವಾಚಿಕದ ಸಂವಾದ ಮಾತ್ರ 
ನಟರಿಂದ ಆಶುಕಲ್ಲಿತ. ಭಾಗವತನು ಪದ ಹೇಳಿದಾಗ ನಟ ಕುಣಿಯುತ್ತಾನೆ. ಅವನು 
ಪದ ನಿಲ್ಲಿಸಿದ ಕೂಡಲೇ ಅದರ ಅರ್ಥವನ್ನು ನಟನು ಪದಕ್ಕನುಸಾರವಾಗಿ, ಆದರೆ 
ತನ್ನ ಸ್ವಂತದ ಮಾತಿನಲ್ಲಿ ಆಗಿಂದಾಗ ಹೇಳುತ್ತಾನೆ. ತದ್ದಿರುದ್ದವಾಗಿ ನಟ ಏನನ್ನೂ 
ಹೇಳಬಾರದಾದರೂ ತನ್ನ ವೈಯಕ್ತಿಕ ಪ್ರತಿಭೆಯಿಂದ ಅದರ ಅರ್ಥವನ್ನು ವಿವರಿಸುವಾಗ 
ತನ್ನ ಧರ್ಮಶಾಸ್ತ್ರ ಸ್ರ ಜ್ಞಾನವನ್ನೂ ಸಂವಾದ ಚಾತುರ್ಯವನ್ನೂ, ವಾಗಿತೆಯನ್ನೂ ಔಚಿತ್ಯಕ್ಕೆ 
ಭಂ oಗ ಬಾರದರಿತೆ ಇದರಲ್ಲಿ ಪ್ರದರ್ಶಿಸಬಹುದು. ಜೊಳಿಗೆ ಅಂಕಗಳ ಕಟುನಿಟಿಗ 
ಸಂ ೦ಸ್ಕೃತ -ಕನ್ನಡ ಕಂಪನಿ ನಾಟಕಗಳಂತೆ ಪರದೆ ಎಳೆಯುವ ಮೂಲಕ ತೋರಿಸುವ 
ಸಷ್ಟ ನಿಯಮನಲ್ಲ. ಕರ್ನಾಟಕ ಸಂಗೀತದ ರಾಗಗಳಿದ್ದರೂ ಅವು ಮದ್ದಲೆಯ 
ಬಡಿತಗಳಿಗೆ ಮತ್ತು ನರ್ತಿಸಿ ತೋರಿಸುವ ಭಾವಕ್ಕೆ ಅನುಗುಣವಾಗಿ ಮಾರ್ಪಾಟು 
ಹೊಂದಿರುತ್ತವೆ. ಅಲ್ಲದೆ ಅದರ ಮುಗಿತಾಯವು ಸಂಪೂರ್ಣವಾಗಿ ಯಕ್ಷಗಾನ ವಿಶಿಷ್ಟ. 
ಒಂದೇ ಭಾವವನ್ನು 'ಪದ, ನೃತ್ಯ, ಅಂಗಾಭಿನಯ, ಉಪಾಂಗಾಭಿನಯ, ಪಕ್ಕವಾದ್ಯಗಳಾದ 
ಚಂಡೆ, ಮದ್ದಲೆ, ಶುತಿಬುರುಡೆಗಳಲ್ಲವೂ ಏಕಕಾಲದಲ್ಲಿ ಪ್ರಚೋದಿಸುವ ತಂತ್ರ 
ಯಕ್ಷಗಾನವಲ್ಲದೇ ಇನ್ನಾವ ನಾಟಕ ಪದ್ಧತಿಯಲ್ಲೂ ಇಲ್ಲ. ಇದರ ಒಂದೊಂದು 
ಕಲೆಯೇ ಪ್ರತ್ಯೇಕವಾಗಿ ಬೆಳೆದು ಭಾವಾಭಿನಯ ಮಾಡುತ್ತಿರುವುದು ಎಲ್ಲರಿಗೂ ಗೊತ್ತು 
ಆದ್ದರಿಂದ “ನಾಟ್ಯಂ ಭಿನ್ನರುಚೇರ್ಜನಸ್ಯ ಬಹುಧಾಪ್ವೇಕಂ ಸಮಾರಾಧನಂ” ಎಂದು 
ಕಾಳಿದಾಸ ಹೇಳಿದ್ದನ್ನು ಯಕ್ಷನಾಟಕದಲ್ಲಿರುವ ಕಲಾಸಂಗಮವೊಂದೇ ಇಂದು 
ಸಮರ್ಥಿಸಬಲ್ಲುದಾಗಿದೆ. 


“ಸಂಕೇತಹೀನ, ಹಾವವಿಲ್ಲದ ನರ್ತನದ ಶಕ್ತಿಯ ಮೇಲೆ ಯಕ್ಷಗಾನದ ನೃತ್ಯ 
ಬೆಳೆದು ಬಂದಿದೆ. ಅದು ಭಾಷಾರೂಪಿಯಾದ ಕಥಕ್ಕಳಿಯಂತಿಲ್ಲ. ಹಾಗಿದ್ದರೆ ಭಾಷಾ 


* ೫೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಪರಿಚಯ ಉಳ್ಳವರಿಗೇನೇ ಅದರ ಮೋಹಕತೆ ಉಳಿಯುತ್ತಿತ್ತು. ಗತಿ ತರಂಗವಿನ್ಯಾಸ 
ವಿಶ್ವದ ಭಾಷೆಯಾಗಿದೆ. ಇದು ಮಾತಿನ, ಯೋಚನೆಯ ವಿವರ ತೋರಿಸಲಾರದು - 
ಆದರೆ ಭಾವದ ವಿವಿಧ ಪಾಕ-ಪರಿಪಾಕಗಳನ್ನು ತೋರಿಸಬಲ್ಲುದು” ("ಕಾರಂತ ಪ್ರಪಂಚ'ದ 
೧೬೮ನೆಯ ಪುಟ) ಎಂಬ ಕಾರಂತರ ಮಾತು ಸ್ವಲ್ಲ ಅತಿಶಯದಿಂದ ಕೂಡಿದೆ. 
ಏಕೆಂದರೆ ಪ್ರಸ್ತುತ ಲೇಖಕನು ಶಿರಸಿಯಲ್ಲೇ ಕಾರಂತರ ಮೂಕ ಯಕ್ಷಗಾನವನ್ನು 
ಆಡಿಸಿದಾಗ ರಸಿಕ ಪ್ರೇಕ್ಷಕರು ಪೂರ್ಣ ತುಷ್ಟರಾಗಲಿಲ್ಲ. ಅವಶ್ಯಕವಾದ ಮಿತ ಭಾಷೆಯೂ 
ಇರದ ಕಾರಣ ಅದು ಗೊಂಬೆಯಾಟದಂತೆ ಎಲ್ಲರಿಗೂ ಕಾಣಿಸಿತು. ಜೊತೆಗೆ ಭರತನ 
ನಾಟ್ಯಮುದೆಗಳನ್ನು ವಿರಳವಾಗಿ ಅಗತ್ಯವಿದ್ದಲ್ಲಿ ಬಳಸುವ ಶೀ ಕೆರೆಮನೆ ಮಹಾಬಲ 
ಹೆಗಡೆಯವರು ಸಂಕೇತಹೀನವೆಂಬ ಆಪಾದನೆಯನ್ನು ಯಕ್ಷಗಾನದಲ್ಲಿ ಎಲ್ಲೆಡೆ ಮಾಡಲು 
ಸಾಧ್ಯವಿಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಆಮೇಲೆ “ಹಾವ” ಶಬ್ದದ ಸರಿಯಾದ 
ಅರ್ಥ ತಿಳಿಯದೆ ಶ್ರೀ ಕಾರಂತರು ಯಕ್ಷಗಾನದ ಅನೂಚಾನ ಪದ್ಧತಿಯಲ್ಲಿ ಇಲ್ಲದ 
ದೋಷನವನ್ನಿಲ್ಲಿ ಹೇಳಿದ್ದಾರೆ. ಶೃಂಗಾರಭಾವದಿಂದ ಜನಿಸುವ ಕ್ರಿಯೆಗಳಿಗೆ “ಹಾವ” 
ಎಂದು ಹೆಸರು. (ಅಮರಕೋಶದ ಪ್ರಥಮ ಕಾಂಡದ ೩೧ನೆಯ ಶ್ಲೋಕವನ್ನು 
ನೋಡಿರಿ). ಯಕ್ಷನಾಟಕವು ಕೇವಲ ಶೃಂಗಾರಪಧಾನವೂ ಅಲ್ಲ ಜೊತೆಗೆ ಶೃಂಗಾರಭಾವದ 
ಮಾಸಗಳ ಅಭಿನಯ ಅದರಲ್ಲಿ ಉಕ್ಷವಾಗಿಯೂ ಇಲ್ಲ. 

ಶ್ರೀ ಕೆ.ಎಸ್‌. ಉಪಾಧ್ಯರು ಹೇಳಿದಂತೆ (ಕಾರಂತ ಪ್ರಪಂಚೆದಲ್ಲಿ) “ಮರೆತು 
ಹೋಗುತ್ತಲಿದ್ದ ಪದಗತಿಗಳನ್ನು ಕೆದಕಿ ಹುಡುಕಿ ತೋರಿಸಿ ನೆನಪಿಗೆ ತರುವ ಕೆಲಸವನ್ನು 
ಶ್ರೀ ಕಾರಂತರು ಮಾಡಿದರು” ಎಂದಿರುವುದು ಕಾರಂತರು ತಾವು ಕಂಡ ಯಕ್ಷಗಾನ 
ಮೇಳಗಳಲ್ಲಿ ತೋರಿಬಂದ ಸತ್‌ಸಂಪ್ರದಾಯ ವಿರುದ್ಧವಾಗಿದ್ದ ದೋಷಗಳಲ್ಲವುಗಳಿಗೂ 
ಅನ್ವಯಿಸಿ ಹೇಳಬಹುದು. ಶ್ರೀಕಾರಂತರು ಯಕ್ಷಗಾನ ವಿಮರ್ಶಕರಾಗಲು 
ಹೊರಡುವವರೆಗೆ ಅವರಿಗೆ ಅದಕ್ಕೂ ಹಿಂದಿನ ಯಕ್ಷಗಾನ ಮೇಳಗಳಲ್ಲಿ ಶೇಷ್ಠವಾದವುಗಳು 
ಆಡುತ್ತಿದ್ದ ಆಟಗಳನ್ನು ನೋಡಿ ಗೊತ್ತಿರಲಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಇನ್ನು 
ಅವರ ಯೌವನದ ಸಮಕಾಲೀನವಾದ ಉತ್ತಮ ಯಕ್ಷಗಾನ ಆಟಗಳಲ್ಲಿ 
ಅಭಿಜಾತವಾದವುಗಳನ್ನು ಅವರು ಕಂಡಂತಿಲ್ಲ. ದುರ್ದೆವವಶಾತ್‌ ಅವರ ಕಟುವಿಮರ್ಶೆ 
ನಡೆಯುತ್ತಾ ಬರುತ್ತಿರುವಾಗಲೇ ಕಡಲ್ಲನ್ನಡದಲ್ಲಿ ಹಿಂದೆ ಚೆನ್ನಾಗಿದ್ದ ಹಲವಾರು 
ಮೇಳಗಳೂ ಕೆಳಮಟ್ಟಗಳಿಗಿಳಿಯುತ್ತಾ ಹೋದವು. ಆದ್ದರಿಂದ ಅವರಿಗೆ ಸುಧಾರಣೆ 
ಅಥವಾ ಸತ್‌ಸಂಪ್ರದಾಯದ ಪುನರುಜ್ಜೀವನ ಎಂಬುದರ ಬಗೆಗೆ ಎಲ್ಲಿಲ್ಲದ ಉತ್ಸಾಹ 
ಉಂಟಾಯಿತು. ಅದು ಸಕಾಲಿಕ ಮತ್ತು ಸಮರ್ಥನೀಯ. ಹಾಗೇ ಅವರ ಮೂಕ 
ಯಕ್ಷಗಾನ ಪದ್ಧತಿಯು ಕನ್ನಡೇತರ ಭಾಷೆಯ ಪ್ರದೇಶಗಳಲ್ಲಿ ಮತ್ತು ವಿದೇಶಗಳಲ್ಲಿ 
ಯಕ್ಷಗಾನದ ಶ್ರೇಷ್ಠತೆಯನ್ನು ಪ್ರಚುರಪಡಿಸಲು ಸಾಧನವಾಯಿತು ಎಂಬುದು 
ಅಪ್ರತಿಹತವಾದ ಸತ್ಯ, ಅದಕ್ಕೆ ಕನ್ನಡ ಯಕ್ಷಗಾನ ರಂಗವು ಎಂದಿಗೂ ಕೃತಜ್ಞತೆಯಿಂದ 
ಇರತಕ್ಕದ್ದು. ಶ್ರೀ ಕಾರಂತರ ವಿದೇಶೀಯ ಕಲಾಜ್ಞಾನವು ಸ್ವದೇಶೀಯ ಕಲಾಜ್ಞಾನಕ್ಕಿಂತ 
ಹೆಚ್ಚಾಗಿರುವುದರಿಂದ ಅದು ಯಕ್ಷಗಾನದ ಭಾಗವತಿಕೆಯಲ್ಲಿ ಮತ್ತು ಪಕ್ಕವಾದ್ಯಗಳ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೧೩ + 


ಬಳಕೆಯಲ್ಲಿ ಮಾಡಹೋದ ಸುಧಾರಣೆಗಳಿಗೆ ಬಹಳ ಅನುಕೂಲವಾಗಿ ಪರಿಣಮಿಸಿದ್ದು 
ಗಮನಾರ್ಹ. ಒಟ್ಟಿನಲ್ಲಿ ಕಾರಂತರಿಗೆ ಈ ಶತಮಾನದಲ್ಲಿ ಯಕ್ಷಗಾನ ಪುನರುಜ್ಜೀವನ 
ಧುರೀಣತ್ಸವು ನ್ಯಾಯವಾಗಿ ಸಂದಿದೆ ಎನ್ನಬಹುದು. 

ಯಕ್ಷಗಾನವೆಂಬ ಹೆಸರಿನಿಂದ ಮುದಿತವಾದ ನಾಟಕಗಳಲ್ಲವೂ ಯಕ್ಷಗಾನ 
ನಾಟಕಗಳೇ ಎಂಬ ಕುಕ್ಕಿಲ ಕೃಷ್ಣಭಟ್ಟರ ವಾದವು ಅನುಭವತಃ ಅಸಮರ್ಥನೀಯ. 
ಆದುದರಿಂದ ಶೀ ಶಿವರಾಮ ಕಾರಂತರೆಂದಂತೆ ಮಂಗಳೂರು, ಕಾರವಾರ, ಸಾಗರಗಳ 
ಆವರಣದಲ್ಲಿ ಬರುವ ಪ್ರದೇಶವೇ ಯಕ್ಷಗಾನದ ಉಗಮಸ್ಥಳ. 


ಯಕ್ಷಗಾನದ ಉಗಮ 

ಯಕ್ಷಗಾನ ಯಾವಾಗ ಹುಟ್ಟಿತು? ಎಂದು ಕೇಳುವುದು ಸಹಜ. ಗಂಥಸ್ಥ 
ಆಧಾರವೊಂದೇ ನಮಗೆ ಉಪಲಬ್ದ. ಕ್ರಿಶ. ೧೫ನೆಯ ಶತಮಾನದ ಹಸ್ತಪ್ರತಿಗಳ 
ಮೇಲಿನಿಂದ ಶ್ರೀಮಾನ್‌ ಶಿವರಾಮ ಕಾರಂತರು ಯಕ್ಷಗಾನವನ್ನು ಆ ಕಾಲದಿಂದ 
ಜನಪ್ರಿಯವಾದ ಆಟ (ನಾಟಕ) ಎಂದು ಗುರುತಿಸಿದ್ದಾರೆ. ಬಹುಶಃ ಅದು ಯಕ್ಷಗಾನದ 
ಉಚ್ಛಾಯಕಾಲದ ಆರಂಭವಾಗಿರಬೇಕು. 


“ಕೆನರಾ” ಎಂದು ಬ್ರಿಟಿಷರಿಂದ ಕರೆಯಿಸಿಕೊಂಡ ಕಡಲುಗನ್ನಡ ನಾಡಿನ 
ಸತ್‌ಪರಂಪರೆಗಳ ಪಾಲನೆಯಲ್ಲಿ ವಿಜಯನಗರದ ಅರಸರ ಸಾಮಂತರಾಗಿದ್ದ 
ಬಾರಕೂರಿನಲ್ಲಿ ಆಳುತ್ತಿದ್ದ ಸಂಸ್ಥಾನದ ಉಪರಾಜರೂ, ಕೆಳದಿಯ ಸಂಸ್ಥಾನದ 
ಉಪರಾಜರೂ ಬಹುಮಟ್ಟಿಗೆ ಪ್ರಮುಖರಾಗಿದ್ದರು ಎನ್ನಬಹುದು. ಬಾರಕೂರು 
ಸಂಸ್ಥಾನದ ಪ್ರ ಪ್ರಖ್ಯಾತಿಯು fs ಶ. ೧೫೩೩ರಿಂದ ಹ೬೦ರವರೆಗೆ. ಕೆಳದಿಯಲ್ಲಿ ಹುಟ್ಟಿ 
ಬಿದನೂರಿನಲ್ಲಿ ತಳೆವೂರಿ “ಕೆನರಾ”ವನ್ನಾಳಿದ ಉಪರಾಜರ ಕಾಲ ಕ್ರಿಶ. ೧೫೮೬ರಿಂದ 
೧೭೬೩ರವರೆಗೆ. ಅವರ ಯಕ್ಷಗಾನ ಕಲಾಪೋಷಣೆಯನ್ನು ನೆನೆಯಲೇಬೇಕು. ನಮ್ಮ 
ಕಲೆಗಳೆಲ್ಲಾ ಬೆಳೆದದ್ದು ದೇವಸ್ಥಾನಗಳಲ್ಲಿ - ದೇವರನ್ನೊಲಿಸಿಕೊಳ್ಳುವುದಕ್ತಾಗಿ. ದೇವರ 
ಸೇವೆಗೆ ಆಳುವವರ ಆರ್ಥಿಕ ನೆರವು ಬುನಾದಿ. ಇಂದಿಗೂ ಒಂದು ಮೇಳದವರು 
ಕಲಾಯತುವಿನಲ್ಲಿ ಆಡುವ ಮೊದಲು ಆಟವನ್ನು “ದೇವರ ಆಟ” ಎಂದೇ 
ದೇವಾಲಯದೆದುರು ಆಡುತ್ತಾರೆ. ರಾಜಧಾನಿಗಳಲ್ಲಿ ಪೋಷಣೆ ಸಿಗುತ್ತಿದ್ದುದರಿಂದ 
ವಿವಿಧ ಪ್ರಕಾರದ ಕಲೆಗಾರರು ಸುತ್ತಮುತ್ತಲಿನ ಪ್ರದೇಶ - ಉಪ ಪ್ರದೇಶಗಳಲ್ಲಿ ಪ ಪ್ರಸಿದ್ಧರಾಗಿ 
ರಾಜರಿಂದ ಬಹುಮಾನಿಸಲ್ಪಡುತ್ತಿದ್ದರು. ಆದ್ದರಿಂದ ಕೆಳದಿಯರಸರ "ಅಸ್ಮಾನದಲ್ಲಿ 
ಪುರಸ್ಕೃತರಾದ ಯಕ್ಷಗಾನ ಕಲಾಕಾರನ ಯಾರೇ ಆಗಿದ್ದರೂ (ಕಾರಂತರ ಪ್ರಕಾರ 
ವಿಷ್ಣು, ಸುಬ್ಬ ಇತ್ಯಾದಿ) ಅವನ ಹುಟ್ಟೂರು ಸಾಗರದ ತಾಲೂಕೇ ಆಗಿರಬೇಕೆಂಬುದು 
ನಿತ್ಯ "ನಿಯಮವಲ್ಲ. ಬನವಾಸಿಯ ಪ೦ಿಪನು ವೆಂಗಿಪಳುವಿನಲ್ಲಿ ಆಳುತ್ತಿದ್ದ ಚಾಲುಕ್ಕ 
ಅರಿಕೇಸರಿಯ ಆಸ್ಥಾನದಲ್ಲಿ ಪುರಸ್ಪತನಾದ ಹಾಗೇ ಆ ಕವಿ ಕಳದಿಯವನಾಗದಿರುವುದೇ 
ಹೆಚ್ಚು ಸಂಭವ. ಆದುದರಿಂದ ಕಡಲ್ಲನ್ನಡವೇ (Coastal Karnataka) ಅರ್ಥಾತ್‌ 


* ೫೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಧರ್ಮಸ್ಥಳದಿಂದ ಅಂಕೋಲೆಯವರೆಗೆ ಹಬ್ಬಿದ್ದ ಪ್ರದೇಶವೇ ಯಕ್ಷಗಾನದ ತವರೂರು 
ಎಂಬುದು ಖಚಿತ. 


ಒಂದು ಕಲೆ ಗಂಥಸ್ಥವಾಗಬೇಕಾದರೆ ಹಿಂದಿನ ಕರ್ನಾಟಕದಲ್ಲಿ ಎಷ್ಟು ಶತಮಾನಗಳು 
ಬೇಕಾಗುತ್ತಿದ್ದವು? ಇದಕ್ಕೆ ಒಂದು ಅಂದಾಜಿನ ಪದ್ಧತಿಯಿದೆ. ಕನ್ನ ಡದ ಮೊದಲ 
ಚೆಕ್ರವರ್ತಿ ಮಯೂರಶರ್ಮನ ಕಾಲದಲ್ಲಿ ಶಾಸನ ಬರೆಯಿಸಿದ್ದು ಪ್ರಾಕೃ ತದಲ್ಲಿ ತಾಳಗುಂದದ 
ಸಂಸ್ಥೃತ ಶಾಸನದೊಟ್ಟಿಗೆ. ಶಾಂತಿವರ್ಮನು ಕನ್ನಡದಲ್ಲಿ ಶಾಸನ 'ಬರೆಯಿಸಿದ್ದು ಕ್ರಿಶ. 
೪೫೦ರಲ್ಲಿ (ಹಲ್ಮಿಡಿಯ ಶಾಸನ). ಅವುಗಳ ಅಂತರ ೨೩೨ ವರ್ಷಗಳಷ್ಟು. 
ಇದನ್ನವಲಂಬಿಸಿ ಅಚ್ಚುಕಟ್ಟಾಗಿರುವ ಪ್ರಾಥಮಿಕ ಅವಧಿಯ ಯಕ್ಷಗಾನದ ಹುಟ್ಟು 
ಸುಮಾರು ೧೪ನೆಯ ಶತಮಾನದಿಂದಲೇ ಆರಂಭವಾಗಬೇಕು ಎಂದು ಊಹಿಸುವುದು 
ಐತಿಹಾಸಿಕ ತರ್ಕಬದ್ಧ ನಿಗಮನ. ಯಕ್ಷಗಾನದ ಜೀವಿತಕಾಲವೀಗ ಸುಮಾರು ೬೦೦ 
ವರ್ಷಗಳು ಎನ್ನಬಹುದು. ಅದಕ್ಕೂ ಹೆಚ್ಚೇ ಹೊರತು ಕಡಿಮೆಯಲ್ಲ. ಭರತನಾಟ್ಕ್ಯವನ್ನೂ 
ಪುರಾಣಗಳನ್ನು ಬಲ್ಲ ಗ್ರಾಮೀಣ ಬುದ್ದಿವಂತನೊಬ್ಬ ಅವನಿಗಿಂತ ಕಡಿಮೆ ಓದಿದ್ದ ಕೆಲ 
ಜಾನಪದ ಕವಿಗಳ ಹಾಗೂ ನಟರ ಸಹಕಾರದಿಂದ ಕನ್ನಡ ಗ್ರಾಮಾನುಗುಣ ಸ್ವರೂಪವನ್ನು 
ತನಗೆ ಗೊತ್ತಿದ್ದ ನಾಟಕಕ್ಕೆ ಕೊಟ್ಟು “ಯಕ್ಷಗಾನ ಪ್ರಸಂಗ”ವನ್ನು ಮೊದಲ ಬಾರಿಗೆ 
ರಚಿಸಿ ಪಾಮರ-ಪಂಡಿತರ ಮೆಚ್ಚುಗೆಯನ್ನು ಪಡೆದಿರಬೇಕು. ಅವನ ಮನದಲ್ಲಿ 
ಮಾದರಿಯಾಗಿದ್ದ ನಾಟಕ ಸಂಸ್ಥೃತದ್ದೋ, ಪ್ರಾಕೃತದ್ದೋ, ಅಪಬ್ರಂಶದ್ದೋ ಯಾರೂ 
ಊಹಿಸಲಾರರು. ಅದನ್ನವನು ತನ್ನ ಪ್ರತಿಭೆಯಿಂದ ಪರಿವರ್ತಿಸಿದನು. ಬಯಲು 
ನಾಟ್ಕಮಂದಿರ ಮಾತ್ರ ಅವನದ್ದೇ ಆದ ಅನನ್ಯ ಕಲ್ಲನೆ. ನೇಪಥ್ಯದಲ್ಲಿ ಮೊದಲು 
ಯಕ್ಷಗಾನವು ಗಣಪತಿಯನ್ನು ಪೂಜಿಸುತ್ತದೆ. ಗಂಥದಲ್ಲಿ ಯಕ್ಷಗಾನ ಕವಿ ಸ್ತುತಿಸಿದ 
ತನ್ನ ಕುಲದೇವತೆಯ ಮಂಗಲಪದವನ್ನು ರಂಗಸ್ಥಲದಲ್ಲಿ ಮೊದಲು ಹಾಡಲಾಗುತ್ತದೆ. 
ಅನಂತರ ಇತರ ದೇವತೆಗಳ ಸ್ತುತಿ ಪದ್ಯಗಳು ಬರುತ್ತವೆ. ಇಲ್ಲಿ ಭಾಸನ ಬಲರಾಮ 
ಮೊದಲು ಸ್ತುತ್ಯನಲ್ಲ. ನಟರಾಜಾವತಾರಕ್ಕೂ ಪ್ರಥಮ ಸ್ತೋತ್ರಾರ್ಹತೆ ಇಲ್ಲ. 
ಆಟದಾರಂಭದಲ್ಲಿ ಯಕ್ಷಗಾನ ಪ್ರಸಂಗವನ್ನು ರಚಿಸಿದ ಕವಿಯನ್ನು ಹೆಸರಿಸದಿರುವುದು 
ಮಾತ್ರ ಅನುಚಿತ. ಶಿವಪುರಾಣದ ಪ್ರಕಾರ ಪರಶಿವನು ಜನರು ವಿಷ್ಣುಪೂಜೆ ಮಾಡುವುದು 
ತನಗೆ ಪ್ರಿಯವೆಂದನು ಎಂಬುದು ನಮಗೆ ಐತಿಹ್ಯ ಪಮಾಣ. ಆದ್ದರಿಂದ ಯಕ್ಷಗಾನದ 
ಪೂರ್ವರಂಗದಲ್ಲಿ ಗಣಪತಿಯೇ ಗಣ್ಯ. (ವಂದಿಸುವುದಾದಿಯಲಿ ಗಣನಾಥನ ಎಂಬ 
ಪದ್ಯವನ್ನು ನೆನೆದುಕೊಳ್ಳಿರಿ). ಪೌರಾಣಿಕವಾಗಿ ಶಿವನ ಅಥವಾ ಗಣಪತಿಯ ಪ್ರಥಮ 
ಗಣಗಳು "ಹಾಡು. ಕುಣಿತಗಳಿಗೇ ಪ್ರಸಿದ್ಧರಾದವರು. ಗಣವು ಸಮೂಹವಾಚಕವೂ 
ಹೌದು. ಗಣಕ್ಕೆ ಸೇರಿದ ಒಬ್ಬನ ಅನುಯಾಯಿತ್ತದ ಹೆಸರೂ ಹೌದು. 


ಸ್ಫೂರ್ತಿಯ ಆಕರ 


ಯಕ್ಷಗಾನವು ಪಾಶ್ಸಾತ್ಯರ ಬ್ಯಾಲೆ ಮತ್ತು ಒಪೆರಗಳ ಸಂಯೋಜನೆಗೆ 
ಹೋಲಿಸಬಹುದಾದ ನೃತ್ಯನಾಟಕ. ಅವುಗಳು ಕ್ರಿಶ. ೧೫೮೯ಕ್ಕಿಂತ ಹಿಂದೆ ಅತಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೧೫ + 


ಒರಟು ರೂಪದಲ್ಲಿ ಸಹ ಇರಲಿಲ್ಲ. ತದನಂತರವೇ ಅವುಗಳ ಒರಟುರೂಪದ ಆರಂಭ. 
(ವಾರ್ಡ್‌ ಜೆ.ಡೆಂಟರ “ಂpೀ೩” ಎಂಬ ಗಂಥವನ್ನು ನೋಡಿರಿ) 


ಯಕ್ಷಗಾನದ ಆಹಾರವು (ವೇಷ ಭೂಷಣಗಳು ಅಥವಾ esses, ornaments, 
weapons and colour make-up) ವಸ್ತು-ಪಾತ್ರಗಳಿಗೆ ಸಹಜವಾಗಿಯೇ 
ಇರುವುದರಿಂದ ಅವು ಪ್ರಾಚೀನ ಶಿಲಗಳಲ್ಲಿ ಕಡೆದ ದೇವ - ದೇವ್ಯಾದಿ ಮೂರ್ತಿಗಳ 
ಆಯುಧ ಅಲಂಕಾರಗಳನ್ನೇ ಹೊಂದಿರುವಂತೆ ತೋರುತ್ತದೆ. ಅಥವಾ ಅವುಗಳಿಂದ 
ಸ್ಫೂರ್ತಿ ಪಡೆದು ಸುಧಾರಣೆ ಹೊಂದಿದ ರೂಪಗಳಲ್ಲಿ ಈಗ ಕಾಣಸಿಗುತ್ತವೆ ಎಂದು 
ತೋರುತ್ತದೆ. ಅದರಲ್ಲೂ ಜಗತ್‌ಪ್ರಸಿದ್ಧ ಜಕ್ಕಣ ಶಿಲ್ಲದ ನಾಜೂಕು ಇಲ್ಲಿ ಸ್ಮರಣೀಯ. 
ಜಕ್ಕಣನು ಯಕ್ಷಣನೇ? ಎಂಬುದು ಭಾಷಾಶಾಸ್ತಾಧೃತವಾದ ಒಂದು ಊಹೆ. ಅವನದು 
೧೨ನೆಯ ಶತಮಾನ. ಯಕ್ಷಗಾನದಲ್ಲಿ "ಆಹಾರ'ದ ಪ್ರಾದಾನ್ಯಮ 
ಅನುಲ್ಲಂಘನೀಯವಾಗಿರುವುದರಿಂದ ಅಪೌರಾಣಿಕರಾದ ಇಂದಿನ ಲೌಕಿಕ 
ಮಹಾವೀರರನ್ನು ಯಕ್ಷರಂಗದಲ್ಲಿ ಅವರ ಇಂದಿನ ಉಡಿಗೆ ತೊಡುಗೆಗಳಲ್ಲಿ ನಿಲ್ಲಿಸಿದರೆ 
ಎಲ್ಲರೂ ಅಲ್ಲದಿದ್ದರೂ ಬಲ್ಲವರು ಹೊಟ್ಟೆ ಹುಣ್ಣಾಗುವಂತೆ ನಕ್ಕಾರು. ಅದು ಇಂದು 
ಕನ್ನಡ ಪದ್ಯವನ್ನು “ನವ್ಯ” ಮಾಡಿದಂತೆಯೇ! “ಚಕ್ರವರ್ತಿಯ ಹೊಸ ಬಟ್ಟೆ” ಎಂಬ 
ಗಾದೆಯಲ್ಲಿ ನಡೆಯಿಸಿದ ಚಮತ್ಕಾರವನ್ನು ಕರ್ನಾಟಕ ಸಂಗೀತದಲ್ಲಿ ನಡೆಸುವುದು 
ಹೇಗೆ ಅಸಾಧ್ಯವೋ ಹಾಗೆ ಇಲ್ಲಿಯೂ ಅಸಾಧ್ಯ. ದೇವಸ್ಥಾನದ (ಉದಾ: ಹೊಯ್ದಳ 
ವಿಷ್ಣುವರ್ಧನನು ಕಟ್ಟಿಸಿದ ೨೪ ದೇವಾಲಯಗಳ ಒಳ-ಹೊರ ವಿಗಹಗಳ) ಮೂಲ 
ಮೂರ್ತಿ ಮತ್ತು ಅಷ್ಟದಿಕ್ತಾಲಕರ ಅಲಂಕಾರಾದಿಗಳನ್ನು ಯಕ್ಷಗಾನವು ಮೊದಲು 
ಆದರ್ಶಗಳನ್ನಾಗಿ ತೆಗೆದುಕೊಂಡಿರಬೇಕು. 


ಯಕ್ಷಗಾನದ ನೃತ್ಯಪದ್ಧತಿಗೆ ದೈವದ ಅಥವಾ ಗ್ರಾಮದ ದೇವತೆಯಾದ 
ಜಟ್ಟಿಗರಾಯನೆದುರು ದಕ್ಷಿಣ ಕನ್ನಡದಲ್ಲಿ “ಎಪ್ಪತ್ತರ ಶಿವಳ್ಳಿ” ಎಂಬ ಜಾತಿಯ 
ಪೂಜಾರಿಗಳು ಮಾಡುವ ನಾಗಮಂಡಲ ಪೂಜೆಯ ನೃತ್ಯವೇ ಮೂಲ ಎಂದು ಶ್ರೀ 
ಶಿವರಾಮ ಕಾರಂತರು ಹೇಳಿದ್ದು ಸಂಭವನೀಯವಾದ ತರ್ಕ. ಪಾರ್ವತಿಯನ್ನು 
ನಿರ್ಮಿಸುವಾಗ ಬಹ್ನನು “ಸರ್ವೋಪಮಾದ್ದವ್ಯ ಸಮುಚ್ಛಯದಿಂದ” ಸ್ವಲ್ಪ ಸ್ಪಲ್ಪ ಅಂಶವನ್ನು 
ತೆಗೆದುಕೊಂಡು ಸಂಯೋಜಿಸಿದನು ಎಂದು ಕವಿ ಕಾಳಿದಾಸನೆಂದಂತೆ ಯಕ್ಷಗಾನ 
ಬ್ರಹ್ಮನು ನಾಗನೃತ್ಯದಲ್ಲಿ ಶಿವನ ತಾಂಡವದ, ಪಾರ್ವತಿಯ ಲಾಸ್ಕದ ಹಾಗೂ ಕೇರಳದ 
ಕಥಕ್ಕಳಿ ಮುಂತಾದ ಇತರ ನೃತ್ವವೈವಿಧ್ಯಗಳ ಅಂಶಗಳನ್ನು ರಸಭಾವಗಳ ಸಮುಚಿತವಾದ 
ಅಭಿವ್ಯಕ್ತಿಗೆ RE ಕ್ರಮಶಃ ಅಳವಡಿಸಿಕೊಳ್ಳುತ್ತ ಹೋಗಿರುವುದು 
ಅತ್ಯಂತ ಸಂಭವ. ಅದರಿಂದಲೇ ಯಕ್ಷಗಾನವೊಂದು ರಸಪಾಕ. 


* ೫೧೬ 


೬೭. ಕಾವ್ಯಮೀಮಾಂಸೆಯ ದೃಷ್ಟಿಯಿಂದ 
ತಾಳಮದ್ದಳೆಯ ಅರ್ಥಗಾರಿಕೆ 


"ನಾಟ್ಕಂ ಭಿನ್ನರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ' ಎಂಬುದಕ್ಕೆ 
ಜಗತ್ತಿನಲ್ಲಿ ಯಕ್ಷಗಾನ ದೃಶ್ಯಕಾವ್ಯವೊಂದೇ ಸರ್ವಗುಣಸಂಪನ್ನವಾದ ಉದಾಹರಣೆ; 
ಅದರಲ್ಲಿರುವ ಸರ್ವಕಲಾಸಾಂಕರ್ರವು ಇತರ ದೃಶ್ಯಕಾವ್ಯಗಳಲ್ಲಿ ಇಲ್ಲ. ಊರಿಂದ ಊರಿಗೆ 
ಹೋಗುವ ಪದ್ದತಿ ಯಕ್ಷಗಾನ ಮೇಠಗಳಿಗಿದ್ದುದರಿಂದ ದಿ॥ ಪಾಂಡೇಶ್ವರ ಗಣಪತಿರಾಯರು 
ಭರತೋಕ್ತ್ಯಾ "ಅದು "ಮಾರ್ಗಾಸಾರಿತ' ಎಂದು ಹೇಳಿದ್ದುಂಟು. ಆಂಗಿಕ, ವಾಚಿಕ, 
ರ ಸಾತ್ತಿಕಗಳೆಂಬ ಅಭಿನಯ ಚತುಷ್ಠಯದಲ್ಲಿ ಕೇವಲ ವಾಚಿಕವು 
ಗೀತವಾದಿ ತಗಳೊಂದಿಗೆ ಕಥಾಪದರ್ಶನ ಮಾಡುವ ಪದ್ಧತಿಯು ''ತಾಳಮದ್ದಳೆ' ಎನ್ನಿಸಿತು. 


"ತಾಳಮದ್ದಳೆ ಕುಳಿತು ನಡೆಯುವ ಮೇಳ. ನೃತ್ಯ ಮತ್ತು ಆಂಗಿಕ ಅಭಿನಯಗಳದರಲ್ಲಿ 
ಇಲ್ಲ. "ಅಶುಸ೦ವಾದ' ಅದರಲ್ಲಿ ಪ್ರಧಾನ. ಭಾಗವತರ ಮತ್ತು ಪಕ್ಕವಾದ್ಯ ಗಾರರ 
ಸ್ಥಾನಕ್ಕೆ ಅದರಲ್ಲಿ ಚುಶಿಯಿಲ್ಲ. ರೇಡಿಯೋ ರೂಪಕಗಳಲ್ಲಿ ಅದಕ್ಕೆ ಅಗಸ್ಥಾನ "ದೊರಕಬೇಕು. 
ಏತೆಂದರೆ. ಯಕ್ಷಗಾನದ ದೃಶ್ಯತೆಯು ಲುಪ್ಪವಾಗಿ ಅದರ ಪ್ರಭಾವವನ್ನು. ಶವ್ಯತೆಯೊಂದೇ 
ತುಂಬಿಕೊಡಬೇಕಾಗಿದೆ. 


*ನವರಸರುಚಿರಾಂ ನಿರ್ಮಿತಿ ಮಾದಧತೀ ಭಾರತೀ ಕವೇರ್‌ ಜಯತಿ”; ಅಥವಾ 
ಅರ್ಥಧಾರಿಣಃ(ಅರ್ಥಕಾರಾಃ) ತೇಷಾಂ ಭಾರತೀ ಜಯತಿ-ಎಂದು ಹೇಳಬಹುದು. 
ಈ ಭಾರತಿಯ(ಮಾತಿನ, ಸಂವಾದದ) ನವರಸ ರುಚಿರತ್ತಕ್ಕೆ ಚ್ಯುತಿ ಉಂಟಾಗಬಾರದು. 
ಕವಿದೃಷ್ಟಿಯನ್ನು ಭಾಗವತನೂ ಅರ್ಥಕಾರರೂ ತಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದುದು 
ಸಹಜ. ಕವಿ ಕೊಟ್ಟ ಕಥಾನಕದ ಚೌಕಟ್ಟಿಗೆ ಒಳಪಟ್ಟೇ ಯಕ್ಷನಾಟಕ ನಡೆಯುತ್ತದೆ 
ಹಾಗೇ ತಾಳಮದ್ದಳೆಯೂ ನಡೆಯಬೇಕು. 


ಅರ್ಥವಿವರಣೆಯೇ ಅರ್ಥಗಾರಿಕೆ. ಭಾಗವತರು ಹೇಳಿದ ಪದಕ್ಕೆ ಅವಿರುದ್ದವಾಗಿ 
ಆಯಾ ಪಾತ್ರಗಳನ್ನು ನಟಿಸುವ ತಾಳಮದ್ದಳೆಯ ವಾಜ್ನಟರು ಅರ್ಥ ವಿವರಣೆಯನ್ನು, 
(ಸೋದಾಹರಣವಾಗಿ ಸಮರ್ಥಿಸಿ, ತಮ್ಮದೇ ಆದ ವಾಕ್‌ಶೆ ಶೈಲಿಯಿಂದ) ಮಾಡುವುದು 
ನ್ಯಾಯವಾದುದು. ಅಸಂಬದ್ದಕ್ಕೆ ಜಾಗವಿಲ್ಲ. "ಸುಸಂಬದ್ಧ ಅರ್ಥಗಾರಿಕೆಯಲ್ಲೂ ಸಂಬಂಧವು 
ದುರೂಹ್ಯವಾಗುವಷ್ಟು ವ್ಯಾಖ್ಯಾನ- ವಿವರಣೆಗಳು ವಿದ್ವದುದ್ದೇಗಕರ. 


ಒಂದಿಬ್ಬರು ಮಹಾವಾಗ್ಗಿಗಳು ನಮಲ್ಲಿ ಹೀಗೆ ಮಾಡಿದ ಸಂದರ್ಭಗಳನ್ನು 
ನಾನು ನೋಡಿದ್ದೇನೆ. ಅದು ಅನೌಚಿತ್ಯ. "ಅನೌಚಿತ್ಯಾದೃ; ತೇ ನಾನ್ಯದ್‌ ರಸರಂಗ 
ಕಾರಣಂ” ಎಂಬುದನ್ನ ವರು ಆಗ ಮರೆತಿದ್ದರು; 'ಔಚಿಕೆ ನಿಕೇತನ ಕವಿಃ? ಎಂದಂತೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೧೭ + 


"ಔಚಿತ್ಯೈಕನಿಕೇತನೋ ನಟಕ” ಎಂಬುದೂ ಅವಿಸ್ಮರಣೀಯ. ಸಂವಾದ ವ್ಯಾಖ್ಯಾನವು 
ಅತಿ ವಿಸ್ತಾರ ಅಥವಾ ಅತಿ ಸಂಕುಚಿತ ಆಗುವುದು ಗಮನಾರ್ಹ ಅನೌಚಿತ್ಯ. ಹಾಗೇ 
ಗಂಥದ ಪಾತ್ರಗಳ ಸ್ಪಭಾವ, ಗುಣ, ಪರಾಕ್ರಮ, ಧ್ಯೇಯ, ಭಾವ, ಮುಂತಾದ ವ್ಯಕ್ತಿತ್ವ 
ನಿರೂಪಕ ಲಕ್ಷಣಗಳನ್ನು ಅರ್ಥಗಾರ ಬಿಂಬಿಸಬೇಕಲ್ಲದೆ, ಗಂಥವಿರುದ್ದ(ಪ್ರಸಂಗವಿರುದ್ದ) 
ಎನ್ನಿಸುವ ಪಾತ್ರ ಲಕ್ಷಣಗಳನ್ನು ತಮ್ಮ ಅರ್ಥಗಾರಿಕೆಯಲ್ಲಿ ತೋರಿಸಬಹುದು. ಅದೂ 
ರಸಭಂಗಕ್ಕೆ ಕಾರಣ. 


ಯಕ್ಷಗಾನ ತಾಳಮದ್ದಳೆಯೊಂದು ಗದ್ಯಪದ್ಧಮಯವಾದ ಮಿಶ್ರ ಶವ್ಯಕಾವ್ಯವಾಗಿದೆ. 
ಅದರ ಆತ್ಮವು ರಸ. "ದೋಷಾಸ್ಪಸ್ಕಾಪಕರ್ಷಕಾಃ' ಯಕ್ಷಗಾನದ ಅಥವಾ ಯಾವ 
ಬಗೆಯ ಕಾವ್ಯಕ್ಕೂ ರಸಾಪಕರ್ಷಕತೆ ಶೋಭಿಸದು. ಅದರ ಜಾನಪದತೆಯು ಅದರಲ್ಲಿ 
ದೋಷ ಉಂಟಾದರೆ ಅದನ್ನು ರಕ್ಷಿಸದು, ಕ್ಷಮಿಸದು. ವ್ಯಾವಹಾರಿಕವಾಗಿ ಮತ್ತು 
ಸಷ್ಟವಾಗಿ ದಂಡಿಯು ಹೇಳಿದಂತೆ- 

ಅಪಾರ್ಥ(ಅಪೇತಾರ್ಥ), ವ್ಯರ್ಥ (ವಿರುದ್ಧಾರ್ಥ). ಏಕಾರ್ಥ(ಪುನರುಕ್ತಿ). 
ಸಸಂಶಯ, ಅಪಕ್ರಮ, ಶಬ್ದಹೀನ(ವ್ಯಾಕರಣವಿರುದ್ದ). ಯತಿಭ್ರಷ್ಟ(ಪಸಂಗದ ಪದ್ಯ 
ಮತ್ತು ಸಂವಾದಕಾರರ ಬಾಷಾಶೈಲಿ-ಇವುಗಳಲ್ಲಿ ಶಬ್ಬಾರ್ಥಂರುತಿ 
ತತ್ತದುಚಿತವಾಗಲ್ಲದಿರುವುದು), ಭಿನ್ನ ವೃತ್ತಭಾಗವತರು ಛಂದೋಭಂಗ ಮಾಡುವುದು), 
ವಿಸಂಧಿಕ(ವಿಸಂಧಿಯುಕ್ತ ಪದವನ್ನು ಹೇಳುವುದು)-ಹಾಗೇ ದೇಶ, ಕಾಲ, ಕಲೆ ಲೋಕ, 
ನ್ಯಾಯ, ಆಗಮ-ಇವುಗಳಿಗೆ ವಿರುದ್ಧವಾಗಿ ಸಂವಾದ ವ್ಯಾಖ್ಯಾನವು ಸಾಗುವುದು- 
ಇವೆಲ್ಲಾ ತ್ಯಾಜ್ಯವೆಂಬುದು ಸರ್ವಮಾನ್ಯ. 

ಮನುಸ್ಮತ್ಯಾದಿ ಧರ್ಮಶಾಸ್ತ್ರಗಳ ಮತ್ತು ಮಹಾಭಾರತ-ರಾಮಾಯಣ ಹಾಗೂ 

ಪ್ಲಾದಶ ಮಹಾಪುರಾಣಗಳ ಹೊರಣಗಳಾದ ವಿಷಯಗಳಕಥನ, ವರ್ಣನೆ, ವಿವರಣ 
ನ ಪ್ರತಿಪಾದನೆಗಳ ಜ್ಞಾನವಿರುವುದು ಅರ್ಥಗಾರಿಕೆಗೆ ತೂಕವನ್ನು ಕೊಡುತ್ತದೆ. 
ಏಕೆಂದರೆ ಯಕ್ಷಗಾನ ಪ್ರಸಂಗಗಳು ಯಕ್ಷಗಾನ ಪ್ರಸಂಗಗಳೇ ಆಗಿ ರಂಗಸ್ಥಳಕ್ಕೆ 
ತಕ್ಕಂಥವುಗಳಾಗಿರಲು ಕಾಲತ್ರಯದಲ್ಲೂ ಉಕ್ತ ಆಕರಗಳನ್ನೇ ಅವಲಂಬಿಸಿರಬೇಕಾಗಿದೆ. 
ಈ ಆಕರಗಳೂ ಯಕ್ಷಗಾನದ ಯಕ್ಷಗಾನತ್ವವನ್ನು ನಿರ್ಧರಿಸುವ ನಿಕಷಗಳಲ್ಲಿ ಮುಖ್ಯವಾದ 
ಒಂದಾಗಿದೆ. ಇದನ್ನು ಮರೆತವರು ಸಂಗ್ಯಾಬಾಳ್ಯಾ, ಕೃಷ್ಣ ಪಾರಿಜಾತ, ಬೇಡರಕಣ್ಣಪ್ಪನ 
ಕಥೆ ಮುಂತಾದ "ದೊಡ್ಡಾಟ'ಗಳ ಅಥವಾ ಕಿಳ್ಳೀ ಕ್ಯಾತರ ಆಟ, ಜೋಗಿಗಳ ಗೊಂದಲ 
ಮೊದಲಾದುವುಗಳ ಪಾತ್ರಗಳ ವೇಷ, ಭಾಷೆ, ಭೂಷಣ, ರಾಗ, ಪಕ್ಕವಾದ್ಯಗಳನ್ನು 
ಯಕ್ಷಗಾನಕ್ಕೆ ಅಳವಡಿಸಿಕೊಳ್ಳಲು ವಿಕೃತಗೊಳಿಸಿದ ಯಕ್ಷಗಾನಾಭಾಸದ ಆಟಗಳನ್ನು 
ಆಡಿ ಹಾಳು ಮಾಡಿದ್ದನ್ನು ನಾನು ನೋಡಿದ್ದೇನೆ. ಇದು ಅಪಹಾಸ್ಯಕ್ಕೆ ಮೀರಿದ 
Ridiculous ಅತಿ ಹಾಸ್ಕಾಸದ ಸಂಗತಿ. 

ಭಾರತೀಯ ಸಂಸ್ಕ ತಿಯ ಮೂಲಾಕರಗಳಾದ ಮಹಾಗಂಥಗಳಲ್ಲಿರುವ, 
ವಿಷಯಗಳ ಪರಿಚಯ ಎಷ್ಟು ಹೆಚ್ಚಿದ್ದರೆ ಅಷ್ಟಷ್ಟು ಅರ್ಥಗಾರಿಕೆಗೆ ಹೊಸ ಮೆರುಗು 


* ೫೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಬರುತ್ತದೆ. ತಾಳಮದ್ದಳಯು ಪಂಡಿತ-ಪಾಮರ ಉಭಯರ ರಂಜಕವಾಗುತ್ತದೆ. ಔಚಿತ್ಯಜ್ಞ 
ಅಥrಕಾರರು Explain with reference to the context ಸಂದರ್ಬ್ಭದೊಡನೆ 
ಸಷ್ಟೀಕರಿಸುವ ಸೂತ್ರವನ್ನು ಹಿಡಿದು ತಮ್ಮ ಜ್ಞಾನಕೋಶದಿಂದ ಯುಕ್ತಿಯುಕ್ತ ಸೂಕ್ತಿ 
ಮುಕ್ತಾಫಲಗಳ ಮೂಲಕ (ಸುಭಾಷಿತ, ನೀತಿಶ್ಲೋಕ, ನ್ಯಾಯಾನ್ಯಾಯ ವಿವೇಕ ವಿಚಾರಗಳ 
ಮೂಲಕ) ಪೌರ-ಜಾನಪದ ರಸಿಕರಿಬ್ಬರನ್ನೂ ತಿಳಿಗನ್ನಡದಲ್ಲಿ ವ್ಯಾಖ್ಯಾನಿಸಿ, ಸಂದರ್ಭ 
ಸಮರ್ಥನೆ ಮಾಡಿ, ರಂಜಿಸುತ್ತಾರೆ; ಉಚಿತಜ್ಜಧಲ್ಲದವರು ಅಂಥ ಮಹಾಮೇರುಜ್ಞಾನವನ್ನು 
ಅಸಾಂದರ್ಭಿಕವಾಗಿ ಬಳಸಿ "ನೀರಿಳಿಯದ ಗಂಟಲೊಳ್‌ ಕಡುಂಬಂ ತುರುಂಕುವಂತೆ' 
ತುರುಕಿ, ತಮ್ಮ ದುರಹಂಕಾರ ಪ್ರದರ್ಶನ ಮಾಡಿ, "ಮಣಿನಾ ಭೂಷಿತಃ ಸರ್ಪಃ 
ಕಿಮಸೌ ನ ಭಯಂಕರ? ಎಂಬ ಗಾದೆಯನ್ನು ಸಾರ್ಥಕಗೊಳಿಸಿ, ರಸಿಕರಿಗೆ ವ್ಯಾವಹಾರಿಕ 
ಜುಗುಪ್ಲೆಯನ್ನುಂಟು ಮಾಡುತ್ತಾರೆ. ಬಂಡವಾಳವೇ ಇಲ್ಲದವರಿಗಿಲ್ಲಿ ಸ್ಥಾನ ಇಲ್ಲ- 
ಎಂಬುದನ್ನು ಯಾರೂ ಮರೆಯಕೂಡದು. Reservation Candidates w© ಭಕ್ಷಕ 
ವಾಯಸಗಳಿಗೆ ತಾಳಮದ್ದಳೆಯಲ್ಲ-ಲಾವಣಿ ಕೂಡಾ ತಲೆಗೆ ಹೋಗದು-ಅವರ 
ತಾಳಮದ್ದಳೆಯು ನವಿಲು ಗರಿಗಳನ್ನು ಹೊದೆದ ಕಾಕನ್ಸ ತೃದಂತಾದೀತು. 


ಇಂದಿನ ಜಾತ ದು ಕಾಸುರರ ಹಾವಳಿಯಿಂದ ಅಕಾಡಮಿಗಳೂ 
ವಿಶ್ವವಿದ್ಧಾನಿಲಯಗಳೂ ಕೋರ್ಟುಕಚೇರಿಗಳೂ ಸಾಹಿತ್ಯಾದಿ ಪರಿಷತ್ತುಗಳೂ 
ಕಲಾಕ್ಷೇತೆಗಳೂ ತಮ್ಮ ಯೋಗ್ಯತೆಯಲ್ಲಿ ದಿನೇ ದಿನೇ ಕೃಷ್ಣಪಕ್ಷದ ಚಂದನಂತೆ 
ಕ್ಷಯಿಸುತ್ತಿರುವುದನ್ನು ಯು.ಜಿ.ಸಿ. ಯ ಅಧ್ಯಕ್ಷೆಯಾದ ಶ್ರೀಮತಿ ಮಾಧುರೀ ಶಹಾ 
ಹೇಳಿರುವುದು ನೆನಪಿಗೆ ಬಂದುದರಿಂದ ಮೇಲಿನ ಅನುಚ್ಛೇದವನ್ನು ಬರೆಯಬೇಕಾಯ್ದು. 
ಸಂಸ್ಕೃಶ್ಯಾ ಜಾತಿ ಕೆಳಗಿನದಾದಷ್ಟೂ ಅರ್ಥಗಾರನ ಅಪಸಂಸ್ಕೃಶಿಗೆ ಬಹುಮಾನವನ್ನು 
ನೀಡುವ ಮೀಸಲು ಪದ್ಧತಿಯನ್ನೆತ್ತಿ ಹಿಡಿಯುವ ರಾಜಕೀಯ ದುಃಶಾಸನರಿಂದ ಕಲಾ 
ದೌಪದಿಯನ್ನು ರಕ್ಷಿಸಿಕೊಳ್ಳುವ ಕೃಷ್ಣರ ಕಾವಲು ತಾಳಮದ್ದಳೆಗೂ ಅಗತ್ಯವಾಗಿದೆ. 
ಯೊನಿವರ್ಸಿಟಿಗಳೂ ರಾಜಧಾನಿಗಳು ಆಕಾಶವಾಣಿಗಳೂ ಸಂಸ್ಕ ಘಿ” -ಜ್ಞಾನಗಳಲ್ಲಿ 
ಹಿಂದುಳಿದವರ ಮೇಳಗಳನ್ನು ಕರೆಯಿಸಿ ಹಾಗೆ ಹಾಗೇ(ಅವರ $ನಿಧ ಕಲೆಗಳ 
ಸಾಂಸ್ಕೃತಿಕ ಮಟ್ಟಗಳನ್ನು ಹೆಚ್ಚಿಸಿಕೊಳ್ಳಲು ತಕ್ಕ ಪ್ರಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿಕೊಡದೆಯೇ) 
ಹಸಿ “ಸಿಯಾಗಿ ಬಡಿಸುವ ಛಲ ನಿರು Youth Festival ಯುವ 
ಸಂಮೇಳನಗಳಲ್ಲೂ ಕಂಡುಬಂದಿದೆ. "ಜೀವನ ಸಂಗೀತ'ದ ಹೆಸರನ್ನು ಕೇಳದ ಯುವ 
ಲಾವಣಿಕಾರರನ್ನೀವರ್ಷ ಕಂಡು ನಾನು ದಂಗುಬಡಿದು ಹೋಗಿದ್ದೇನೆ, ಹಾಗೇ 
ತಾಳಮದ್ದಳೆಯ ಅರ್ಥಗಾರಿಕೆಗೂ ಗೋರಿ ಕಟ್ಟುವ ದಿನ ಬಂದೀತು-ಎಂದು ಧನ- 
ಪ್ರೋತ್ಲಾಹದಾನಿ ಸರಕಾರಗಳನ್ನು ಎಚ್ಚರಿಸ ಬಯಸುತ್ತೇನೆ. ಅರ್ಥಗಾರಿಕೆಯ ಉತ್ಪಾಹ 
ಹೆಚ್ಚಿಸುವ ತಾಳ, ಮದ್ದಳೆ, ಭಾಗವತಿಕೆಗಳ ಪ್ರಾಮುಖ್ಯವನ್ನು ಅಲ್ಲಗಳೆಯುವ ಪವೃತ್ತಿಯು 


ಚ 


ಸಲ್ಲದು. ಭಾಗವತನು ಭಗವಂತನು, ಕಲಾಸೂತ್ರಧಾರನು. ಭಾಸಕವಿಯು- 


y 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೧೯ + 


ನಾರಾಯಣಸ್ತಿಭುವನೈಕ ಪರಾಯಣೋ ವಃ 
ಪಾಯಾದುಪಾಯಗತ ಯುಕ್ತಿಕರಃ ಸುರಾಣಾಂ | 
ಲೋಕತ್ರಯಾವಿರತ ನಾಟಕ ತಂತ್ರವಸ್ತು- 
ಪ್ರಸ್ತಾವನ ಪ್ರತಿಸಮಾಪನ ಸೂತ್ರಧಾರ: ॥ 
ಎಂದು ಷೇಕ್ಸ್‌ಪಿಯರನಿಗಿಂತ(The world is a stage and men and women 
೩ ೩೦tಂrsಎಂದು ಹೇಳಿದನೆಂದು ನೆನಪು) ಅನೇಕ ಶತಮಾನಗಳ ಹಿಂದೆಯೇ 
ಜಗತ್ತಿಗೆ ಸಾರಿದ್ದಿಲ್ಲಿ ಸರಣೀಯವಾಗಿದೆ. 
ಅಂಬಿಕಾತನಯದತ್ತನ ವಾಣಿಯಲ್ಲಿ ತಾಳಮದ್ದಳೆಯ ಸಂವಾದ ಹಾಗೂ 
ಸಂಗೀತಗಳಲ್ಲಿ- 
"ರಂಗೊಂದು ದಂಗೊಂದು ಗುಂಗೊಂದು ಒಂದಕ್ಕೊಂದು 
ಹತ್ತಾಗಿ ಜತ್ತಾಗಿ ನುಡಿಧಾಂಗ' 
ಎಂಬ ಗತ್ತುಗಾರಿಕೆ, ಶ್ರಾವಕರನ್ನು ತಕತಕಿಸುವಿಕೆ ಬರಬೇಕಾದರೆ ಭಾಗವತರೂ 
ವಾದ್ಯಕಾರರೂ Rhythmic Movement ಅಯಬದ್ದತೆಯನ್ನು ಅರ್ಥಗಾರರು ತಮ್ಮ 
ಗದ್ಯದಲ್ಲೂ ಮೂಡಿಸುವಂತೆ ಪ್ರಚೋದನೆ ಕೊಡುವಂಥ ಯೋಗ್ಯತೆಯುಳ್ಳವರಾಗಿರಬೇಕು; 
ಅಂಥ ಸಾಂದರ್ಭಿಕ ಪದ್ಯವನ್ನು ಬಿಡದಿರುವ ಔಚಿತ್ಯಜ್ಞತೆ ಅವರಿಗಿರಬೇಕು. ಒಂದು 
ಅಂಥ ಪದ್ಯವಿದು; 
ದೇವೀ ಪ್ರತ್ಯಕ್ಷ ಸಂದರ್ಭ (ದಿ ಬವಳಾಡಿ ಹಿರಿಯಣ್ಣ ಹೆಬ್ಬಾರರಿಂದ) 
ಎನುತಲಿರುವ ಚೆಂದಾ | ದೇವಿಯ | ನೆನೆವರಿಗಾನಂದಾ ॥ ಪಲ್ಲ ॥ 
ಅನುದಿನಮುನ್ನತ | ಮೆನೆ ಬಹುಜನ ಸಂ | ದಣಿಯೋಲಗಿಸುತ 
ಭಗವತಿ ಜಯ ಜಯ | ಎನುತಲಿರುವ...... ॥ ಅನುಪಲ್ಲವಿ ॥ 


ಸುತ್ತಲು ಜ್ಯೋತಿಯು | ಧಗ ಧಗ ಧಗ ಧಗ 

ಕೆತ್ತಿದ ಮೋಲೆಯು | ರುಗ ರುಗ ರುಗ ರುಗ | 

ಮುತ್ತಿನ ಮೂಗುತಿ | ಥಳ ಥಳ ಥಳ ಥಳ 

ಮತ್ತೆ ಕಾಲುಂಗುರ | ರುಣ ರುಣ ರುಣ ರುಣ......ಎನುತ..... ॥ ೧ ॥ 


ತಾಳಮದ್ದಳೆಗಳು | ದೀಗಿಣಕಿಡ್ತಕ ದೀಗಿನಕಿಡಕ 
ತಾಳ ತಂಬಟೆಗಳು | ದುಂಪಟ ದುಂಪಟ ದುಂಪಟ ದುಂಪಟ | 
ಮೇಳದ ವಾದ್ಯವು | ತತ್ತಯ್ಯುತ್ತ ಧಿತ್ತಯ್ಯುತ್ತ 


ತಾಳ ಮೇಳದ ನಾಟ್ಯ | ತದ್ದಿಮ್ಮಿತ್ತಾದಿಮ್ಮಿದಿಮ್ಮಿ ಹ ಎನುತ ೨ 


+ ೫೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಶಿರದಲಿ ಮಲ್ಲಿಗೆ | ರುಲ್‌ ರುಲ್‌ ರುಲ್‌ ರುಲ್‌ 

ಸುರಗಿ ಸೇವಂತಿಗೆ | ಬಾಳ್‌ ಬಾಳ್‌ ಬಾಳ್‌ ಬಾಳ್‌ | 

ಪರಿಪರಿ ಪುಷ್ಪವು | ಘಮ ಘಮ ಘಮ ಘಮ 

ಮೆರೆವ ಪೀತಾಂಬರ | ಭರ ಭರ ಭರ ಭರ......ಎನುತ.... ೩ 


ಕಟ್ಟಿದ ಕೊರಳೊಳು | ಸರ ಸರ ಸರ ಸರ 

ಪಟ್ಟಿಯ ಹೊಳಪದು | ರುಳ ರುಳ ರುಳ ರುಳ | 

ಒಟ್ಟಿನ ಸೇವೆಯು | ತರ ತರ ತರ ತರ 

ತಟ್ಟುವ ಬೇರಿಯು | ಭಡ ಭಡ ಭಡ ಭಡ.....ಎನುತ.... IY 


ಅಂಬರ ಘೋಷವು/ ಘೋ ಘೋ ಘೋ ಘೋ 

ತುಂಬುರು ಗಾನವು | ಸರಿಗಮಪದನಿಸ | 

ಸಂಭ್ರಮ ನೋಡಲು | ಸಿರಿ ಸಿರಿ ಸಿರಿ ಸಿರಿ 

ಎಂಬರು ದೇವಿಗೆ | ಜಯ ಜಯ ಜಯ ಜಯ....ಎನುತ..... ೫ 

ತಾಳಮದ್ದಳೆಯಲ್ಲಿ ಪ್ರಸಂಗವೊಂದರ ಪದ್ಯಸಂಖ್ಯೆ ಹೆಚ್ಚಾಯಿತೆಂದು ಆ 
ಸಂಖ್ಯೆಯನ್ನು ಕಡಿಮೆ ಮಾಡುವಾಗ ಇಂಥ ವರ್ಣನೆಗಳನ್ನು ಬಿಡಬಾರದು. ಹಾಗೇ 
ಪದ್ಯದಲ್ಲಿರುವ ವರ್ಣನೆಗಳಲ್ಲದೆ ಅರ್ಥಗಾರರು ತಮ್ಮ ಆಶುಸಂಭಾಷಣೆಯಲ್ಲಿ ಆವರಣ 
ಸೃಷ್ಟಿಗಾಗಿ ತಮ್ಮ ಸ್ವಂತಿಕೆಯಿಂದ ವರ್ಣನಾತ್ಮಕ ಗದ್ಯವನ್ನೂ ನಿರ್ಮಿಸಿ ಹೇಳಬಹುದು. 
ಕಥೆಯ ಕಥನಾಸ್ಸಿ ಪಂಜರವೊಂದೇ ಸಾಕಾಗದು. 

ಅರ್ಥಗಾರನ ಆಶುಭಾಷಣ ಶಕ್ತಿಯ ಂ1೩tಂry ವಾಗ್ಗಿತ್ತವು ಅಭಿನವ ಪಂಪನ 
ಭಾಷೆಯಲ್ಲಿ- 

'ಪರಮಬ್ರಹ್ಮಶರೀರ ಪುಷ್ಟಿ ಜನತಾಂತರ್‌ದೃಷ್ಟಿ ಕೈವಲ್ಯ ಬೋ- 

ಧರಮಾ ಮೌಕ್ತಿಕಹಾರಯಷ್ಟಿ ಕವಿತಾವಲ್ಲೀ ಸುಧಾವೃಷ್ಟಿ ಸ- | 

ರ್ವರಸೋತ್ಪಾದ ನವೀನ ಸೃಷ್ಟಿ ಬುಧಹರ್ಷಾಕೃಷ್ಟಿ ಸರ್ವಾಂಗ ಸುಂ- 

ದರಿ ವಿದ್ಯಾನಟಿ ನಾಟ್ಯಮಂ ನಲಿಗೆ ಮತ್ಯಾವ್ಯಸ್ಥಲೀ ರಂಗದೊಳ್‌ ॥” 

ಎಂಬಂತಿರುವುದು ಒಳ್ಳೆಯ ಆದರ್ಶವೆನ್ನಿಸುತ್ತದೆ. 


ಅದೇ ಮೇರೆಗೆ, ಭಾಗವತನು ಉತ್ತಮ, ಮಧ್ಯಮ, ಅಧಮ ಪಾತ್ರಗಳಿಗೆ ತಕ್ಕಷ್ಟೇ 
ಅವಧಿಯನ್ನು ಮಾತಾಡಲು ಕೊಡಬೇಕು. ನಾಯಕ-ಪ್ರಶಿನಾಯಕೇತರರು ಎರಡನೆಯ 
ಪಾತ್ರಧಾರಿಗಳು. ಅವರ ಕೆಳಗಿನವರು ಮೂರನೆಯವರು(Third class servants). 
ವಾಲ್ಮೀಕಿಯು ಮಂಥರೆ-ಊರ್ಮಿಳೆಯರಿಗೆ ತಕ್ಕಸ್ನಾನವನ್ನು ಕೊಟ್ಟಿಲ್ಲವೆಂದು ಅವರಿಗೆ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೨೧ + 


ಸೀತಾಧಿಕ ಪ್ರಾಮುಖ್ಯ ಕೊಡಹೋಗುವ ಪವೃತ್ತಿಯು ಕವಿದ್ರೋಹವು, ರಸಭಂಗಹೇತುವು. 
ಹಾಗೇ ಏಕಲವ್ಯನನ್ನೂ ಶಂಬೂಕನನ್ನೂ ಉದಾತ್ತೀಕರಿಸಿ ಉಳಿದ ಮಹಾ ನಾಯಕರ 
ಚಿತ್ರಗಳು ಮಸುಳಿಸುವಂತೆ ಮಾಡಹೋಗುವುದು ಔಚಿತ್ಯಭಂಗವಾಗುತ್ತದೆ. ಇದು 
ತಾಳಮದ್ಧಳೆಗೆ ಸಂಬಂಧಿಸಿದ ನಿಯಮ. ತಾಳಮದ್ಧಳೆಯವರು ತಾಳಮದ್ದಳ 
ಮಾಡಬೇಕಲ್ಲದೆ, ಕುವೆಂಪು-ಬೈರಪ್ಪಾದಿಗಳಾಗಲು ಹೋಗುವುದು 
ದುಷ್ಠಲದಾಯಕವಾಗುತ್ತದೆ. ಪ್ರಸಂಗಕರ್ತನು ಕೊಟ್ಟ ಕಥಾಭಿತ್ತಿಯಲ್ಲಿರುವ ಪಾತ್ರ 
ತಾರತಮ ವನ್ನು (ಇಂದಿನ ರಾಜಕೀಯ ಮೀಸಲು "ಪದ ೃತಿಯಂತೆ) ಅಲ್ಲಗಳೆಯ 
ಹೀಗ ದುಶ್ನಟ. ಕುವೆಂಪಹು-ಬೆ ರಪ್ಪರೂ ವಾಲ್ಲೀಕಿ- ವ್ಯಾಸರನ್ನು ತಿದ್ಧ 
ಹೋಗುವುದರ ಬದಲು ತಾವೇ ನವ್ಯವಾದ ತತ್ನಮ ಮಹಾಕಥಾನಕಗಳನ್ನು "ಬರೆದು 
ತಿದ್ದಿದ ಆವೃತ್ತಿಯಂತೆ ತೋರಿಸಿದ್ದರೆ ಅವರ ಕೀರ್ತಿಗೆ ಎಳ್ಳಷ್ಟೂ ಕಲಂಕ ಬರುತ್ತಿರಲಿಲ್ಲ- 
ಅಷ್ಟೇ ಅಲ್ಲದೆ ತದಧಿಕ ಕೀರ್ತಿಶಾಲಿಗಳಾಗುತ್ತಿದ್ದರು! ಮನು ಹೇಳಿದಂತೆ ದೇಶಧರ್ಮ, 
ವರ್ಣಧರ್ಮ, ಆಶ್ರಮಧರ್ಮ ಮತ್ತು ಕುಲಧರ್ಮಗಳು ಆಯಾ ಗಂಥಕರ್ತನ ಕಾಲದಲ್ಲಿ 
ಶಿಷ್ಠವೆನಿಸಿದ್ದರೆ ಅದನ್ನಿಂದು ಕಾವ್ಯಾದಿ ಕಲಾಪ್ರಪಂಚದಲ್ಲಿ ಆ ಗ್ರಂಥಗಳ ವಸ್ತುಗಳನ್ನೇ 
ತೆಗೆದುಕೊಂಡು ವಿಮರ್ಶಿಸಿ ಅಶಿಷ್ಠವೆಂದು ಸಾರುವುದು ಅಶಿಷ್ಟ ಇಂದಾದರೂ ರಾಜನು 
ರಾಜನೇ ರಂಕನು ರಂಕನೇ ಅಲ್ಲವೇ? 


ರಸಾನುಭವವು ಮನಃ ಶಾಸ್ತ್ರ ರೀತ್ಯಾ ಕಥಾನಾಯಕ ಅಥವಾ ಕಥಾನಾಯಿಕೆ 
ಎಂಬವರ ವರ್ಣಿತನುಭವವನ್ನೇ ಅನುಸರಿಸಿ ರಸಿಕರಲ್ಲಿ ಸಮಾಪ್ರಿಗೊಳ್ಳುವುದು 
ಸಹಜವಾಗಿರುವುದರಿಂದ, ಕಾವ್ಪದ ಪ್ರಧಾನರಸವನ್ನು '(ಪಬಂಧರೆಸವನು ್ಸ) ಆ 
ಮಾನದಿಂದಲೇ ನಿರ್ಧರಿಸುವುದರಿಂದ. ಅವರ ಪಾತ್ರಗಳಲ್ಲಿ ಪ್ರಸಂಗಕರ್ತನು 
ಉಲ್ಲೇಖಿಸದಿರುವ ಮಹಾಕಲಂಕವನ್ನು ಆತ್ಮಂತಿಕವಾಗುವಂತೆ ಸಂವಾದದಲ್ಲಿವಾದಿಸುವುದು 
ಮೇಳವಿಲ್ಲದ ತಾಳ ಲಯವಾಗುತ್ತದೆ. Witand Humour ಚೆತುರೋಕ್ತಿಗಳೂ ಹಾಸ್ಕಗಳೂ 
ಮೇಲೆ ಹೇಳಿದ ಗಡಿಯನ್ನು ದಾಟದಿರುವುದು ಒಳ್ಳೆಯ ಅರ್ಥಗಾರಿಕೆಯ ಲಕ್ಷಣ. 
ತಮ್ಮ ತಮ್ಮ ವೈಯಕ್ತಿಕ ಪ್ರತಿವಾದಿ ಭಯಂಕರತ್ವವನ್ನು ತೋರಿಸಬಾರದೆಂದಲ್ಲ-ತೋರಿಸಿದ 
ಮೇಲೆ ಪ್ರಸಂಗಕರ್ತನಿತ್ತ ಪ್ರಾಮುಖ್ಯಕ್ಕೆ ಎಂಥ ವಾದಿಯಾದರೂ ತಲೆಬಾಗಿ ಕಥಾವಸ್ತು 
ವಿಸ್ತರಣೆ ಯಥಾವತ್ತಾಗಿ ಮುಗಿಯುವಂತೆ ನೋಡಿಕೊಳ್ಳಬೇಕು. ಆಗಮಾನುಸಾರಿ 
ತರ್ಕವೊಂದೇ ಗ್ರಾಹ್ಯ ಎಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀ ಶಂಕರರು ಹೇಳಿದ್ದು 
ಇಲ್ಲಿಯೂ ಅನ್ವಯಿಸುತ್ತದೆ. ಹಾಗೇ ಶ್ರುತಾರ್ಥ ಹಾನಿಯಾಗದಂತೆ ಪದ್ಯದ 
ಅರ್ಥವಿವರಣೆಯನ್ನು ಮುಗಿತಾಯಗೊಳಿಸುವುದೂ ಕ್ರಮ ಪ್ರಾಪ್ತವಾಗಿದೆ. 

ಭಾಗವತರು ಪದ್ಯದಲ್ಲಿ ಆವರಣ ಸೃಷ್ಟಿಯನ್ನು ಮಾಡುವುದಕ್ಕೆ ಮಾದರಿಯೆಂದು 
ಒಂದು ಪದ್ಯವನ್ನು ಹಂದೆ. ಕೊಟ್ಟಾಯ್ತು. 'ಅರ್ಥಗಾರನು ತನ್ನ ಗದ್ಮದಲ್ಲಿ ಆವರಣ 
ಸೃಷ್ಟಿಯನ್ನು ಹೇಗೆ ಮಾಡುತ್ತಾನೆ ಎಂಬುದಕ್ಕೆ ದಿ॥ ಓರಿಯಣ್ಣ ಹೆಬ್ಬಾರರು ಕೊಟ್ಟ 
ವನವರ್ಣನೆಯನಿ ಲ್ಲಿ ಉದ್ಧರಿಸಿ ಹೇಳುತ್ತೇನೆ; 


* ೫೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


"'ಜಡಪ್ರಾಯ, ನಡಪ್ರಾಯ, ಕುಮುದಪ್ರಾಯ, ಸಿಕತಾಪ್ರಾಯ, ಶಾದ್ವಲಪ್ರಾಯ, 
ಜಲಪ್ರಾಯ, ಸ್ಥಲಪ್ರಾಯ, ಪಂಕಪ್ರಾಯ, ದೇವಮಾತೃಕ, ನದೀಮಾತೃಕ ಮುಂತಾದ 
ಪ್ರದೇಶಗಳಿಂದಲೂ-ಪಾಷಾಣ, ಪ್ರಪಾತ, ಕೋಟ, ಕಟಕ, ಸಾನು, ಉತ್ತ, ನಿರ್ನುರ, 
ಕಂದರ, ಗಹ್ಪರ, ಆಕರ, ಗಂಡಶೈಲ ಮೊದಲಾದವುಗಳಿಂದಲೂ-ಅಶ್ವತ್ವ, ಅತ್ತಿ ಆಲ, 
ಅಂಬಟೆ, ಬಿಲ್ವ, ಬಸರಿ, ಕಕ್ಕೆ, ಖದಿರ, ಮತ್ತಿ, ಮಸೆ, ಬೋಗಿ, ಬುಗರಿ, ಬೀಟೆ, ಬನ್ನಿ 
ವಾಟೆ, ಹುಣಿಸೆ, ಹಲಸು, ಹೆಬ್ಬಲಸು ಮುಂತಾದ ಮಹಾವೃಕ್ಷಗಳಿಂದಲೂ-ನಿಂಬೆ, 
ಜಂಬು, ಜಂಬೀರ, ದಾಳಿಂಬ, ಖರ್ಜೂರ, ಬಾಳೆ, ಚಾಪೆ, ನೇರಳೆ, ಪೇರಳೆ, ಮಾದಳ 
ಮುಂತಾದ ಫಲಮಯ ಗಿಡಗಳಿಂದಲೂ-ನಾಗಸಂಪಿಗೆ, ಕೆಂಡಸಂಪಿಗೆ, ಅಶೋಕ, 
ಸೇವಂತಿಗೆ, ಇರುವಂತಿಗೆ, ಜಾಜಿ, ಹೆಜ್ಞಾಜಿ, ಮಂದಾರ, ದಾಸವಾಳ, ಗೋರಂಟೆ 
ಮೊದಲಾದ ಬಹುಜಾತಿಯ ಪುಷ್ಷದ ಗಿಡಗಳಿಂದಲೂ- ಮಲ್ಲಿಗೆ, ಕೋಲುಮಲ್ಲಿಗೆ, 
ದುಂಡುಮಲ್ಲಿಗೆ, ಅಮೃತವಲ್ಲಿ, ದೇಶವಲ್ಲಿ, ಅಂಗಾರವಲ್ಲಿ, ದ್ರಾಕ್ಷಾವಲ್ಲಿ, ಸುಗಂಧವಲ್ಲಿ, 
ಗುಂಜಾವಲ್ಲಿ, ಸೋಮನಲ್ಲಿ. ನಾಗವಲ್ಲಿ, ಕಟುಕವಲ್ಲಿ, 'ದುಃಸ್ಪರ್ಶವಲ್ಲಿ ಮೊದಲಾದ 
ನಾನಾ ವಿಧವಾದ ಲತಾಪುತಾನಗಳಿಂದಲೂ-ಕುಶತೃಣ, ಛತ್ರತ್ಯಣ, 'ಮಾಲಾತ್ಯೇಂ, ಘಾಸತೃಣ 
ಮುಂತಾದ ಅನೇಕ ರೀತಿಯ ಹುಲ್ಲುಗಳಿಂದಲೂ- ಅಂಕೂರ, ಮಹೀರುಹ, ಓಷರಿ. 
ವಾನಸ್ತತ್ಯ, ವಂಧ್ಯ, ಅವಂಧ್ಯ, ಗುಲ್ಮ ವಲ್ಲಿ, ಫಲವಂತ, ಹಟ ಪತ್ರವಲ್ಲವ, ವಿಸ್ತಾರ, 
ಸಸ್ಯ, ವಂತ. ಜಾಲಕ, ಕೋರಕ ಸ್ಪಬಕ, ಕುಟ್ಕಳ, ಪ್ರಸೂನ, ಪರಾಗಗಳಿಂದಲೂ 
ಪರಿಶೋಭಿತವಾಗಿರುವುದಲ್ಲದೆ-ವಾಪಿ, ಕೂಪ, ತಟಾಕ. ಖೇಯ, ಖಾತ, ಕಾಸಾರ, 
ನದಿ, ನದ, ಕುಲೈ, ಪಲ್ಪಲ, ಆಧಾರ, ಆಲವಾಲಗಳು ಅಲ್ಲಲ್ಲಿ ಸಲ್ಲಕ್ಷಣಗಳಿಂದ 
ಚೆಲ್ಪಾಗಿರುವುದರಿಂದಲೂ-ಆಯಾ ಪುದೇಶಗಳಲ್ಲಿ ಹಲ್ಲಕ, ಕಲ್ಲಾರ, ಇಂದೀವರ, ಉತ್ತಲ, 
ಕೈರವ, ಕುಮುದ, ಕಮಲ, ಪುಂಡರೀಕ, ರಕ್ತೋತ್ತಲಾದಿಗಳು ಕಾಣಿಸುತ್ತಿರುವುದರಿಂದಲೂ- 
ಸಿಂಹ, ಶಾರ್ದೂಲ, ಸೂಕರ, ತರಕ್ಸು, ವ್ಯಕ, ಬಲಿಮುಖ., ಭಲೂಕ, ಖಡ್ಗ, ಶಲ್ಕ, 
ವನಗಜ, ವನಮಹಿಷ, ವನಮಾರ್ಜಾರ, ಮೂಷಿಕ, ಶರಭ, ಶಶಾದನ, ಗೋಮಾಯು, 
ವಾತಮೃಗ ಮೊದಲಾದ ಪರಪೀಡಾಕರ ಮೃಗಗಳಿಂದಲೂ-ಮತ್ತು ಕದಳಿ, ಕಂದಲಿ, 
ಚೀನ, ಚಮೂರು. ಸಮೂರು, ಕೃಷ್ಣಸಾರ, ರುರು. ನ್ಯಂಕು, ರಂಕು, ಶಂಬರ, ರೌಹಿಷೆ 
ಹರಿಣ, ಗೋಕರ್ಣ, ಪೃಷತ, ಏಣ, ಯಷ್ಯ, ಮುಸಲಿ. ತಂತುವಾಯ ಮೊದಲಾದ 
ಪರಪ್ರಯೋಜನಕಾರಿಗಳಾದ ಮೃಗಗಳಿಂದಲೂ-ಕಹಪೋತ, ಖಂಜನ, ಕಂಕ, ಕುಕ್ಕುಟ, 
ಶ್ಯೇನ, ಪೇಚಕ, ಭರದ್ವಾಜ, ಬಕ್ಕ, ಚಟಕ, ಚಾತಕ, ಶಕುನಿ, ಕಾಕ, ದ್ರೋಣಕಾಕ, 
ಜಲಕಾಕ, ರಕ್ಷಕಾಕ, ಶುಕ, ಪಿಕ, ಚಕ್ರವಾಕ, ಗೃದ್ರ, ಹಂಸ, ರಾಜಹಂಸ, ಶ್ವೇತಹಂಸ, 
ಸಾರಸ, ಮಯೂರ, ತಿತ್ತಿರಿ ಮುಂತಾದ ಪಕ್ಷಿಗಳಿಂದಲೂ-ಮಕ್ಷಿಕೆ, ಮಧುಮಕಿಕೆ, 
ವನಮಕ್ತಿಕೆ. ಪತಂಗ, ಭೃಂಗ, ಭೃಂಗಾರಿ, ಕ್ರಿ ಕಿಮಿ. ಕೀಟ ಜ್ಯೋತಿರಿಂಗಣ ಮೊದಲಾದ 
ಹುಳುಗಳಿಂದಲೂ- ಈ ಮಹಾರಣ್ಯವು ವಿಹರಿಸಲು ಯೋಗ್ಯವಾಗಿ ಕಾಣುತ್ತದೆ.” 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೨೩ + 


ಇದು ಸಂಸ್ಕೃತ ಭೂಯಿಷ್ಟ ಇದನ್ನಿಂದಿಗೆ ತಕ್ಕಂತೆ ಕನ್ನಡಿಸಿಕೊಂಡರೆ ಇಂಗ್ಲಿಷ್‌ 
ಭೂಯಿಷ್ಟತೆಯಿಂದ ಪಾರಾಗಬಹುದು. ಇಷ್ಟೇ ಪದಗಳಿಂದ ತುಂಬಿರಬೇಕೆಂಬ ವಾಗ್ಗಿತ್ತದ 
ವಿಧಿಯಿಲ್ಲ. ಇದು ಕೇವಲ ಒಂದು ತರಹದ ಪ್ರಾಚೀನ ವಾಗ್ಗಿತ್ತದ ನಿದರ್ಶನ. ಇದು 
ಕರ್ನಾಟಕದ ವಾಗ್ಲಿತ್ತಗಳಲ್ಲಿದ್ದ ಒಂದು ಶೈಲಿಯಷ್ಟೇ-ಎಂಬುದನ್ನು ಮರೆಯಬಾರದು. 
ಅರ್ಥಗಾರಿಕೆಯಲ್ಲಿ ವರ್ಣನಾತ್ಮಕ ವಾಗ್ಗಿತ್ತಕ್ಕೆಡೆಯಿದೆ ಎಂಬುದಿಷ್ಟೇ ತಾತ್ತರ್ಯ. 


ಯಸೃತ್ವಾ ವಿಶ್ವರಂಗಂ ರಜನಿಯವನಿಕಂ ಭಾನುದೀಪಂ ವಿಶಾಲಂ 

ಶಶ್ಚತ್‌ ಸಂತುಷ್ಟ ಸಂಪ್ರೇಕ್ಷಕ ಮಖಿಲ ಜಗದ್‌ ಭ್ರಾಂತಿನಾಟ್ಯಂ ವಿತತ್ಯ | 

ಕರ್ಮೌಘೋಚ್ಚಂಡ ಮಾರ್ದಂಗಿಕ ಲಯ ವಶಗಾನ್‌ ವಾಸನಾಗಾನ ಸಕ್ತಾನ್‌ 

ಜೇವಚ್ಚಾತ್ರಾನ್‌ ಮುಕುಂದೋ ನಟಯತಿ ಸತತಂ ಸ ಸ್ವಯಂ ಸೂತ್ರಧಾರ: ॥ 
॥ ಅತಿ ಶಂ ॥ 


['ಸ್ಪರ್ಣಕಮಲ' - ಹುಟ ೧೪೦] 


* ೫೨೪ 


೫೨೫ + 


ಅನುಬಂಧಗಳು 


ಪ್ರೊಬಿ.ಎಚ್‌.ಶ್ರೀಧರ : ಜೀವನದ ಮುಖ್ಯ ಘಟನೆಗಳು 


ಜನನ 


ಪೌಢ 


ಸಮಿ) 


ಇಂಟರ್‌ ಮಿಡಿಯಟ್‌: 


ಬಿ.ಎ. (ಆನರ್ಸ್‌) 


ಎಂ.ಎ. ಆನರ್ಸ್‌ 


ವಿವಾಹ 


೨೪ ಏಪ್ರಿಲ್‌ ೧೯೧೮ 


ಬಿಜೂರು ಗ್ರಾಮ (ಅವಿಭಜಿತ ದಕ್ಷಿಣ ಕನ್ನಡ)ದ 
ಬವಲಾಡಿಯಲ್ಲಿ 


ಸೀತಾರಾಮ ಹೆಬ್ಬಾರ 
ನಾಗಮ್ಮ 
ರುಕ್ಕೀಣಿ, ಸುಶೀಲ, ರಮ 


ಬಿಜೂರಿನ ಪ್ರಾಥಮಿಕ ಶಾಲೆಯಲ್ಲಿ 

ಮಿಡಲ್‌ ಸ್ಕೂಲ್‌, ಸೊರಬ (೩ ವರ್ಷ) ಮಿಡಲ್‌ ಸ್ಕೂಲ್‌, 
ಸಾಗರ (೧ ವರ್ಷ) 

ಮುನಿಸಿಪಲ್‌ ಹೈಸ್ಕೂಲ್‌, ಸಾಗರ, ಎಸ್‌.ಎಸ್‌.ಎಲ್‌.ಸಿ. 
ಶಿವಮೊಗ್ಗ ಕೇಂದದಲ್ಲಿ 

ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ 

ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ (೧೯೪೧)ರಲ್ಲಿ 
ರಾಜ್ಯಕ್ಕೆ ಮೊದಲಿಗನಾಗಿ ಉತ್ತೀರ್ಣ ಪೂರ್ಣ ಕೃಷ್ಣರಾವ್‌ 
ಬಂಗಾರದ ಪದಕ ನವೀನಂ ರಾಮಾನುಜಾಚಾರ್ಯ 
ಬಂಗಾರದ ಪದಕ "ಕವಿಯೂ ವಿಜ್ಞಾನಿಯೂ” ಪ್ರಬಂಧಕ್ಕೆ 
ಹೊನ್ನಸೆಟ್ಟಿ ಬಹುಮಾನ 


ಮಹಾರಾಜ ಕಾಲೇಜು, ಮೈಸೂರು. 


ಮೇ (೧೯೪೬) ರಮಾದೇವಿಯವರೊಡನೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸುಮಾ, ಪ್ರತಿಭಾ, ವಿಜಯಾ, ರಾಜಶೇಖರ, 
ರಾಜೇಶ್ವರಿ 


ಪುಣೆಯ ಫೀಲ್ಲ ಕಂಟ್ರೋಲರ್‌ ಆಫ್‌ ಮಿಲಿಟರಿ 
ಎಕೌಂಟ್ಸ್‌ ಆಫೀಸಿನಲ್ಲಿ ಒಂದು ವರ್ಷ "ಗುಮಾಸಗಿರಿ' 
(೧೯೪೨) 

ಭಟ್ಕಳದ ಇಸ್ಲಾಮಿಯ ಆಂಗ್ಲೋ ಉರ್ದು 
ಹೈಸ್ಕೂಲಿನಲ್ಲಿ ಸಹ ಶಿಕ್ಷಕರಾಗಿ ೪ ವರ್ಷ ಹಾಗೂ 
ಹೆಡ್‌ ಮಾಸ್ಟರ್‌ ಆಗಿ ಒಂದು ವರ್ಷ 


'ಕರ್ಮವೀರ' ವಾರಪತ್ರಿಕೆ (ಹುಬ್ಬಳ್ಳಿಯ 
ಉಪಸಂಪಾದಕರಾಗಿ (೧೯೪೭-೫೧) 


ಕುಮಟದ ಕೆನರಾ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ 
(೧೯೫೧-೬೨)ರಾಗಿ 


ಶಿರಸಿಯ ಎಂ.ಎಂ. ಕಲಾ-ವಿಜ್ಞಾನ 
ಮಹಾವಿದ್ಯಾಲಯದಲ್ಲಿ ಉಪ ಪ್ರಾಚಾರ್ಯರಾಗಿ 
(೧೯೬೨-೬೯) ಸಂಸ್ಕೃತ ಮತ್ತು ಕನ್ನಡ 
ಪ್ರಾಧ್ಯಾಪಕರಾಗಿ. 


ಸಿದ್ದಾಪುರದ ಎಂ.ಜಿ.ಸಿ. ಕಾಲೇಜಿನಲ್ಲಿ 
ಪ್ರಾಚಾರ್ಯರಾಗಿ (೧೯೬೯-೭೬) 


ಶಿರಸಿಯ ಮಾಡರ್ನ್‌ ಎಜ್ಯುಕೇಷನ್‌ ಸೊಸೈಟಿಯ 
ಆನರರಿ ಮೆನೇಜರ್‌ಗಾಗಿ ೧೫-೬-೧೯೮೨ ರವರೆಗೆ 


ಏಪ್ರಿಲ್‌ ೨೪, ೧೯೯೦ 


೧೯ನೇಯ ವಯಸಿನಲ್ಲಿ ಇಂಟರ್‌ ಮೀಡಿಯಟ್‌ 
ಓದುತ್ತಿದ್ದಾಗ ಬೆಂಗಳೂರಿನ "ಸುಬೋಧ' ರಾಮರಾಯರ 
ಕರೆಯ ಮೇರೆಗೆ ಬರೆದು ಪ್ರಕಟಿಸಿದ ಚಂಪಕಮಾಲಾ 
ವೃತ್ತದಲ್ಲಿದ್ದ ಕವನ ಮೊದಲ ಪ್ರಕಟಣೆ. ೧೯೯೦ರಲ್ಲಿ 
ಕೈಗಾ ಅಣು ವಿದ್ಯುತ್‌ ಸ್ಥಾವರ ಕುರಿತು "ನಾಗರಿಕ' 
ಪತ್ರಿಕೆಯಲ್ಲಿ ಕೊನೆಯ ಲೇಖನ. ಈ ಮಧ್ಯದಲ್ಲಿ ೫೦ಕ್ಕೂ 
ಹೆಚ್ಚು ಪುಸ್ತಕಗಳು, ನೂರಾರು ಲೇಖನಗಳು ಪ್ರಕಟವಾದವು. 


ಸಂಪುಟ - ೭ : ಬಿಡಿಲೇಖನಗಳು - ೧ 


ಪ್ರಶಸ್ತಿ/ಗೌರವಗಳು 
ಕಾವ್ಯಸೂತ್ರ 


ನೌಕಾಗೀತ 
ರಸಯಜ 
ಸ್ಹ 


ಮನುಸ್ಮೃತಿ (ರಾಜಧರ್ಮ) : 


೫೨೭ + 


ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ 
ತೀ.ನಂ.ಶ್ರೀ ಸ್ನಾರಕ ಬಹುಮಾನ 
ಮೈಸೂರು ವಿ.ವಿ. ಸುವರ್ಣ ಮಹೋತ್ಸವ ಬಹುಮಾನ 
ರಾಜ್ಯ ಸರಕಾರ ಅನುದಾನ 
ಮೂರು ಸಾವಿರ ಮಠ, ಹುಬ್ಬಳ್ಳಿ, ಬಹುಮಾನ 
ಹುಬಳ್ಳಿಯ ಲೋಕ ಶಿಕಣ ಟಸ್‌ ಬಹುಮಾನ 

ಬಳ [0 [0 
ಮದಾಸ್‌ ಕ್ರಿಶ್ಚಿಯನ್‌ ಟೆಕ್ಸ್‌ಬುಕ್‌ ಕಮಿಟಿ ಬಹುಮಾನ 


ನಹ ನಿಷ) 


ಕೇಂದ, ಸರಕಾರದ ಸಂರಕ್ಷಣಾ ಶಾಖೆ ಬಹುಮಾನ 


ದೇವರಾಜ ಬಹಾದೂರ ಬಹುಮಾನ 
ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಪದವಿ ತರಗತಿ 
ಪಠ್ಯಪುಸ್ಪಕ 


೫೫ನೇಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 
ಪತ್ರಿಕಾ ಗೋಷ್ಟಿ ಅಧ್ಯಕ್ಷ ಉ.ಕ. ಜಿಲ್ಲಾ ಮೂರನೆಯ 
ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ (೧೯೭೪) 


ಕುಂದಾಪುರದಲ್ಲಿ "ಜೇಸೀ' ಸನ್ಮಾನ (೧೯೮೦) 
ಶಿರಸಿಯ ರೋಟರಿ ಕ್ಷಬ್‌ ಸನ್ಮಾನ (೧೯೮೭) 


ಶಿರಸಿಯ “ರಂಗ 
ಸನ್ಮಾನ (೧೯೮೭) 


ಸಂಗ” ಕಲಾರಂಗದವರಿಂದ ಪೌರ 


ಯುಗ ಪುರುಷದ ಬಳಗದಿಂದ ಕಿನ್ನಗೋಳಿಯಲ್ಲಿ ಸನ್ಮಾನ 
(೧೯೮೮) 


* ೫೨೮ 


ಬಿ.ಎಚ್‌.ಶ್ರೀಧರ ಕೃತಿ ಸೂಚಿ 


೧. ಕಾವ್ಯ 
ಮೇಘನಾದ ಸಾಹಿತ್ಯ ಮಂದಿರ, ಮೈಸೂರು ೧೯೪೫ 
ಕಿನ್ನರಗೀತ ಕಥಾಂಜಲಿ ಗಂಥಮಾಲೆ, ಬೆಂಗಳೂರು ೧೯೪೭ 
ಅಮೃತಬಿಂದು ಸಂಯುಕ್ತ ಕರ್ನಾಟಕ ಕಾರ್ಯಾಲಯ, ಹುಬ್ಬಳ್ಳಿ ೧೯೪೯ 
ಮಂಜುಗೀತ ಲೇಖಕರು, ಕುಮಟ ೧೯೫೮ 
ರಸಯಜ್ಞ ವಿದ್ಯಾರಣ್ಯ ಪ್ರಕಾಶನ ಸಂಸ್ಥೆ, ಶಿರಸಿ ೧೯೬೪ 
ಮುತ್ತುರತ್ನ ಸುಲಭ ಸಾಹಿತ್ಯ ಪ್ರಕಾಶನ, ಕುಮಟ ೧೯೬೮ 
(ಮ.ಮು. ೧೯೮೩) 
ನೌಕಾಗೀತ "ಸಮಗ'ದ ಸಂಪುಟ - ೧ರಲ್ಲಿ ೨೦೧೩ 
ಕದಂಬ ವೈಭವ ಪ್ರಬುದ್ಧ ಕರ್ನಾಟಕದಲ್ಲಿ ೧೯೭೦; 
ಸಾಹಿತ್ಯ ಮಂದಿರ ಶಿರಸಿ ೧೯೮೭ 
ಕಂಟಕಾರಿ ಮಹಾಕಾವ್ಯಂ ದೀನಬಂಧು ಪ್ರಕಾಶನ, ಹೊನ್ನಾವರ ೧೯೮೧ 
ಜಾತವೇದ ಪಿ.ಎ.ಎನ್‌. ಪಬ್ಲಿಷರ್ಸ್‌, ಬೆಂಗಳೂರು ೧೯೮೪ 
ಅಮೃತಬಿಂದು 
(ಶ್ರೀಧರ ಕಾವ್ಯ ವಾಚಿಕೆ) ಸಾಹಿತ್ಯ ಪರಿಷತ್ತು ಬೆಂಗಳೂರು ೨೦೦೭ 
೨. ಯಕ್ಷಗಾನ 


ಯಕ್ಷಗಾನ ಪಂಚರಾತ್ರ ವಾರ್ಧಿಕ್ಕ, ಶಿರಸಿಯ 'ಧ್ಯೇಯನಿಷ್ಠ ಪತ್ರಕರ್ತ” 
ದಿನಪತ್ರಿಕೆಯಲ್ಲಿ ೫-೧೨-೧೯೯೩ ರಿಂದ ೮-೫-೧೯೯೪ರ ವರೆಗೆ ಪ್ರಶಿ 


ಭಾನುವಾರ 

ಕರ್ನಾಟಕ ಯಕ್ಷಗಾನ ಅಕಾಡಮಿ, ಬೆಂಗಳೂರು ೨೦೨೦ 
೩. ನಾಟಕ 

ಮಯೂರ ಶರ್ಮ, ಯುಗಪುರುಷ ಪ್ರಕಟಣಾಲಯ, ೧೯೮೮ 

ಕಿನ್ನಿಗೋಳಿ 


ಸೋಮಾರಿಗಳ ಕ್ಷಬ್‌ (ಅಪ್ರಕಟಿತ) ೧೯೮೭ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೯ + 


ಲ್ಲ ಆತ್ಮಕಥೆ 
ಜೀವಯಾನ, ಬಿ.ಎಚ್‌.ಶ್ರೀ. ಸಾಹಿತ್ಯ ಪ್ರಶಸ್ತಿ ಸಮಿತಿ, ಶಿರಸಿ ೧೯೯೪ 


೫. ವಿನೋದ-ವಡಂಬನೆ 


ಬೇತಾಳಗಳ ಕುಣಿತ } ಸರ್ವೋದಯ ಸಾಹಿತ್ಯ ಮಾಲೆ, ಹುಬ್ಬಳ್ಳಿ ೧೯೫೧ 


ತೇಜು ಪಬ್ಲಿಕೇಷನ್ಸ್‌ ಬೆಂಗಳೂರು ೨೦೨೦ 


ಭಾಷಣಗಳ ಭೈರವರ ಎ.ಎಂ.ಜಿ. ಸಾಹಿತ್ಯ ಪ್ರಕಾಶನ, ಉಡುಪಿ ೧೯೬೬ 
ಒಡ್ಡೋಲಗ 

೬. ವಿಮರ್ಶೆ 

ಬೇಂದ್ರೆ ಎಂ.ಜಿ.ಎಂ. ಕಾಲೇಜು ಉಡುಪಿ ೧೯೫೬ 
ಹೊಸಗನ್ನಡ ಸಾಹಿತ್ಯ ಶೈಲಿ ಪ್ರತಿಭಾ ಗಂಥಮಾಲೆ, ಧಾರವಾಡ ೧೯೫೭ 
ಕವೀಂದ್ರ ರವೀಂದ್ರ ಶಶಿ ಪ್ರಕಾಶನ, ಬೆಂಗಳೂರು ೧೯೫೯ 
ಕಾವ್ಯಸೂತ್ರ ವಿದ್ಯಾರಣ್ಯ ಗಂಥ ಪ್ರಕಾಶನ, ಶಿರಸಿ ೧೯೬೮ 
ಪ್ರತಿಭೆ ರವೀಂದ್ರ ಪ್ರಕಾಶನ, ಕಾರ್ಗಲ್‌ ೧೯೭೮ 
ಸಂಸ್ಕೃತಗಳ ಕನ್ನಡಗಳ ಅಖಿಲ ಕರ್ನಾಟಕ ಸಂಸ್ಕೃಶ ಪರಿಷತ್‌ 
ಬಾಂಧವ್ಯ ಮಂಗಳೂರು ೧೯೮೧ 


ಪಸರಿಪ ಕನ್ನಡಕ್ಕೊಡೆಯನೀಗ ಶ್ರೀಮಾತಾ ಪ್ರಕಾಶನ ಧಾರವಾಡ 
ದರಾಂಕಿತ ಬೇಂದ್ರೆ 


ಜನ್ನ (ಸಂ.ವಿ.ಸಿ) ಐ.ಬಿ.ಎಜಚ್‌.ಪ್ರಕಾಶನ ಬೆಂಗಳೂರು ೧೯೭೫ 
ಭಾವನಾ ಸಮನ್ವಯ ಬಂಡಾಯ ಪ್ರಕಾಶನ - ಅರೆಅಂಗಡಿ ೨೦೦೯ 
೭. ವೈಚಾರಿಕ 

ಭಾರತೀಯ ನಾಗರಿಕತೆಗೆ ಪ್ರಸಾರಾಂಗ ೧೯೫೯ 
ಮನುವಿನ ಕೊಡುಗೆ ಕ.ವಿ.ವಿ. ಧಾರವಾಡ (ಮರುಮುದ್ರಣ) ೧೯೭೧ 
lu } ಅಂತರಂಗ ಕಾರ್ಯಾಲಯ, ಉಡುಪಿ ೧೯೫೫ 


ತೇಜು ಪಬ್ಲಿಕೇಷನ್ಸ್‌, ಬೆಂಗಳೂರು ೨೦೨೦ 
ವಿದೇಶದ ತಿಳಿವಳಿಕೆಗಳು ರಾಮಕೃಷ್ಣ ಪ್ರಿಂಟಿಂಗ್‌ ವರ್ಕ್‌, ಕುಮಟ ೧೯೫೯ 
ಜ್ಞಾನಸೂತ್ರ ವಿದ್ಯಾರಣ್ಯ ಗಂಥ ಪ್ರಕಾಶನ, ಶಿರಸಿ ೧೯೬೯ 
ಮಾನಸದರ್ಪಣ ಸಮಾಜ ಪುಸ್ತಕಾಲಯ, ಧಾರವಾಡ ೧೯೭೩ 
(ಹನುಮಂತರಾವ್‌ ಅವರೊಂದಿಗೆ) 


+ ೫೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ರಾಷ್ಟಸೂತ್ರ ವಿಶ್ವ ಪ್ರಕಾಶನ, ಹುಬ್ಬಳ್ಳಿ ೧೯೭೪ 
ವಿಚಾರ ವಿಜಯ ರವೀಂದ್ರ ಪುಸ್ತಕಾಲಯ, ಕಾರ್ಗಲ್‌ ೧೯೮೧ 
ಭಾರತೀಯ ಮೂರ್ತಿಶಿಲ್ಪ ರಂಗಸಂಗ, ಕಲಾರಂಗ-ಶಿರಸಿ ೧೯೮೮ 
ಲೆ. ಅತಿಹಾಸ 


ಬನವಾಸಿಯ ಕದಂಬರು ಶತಮಾನೋತ್ಸವ ಸಮಿತಿ, ಬನವಾಸಿ ೧೯೬೬ 
(ಎಲ್‌.ಟಿ. ಶರ್ಮಾರೊಂದಿಗೆ) 


ಬನವಾಸಿಯ ಇತಿಹಾಸ ಸಾಹಿತ್ಯ ಮಂದಿರ, ಶಿರಸಿ ೨೦೦೪ 
೯. ಇತರೆ 
ಮಯೂರ ಶರ್ಮ ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು ೧೯೭೧ 
(ಮರುಮುದಣ ೧೯೭೧) 

ಕೌಶಿಕ ರಾಮಾಯಣ ಐ.ಬಿ.ಎಚ್‌. ಪಕಾಶನ, ಬೆಂಗಳೂರು ೧೯೭೨ 
ರಮಣ ಮಹರ್ಷಿ ಸುಲಭ ಸಾಹಿತ್ಯ ಪ್ರಕಾಶನ, ಕುಮಟ ೧೯೬೯ 
ಉತ್ತರ ಕನ್ನಡ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳು (ಉಪಲಬ್ಧವಿಲ್ಲ) 
ಬನವಾಸಿಯ ಕೈಪಿಡಿ ಬನವಾಸಿ ಮಧುಕೇಶ್ವರ ಉತ್ಸವಮೂರ್ತಿ 

ಜೀರ್ಣೋದ್ದಾರ ಸಮಿತಿ ೧೯೭೧ 
ಸಾಹಿತ್ಯ ಚಿಂತನ (ಮಂಜುವಾಣಿಯಲ್ಲಿ 

ಧಾರಾವಾಹಿಯಾಗಿ) ೧೯೮೧-೮೦೩ 
ಶಿವಪುರಾಣ (ಮಂಜುವಾಣಿಯಲ್ಲಿ 

ಧಾರವಾಹಿಯಾಗಿ) ೧೯೮೪-೮೮ 
ವೇದರಹಸ್ಯಸಾರ ರಾಜಶೇಖರ ಹೆಬ್ಬಾರ, ಶಿರಸಿ ೨೦೦೩ 
೧೦. ಅನುವಾದ 
(ಇಂಗ್ಲಿಷಿನಿಂದ) 


ಭಾರತೀಯ ರಾಜ್ಯಧರ್ಮದ ಸತ್ವ ಮತ್ತು ಸ್ವರೂಪ 

(sರಮಿಂದರ The Foundations of Indian Culture (ಭಾಗ-೧) ಅನುವಾದ) 
ಎನ್‌.ಆರ್‌. ರಾವ್‌ರೊಂದಿಗೆ ಸುಲಭ ಸಾಹಿತ್ಯ ಪ್ರಕಾಶನ, ಕುಮಟ ೧೯೫೫ 
ಭಾರತೀಯ ವಾಜ್ಕಯ 

(ಅರವಿಂದರ The Foundations of Indian Culture (ಭಾಗ-೨) ಅನುವಾದ) 
ಎನ್‌.ಆರ್‌.ರಾವ್‌ರೊಂದಿಗೆ ಸುಲಭ ಸಾಹಿತ್ಯ ಪ್ರಕಾಶನ, ಕುಮಟ ೧೯೫೭ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೩೧ + 


ಟಿ.ಎಸ್‌.ಈಲಿಯಟ್‌ (ಎ.ಸಿ.ಬ್ರ್ಯಾಡ್‌ ಬೂಕ್‌ರ 7.5.್ವ॥ಃಂt ಅನುವಾದ) 


ಎಂ.ಜಿ.ಎಂ. ಕಾಲೇಜು ಉಡುಪಿ. ೧೯೫೭ 

ಸ್ಪಾತಂತ್ಯ ಮೀಮಾಂಸೆ 
(ಜೆ.ಎಸ್‌. ಮಿಲ್ಲರ ೦M Liಂೀಃty ಅನುವಾದ ಎನ್‌.ಆರ್‌. ರಾವ್‌ರೊಂದಿಗೆ) 

ಲೇಖಕರು - ಕುಮಟ ೧೯೬೧ 
ಮಾತೃಶ್ರೀ (ಪಶುಪತಿಯವರ On the Mother Divine ಅನುವಾದ) 
ಶ್ರೀ ಅರವಿಂದೋ ಸೊಸೈಟಿ, ಶಿವಮೊಗ್ಗ ೧೯೭೫ 
ವೇದರಹಸ್ಯ (ಶ್ರೀ ಅರವಿಂದರ The Secret of the Veda ಅನುವಾದ) 

ಶಿವಾ ಆಫ್‌ಸೆಟ್‌ ಪಿಂಟರ್ಕ್‌ ಬೆಳಗಾವಿ ೨೦೧೭ 
ನೆಹರೂ ಉವಾಚ (ಉಪಲಬ್ಬವಿಲ್ಲ) 


ರಮಣ ಮಾರ್ಗ ಭಾಗ ೧ ಮತ್ತು ಭಾಗ -೨ 
(ಶ್ರೀ ಸಾಧು ಓಂ ಅವರ The Path of Ramana Part-1 & Part 2 ಅನುವಾದ) 
ತೇಜು ಪಬ್ಲಿಕೇಷನ್ಸ್‌, ಬೆಂಗಳೂರು ೨೦೧೯ 


ಅನುವಾದ (ಸಂಸ್ಕೃತ) 
ಕಾಳಿದಾಸ ಕಾವ್ಯ ಸೌರಭ ರೋಟರಿ ಕ್ಷಬ್‌, ಕುಮಟ (ಉಪಲಬ್ಬವಿಲ್ಲ) ೧೯೬೨ 


ಕುಂದಮಾಲೆ (ನಾಟಕ) ಗೀತಾ ಬುಕ್‌ ಹೌಸ್‌, ಮೈಸೂರು ೧೯೬೭ 
ಸಂಸ್ಕೃಶ ಸುಭಾಷಿತ ಸಂಗಹ ಪ್ರಸಾರಾಂಗ, ಕ.ವಿ.ವಿ. ಧಾರವಾಡ ೧೯೭೧ 
ರಾಜಧರ್ಮ ಪ್ರಸಾರಾಂಗ, ಕ.ವಿ.ವಿ. ಧಾರವಾಡ ೧೯೭೪ 


(ಮನುಸ್ಮೃತಿ ೭ನೇ ಅಧ್ಯಾಯದ ಅನುವಾದ - ಟಿಪ್ಪಣಿ, ಪೀಠಿಕೆ ಸಹಿತ 
ಬಿ.ಆರ್‌.ಮೋಡಕರೊಂದಿಗೆ) 


೧೧. ಸಂಪಾದಿತ 
ನವರತ್ನ (ಮಿಸಲೆನಿ) ಸುಲಭ ಸಾಹಿತ್ಯ ಪ್ರಕಾಶನ, ಕುಮಟ (ವರ್ಷ 
ನಮೂದಿಸಿಲ್ಲ) 
ಬವವಾಡಿ ಹಿರಿಯಣ್ಣ ಹೆಬ್ಬಾರ್‌ ವಿರಚಿತ 
ಭಾನುಮತಿ ಕಲ್ಯಾಣ (ಯಕ್ಷಗಾನ) ಕಾವ್ಯಾಲಯ ಪ್ರಕಾಶಕರು, ಮೈಸೂರು 
೧೯೫೮ 

ರಸೋ ವೈ ಸಃ (ಹಿರಿಯಣ್ಣ ಹೆಬ್ಬಾರರ ಯಕ್ಷಗಾನ ಮತ್ತು ಭಕ್ತಿ ಸ್ತೋತ್ರಗಳು) 

"ಸಾಹಿತ್ಯ ಮಂದಿರ” ಶಿರಸಿ ೧೯೮೭ 


* ೫೩೨ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 
ತೇಜು ಪಬ್ಲಿಕೇಷನ್ಸ್‌ — ಬೆಂಗಳೂರು 


ಸಂಪುಟ ೧ - ಕಾವ್ಯ - ೨೦೧೩ 


ಸಂಕಲಿತ ಕೃತಿಗಳು: ೧. ಮೇಘನಾದ ೨. ಕಿನ್ನರಗೀತ ೩. ಅಮೃತಬಿಂದು 
೪. ರಸಯಜ್ಞ ೫. ಮುತ್ತುರತ್ನ ೬. ನೌಕಾಗೀತ ೭. ಕದಂಬವೈಭವ 
೮, ಕಂಟಕಾರಿ ಮಹಾಕಾವ್ಯಂ ೯. ಜಾತವೇದ. 


ಸಂಪುಟ ೨ - ವಿಮರ್ಶೆ - ೨೦೧೩ 


ಸಂಕಲಿತ ಕೃತಿಗಳು: ೧. ಬೇಂದ್ರೆ ೨. ಹೊಸಗನ್ನಡ ಸಾಹಿತ್ಯ ಶೈಲಿ 
೩. ಕವೀಂಡ ರವೀಂದ್ರ ೪. ಕಾವ್ಯಸೂತ್ರ ೫. ಜನ್ನ ೬. ಪ್ರತಿಭೆ 
೭. ಪಸರಿಪ ಕನ್ನಡಕ್ಕೊಡೆಯನೀಗ ದರಾಂಕಿತ ಬೇಂದ್ರೆ 


ಸಂಪುಟ ೩ - ವಿಚಾರ - ೨೦೧೪ 


ಸಂಕಲಿತ ಕೃತಿಗಳು: ೧. ಭಾರತೀಯ ನಾಗರಿಕತೆಗೆ ಮನುವಿನ ಕೊಡುಗೆ 
೨. ವಿದೇಶದ ತಿಳಿವಳಿಕೆಗಳು ೩. ಭಾವನಾ ಸಮನ್ವಯ ೪. ಜ್ಞಾನಸೂತ್ರ 
೫. ಮಾನಸದರ್ಪಣ ೬. ರಾಷ್ಟಸೂತ್ರ ಛಿ ವಿಚಾರವಿಜಯ 6. ಸಂಸ್ಕೃತ 
— ಕನ್ನಃ ಡಗಳ ಬಾಂಧವ್ಯ €. ಭಾರತೀಯ ಮೂರ್ತಿಶಿಲ್ಲ 


ಸಂಪುಟ ೪ - ಸಂಕೀರ್ಣ - ೨೦೧೭ 
ಸಂಕಲಿತ ಕೃತಿಗಳು: ೧. ಭಾಷಣ ಭೈರವರ ಒಡ್ಡೋಲಗ ೨. ಸೋಮಾರಿ ಕ್ಷಬ್‌ 
೩. ಯಕ್ಷಗಾನ ಪಂಚರಾತ್ರ ೪. ಬನವಾಸಿಯ ಕೈಪಿಡಿ ೫. ಬನವಾಸಿಯ 
ಕದಂಬರು ೬. ಮಯೂರಶರ್ಮ (ಇತಿಹಾಸ) ೭. ಕನ್ನಡದ ಪ್ರಥಮ 
ಸಾರ್ವಭೌಮ ಮಯೂರಶರ್ಮ (ನಾಟಕ) ೮. ಕೌಶಿಕ ರಾಮಾಯಣ 
(ಕಾವ್ಯಸಂಗ್ರಹ) ೯. ಜೀವಯಾನ ೧೦. ಸಹ್ಯಾದ್ರಿ ದರ್ಶನ 
೧೧. ಜೀವನಚರಿತ್ರೆ ೧೨. ಸಂಸ್ಕರಣೆ 


ಸಂಪುಟ ೫ - ಅನುವಾದ ೧ - ೨೦೧೮ 
ಸಂಕಲಿತ ಕೃತಿಗಳು (ಸಂಸ್ಥತದಿಂದು: ೧. ದಿಜ್ಜಾಗ ಕವಿ ವಿರಚಿತ "ಕುಂದಮಾಲೆ' 
(ನಾಟಕ) p ಸಂಸ್ಕೃತ ಸುಭಾಷಿತ ಸಂಗಹ N ಮನುಸ್ಕೃತಿ (ರಾಜಧರ್ಮ) 
- ಅಧ್ಯಾಯ ೭ ಈ, ಶಿವಪುರಾಣ ("ಶಿವಪುರಾಣ'ದ ಸೌರ) 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೩೩ + 


ಸಂಪುಟ ೬ - ಅನುವಾದ - ೨ - ೨೦೧೯ 
ಸಂಕಲಿತ ಕೃತಿಗಳು - (ಇಂಗ್ಲೀಷ್‌ನಿಂದ): ೧. ಭಾರತೀಯ ರಾಜ್ಯಧರ್ಮದ ಸತ್ವ 
ಮತ್ತು ಸ್ವರೂಪ ೨. ಭಾರತೀಯ ವಾಜ್ಜಯ ೩. ಟೀ.ಎಸ್‌. ಶಈಲಿಯಟ್‌ 
೪. ಸ್ವಾತಂತ್ರ್ಯ ಮೀಮಾಂಸೆ ೫. ಮಾತೃಶ್ರೀ 


ಶ್ರೀಧರರ ನೆನಹು 


ಶ್ರೀಧರರ ನೆನಪು ಚಿರಂತನವಾಗಿ ಉಳಿಯುವಂತೆ ಮಾಡಲು ಅವರ ಕುಟುಂಬದವರು 
ಶಿಷ್ಯರು ಹಾಗೂ ಅಭಿಮಾನಿಗಳ ಪರವಾಗಿ ಡಾ.ಟಿ.ನಾರಾಂರಯಣ ಭಟ್‌, 
ಎಚ್‌.ಆರ್‌.ಅಮರನಾಥ, ಕಿರಣಭಟ್‌, ವಿಷ್ಣುಹೆಗಡೆ ಹಾಗೂ ರಾಜಶೇಖರ ಹೆಬ್ಬಾರ, 
ಜಗದೀಶ ಭಂಡಾರಿ, "ಬಿ.ಎಚ್‌.ಶ್ರೀಧರ ಸಾಹಿತ್ಯ ಪ್ರಶಸ್ತಿ ಸಮಿತಿಯನ್ನು ರೂಪಿಸಿ ಪ್ರತಿ 
ವರ್ಷ ಕನ್ನಡದ ಉತ್ತಮ ಸಾಹಿತ್ಯ ಕೃತಿಗೆ ಬಹುಮಾನ ನೀಡುವ ವ್ಯವಸ್ಥೆ ಮಾಡಿದ್ದಾರೆ 
(೧೯೯೧ ರಿಂದ) -ಸಿ.ಎನ್‌.ಹೆಗಡೆ, ಸಿ.ಆರ್‌.ಶಾನಭಾಗ, ಯು.ಎ.ಐತಾಳ, ವಿಠಲ ಭಂಡಾರಿ, 
ಶ್ರೀಪಾದ ಭಟ್‌, ಯಶವಂತ ನಾಯಕ ಇವರು ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 


* ೫೩೪ 


ವರ್ಷ 

೧೯೯೧ 
೧೯೯೨ 
೧೯೯೩ 


೧೯೯೪ 
೧೯೯೫ 


೧೯೯೬ 


೧೯೯೭ 


೧೯೯೮ 
೧೯೯೯ 
೨೦೦೦ 
೨೦೦೧ 


೨೦೦೨ 
೨೦೦೩ 


೨೦೦೪ 
೨೦೦೫ 
೨೦೦೬ 


೨೦೦೭ 


೨೦೦೮ 
೨೦೦೯ 


೨೦೧೦ 
೨೦೧೧ 
೨೦೧೨ 


ಬಿ.ಎಚ್‌.ಶ್ರೀಧರ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು 


ಪ್ರಶಸ್ತಿ 
ನಾ.ಮೊಗಸಾಲೆ 
ಗಿರೀಶ ಕಾರ್ನಾಡ 
ಪಿ.ಲಂಕೇಶ ಹಾಗೂ 


ದು.ನಿಂ.ಬೆಳಗಲಿ 


ಪುರುಷೋತ್ತಮ ಬಿಳಿಮಲೆ 
ಎಚ್‌.ಎಸ್‌.ವೆಂಕಟೇಶಮೂರ್ತಿ 


ಜಿ.ಎಸ್‌.ಆಮೂರ 


ಜಯಂತ ಕಾಯ್ಕಿಣಿ 


ಸವಿತಾ ನಾಗಭೂಷಣ 
ಕೆ.ವಿ.ನಾರಾಯಣ 
ಪ್ರತಿಭಾ ನಂದಕುಮಾರ್‌ 
ಕೆ. ರಾಘವೇಂದರಾವ್‌ 


ಮೊಗಳ್ಳಿ ಗಣೇಶ 
ಶಿವರಾಮ ಪಡಿಕ್ಕಲ್‌ 


ಚಿಂತಾಮಣಿ ಕೊಡ್ಲೆಕೆರೆ 
ಎ.ಎನ್‌.ಪ್ರಸನ್ನ 
ಎಸ್‌.ದಿವಾಕರ 


ಎಸ್‌.ಮಂಜುನಾಥ 


ಗಿರಡ್ಡಿ ಗೋವಿಂದರಾಜ್‌ 
ಅಶೋಕ ಹೆಗಡೆ 


ಪ್ರಸನ್ನ ಹೆಗ್ಗೋಡು 
ಆರ್‌.ಪಿ.ಹೆಗಡೆ 
ವಿವೇಕ ಶಾನಭಾಗ 


ಮ ಶ್ರ 
ಕೃತಿ ಅಧ್ಯಕ್ಷತೆ 
ಪ್ರಭವ (ಕಾವ್ಯ ಕೀರ್ತಿನಾಥ ಕುರ್ತಕೋಟಿ 
ತಲೆದಂಡ (ನಾಟಕ) "ಎನ್ನೆ' ಕುಲಕರ್ಣಿ 
ಅಕ್ಕ (ಕಾದಂಬರಿ) 
ದೇವದಾಸಿ (ಕಾದಂಬರಿ) ಶಿವರಾಮ ಕಾರಂತ 
ಶಿಷ್ಟ ಪರಿಶಿಷ್ಟ (ವಿಮರ್ಶೆ) ಕೆ.ವಿ.ಸುಬ್ಬಣ್ಣ 


ಎಷ್ಟೊಂದು ಮುಗಿಲು 


(ಕವನ) 

ಕನ್ನಡ ಕಥನ ಸಾಹಿತ್ಯ ಕಾದಂಬರಿ ಪ್ರಸನ್ನ 
ವಿಮರ್ಶೆ 

ಅಮೃತಬಳ್ಳಿ ಕಷಾಯ ವೇಣುಗೋಪಾಲ 
(ಕಥಾಸಂಕಲನ) 

ಸ್ತೀಲೋಕ (ಕಾದಂಬರಿ) ಸಿ.ಎನ್‌.ರಾಮಚಂದನ್‌ 
ಬೇರು-ಕಾಂಡ-ಜಿಗುರು (ವಿಮರ್ಶೆ) ವಿಷ್ಣುನಾಯ್ಯ 
ಕವಡೆ ಆಟ (ಕವನ) ಗಿರಡ್ಡಿ ಗೋವಿಂದರಾಜ್‌ 
Imagining the unimagi- ಟಿ.ನಾ.ಭಟ್‌ 


nable communities 
ಭೂಮಿ (ಕಥಾ ಸಂಕಲನ) 

ನಾಡು ನುಡಿಯ ರೂಪಕ 

(ವಿಮರ್ಶೆ) 

ತಲೆಮಾರಿನ ಕೊನೆಯ ಕೊಂಡಿ 

ರಥಸಪ್ತಮಿ (ಕಥಾಸಂಕಲನ) 

ನಾಪತ್ತೆಯಾದ ಗ್ರಾಮಾಫೋನ್‌ 

ಮತ್ತು ಇತರ ಪ್ರಬಂಧಗಳು (ವೈಚಾರಿಕ ಗದ್ಯ) 

ಕಲ್ಲ ಪಾರಿವಾಳಗಳ ಬೇಟ ಚಿಂತಾಮಣಿ ಕೊಡ್ಲೆಕೆರೆ 

(ಕವನ) 

ಹಿಡಿಯದ ಹಾದಿ (ಪ್ರಬಂಧ) 

ವಾಸನೆ, ಶಬ್ದ, ಬಣ್ಣ ಇತ್ಯಾದಿ 

(ಕಥಾ ಸಂಕಲನ) 

ಬಾಲಗೋಪಾಲ (ಕಾದಂಬರಿ) 

ಸಮಗ ಸಾಧನೆಗೆ 

ವಿಶಿಷ್ಟ ಸಾಹಿತ್ಯ 


ಬರಗೂರು ರಾಮಚಂದಪ್ಪ 
ಬಿ.ಎ.ಸನದಿ 


ಜಯಂತ ಕಾಯ್ಕಿಣಿ 
ಜಿ.ಎಸ್‌.ಆಮೂರ 
ಶಂಭು ಹೆಗಡೆ 


ಕಿ.ರ೦.ರಾಮಚಂದನ್‌ 
ಸಿ.ಎನ್‌.ರಾಮಚಂದನ್‌ 


ಲಕ್ಷ್ಮೀಶ ತೋಳ್ಪಾಡಿ 
ಜಯಂತ ಕಾಯ್ಕಿಣಿ 
ಗೋಪಾಲಕೃಷ್ಣ ಪೈ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೩೫ + 


೨೦೧೩ ರಾಜೇಂದ್ರ ಚೆನ್ನಿ ಸಮಗ ಸಾಧನೆಗೆ ಎಮ್‌. ರಮೇಶ 
೨೦೧೪ ಭುವನೇಶ್ವರಿ ಹೆಗಡೆ ಸಮಗ್ರ ಸಾಧನೆಗೆ ವೈದೇಹಿ 
೨೦೧೫ ಕೆ.ವಿ. ಅಕ್ಷರ ಸಮಗ ಸಾಧನೆಗೆ ಟಿ.ಪಿ. ಅಶೋಕ 
೨೦೧೬ ಕೆ. ಸತ್ಯನಾರಾಯಣ ಸಮಗ ಸಾಧನೆಗೆ ಗಿರಡ್ಡಿ ಗೋವಿಂದರಾಜ 
೨೦೧೭ ನಾಗೇಶ ಹೆಗಡೆ ಸಮಗ್ರ ಸಾಧನೆಗೆ ಪ್ರಕಾಶ ಭಟ್ಟ 
೨೦೧೮ ಎಸ್‌.ಆರ್‌. ವಿಜಯಶಂಕರ ಸಮಗ್ರ ಸಾಧನೆಗೆ ಎಜ್‌.ಎಸ್‌. ವೆಂಕಟೇಶಮೂರ್ತಿ 
೨೦೧೯ ಅಬ್ದುಲ್‌ ರಶೀದ್‌ ಸಮಗ ಸಾಧನೆಗೆ ರಾಜೇಂದ್ರ ಚೆನ್ನಿ 
೨೦೨೦ ಕೃಷ್ಣಮೂರ್ತಿ ಹನೂರು ಸಮಗ್ರ ಸಾಧನೆಗೆ 


* ಡಾ.ಟಿ.ಪಿ. ಅಶೋಕ, ಡಾ.ಸಿದ್ದಲಿಂಗ ಪಟ್ಟಣಶೆಟ್ಟಿ ಸುವರ್ಣ, ಗೌರೀಶ ಕಾಯ್ಕೀಕಿ, 
ಡಾ.ಆರ್‌.ಪಿ.ಹೆಗಡೆ, ಪ್ರೊಜಿ.ಎಸ್‌.ಅವಧಾನಿ, ಡಾ.ಆರ್‌.ವಿ.ಭಂಡಾರಿ, ಡಾ.ಎಂ.ಜಿ.ಹೆಗಡೆ, 
ಪ್ರೊ.ಎಂ.ರಮೇಶ, ರಾಜಶೇಖರ ಹೆಬ್ಬಾರ, ಡಾ.ಶ್ರೀಪಾದ ಭಟ್‌ ಇವರೆಲ್ಲ ನಿರ್ಣಾಯಕರಾಗಿ 
ಕಾರ್ಯನಿರ್ವಹಿಸಿದ್ದಾರೆ. 


ಬಿ.ಎಚ್‌.ಶ್ರೀಧರ ಶಿಕ್ಷಣ ಪ್ರಶಸ್ತಿ ಹುರಸ್ಥತರು 
(೨೦೦೫ ರಿಂದ ಕೃಷ್ಣ ಲೋಕರೆಯವರು ನೀಡಿದ ಮೂಲಧನದಿಂದ ಆರಂಭವಾದ ಈ 
ಪ್ರಶಸ್ತಿಗೆ ಸಿದ್ಧಾಪುರದ ಎಂ.ಜಿ.ಸಿ. ಕಾಲೇಜಿನ ಬಿ.ಎ. ಭಾಗ-೩ ರಲ್ಲಿ ಪ್ರಥಮರಾದ 
ವಿದ್ಯಾರ್ಥಿಗೆ ಪ್ರತಿವರ್ಷ ನೀಡಲಾಗುತ್ತಿದೆ.) 


೨೦೦೫ ವರದುರ್ಗಾ ಭಟ್‌ 
೨೦೦೬ ಪ್ರಜ್ಞಾ ಭಟ್‌ 

೨೦೦೭ ಪ್ರಜ್ಞಾ ಹೆಗಡೆ 

೨೦೦೮ ಗೀತಾ ನಾಯ್ಕ 

೨೦೦೯ ವೆಂಕಟೇಶ ನರಸಿಂಹ ಹೆಗಡೆ 
೨೦೧೦ ಮಧುಲತಾ ಗೌಡರ್‌ 
೨೦೧೧ ಸಿ.ಆರ್‌.ರೇಷ್ಮಾ 

೨೦೧೨ ಶುತಿ ಭಟ್‌ 

೨೦೧೩ ಕಾವ್ಯಶ್ರೀ ನಾಯ್ದ 


೨೦೧೪ ಆಶಾ ಹೆಗಡೆ 


* ೫೩೬ 


೨೦೧೫ 
೨೦೧೬ 
೨೦೧೬೭ 
೨೦೧೮ 
೨೦೧೯ 
೨೦೨೦ 
೨೦೨೧ 
೨೦೨೨ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಲೋಹಿತ್‌ ಮಹಾಲೆ 
ಮಾಲತಿ ನಾಯ್ಕ 
ಇಂದಿರಾ ಸಬ್ನೀಸ್‌ 

ಸೀಮಾ ನಾಯ್ಯ 

ಪ್ರಜjಲಾ ಚಂದ್ರಹಾಸ ಶೇಟ್‌ 
ಭಾಗ್ಯಶ್ರೀ ಆನಂದ ದೊಡನೆ 
ಪ್ರೀತಿ ನಾಯ್ತ 

ಮೀನಾಕ್ಷಿ ನಾಯ್ಕ 


೫೩೭ + 


ಬಿ.ಎಚ್‌. ಶ್ರೀಧರರು - ಮಾತಿನ ಓಘದಲ್ಲಿ 


* ೫೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


k “4 p 090507 


ಬಿ.ಎಚ್‌. ಶ್ರೀಧರರು - ಚಿಂತಕ ದೃಷ್ಟಿ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೯ + 


% ಹ ; Ey £ ರ್‌, ಖೇ _ - p 3 ಕ - 
(ಎಡದಿಂದ) ಕುಳಿತವರು - ರಮಾದೇವಿ. ಬಿ.ಎಚ್‌.ಶ್ರೀ, ಮೊಮ್ಮಗ ರಮಣ, 
ಟಿ.ಎಮ್‌. ಸುಬ್ಬರಾಯ, ರಾಜಶೇಖರ ಹೆಬ್ಬಾರ, ಸಾವಿತ್ರಿ (ಸೊಸೆ), ಮೊಮ್ಮಗ ಬ್ರಹ್ಮಾನಂದ 


¥° | ಮುಂದಾಪುದ ತಾಲಾತು 
ನಭ ಸಾಲ 
Ns N = ೧ ಮತ್ತು೨ 


ಕುಂದಾಪುರದಲ್ಲಿ ಕನ್ನಡ ಸಾಹಿತ್ಯೋತ್ಸವ - ಕಾರಂತರೊಂದಿಗೆ ಕಾರ್ಯಕ್ರಮ — ೧೧೧೧೯೮೮ 


+ ೫೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


STRATOS 


‘ll 5.0 Ho 
Eiri 


ಗಂಧದ ಬಡುಗಡೆ ನ 


Fev 


ನಃ ON ಮಿ್ಥೆ LOOK 


"ಭಾರತೀಯ REE : ಪುಸ್ತ ಬಿಡುಗಡೆ OES) ಸಮಾರಂಭದಲ್ಲಿ ಕಲಾವಿದ 
ಆರ್‌.ಜಿ. ರಾಯ್ಕರ, ಡಾ. ಟಿ. ನಾರಾಯಣಭಟ್‌ ಹಾಗೂ ಬಿ.ಎಚ್‌.ಶ್ರೀಧರ 


ಅಭ್ಯಾಸ ನಿರತ ಬಿ.ಎಚ್‌.ಶ್ರೀಧರರು 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೪೧ + 


ಸಾರ್ವಭೌಮ 


ನದ ಪಥ 


Sunda , 


ಬಿ.ಎಚ್‌ ಶ್ರೀಧರರ ಪ್ರಕಟಿತ ಪುಸ್ತಕಗಳ ಚಿತ್ರ 


* ೫೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


a Fy pe 
\ 


“lsh ಬ ವ beou” ಸ್ಕಾ EE 


೨೬.೪.೧೯೮೭ರ ಸನ್ಮಾನ - ನಿಂತವರು - ಶ್ರೀ ಎಲ್‌.ಆರ್‌. ಭಟ್‌, ಅವರ ಪತ್ನಿ ನಳಿನಿ 
(ಭಾರತೀಸುತರ ಮಗಳು), ಕುಳಿತವರು - (ಎಡದಿಂದ) ಶಂತರ ಕಾರಂತ (ಅಳಿಯ), ರಾಜಶೇಖರ 
ಹೆಬ್ಬಾರ (ಮಗ), ರಮಣ (ಮೊಮ್ಮಗ), ಸಚಿನ್‌ (ತಂಗಿಯ ಮೊಮ್ಮಗ), ಶ್ರೀಧರರು, ರಮಾದೇವಿ, 
ಸುಶೀಲೆ (ತಂಗಿ), ವಿಜಯಾ (ಮಗಳು) 


ಬಿ.ಎಚ್‌.ಶ್ರೀಧರ, ರಮಾದೇವಿ, ಬ್ರಹ್ಮಾನಂದ (ಮೊಮ್ಮಗ) 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೪೩ + 


ಶಿವರಾಮಕಾರಂತರಿಂದ ಬಿ.ಎಚ್‌. ಶ್ರೀಧರರಿಗೆ ಸಿದ್ದಾಪುರದಲ್ಲಿ ನಡೆದ 
ಸನ್ಮಾನ ಸಮಾರಂಭದಲ್ಲಿ ಮಾತನಾಡುತ್ತಿರುವ ಬಿ.ಎಚ್‌. ಶ್ರೀ 


* ೫೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


Liss 


ಶಿವರಾಮಕಾರಂತರಿಂದ ಶ್ರೀಧರರಿಗೆ ಸನ್ಮಾನ (ಸಿದ್ದಾಪುರ - ೧೯೭೪) 


\ ' i il \ 4 A 
ಸಿದ್ದಾಪುರದ ಎಮ್‌.ಜಿ.ಸಿ. ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ 
ಕೆ.ವಿ. ಸುಬ್ಬಣ್ಣನವರೊಂದಿಗೆ ಪಿನ್ನಿಪಾಲ್‌ ಶ್ರೀಧರರು 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೪೫ + 


ಸಿದ್ದಾಪುರದ ಎಮ್‌.ಜಿ.ಸಿ. ಕಾಲೇಜಿನ ಕಾರ್ಯಕ್ರಮದಲ್ಲಿ 
ಚಿತ್ರನಟ ಉದಯಕುಮಾರರೊಂದಿಗೆ ಬಿ.ಎಚ್‌.ಶ್ರೀಧರ 


ಸಿದ್ದಾಪುರದ ಕಾಲೇಜಿನ ಕಾರ್ಯಕ್ರಮವೊಂದರಲ್ಲಿ ಬಿ.ಎಚ್‌.ಶ್ರೀ, 
ರಾಜ್ಯಪಾಲ ಧರ್ಮವೀರ, ಶ್ರೀ ರಾಮಕೃಷ್ಣ ಹೆಗಡೆ ಮತ್ತಿತರು 


* ೫೪೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಶಿವರಾಮಕಾರಂತರಿಗೆ ಮಾಲಾರ್ಪಣೆ ಮಾಡುತ್ತಿರುವ ಶ್ರೀಧರರು 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೪೭ + 


ಸಿದ್ದಾಪುರದ ಕಾಲೇಜಿನ ಶಿಲನ್ಯಾಸ ಕಾರ್ಯಕ್ರಮ (ಎಡದಿಂದ) - ಬಿ.ಎಚ್‌.ಶ್ರೀ, 
ರಾಮಕೃಷ್ಣ ಹೆಗಡೆ, ಗಣೇಶ ಹೆಗಡೆ ಮತ್ತಿತರು 


ಕವಿ ಬೇಂದ್ರೆ ಮತ್ತಿತರೊಡನೆ ಉಪಹಾರ ಸೇವನೆ 


* ೫೪೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಗೋಪಾಲಕೃಷ್ಣ ಅಡಿಗರೊಂದಿಗೆ (ನಾಲ್ಕನೆಯವರು) ಕುಮಟೆಯ ಕೆನರಾ ಕಾಲೇಜಿನಲ್ಲಿದ್ದಾಗ 


ಸಂಪುಟ - ೭ : ಬಿಡಿಲೇಖನಗಳು - ೧ ೫೪೯ + 


೨೬.೪. ೧೯೮೭ರಂದು ಶ್ರೀಧರರ ೭೦ನೇ ಹುಟ್ಟುಹಬ್ಬದಂದು ಶಿರಸಿಯಲ್ಲಿ ನಡೆದ ಸನ್ಮಾನದ ಚಿತ್ರ. 
(ಎಡದಿಂದ) - ಜಿ.ಎ. ಭಟ್‌, ಡಿ.ಎನ್‌. ಶಾನಭಾಗ, ಬಿ.ಎಚ್‌ ಶೀ, ರಮಾದೇವಿ 


ಬಿ.ಎಚ್‌.ಶ್ರೀಧರ (೧೯೬೮ರ ಸುಮಾರಿಗೆ) 


+ ೫೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಹುಬ್ಬಳ್ಳಿಯ "ಕರ್ಮವೀರ' ವಾರಪತ್ರಿಕೆಯ 
ಉಪಸಂಪಾದಕರಾಗಿದ್ದಾಗಿನ ಬಿ.ಎಚ್‌.ಶ್ರೀ 
(೧೯೪೭-೫೧) 


ಕುಮಟೆಯಲ್ಲಿ ವಾಸವಿದ್ದ ಮನೆಯೆದುರು 
(೧೯೫೧-೧೯೬೨) 


೫೫೧ + 


ಸಂಪುಟ - ೭ : ಬಿಡಿಲೇಖನಗಳು - ೧ 


4 


ಮೈಸೂರಿನ ಮಹಾರಾಜ ಕಾಲೇಜಿನ ದಿಗ್ಗಜ ಪ್ರಾಧ್ಯಾಪಕರೊಂದಿಗೆ ಶಿಷ್ಯ ಶ್ರೀಧರ 
(ನಿಂತವರದಲ್ಲಿ (ಬಲಗಡೆಯಿಂದ) ಎರಡನೇ ಸಾಲಿನಲ್ಲಿ ಮೊದಲನೆಯವರು) 


RSLS 
4 ೪ 


$8 44 ನ 
Kk 


me 
CO 


Seeds 


seen 


% /; 


ಸಭೆಯೊಂದರಲ್ಲಿ ಬಿ.ಎಚ್‌. ಶ್ರೀಧರರು ಮಾತನಾಡುತ್ತಿರುವುದು 


+ ೫೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಕುಮಟೆಯ ಸಾಹಿತ್ಯ ಸಮ್ಮೇಲನದಲ್ಲಿ - (ನಿಂತವರು) - ಬಿ.ಎಚ್‌. ಶ್ರೀಧರ, ವೈಎನ್‌.ಕೆ. (ಕುಳಿತವರು) 
- ಗೋಪಾಲಕೃಷ್ಣ ಅಡಿಗ, ತ.ರಾ.ಸು., ರಾಮಚಂದ್ರ ಶರ್ಮ, ಸು.ರಂ. ಎಕ್ಕುಂಡಿ 


“ಆತ್ಮಾನಂ ರಥಿನಂ ವಿದ್ದಿ' ಎಂಬುದು ಸರ್ವಜ್ಞಾನದ ಅಡಿಮಣೆ, 
ಮೆಟ್ಟಿಲು. ಗುರಿಯನ್ನು ನಿರ್ದೇತೆಸುವುದು ಆತ್ಮನಲ್ಲದೆ ಬೆದ್ದಿಯಲ್ಲ. ಬುದ್ದಿಗೆ 
ದಾಸನಾದ ಆತ್ಮಕ್ಕೆ ಸ್ಥ್‌ತಂತ ಬಿಲ್ಲ ಬುದ್ದಿ ಜಡೆ, ಧ್ಯೇಯರಹಿತ, ಚಂಚಲಿ, 
ಸ್ಪಾಮಿತ್ತವಿಲ್ಲದ್ದು. "ಅತ್ತೆ ಗುರೆಮಿಟ್ನಲು "ಹೊರಟ "ದಾರಿಯಲ್ಲಿ ಕತ್ತಲಿದ್ದರೆ 
ಪಶಿಹರೆಸಲು “ಬುದ್ಧಿ * ನೆರವಾಗುತ್ತದೆ. ಆತ್ಮ ಅಸ ಸ್ಪತಂತ್ರನಿದಲ್ಲಿ ಮೆತಷ್ಟು 
ಕತ್ತಲಲ್ಲಿ ನೂಕುತ್ತದೆ" ಬುದಿ ಅವನನು ಸೈತಾನ ಶವತರಿಸುವುದು ಆಗ; 
ಜೇವನ ಪ್ರಚ್ಛನ್ನ - ಪ್ರಕಟ ಇ ಶಾನವಾಗುವುದು ಅವರ ರುದ್ರಲೀಲೆಯಿಂದ. 


: ತತ್ವಜ್ಞಾನದ ಒಳನೆಲೆಯಿಲ್ಲದ ಕಲೆಗೆ ತಲೆಯಿಲ್ಲ ಅದರ ಆನಂದ 
ತೈಶವಾನಂದೆ. ಅದರದು ಬಾಲಿಶ ಬ್ರಹ್ಮಾಂಡ. ಅನುಭವ ಅರಗಿ ಕಠಗಿ ಭಟ್ಟ 
ಠಂದಲ್ಲದೆ ತತ್ವಜ್ಞಾನ ಜೀವಿಗುದಯಿಸದೆ. “ಮನವ ಶೋಧಿಸಬೇಕು ನಿ 
ದಿನ, 'ದಿನದಿ “ಡುವ ಪಾಪ ಪುಣ್ಣದ ವೆಚ” ಎಂಬ ಮ 
ನಿತ್ಯಸತ್ಯವನ್ನು ಮರೆತ ಕನ್ನಡನಾಡು ರಸಿಕತೆಯಲ್ಲೂ ಮುಂಬರಿಯದು. 
ಜೀಔನದಲ್ಲೂ ಜಯ ಹೊಂದರು. “ಜೀವಿತುಂಯಃ ಸ್ಪ್ವಯಂಚೇಚ್ಛೆತ್‌। 
ಕಥಂ ಸೋನ್ಯಂ ಪ್ರಘಹಾತಯೇತ್‌” ಎಂಬ ಭಾರತನೀತಿ 
ಮನೋಗತವಾದಾಗ ಸಾಹಿತಿಗೆ ತನ್ನ ಸ್ಥತಂಯಿನ್ನನ ತಾನು ನಿಷ್ಪಕ್ಷಪಾತವಾಗಿ 
ವಿಮರ್ಶಿಸುವ ಶಕ್ತಿ ಬರುತ್ತದೆ. ಅಂಥ ಸ್ಪಎಮರ್ಶಶಕ್ತಿ ಉದಯವಾದಲ್ಲದೆ 


- ಅವನಿಂದ ಉತ್ತರೋತ್ತರ ಉತ್ತಮ" ರಸ್ಕಮಾನತೆಯುಳ್ಳ ಕೃತಿಗಳು 


ರಚಿತವಾಗಲಾರವೆ. 


- ಇಂದಿನ ಕನ್ನಡಸಾಹಿತ್ಯ ಮತ್ತು ಸಂಸ್ಕಾರ 
- ಬಿ.ಎಚ್‌. ಶ್ರೀಧರ 


ಬಾಗೂರು ಮಾರ್ಕಾಂಡೇಯ 


